ನಿಣಯನಗರ ಅಧ್ಯಯನ 


ವಿಜಯನಗರದ ವಪಿಜಾದ ಪಂಕದಣ ೨೦೦೭ದಲ 
ಮಂಹಿಪಿದ ಪ್ರಬಂಧಗಳು 


Tre 


“ek 


ವಿಜಯನಗರ ಅಧ್ಯಯನ 


ಸಂಪುಟ - ೧೩ 
ಹಂಪಿ ಉತ್ಸವ ೨೦೦೭ರಲ್ಲಿ ಮಂಡಿಸಿದ ಪ್ರಬಂಧಗಳು 


ಸಂಪಾದಕರು 
ಡಾ.ಆರ್‌. ಗೋಪಾಲ್‌ 
ಬಿ. ಎಂ. ಚಿಕ್ಕಮಾರೇಗೌಡ 
ಟಿ. ಎಸ್‌. ಗಂಗಾಧರ 


ಕರ್ನಾಟಕ ಸರ್ಕಾರ 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ 
ಮೈಸೂರು 


ವಿಜಯನಗರ ಅಧ್ಯಯನ 
ಸಿಂಪುಟಿ - ೧೩ 
ಪ್ರಕಾಶಕರು. 
ನಿರ್ದೇಶಕರು 
ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ 
ಮೈಸೂರು - ೫೭೦ ೦೦೧ 
ದೂರವಾಣಿ : ೦೮೨೧ - ೨೪೨೪೬೭೩ / ೪ 


© ಕಾದಿರಿಸಿದೆ 
ಮೊದಲ ಮುದ್ರಣ : ೨೦೦೮ 


ಪುಟಗಳು : ೫೪೦ 
ಬೆಲೆ : ರೂ. ೨೨೫-೦೦ 


ಅಕ್ಷರ ಜೋಡಣೆ ಮತ್ತು ಮುದ್ರಣ 
ಶ್ರೀ ಸದ್ಗುರು ಪ್ರಿಂಟರ್ಸ್‌, ಮೈಸೂರು - ೫೭೦೦೦೪ 


VIJAYANAGARA ADHYAYANA 
Vol - 13 


Publisher 
Director 
Directorate of Archaeology and Museums 
Mysore - 570 001 
Ph: 0821 - 2424673 /4 


© Reserved 
First Print : 2008 


Pages : 540 
Price: Rs.225-00 


DTP & Printed at 
Sri Sadguru Printers 
Mysore-570 004 


ಪ್ರಸ್ತಾವನೆ 


ವಿಜಯನಗರ ಎನ್ನುವ ಹೆಸರನ್ನು ಕೇಳಿದ ಕೂಡಲೇ ಕನ್ನಡಿಗರಿಗೆ ರೋಮಾಂಚನ 
ವಾಗುತ್ತದೆ ; ಧನ್ಯತೆಯ ಭಾವ ಸುಳಿಯುತ್ತದೆ. ಇಡೀ ದಕ್ಷಿಣ ಭಾರತ ಒಂದುಗೂಡಿ 
ಭಾರತೀಯ ಸಂಸ್ಕೃತಿಯ ಔನ್ನತ್ಯವನ್ನು ಸಾಧಿಸಲು ಪಣತೊಟ್ಟು, ಅದನ್ನು ಸಾಕ್ಷಾತ್ಮರಿಸಿ 
ಕೊಂಡ ವಿಜಯನಗರ ಸಾಮ್ರಾಜ್ಮವನ್ನು ಕಣ್ಣಾರೆ ಕಂಡ ಅಬ್ದುಲ್‌ ರಜಾಕ್‌ “ಇಂಥ 
ನಗರ ಹೇಗಿದೆಯೆಂದರೆ ನನ್ನ ಕಣ್ಣು ಅಂಥ ಊರನ್ನು ಕಂಡಿಲ್ಲ; ಇಡೀ ಪ್ರಪಂಚದಲ್ಲಿ 
ಇದಕ್ಕೆ ಸರಿಸಮಾನವಾದುದು ಎಲ್ಲಿಯಾದರೂ ಇದ್ದುದನ್ನು ಕಿವಿ ಕೇಳೆರಿಯದು” ಎಂದು 
ಉದ್ದಾರವೆತ್ತಿದ್ದು ಜನಜನಿತವಾಗಿದೆ. ಇಂತಹ ಶ್ರೇಷ್ಠ ಸಂಸ್ಕೃತಿಯನ್ನು ಕುರಿತು ಇಂದಿನ 
ಯುವಜನಗಳಿಗೆ ಮಾಹಿತಿ ನೀಡುವ ಸಲುವಾಗಿ ಕರ್ನಾಟಕ ಸರ್ಕಾರ ಹಂಪಿ ಉತ್ಸವವನ್ನು " 
ಪ್ರತಿವರ್ಷ ನವೆಂಬರ್‌ನಲ್ಲಿ ನಡೆಸುತ್ತಿದೆ. 

2007ರ ನವೆಂಬರ್‌ 4 ಮತ್ತು 5ರಂದು ಈ ಉತ್ಸವದ ಸಮಯದಲ್ಲಿ ನಮ್ಮ - 
ನಿರ್ದೇಶನಾಲಯ ಎಂದಿನಂತೆ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಿದ್ದಿತು. ನಾಡಿನ 
ಶ್ರೇಷ್ಠ ವಿದ್ವಾಂಸರು ಇದರಲ್ಲಿ ಭಾಗವಹಿಸಿ ವಿಜಯನಗರದ ಬಗೆಗೆ ಹೊಸ ವಿಷಯ 
ಗಳನ್ನು ಬೆಳಕಿಗೆ ತಂದರು. ಈ ವಿಚಾರ ಸಂಕಿರಣವನ್ನು ಸನ್ಮಾನ್ನ ಮಾಜಿ ಉಪ 
ಮುಖ್ಯಮಂತ್ರಿಗಳು ಹಾಗೂ ಶಾಸಕರಾದ ಶ್ರೀ ಎಂ. ಪಿ. ಪ್ರಕಾಶ್‌ರವರು ಉದ್ದಾಟಿಸಿ 
ವಿಚಾರಪೂರಿತ ಭಾಷಣ ಮಾಡಿ ಎಲ್ಲರನ್ನೂ ಹುರಿದುಂಬಿಸಿದರು. ಡಾ. ಎಂ. ವಿ. ಶ್ರೀನಿವಾಸ್‌ 
ಅವರು ಸಮ್ಮೇಳನದ ಅಧ್ಯಕ್ಷರಾಗಿ ಕಾರ್ಯ ನಿರ್ವಹಿಸಿಕೊಟ್ಟರು. ಈ ಎಲ್ಲರಿಗೂ ನಾನು 
ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ಈ ವಿಚಾರ ಸಂಕಿರಣದಲ್ಲಿ ಮಂಡಿಸಲಾದ ಪ್ರಬಂಧಗಳೇ 
ಈ ಗ್ರಂಥದಲ್ಲಿ ಪ್ರಕಟಗೊಂಡಿವೆ. ಇದನ್ನು ಸಂಸ್ಕೃತಿ ಪ್ರಿಯರಾದ ಕನ್ನಡಿಗರಿಗೆ ಅರ್ಪಿಸಲು 
ನನಗೆ ಸಂತೋಷವಾಗುತ್ತಿದೆ. 

ಈ ವಿಚಾರ ಸಂಕಿರಣದ ಯಶಸ್ಸಿಗೆ ಕಾರಣಕರ್ತರಾದವರು, ಕನ್ನಡ ಮತ್ತು ಸಂಸ್ಕೃತಿ 
ಮತ್ತು ಪ್ರವಾಸೋದ್ಯಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸುಬೀರ್‌ 
ಹರಿಸಿಂಗ್‌, ಭಾ. ಆ.ಸೇ. ಮತ್ತು ಕಾರ್ಯದರ್ಶಿಗಳಾದ ಶ್ರೀ ಜಯರಾಮರಾಜೇ ಅರಸ್‌, 
ಭಾ.ಆ.ಸೇ. ಅವರು ನೀಡಿದ ಮಾರ್ಗದರ್ಶನಕ್ಕಾಗಿ ಅವರಿಗೆ ಕೃತಜ್ಞತೆಯನ್ನು 
ಅರ್ಪಿಸುತ್ತೇನೆ. ನಮ್ಮ ಇಲಾಖೆಯ ಎಲ್ಲಾ ಸಹಪಾಟಿಗಳು ನನಗೆ ನೀಡಿದ ಸಹಕಾರಕ್ಕಾಗಿ 
ವಂದಿಸುತ್ತೇನೆ. 


ಛ | ವಿಜಯನಗರ ಅಧ್ಯಯನ ೧೩ 


ಶ್ರೀ ಸದ್ದುರು ಪ್ರಿಂಟರ್ಸ್‌ ಅವರಿಗೆ ಹಾಗೂ ಮುಖಪುಟ ವಿನ್ಮಾಸ ಮಾಡಿಕೊಟ್ಟ ಶ್ರೀ 
ಮುರಳೀಧರ್‌ ಅವರಿಗೂ ನನ್ನ ವಂದನೆಗಳು. 
ಈ ಗ್ರಂಥವನ್ನು ಕನ್ನಡಿಗರು ಆದರದಿಂದ ಬರಮಾಡಿಕೊಳ್ಳುತ್ತಾರೆಂದು ನಾನು 


ಆಶಿಸುತ್ತೇನೆ. 


ಮೈಸೂರು ಡಾ. ಆರ್‌. ಗೋಪಾಲ್‌ 
25-10-2008 ನಿರ್ದೇಶಕರು 


೧೦, 


೧೨. 


ಪರಿವಿಡಿ 


ಪ್ರಸ್ತಾವನೆ 


. ಸಮ್ಮೇಳನ ಉದ್ದಾಟನಾ ಭಾಷಣ 
"ಎಂ.ಪಿ. ಪ್ರಕಾಶ್‌ / ೧೧-೧೮ 
. ಅಧ್ಯಕ ಭಾಷಣ 


ಪ್ರೊ. ಎಂ.ವಿ.ಶ್ರೀನಿವಾಸ್‌ /೧೯ - ೨೯ 


. ದೇವಲಾಪುರದ ಅಪ್ರಕಟಿತ ನಾಲ್ಕು ತಾಮ್ರ ಪತ್ರಗಳು 


ಡಾ. ಎಫ್‌.ಟಿ.ಹಳ್ಳಿಕೇರಿ, ಎಸ್‌.ಚಂದ್ರಪ್ಪ / ೩೦ - ೩೭ 


. ನೆಲಮಂಗಲ ತಾಲ್ಲೂಕಿನಲ್ಲಿ ವಿಜಯನಗರ ಅರಸರ ಕಾಲದ ಶಾಸನಗಳು 


ಡಾ. ಎಚ್‌.ಎಸ್‌.ಗೋಪಾಲರಾವ್‌ / ೩೮ - ೪೮ 


. ಹೊನ್ನಾಳಿ ತಾಲೂಕಿನ ಶಿಲಾ ಶಾಸನಗಳಲ್ಲಿ ವಿಜಯನಗರ ಅರಸರು - 


ಒಂದು ಅಧ್ಯಯನ 
ಜಯದೇವಪ್ಪ ಜೈನಕೇರಿ / ೪೯ - ೫೫ 


. ದೇವರಾಯನ ಹರಳುಕುಂಟೆಯ ಅಪ್ರಕಟಿತ ಶಾಸನ 


ಡಾ. ಎಂ.ಜಿ. ಮಂಜುನಾಥ / ೫೬ - ೫೭ 


. ವಳ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಇಮ್ಮಡಿ ದೇವರಾಯನ ಶಾಸನ 


- ಒಂದು ಅಧ್ಯಯನ 
ಡಾ. ಬಿ.ಜಗದೀಶ ಶೆಟ್ಟಿ / ೫೮ - ೬೨ 


. ಹಂಪಿ ಶಾಸನಗಳಲ್ಲಿ ದೇಶೀ ಪ್ರವಾಸಿಗರು 


ಎನ್‌. ಎಸ್‌. ವೀರೇಶ ಉತ್ತಂಗಿ / ೬೩ - ೭೩ 


. ವಿಜಯನಗರದ ಕಾಲದ ಒಂದು ಅಪೂರ್ವ ಶಾಸನ ಬ್ರಹ್ಮದೇಯವನ್ನು 


ವಾಪಸ್ಸು ಪಡೆದಿರುವ ವಿಶೇಷ ಪ್ರಸಂಗ 
ಡಾ. ಎನ್‌.ನಂದೀಶ್ವರ / ೭೪ - ೭೮ 


ಸಂಡೂರು ಪರಿಸರದಲ್ಲಿ ವಿಜಯನಗರ ಕಾಲದ ಶಾಸನಗಳ ಪ್ರಸರಣ ಮತ್ತು ಕಾರಣ 


ಡಾ. ಗಿರಿಜಾ /೭೯ - ೮೪ 


. ಒಂದನೇ ಬುಕ್ಕರಾಯನ ಧಾರ್ಮಿಕ ಶಾಸನಗಳು 


ಡಿ.ಎಂ.ನಾಗರಾಜು / ೮೫ - ೯೦ 
ವಿಷ್ಣು ಗಯಾದಲ್ಲಿರುವ ವಿಜಯನಗರದ ಕೃಷ್ಣದೇವರಾಯನ ವಿಜಯ ಶಾಸನ 
ಡಾ. ಕೆಳದಿ ವೆಂಕಟೇಶ್‌ ಜೋಯಿಸ್‌ / ೯೧ - ೯೫ 


೧೩. 


೧೪. 


೧೫. 
PA 
೦೭. 


೧೮. 


ರ್‌ 


ಈ 


ಬು 
ಬು 
ವಿಡಿ, 
ಲ್ಲ 
ವಿಜೆ. 


ಜಿಲ. 


ವಿಜಯನಗರ ಅಧ್ಯಯನ ೧೩ 


ಅರಳಗೋಡಿನ ವೀರಗಲ್ಲು ಶಾಸನ- ಕರಾವಳಿಯಲ್ಲಿ ಸೂಕ್ಸ್ಮತೆ ಪಡೆದ 
ವಿಜಯನಗರದ ಆಡಳಿತ 

ಡಾ. ಪಿ.ಎನ್‌.ನರಸಿಂಹಮೂರ್ತಿ / ೯೬ - ೧೦೧ 

ಡಾ. ಹೆರಾಸ್‌ ಕಂಡಂತೆ ವಿಜಯನಗರ ನಿರೂಪವನೊ ್ಲಿಳಗೊಂಡ ಚಿನ್ನದ ಓಲೆ ಪತ್ರ 
ಕೆಳದಿ ಗುಂಡಾ ಜೋಯಿಸ್‌ / ೧೦೨ - ೧೦೮ 


ಹಂಪಿಯ ಅಚ್ಛುತದೇವರಾಯನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ 


ಕೆ.ಶೇಖರಾಚಾರಿ / ೧೦೯ - ೧೧೨ 
ಲಕ್ಕಣ್ಣ ದಂಡನಾಯಕನ ನಾಣ್ಯಗಳು 

ಡಾ. ಎಂ. ಗಿರಿಜಾಪತಿ / ೧೧೩ - ೧೧೦೯ 

ತುಮಕೂರು ಪ್ರದೇಶದ ವಿಜಯನಗರ ಕಾಲದ ಆಡಳಿತ ವಿಭಾಗಗಳು 
ಡಾ. ಡಿ.ಎನ್‌.ಯೋಗೀಶ್ವರಪ್ಪ / ೧೨೦ - ೧೩೪ 

ವಿಜಯನಗರ ಸಾಮ್ರಾ ಜೃದ ಆಡಳಿತ ಘಟಕಗಳಲ್ಲಿ "ವಳಿತ'ದ ಸ್ಥಾನ 
- ಒಂದು ಪರಿಶೀಲನೆ 

ಡಾ. ಕೃಷ್ಣಮೂರ್ತಿ / ೧೩೫ - ೧೪೪ 

ಹಂಪಿಯ ಕಮಲ ಮಹಲ್‌: ಕೆಲ ಹೊಸ ಶೋಧನೆಗಳು 

ಡಾ. ಎಸ್‌.ಎನ್‌. ಶಿವರುದ್ರಸ್ವಾಮಿ / ೧೪೫ - ೧೫೩ 

ಮಹಾನವಮಿ ವೀಕ್ಷಣ ವೇದಿಕೆ ಮತ್ತು ಪಥಸಂಚಲನೆಯ ಉಬು ಶಿಲ್ಪಗಳು 
“ಹೊಸ ಆಕರ 

ಡಾ. ಜಗದೀಶ /೧೫೪ - ೧೫೬ 

ಮಧ್ಯಯುಗೀನ ಕಾಲದ ಜನವಸತಿ ನೆಲೆ - ಕಡೇಬಾಗಿಲು 

ಡಾ. ಸಿ. ಎಸ್‌. ವಾಸುದೇವನ್‌ / ೧೫೭ - ೧೬೪ 

ಬಳ್ಳಾರಿ ಹಂಡೆ ಪಾಳೆಯಗಾರರ ವಾಸ್ತು ಕಲೆ | 

ಡಾ. ಎಸ್‌.ಟಿ.ಬಿರಾದಾರ / ೧೬೫ - ೧೭೩ 

ಅಂಜನಾದ್ರಿ ' | 

ಡಾ.ಆರ್‌.ಗೋಪಾಲ್‌ / ೧೭ - ೧೭೯ 

ಯಶ್ಯ್ಮಶೃಂಗಮುನಿ ಶಿಲ್ಪ 

ಡಾ. ವಾಸುದೇವ ಬಡಿಗೇರ / ೧೮೦ - ೧೮೬ 

ವಿಜಯನಗರ ಕಾಲದ ತುಮಕೂರಿನ ಕೋಡಿ ಬಸವೇಶ್ವರ ದೇವಾಲಯ 
ಡಾ. ಬಿ. ನಂಜುಂಡಸ್ವಾ ಮಿ/೧೮೭ -೧೯೩ 

ಹಂಪಿ ವಿರೂಪಾಕ ನಿಗೆ ಎದುರು ಬಸವಣ್ಣಗಳು 

ವೈ. ಹನುಮಂತರೆಡ್ಡಿ [೧೯೪-೧೯೯ 


ಪರಿವಿಡಿ 


ವಿಪಿ. 


೨೮. 


I, 


೩೦. 


೩೧. 


೩೨. 


೩ಡಿ, 


೩೪, 


೩೫, 


೩೬. 


೩೭. 


೩೮. 


೩೯, 


೪೦, 


12 


ಚಿತ್ರದುರ್ಗದ ಕೋಟೆಯ ಒಳಗಿನ ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯ 
ಕೆಲವು ದೇವಾಲಯಗಳು - ಒಂದು ಅಧ್ಯಯನ 

ಎನ್‌.ಎಸ್‌. ಮಹಂತೇಶ / ೨೦೦ - ೨೦೪ 

ಹಂಪಿಯ ಶಿಲ್ಪಗಳಲ್ಲಿ ಒಂದು ಜನಪದ ವಾದ್ಯ 

ಡಾ. ಬಸವರಾಜ ಮಲಶೆಟ್ಟಿ / ೨೦೫ - ೨೦೮ 

ಕಂಪ್ಲಿಯಲ್ಲಿ ದೊರೆತ ವಿಜಯನಗರ ಕಾಲದ ಪಾ ಪಕ್‌ ಅವಶೇಷಗಳು 

ಎನ್‌. ಎಸ್‌. ಜೈರಾಭಿ/ ೨೦೯ - ೨೧೩ 

ಹರಪನಹಳ್ಳಿ ಪಾಳೆಯಗಾರರು 

ಕುಂ. ಬಾ. ಸದಾಶಿವಪ್ಪ / ೨೧೪ - ೨೨೦ 

ಜರಿಮಲೆ ಪಾಳೆಯಗಾರರು 

ಪ್ರೊ.ಲಕ್ಸ್ಮಣ್‌ ತೆಲಗಾವಿ! ೨೨೧ - ೨೩೯ 

ಬಳ್ಳಾರಿ ಪಾಳೆಗಾರರು 

ಪಿ. ಯಶೋದಾ ರಾಜಶೇಖರಪ್ಪ / ೨೪೦ - ೨೪೮ 

“ಕೆಳದಿನೃಪವಿಜಯಂ' ಗ್ರಂಥದಲ್ಲಿ ಪ್ರಸ್ತಾಪಗೊಂಡಿರುವ ಬಳ್ಳಾರಿ ಜಿಲ್ಲೆಯ 
ಪಾಳೆಯಗಾರರು 

ಡಾ. ಬೆಂ.ಶಾ.ಶ್ಯಾಮಲಾ ರತ್ನಕುಮಾರಿ / ೨೪೯ - ೨೫೬ 

ಗುಡೇಕೋಟೆ ಪಾಳೆಯಗಾರರು 

ಡಾ. ವಿರೂಪಾಕ್ಷಿ ಪೂಜಾರಹಳ್ಳಿ / ೨೫೭ - ೨೬೫ 

ಬಳ್ಳಾರಿ ಜಿಲ್ಲೆಯ ಪಾಳೆಗಾರರ ಸಾಂಸ್ಕೃತಿಕಾಚರಣೆಗಳು 

ಡಾ. ಅಮರೇಶ ಯತಗಲ್‌ / ೨೬೬ - ೨೭೬ 

ವಿಜಯನಗರ ಸಾಮ್ರಾಜ್ಯ ಮತ್ತು ಅಹೋಬಲ 

ಡಾ. ಎಂ.ಕುಮಾರಸ್ವಾಮಿ / ೨೭೭ - ೨೮೩ 

ಕಮಲಾಪುರ ಕೈಫಿಯತ್ತು ಮತ್ತು ವಿದ್ಮಾರಣ್ಮರ ಪೂರ್ವಾಶ್ರಮ- ಒಂದು ಟಿಪ್ಪಣಿ 
ಡಾ. ಬಿ.ಆರ್‌.ಭಾರತೀ / ೨೮೪ - ೨೮೯ 

ಕ್ರಿಯಾಶಕ್ತಿ ಗುರು 

ಬಿ. ವಿ. ಮಲ್ಲಾಪುರ/ ೨೯೦ - ೨೯೭ 

ಚಿಕ್ಕಗೋಣಿಗೆರೆ; ವಿಜಯನಗರದ ಕಾಲದ ಶೈವಕೇಂದ್ರ - ಒಂದು ವಿಶ್ಲೇಷಣೆ 
ಬಿ.ಸಿ.ರಾಕೇಶ / ೨೯೮ - ೩೦೦ 

ಕಾಲಜ್ಞಾನ ಸಾಹಿತ್ಯದಲ್ಲಿ ವಿಜಯನಗರ 

ಡಾ. ಕೆ. ರವೀಂದ್ರನಾಥ 1/೩೦೧ - ೩೦೬ 


. ಶೃಂಗೇರಿಯ ಮಹಾನವಮಿ ಆಚರಣೆಯಿಂದ ಪ್ರೇರಿತವಾದ ವಿಜಯನಗರ 


ತ್ಸ 
ಡಾ. ಲನ. ಸ್ವಾಮಿ ಮಿ, ಉಜಿರೆ / ೩೦೭ - ೩೧೨ 


೪೨. 


ಅಪ್ಲಿ 


8 
೪೫ 
೪೬. 
ಧಾ 
೪. 
ರ್ರ, 
೫೦. 
೫೧. 
೫೨. 


೫ಪ್ಲಿ. 


೫೪, 


೫೫. 


ವಿಜಯನಗರ ಅಧ್ಯಯನ ೧೩ 


ಹಂಪೆಯ ಪುರಂದರ ದಾಸರು: ಕೆಲವು ಹೊಸ ವಿಚಾರಗಳು 

ಡಾ. ಮಲ್ಲಿಕಾರ್ಜುನ ಕುಂಬಾರ / ೩೧೩ - ೩೧೬ 

ಕನಕದಾಸರ "ಮೋಹನ ತರಂಗಿಣಿ'ಯಲ್ಲಿ ಚಾರಿತ್ರಿಕ ಮತ್ತು ಸಮಾಜ 
ಸುಧಾರಕ ನೆಲೆ 

ಡಾ. ಶ್ರೀಧರ ಪಿಸ್ಪೈೆ/೩೧೭ - ೩೨೭ 

ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು 
ಡಾ.ಎನ್‌.ಚಿನ್ನಸ್ವಾಮಿ ಸೋಸಲೆ / ೩೨೮ - ೩೮೬ | 
ವಿಜಯನಗರ ಕಾಲದ ಕೆಲವೊಂದು ಆಕಸ್ಮಿಕ ಘಟನೆಗಳು : ಒಂದು ಅವಲೋಕನ 
ಸಿ. ಬ. ಪಾಟೀಲ / ೩೮೭ - ೪೦೦ 

ವಿಜಯನಗರ ಕಾಲದ ಕೃಷಿ ಪದ್ದತಿ 

ಪ್ರೊ. ಶ್ರೀಮತಿ ಎಸ್‌.ಸಿ.ಸಿಂಧೂರ / ೪೦೧ - ೪೧೨ 

ವಿಜಯನಗರದ ಭೂ ಹಿಡುವಳಿ ವ್ಯವಸ್ಥೆ 

ಡಾ. ಎಚ್‌. ಈ. ಬಸವರಾಜಪ್ಪ / ೪೧೩ - ೪೧೯ 

ಸಂಗಮ ಅರಸರ ಕಾಲದಲ್ಲಿ ತಮಿಳುನಾಡಿನಲ್ಲಿ ನೀರಾವರಿ 
ಸ್ಮಿತಾರೆಡ್ಡಿ. ಡಿ. / ೪೨೦ - ೪೨೮ 

ದಣ್ಣಾಯಕನ ಕೆರೆ - ಊರು ಮತ್ತು ಕೆರೆ - ಒಂದು ಅಧ್ಯಯನ 

ಡಾ. ಹೆಚ್‌. ಚಂದ್ರಶೇಖರ / ೪೨೯ - ೪೪೩ 

ವಿಜಯನಗರ ಕಾಲದಲ್ಲಿ ಕೋಲಾರ ಪ್ರದೇಶದ ನೀರಾವರಿ ವ್ಯವಸ್ಥೆ 
ಡಾ. ಟಿ.ವಿ.ನಾಗರಾಜ / ೪೪೪ - ೪೫೦ 

ವಿಜಯನಗರ ಕಾಲದಲ್ಲಿ ಆನೆಗುಂದಿ 

ಡಾ. ಶರಣಬಸಪ್ಪ ಕೋಲ್ಕಾರ / ೪೫೧ - ೪೫೭ 

ಕೆ.ತಿಮ್ಮಲಾಪುರ ವಿಜಯನಗರ ಕಾಲದ ಒಂದು ಆಶ್ರಿತ ನೆಲೆ 

ಡಾ. ಎಚ್‌.ತಿಪ್ಟೇಸ್ವಾಮಿ / ೪೫೮ - ೪೭೪ 


ಬಹುಮುಖ ಪ್ರತಿಭೆಯ ಶ್ರೀ ಬಿಷ್ಟಪ್ಪಯ್ಯ ಮಹಾಪುರುಷರು 


ಕ್ರಿ.ಶ. ೧೬೦೮ - ೯೮ 

ಡಾ. ವಸುಂಧರಾ ದೇಸಾಯಿ ಮಹಾಪುರುಷ / ೪೭೫ - ೪೮೪ 
ರೋಮನ್‌, ಮೊಘಲ್‌ ಹಾಗೂ ವಿಜಯನಗರ ಸ್ನಾನಗೃಹಗಳು: 
ಒಂದು ತೌಲನಿಕ ಅಧ್ಯಯನ 


y ಲೇ ಡಾ. ಎಸ್‌.ಕೆ. ಜೋಶಿ / ೪೮೫ - ೫೦೬ 


ತಲಕಾಡಿನಲ್ಲಿ ಪುರಾತತ್ವ ಉತ್ಪನನ 

ವಜಯನಗರ ಕಾಲದ ನೀರು ಸರಬರಾಜು ವ್ಯವಸ್ಥೆಯ ಮೇಲೆ ಹೊಸಬೆಳಕು 
ಡಾ|| ಎಂ. ಎಸ್‌. ಕೃಷ್ಣಮೂರ್ತಿ, ಡಾ|| ಆರ್‌. ಗೋಪಾಲ್‌, 

ಟಿ. ಎಸ್‌. ಗಂಗಾಧರ / ೫೦೭ - ೫೨೨ 


ಪರಿವಿಡಿ 


೫೬. 


೫೭. 


ಸಂಡೂರು ಘೋರ್ಪಡೆ ಪ್ರಭುಗಳು 

ಡಾ॥ ಬಿ. ರಾಜಶೇಖರಪ್ಪ / ೫೨೩ - ೫೩೪ | 

Some More Vijayanagara Sculptures in National Museum 
Sunanda Srivastava / x೩೫ - ೫೩೯ 


ww 


೧. ಸಮ್ಮೇಳನ ಉದ್ದಾಟನಾ ಭಾಷಣ 


ಎಂ. ಪಿ. ಪ್ರಕಾಶ್‌ 


ಈ ಸಮಾರಂಭದ ಅಧ್ಯಕ್ಟ್ಷರೂ, ಖ್ಯಾತ ಸಂಶೋಧಕರೂ ಆದ ಡಾ. ಎ. ಸುಂದರ 
ಅವರೇ, ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸನ್ಮಾನ್ಯ ಡಾ. ಎಂ. ವಿ. ಶ್ರೀನಿವಾಸ್‌ ಅವರೇ, 
ಇತ್ತೀಚೆಗೆ ನಿವೃತ್ತರಾದ ಹಿರಿಯ ಅಧಿಕಾರಿಗಳಾದ ಸನ್ಮಾನ್ಮ್ನ ಶರ್ಮಾರವರೆ, ಈ 
ನಿರ್ದೇಶನಾಲಯದ ಸಿನ್ಮಾನ್ಮ ಡಾ. ಗೋಪಾಲ್‌ರವರೆ, ಇಲ್ಲಿ ಸಮಾವೇಶಗೊಂಡಿ ರುವ 
ಎಲ್ಲ ಇತಿಹಾಸ ತಜ್ದರೆ, ಆಸಕ್ತ ಬಂಧುಗಳೇ ಹಾಗೂ ಅದರ ಗಂಭೀರ ವಿದ್ಮಾರ್ಥಿಗಳೆ 
ಮತ್ತು ಗೆಳೆಯರೆ, ಮಾಧ್ಯಮುದ ಮಿತ್ರರೆ ನಾನು ಇಂದು ಪುಸ್ತಕವನ್ನು ಬಿಡುಗಡೆ 
ಮಾಡಬೇಕೆಂದು ಭಾವಿಸಿದ್ದೆ. ಆದರೆ ಇಂದು ಅದರ ಜೊತೆಗೆ ಸಮ್ಮೇಳನದ ಉದ್ದಾ 
ಟನೆಯ ಒಂದು ಗೌರವವನ್ನು ಕೊಟ್ಟಿದ್ದಕ್ಕಾಗಿ ನಾನು ಪುರಾತತ್ವ ಇಲಾಖೆಗೆ ಆಭಾರಿ 
ಯಾಗಿದ್ದೇನೆ. ಬೇರೆ ಬೇರೆ ಕಾರ್ಯಕ್ರಮಗಳಿರುವುದರಿಂದ, ಅನಿವಾರ್ಯವಾಗಿ ನಾನು 
ಸಮ್ಮೇಳನದ ಉದ್ದಾಟನಾ ಭಾಷಣ ಮಾಡಿದ ನಂತರ ಅಧ್ಯಕ್ಷರ ಅಪ್ಪಣೆ ಪಡೆದು 
ತೆರಳುತ್ತಿದ್ದೇನೆ. ದಯವಿಟ್ಟು ನೀವೆಲ್ಲರೂ ಕ್ಟಮಿಸಬೇಕೆನ್ನುವುದರ ಜೊತೆಗೆ ಬಹಳ 
ದೊಡ್ಡ ನಷ್ಟ ನನಗಾಗಿದೆ ಎಂದು ನಾನು ಭಾವಿಸಿಕೊಂಡಿದ್ದೇನೆ. ಏಕೆಂದರೆ ನೀವೆಲ್ಲ 
ಹಿರಿಯರು ; ಯಾವಾಗಲೂ ನಾನಿಲ್ಲಿ ಕುಳಿತೇ ಇರುತ್ತಿದ್ದೆ. ಅನೇಕ ವಿಷಯಗಳ ಬಗ್ಗೆ 
ತಾವು ಬೆಳಕನ್ನು ಚೆಲ್ಲುತ್ತೀರಿ. ನಿಮ್ಮ ನಿರಂತರವಾದ ಶ್ರದ್ದೆಯಿಂದ ಸಂಶೋಧನೆಯ 
ಪ್ರತಿಭೆ ಮತ್ತು ಹೊಸ ವಿಷಯಗಳ ಬಗ್ಗೆ ತಾವು ಮಂಡಿಸುತ್ತಿದ್ದಂತಹ ವಾದ, ವಿವಾದ 
ಇವುಗಳೆಲ್ಲವೂ ಕೂಡ ಒಂದು ರೋಚಕವಾದ ಕಥಾನಕವನ್ನು ಬಿಂಬಿಸುತ್ತದೆ ಮತ್ತು 
ತೆರೆದಿಡುತ್ತದೆ. ಇದನ್ನು ನಾವೆಲ್ಲರೂ ಕಲಿಯಬೇಕಾಗಿರತಕ್ಕಂಥ ಅಗತ್ಯತೆ ಇರುವ ಹಿನ್ನೆಲೆ 
ಯಲ್ಲಿ ನಾನು ನಿಜವಾಗಿಯೂ ಕೂಡ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಕಳೆದು 
ಕೊಂಡಿದ್ದೇನೆ ಎಂದು ಬಾವಿಸುತ್ತಾ ಇಂದು ಆಮಂತ್ರಿಸಿದ್ದ ಬಹಳೆ ಜನ ಬರದೇ 
ಹೋಗಿರುವುದರಿಂದ ಅವೆಲ್ಲವೂ ನನ್ನ ಕೊರಳಿಗೇ ಬಿದ್ದಿದೆ. ಆದರೆ ನಾನು ಬೇರೆ ಬೇರೆ 
ಕಾರ್ಯಕ್ರಮಗಳ ಉದ್ದಾಟನೆಗಾಗಿ ಹೋಗಬೇಕಾಗಿದೆ. ದಯವಿಟ್ಟು ತಾವು ಕ್ಷಮಿಸುತ್ತೀರಿ 
ಎಂದು ಭಾವಿಸುತ್ತೇನೆ. 

ಇತಿಹಾಸವನ್ನು ಮತ್ತೆ ನಾವು ಸೃಷ್ಟಿಮಾಡುತ್ತೇವೆ ಎನ್ನುವುದು ಭ್ರಮೆ, ಇತಿಹಾಸ 


ವನ್ನು ಮತ್ತೆ ಸೃಷ್ಟಿ ಮಾಡಲು ಆಗುವುದಿಲ್ಲ ಎನ್ನುವುದಕ್ಕಿಂತ ಹೆಚ್ಚಾಗಿ ಹೊಸ ಇತಿಹಾಸ 


oe’ [4 


dh a, a dh - p ಳಿ — — —— 
ವನ್ನು ನಾವು ಸೃಷ್ಟಿಸಬಹುದು. ಪ್ರಾಯಶಃ ಇವತ್ತಿನ ನಮ್ಮ ರಾಜಕೀಯ, ನಮ್ಮ ಬದುಕು, 


೧೨ ವಿಜಯನಗರ ಅಧ್ಯಯನ ೧೩ 


ನಮ್ಮ ಜೀವನ ಶೈಲಿ, ನಮ್ಮ ದುಡಿಮೆ, ನಮ್ಮ ಎಲ್ಲಾ ವಿಕೃತಿಗಳು ಕೂಡ ಮುಂದಿನ 
ಕಾಲದ ತಲೆಮಾರಿಗೆ ಒಂದು ಇತಿಹಾಸವಾಗಿ ಉಳಿಯುತ್ತವೆ. ಆದರೆ ಇತಿಹಾಸ ದಿಂದ 
ನಾವು ಪಾಠವನ್ನು ಕಲಿಯಬಹುದು. ಪಾಠವನ್ನು ಇತಿಹಾಸದಿಂದ ಕಲಿಯದೇ 
" ಇರತಕ್ಕಂತಹ ಜನಾಂಗ ಒಂದು ಅತ್ಯಂತ ಅವಕೃಪೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು 
ಶಾಪಗ್ರಸ್ತರಾಗುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಏಕೆಂದರೆ ಈ ನಮ್ಮ ಇಂದಿನ 
ತಲೆಮಾರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ನಾವು ಅರ್ಥೈಸಿಕೊಳ್ಳದೇ ನಮ್ಮ 
ಪೂರ್ವಜರು ಬಿಟ್ಟು ಹೋದಂಥ ಇಂತಹ ಒಂದು ದೊಡ್ಡ ಮನುಕುಲದ ಸಾಧನೆಯನ್ನು, 
ಅವರ ನಡವಳಿಕೆಗಳನ್ನು, ಅವರು ಸಾಧಿಸಿ ಕ್ರಮಿಸಿದ ದಾರಿಯನ್ನು ನಾವು ಗುರುತಿಸಿ 
ಕೊಳ್ಳುವುದರ ಮೂಲಕವಾಗಿ ಮತ್ತೆ ಭವಿಷ್ಯವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ 
ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂತಹ ಅಗತ್ಯ ಇದೆ. ಇದು ಇಡೀ ಜಗತ್ತು ನಮಗೆ 
ಕೊಟ್ಟಿರಂತಕ್ಕಂತಹ ಬಳುವಳಿ ಅಲ್ಲ. ಇದು ಮುಂದಿನ ತಲೆಮಾರಿಗೆ ನಾವು ಕೊಡಲೇ 
ಬೇಕಾಗಿರತಕ್ಕಂತಹ ನಮ್ಮ ಆದ ಕರ್ತವ್ಯ. ಆದ್ದರಿಂದ ಇದನ್ನು ಕಲುಷಿತಗೊಳಿಸದೆ 
ಇಡೀ ಇತಿಹಾಸವನ್ನು ಮತ್ತೆ ನೈಜರೀತಿಯಲ್ಲಿ ಸಂಗ್ರಹಿಸಿಕೊಳ್ಳುವ ಸಂರಕ್ಷಿಸುವ, 
ಅದರಿಂದ ಸಂದೇಶವನ್ನು ಮುಂದಿನ ತಲೆಮಾರಿಗೆ ಮತ್ತು ಸಮಕಾಲೀನ ಪ್ರಪಂಚಕ್ಕೆ 
ಕೊಡುವಂತೆ ರಚಿಸಬೇಕಾಗಿದೆ. ಇಂದಿನ ರಾಜಕೀಯ ವಿದ ; ಮಾನಗಳನ್ನು ನೋಡಿದಾಗ 
ಪ್ರಾಯಶಃ ಇತಿಹಾಸದ ಪ್ರತಿಪುಟಗಳಲ್ಲಿಯೂ ಕೂಡ ಅಧಿಕಾರದ ಗ ಹಣಕ್ಕೆ ನಡೆದಿರು 
ವಂತಹ ಅನೇಕ ಇಂತಹ ಅಸ್ಲಿರತೆ, ಕ್ರೌರ್ಯ ಮತ್ತು ಬೇರೆ ಬೇರೆ ರೀತಿಯ ನಡವಳಿಕೆ 
ಗಳನ್ನು ನಾವು ವಿಜಯನಗರದ ಅರಸರಲ್ಲಿ ಮತ್ತು ಮೊಘಲರಲ್ಲಿ ಕಾಣುತ್ತೇವೆ. 
ವಿದೇಶೀಯ ಸಾಮ್ರಾಜ್ಮಗಳಲ್ಲಿಯೂ ಕಾಣುತ್ತೇವೆ. ಯಾವುದಾದರೊಂದು ಸಾಮ್ರಾಜ್ಮ 
ಅಧಃಪತನಕ್ಕೆ ಹೋಗುತ್ತದೆ ಎಂದು ಹೇಳುವುದಾದರೆ ಅದರ ಸೆ ಸ್ವರ್ಯಜೀವನದ ಜೊತೆಗೆ 
ಪ್ರಾಯಶಃ ಮಾತಿಗೆ ತಪ್ಪುವ ನಡವಳಿಕೆಗಳು, ನೈಜತೆ ಇಲ್ಲದ ಕೃತ್ರಿಮ ವ್ಯವಹಾರಗಳು 
ಮತ್ತು ಅಧಿಕಾರದ ಲಾಲಸೆಗಾಗಿ ಬಂದು ಬಳಗಗಳ ವಿರುದ್ದವಾಗಿಯೇ ಪಿತೂರಿಗಳನ್ನು 
ಮಾಡುವುದು-ಇವೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗಿ ಇತಿಹಾಸದಲ್ಲಿ ನಡೆದ 
ಸಂಗತಿಗಳೂ ಆಗಿರುತ್ತವೆ. ಆದರೆ ಈ ಸಂಗತಿಗಳಿಂದ ನಾವು ಪಾಠ ಕಲಿತಿದ್ದೇವೆಯೆ ? 
ಇಲ್ಲ. ಇವು ಪದೇ ಪದೇ ನಡೆಯುತ್ತಿವೆ. ಇದಕ್ಕೆ ನಮ್ಮ ಡಾ. ಸುಂದರ ಅಂತಹ 
ವಿದ್ವಾಂಸರು ಉತ್ತರ ಕೊಡಬೇಕು. ಪಾ ಪ್ರಾಯಶಃ ಇತಿಹಾಸದಲ್ಲಿ ಉತ್ತರ ಇರುತ್ತದೆ ಎಂದು 
ನಂಬುವುದಿಲ್ಲ; ಯಾಕೆಂದರೆ ಮನುಷ್ಯನ ಗುಣಧರ್ಮಗಳಲ್ಲಿ ಆ ಅಧಿಕಾರ, ಕೀರ್ತಿ 
ಮತ್ತು ಹಣ ಎಂತಹ ಲೋಭವನ್ನು ಒಡ್ಡುತ್ತದೆ ಎನ್ನು ವುದನ್ನು ನಿಜವಾಗಿಯೂ 
ಮನಶ್ಯಾಸ್ತ್ರಜ್ಞರು ಹೇಳಬೇಕಾಗಿರುವ ವಿಷಯವೇ ಅಥವಾ ಇಡೀ ಸಮಾಜದ ಬದುಕಿನಲ್ಲಿ 
ಅಂತಹ ನೈತಿಕತೆಯ ವಾತಾವರಣ ತರಬೇಕಾದಂತಹ ಅಗತ್ಮ ಕೂಡ ಇದೆಯೇ ಎಂದು 


ಸಮ್ಮೇಳನ ಉದ್ದಾಟನಾ ಭಾಷಣ | ೧೩ 


ನಿರ್ಧರಿಸಬೇಕಾಗಿದೆ. ವಾಲ್ಮೀಕಿ ರಾಮಾಯಣದ ಮೂಲ ಪಾಠದಲ್ಲಿ ಪಿತೃವಾಕ್ಕ 
ಪರಿಪಾಲನೆಗಾಗಿ ಶ್ರೀರಾಮಚಂದ್ರ ಅರಣ್ಯಕ್ಕೆ ಹೋದನು ಎನ್ನುವುದನ್ನು ನಾವೆಲ್ಲ 
ತಿಳಿದಿರುವ ವಿಷಯ ಮತ್ತು ಆತ ಮರ್ಯಾದಾ ಪುರುಷೋತ್ತಮ ಎಂದು ಹೇಳಿ 
ಇವತ್ತಿಗೂ ನಾವು ಗೌರವಿಸುತ್ತೇವೆ. ಆದರೆ ಅಂತಹ ಒಬ್ಬ ಗೌರವಯುತ ವ್ಯಕ್ತಿಯೂ 
ಕೂಡ ಅಂತಹ ಸಂಕಷ್ಟಗಳು ಎದುರಾದಾಗ ಸಮಕಾಲೀನ ಬದುಕಿನಲ್ಲಿರುವ ಕೆಲವು 
ಮೌಲ್ಯಗಳು ಹೇಗೆ ಬೇರೆ ಮೌಲ್ಯಗಳಿಗಿಂತ ಹೆಚ್ಚು ಆಕರ್ಷಣೀಯ ಹಾಗೂ ವ್ಯಾಮೋಹ 
ವನ್ನು ತರುತ್ತವೆ ಎನ್ನುವುದರ ಬಗ್ಗೆ ಪ್ರಥಮ ರಾತ್ರಿ ಆತ ಅರಣ್ಯದಲ್ಲಿ ಕಳೆಯುವಾಗ 
ಲಕ್ಷ್ಮಣನಿಗೆ ಹೇಳುತ್ತಾನೆ "“ಅರ್ಥ ಮತ್ತು ಕಾಮ ಇವೆರಡೂ ಬಹಳ ದೊಡ್ಡ ಪ್ರಲೋಭ 
ಗಳು; ಈಗ ನನಗೆ ಅರ್ಥವಾಗುತ್ತಿದೆ; ಕಾಮಾತುರನಾದ ನನ್ನ ತಂದೆ ನನ್ನನ್ನು ಅರಣ್ಯಕ್ಕೆ 
ಅಟ್ಟುವುದರ ಮೂಲಕ ಕಾಮ ಮತ್ತು ಅರ್ಥಗಳು ಬೇರೆ ಎಲ್ಲಾ ದಾರಿಗಳಿಗಿಂತ ಹೆಚ್ಚು 
ಪ್ರಭಾವಿತವಾದದ್ದು'” ಎಂದು ಹೇಳಿ ಅವನು ಪರಿತಪಿಸಿದ್ದುದನ್ನು ನಾವು ಇಲ್ಲಿ ಗುರುತಿಸು 
ತ್ತೇವೆ. ನಾನು ಮೂಲ ರಾಮಾಯಣವನ್ನೇನೂ ಓದಿಲ್ಲ. ಆದರೆ ನಮ್ಮ ಮತ್ತೂರು 
ಕೃಷ್ಣಮೂರ್ತಿಗಳು ವಾಲ್ಮೀಕಿ ಮಹರ್ಷಿಗಳ ಒಂದು ಮೂಲಗ್ರಂಥದ ಎಲ್ಲಾ ಪಾಠವನ್ನು 
ಕೊಟ್ಟಿದ್ದಾರೆ. ಬರೀ ಅಲ್ಲಿಗೇ ಅವರು ನಿಲ್ಲಿಸೋದಿಲ್ಲ. ಇಂತಹ ಸುಭಿಕ್ಸೆಯ ನಾಡನ್ನು 
ಕಟ್ಟಿರತಕ್ಕಂತಹ, ಆತ ಮುಂದೆ ಅಳುವುದನ್ನು ನೋಡಿ ನಾವು ಸಂತೋಷಪಡ ಬೇಕಾ" 
ದಂತಹ ಸಂಗತಿ ಇದೆ ಎನ್ನುವ ವ್ಯಂಗ್ಯದ ಮಾತು ಕೂಡ ಇರುತ್ತದೆ. ಅಂದರೆ ಮನುಷ್ಯ 
ಸ್ವಭಾವ ರಾಮಾಯಣದ ಕಾಲವೇ ಆಗರಲಿ, ಮಹಾಭಾರತ ಕಾಲವೇ ಆಗಿರಲಿ ನಾವು 
ನಮ್ಮ ಈ ಅರಿಷಡ್ವರ್ಗದ ಮೋಹಗಳನ್ನು ಬಿಡಲಾರದೆ ಇರುತ್ತೇವೆ ಎನ್ನುವುದನ್ನು 
ಕೂಡ ಇತಿಹಾಸದ ಪಾಠಗಳಲ್ಲಿ ನಾವು ಕಲಿಯುತ್ತೇವೆ. 

ನಾಲ್ಕು ರಾಜವಂಶಸ್ಥರು ಇಲ್ಲಿ ಕಾಣಬರುತ್ತಾರೆ. ಎಲ್ಲರೂ ಸಮರ್ಥರಾಗಿರಬೇಕು 
ಎಂದೇನೂ ಇಲ್ಲ. ಆದರೆ ಸಮರ್ಥರು ಇಲ್ಲದೇ ಇರತಕ್ಕಂತಹ ಸಂದರ್ಭದಲ್ಲಿ ಮಹತ್ವಾ 
ಕಾಂಕ್ಲಿಗಳಾದಂತಹವರು ಇಡೀ ಅರಸೊತ್ತಿಗೆಗಳನ್ನು ಕಿತ್ತೊಗೆಯುವ ಸಂದರ್ಭದಲ್ಲಿ 
ಅವರು ತೋರಿಸಿದಂತಹ ಕ್ರೌರ್ಯ, ಮಾಡಿದಂತಹ ಪಿತೂರಿ ಹಾಗೂ ನಡೆದು 
ಕೊಂಡಂತಹ ರೀತಿನೀತಿಗಳು ಒಪ್ಪದೇ ಇರತಕ್ಕಂತಹವು. ಈ ಒಂದು ವಿಜಯನಗರದ 
ಅರಸರ ಪರಂಪರೆಯಲ್ಲಿ ಬಂದಂತಹ ವಿನಯ, ಭಕ್ತಿ ಮತ್ತು ಜನ ಹಿತಕಾರ್ಯಕ್ಕಾಗಿ 
ದುಡಿಯಬೇಕಾದಂತಹ ರಾಜಧರ್ಮ, ಇವುಗಳನ್ನು ಮೀರಿ ನಿಂತ ಅಳಿಯ ರಾಮರಾಯನ 
ಅಹಂಕಾರ ಯಾವ ರೀತಿ ಅಧಃಪತನಕ್ಕೆ ಹಾಗೂ ಬಹಮನಿ ಸುಲ್ತಾನರು ಒಂದಾಗಲಿಕ್ಕೆ 
ಕಾರಣವಾಯಿತು ಎಂಬುದನ್ನು ನಾವು ಕಲಿಯಬಹುದು. ಅದೇ ರೀತಿ ಔರಂಗಜೇಬನಂತಹವನು 
ಇಲ್ಲಿನ ದಕ್ಸಿಣದ ಎಲ್ಲಾ ಮುಸ್ಲಿಂ ಸಾಮ್ರಾಜ್ಯಗಳನ್ನು ನಾಶ ಮಾಡಿ ತನ್ನ ವಿಸ್ತರಣ 


— 


ಮನೋಭಾವದ ಮೂಲಕವಾಗಿ ಇಲ್ಲಿ ಬದುಕುವ ಜನರ ವಿಚಾರಗಳ ಬಗ್ಗೆ ಕಲ್ಮಾಣದ 


೧೪ ವಿಜಯನಗರ ಅಧ್ಯಯನ ೧೩ 


ಬಗ್ಗೆ ಅಥವಾ ಒಂದು ರಾಷ್ಟ್ರದ ಪರಿಕಲ್ಪನೆ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ ಎನ್ನುವುದು 
ಗೊತ್ತಾಗುತ್ತದೆ. ನಮ್ಮ ಪುರಾತತ್ವ ಇಲಾಖೆಯ ಡಾ. ಗೋಪಾಲ್‌ರವರು, ಸಿದ್ದನ 
ಗೌಡರು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಬಹಳ ಉತ್ತಮವಾದ ಕಾರ್ಯಕ್ರಮ 
ಗಳನ್ನು ಮಾಡುತ್ತಾ ಇದ್ದಾರೆ. ಇದು ಒಂದು ಉತ್ಸವ ಆಗುವುದರ ಮೂಲಕ ಅದರ 
ಲ್ಲಿಯೂ ಜನೋತ್ಸವ ಆಗುವುದರ ಮೂಲಕ ಜನ ಸಾಮಾನ್ಯರಲ್ಲಿ ಕುತೂಹಲವನ್ನು 
ಕೆರಳಿಸಿ ಅದರಲ್ಲಿಯೂ ವಿದ್ಯಾರ್ಥಿ, ವಿದ್ಯಾರ್ಥಿನಿಯರಿಗೆ, ಯುವಕರಿಗೆ ಎಂಥ ಒಂದು 
ದೊಡ್ಡ ಪರಂಪರೆಯ ಸ್ಥಾನದಲ್ಲಿ ನಾವು ಕುಳಿತಿದ್ದೇವೆ ಎಂಬುದನ್ನು ತೋರಿಸಿಕೊಡುತ್ತದೆ. 
ಅದರ ಮೂಲಕವಾಗಿ ಮತ್ತೆ ಸಮರ್ಪಣಾ ಭಾವದಿಂದ ನಾವು ನಾಡು ಕಟ್ಟಲು 
ಪ್ರಯತ್ನಿಸುತ್ತೇವೆ ಎನ್ನುವ ವಿಚಾರದ ಬಗ್ಗೆ ಬೇಕಾಗಿರುವಂಥ ಪೂರ್ವಸಿದ್ದ ತೆಯನ್ನು 
ಒದಗಿಸುತ್ತದೆ. 

ಇಲ್ಲಿ ನಾಡಿನ ಉದ್ದಗಲದಿಂದ ಅನೇಕ ವಿದ್ವಾಂಸರನ್ನು ನೀವು ಆಹ್ವಾನಿಸಿದ್ದೀರಿ. 
ಅವರು ಕೊಡುತ್ತಿರತಕ್ಕಂತಹ ಕೊಡುಗೆ ಅಪಾರ. ಅವರ ಮೂಲಕವಾಗಿ ನಾವು 
ಪ್ರೇರೇಪಿತರಾದಂತಹವರು ಯಾವುದೂ ಕೂಡ ಅರ್ಥವಾಗದೆ ಬರಿ ಕೇವಲ ಗುಡಿ 
ಗೋಪುರಗಳೇ ಈ ವಿಜಯನಗರ ಅಂತ ಭಾವಿಸಿಕೊಂಡಾಗ ಇದರಲ್ಲಿ ಯಾವ ಯಾವ 
ಮುಖಗಳ ಮೂಲಕವಾಗಿ ನಾವು ಇತಿಹಾಸವನ್ನು ಅಜ್ಜ ್ಣಸಿಕೊಳ್ಳಬಹುದು ಎನ್ನು ವುದಕ್ಕೆ 
ಕಳೆದ ಬಾರಿ ಡಾ. ಎ. ವಿ. ನರಸಿಂಹಮೂರ್ತಿಗಳು ಮಾಡಿದಂತಹ ಸಮ್ಮೇಳನದ ಅಧ್ಯಕ್ಷ 
ಭಾಷಣ, ನಾಣ್ಮದ ಮೂಲಕ ಇತಿಹಾಸವನ್ನು ಅರ್ಥಮಾಡಿಕೊಳ್ಳುವಂತಹ ಪ ಪ್ರಯತ್ನ. 
ಅದು ನಿಜವಾಗಿಯೂ ಒಂದು ಶಾಸ್ತ್ರ. ನಾಣ್ಮ ಶಾಸ್ತ್ರವನ್ನು ಬೇರೆ ಬೇರೆ ಕೋನಗಳಿಂದ 
ನೋಡಿದಾಗ ನಾಣ್ಯಗಳ, ಟಂಕಸಾಲೆಯ ಆ ವಿಭಾಗ ಅವುಗಳನ್ನು ಸೃಷ್ಟಿಸಿದಂತಹ ರಾಜನ 
ಹಿನ್ನೆಲೆ, ಅಂದಿನ ಘಟನೆಗಳು ಇವುಗಳ ಬಗ್ಗೆ ಇತಿಹಾಸವನ್ನು ಯಾವ ರೀತಿ ಮತ್ತೆ 
ಕಟ್ಟಬೇಕು ಎನ್ನು ವುದಕ್ಕೆ ಮಾರ್ಗದರ್ಶನವಾದಂತಹ ಒಂದು ಉತ್ತಮ ಭಾಷಣವನ್ನು 
ಮಾನ್ಯ ನರಸಿಂಹಮೂರ್ತಿಗಳು ಮಾಡಿದರು. 

ಅದೇ ರೀತಿ ನಮ್ಮ ಸಾಹಿತ್ಮದ ಮೂಲಕ, ವಿವಿಧ ಭಾಷೆಗಳಲ್ಲಿ ಬರೆದಿರುವಂತಹ 
ಅಂದಿನ ನಮ್ಮ ಕಾವ್ಯಗಳ ಮೂಲಕವಾಗಿ ಇಡೀ ವಿಜಯನಗರದ ಪಟ್ಟ ಣದ ಬಗ್ಗೆ 
ಸಾಮ್ರಾಜ್ಮದ ಬಗ್ಗೆ ಅದರ ಇಡೀ ಸೀಮೆಯ ಬಗ್ಗೆ ನಾವು ಅರ್ಥಮಾಡಿಕೊಳ್ಳಲಿಕ್ಕೆ 
ಹಾಗೂ ಜನಜೀವನದ ಸೂಕ ತೆಯನ್ನು ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಅದೇ 
ರೀತಿ ಕನ್ನಡ ವಿಶ್ವವಿದಾ ;ನಿಲಯದವರಿಗೆ ಪ್ರತಿ ವರ್ಷವೂ ಕೂಡ ನೀವು ಈ ರೀತಿಯ 
ಒಂದು ಉದ ಿಂಥವನ್ನು ಪ್ರಕಟಗೊಳಿಸಬೇಕು ಎಂದು ಹೇಳಿದಾಗ ಕಳೆದ ಬಾರಿ ಅವರು 

ಪ್ರಕಟಿಸಿದಂತಹ "ವಿದೇಶಿಯರು ಕಂಡ ವಿಜಯನಗರ” ಎನ್ನುವ ಪುಸ್ತಕ ಪ್ರಮುಖವಾದ 

ಪುಸ್ತಕವಾಗಿ ಹೆಚ್ಚು ಮಾರಾಟವಾಗಿ ಜನಸಾಷ್ಯ್ಞಿ ರು ಅದರಿಂದ ಕುತೂಹಲಿಗಳಾಗಿದ್ದಾರೆ. 


ಸಮ್ಮೇಳನ ಉದ್ದಾಟನಾ ಭಾಷಣ ೧೫ 


ಇದರಿಂದ ನಾವು ಕಲಿಯಬೇಕಾದ ಪಾಠವೆಂದರೆ ಭಾರತೀಯರಾದ ನಾವು ಇತಿಹಾಸದ 
ಬಗ್ಗೆ ಹಚ್ಚು ಅವಜ್ಞೆಯನ್ನು ಇಟ್ಟುಕೊಂಡಿದ್ದೇವೆ. ದಾಖಲೀಕರಣ ಮಾಡಲಿಕ್ಕೆ ಮಹಾ 
ಸೋಮಾರಿಗಳಾಗಿದ್ದೇವೆ. ಎಲ್ಲವನ್ನು ವೈಭವೀಕರಿಸುತ್ತೇವೆ. ಇಲ್ಲದೆ ಹೋದರೆ ಅದನ್ನು 
ಸಿಂಪೂರ್ಣವಾಗಿ ನಾವು ಕುರುಡು ಜಾಣತನದಿಂದ ಕೈಬಿಟ್ಟು ಬಿಡುತ್ತೇವೆ. ಈ ಕುರುಡು 
ಜಾಣತನದ ಮೂಲಕವಾಗಿ ಇತಿಹಾಸದಲ್ಲಿ ನಾವು ಅರ್ಧ ಸತ್ಯವನ್ನು ಹೇಳುವ ಅಥವಾ 
ಅದನ್ನು ಸಂಪೂರ್ಣ ಕೈ ಬಿಡುವುದರ ಮೂಲಕವಾಗಿ ದೊಡ್ಡ ಅಪಚಾರವನ್ನು ಇತಿಹಾಸಕ್ಕೆ 
ನಾವು ಮಾಡುತ್ತೇವೆ. ಆದರೆ ವಿದೇಶೀಯರು ಸ್ಥಳನಾಮಗಳ ಬಗ್ಗೆ ಅವರಿಗೆ ಇರುವ 
ಗೊಂದಲ, ಮತ್ತೆ ದೂರದ ಊರಿನಿಂದ ಬಂದ ನಂತರವೂ ಕೂಡ ಕಲಿಯ ಬೇಕೆನ್ನುವ 
ಆಸಕ್ತಿ, ಪ್ರತಿಯೊಂದು ಸಣ್ಣ ಘಟನೆಗಳ ಬಗ್ಗೆಯೂ ತೋರುತ್ತಿದ್ದ ಆವರ ಆ ಒಂದು 
ಕುತೂಹಲ ಮತ್ತು ಅವನ್ನೆಲ್ಲಾ ದಾಖಲಿಸಿ ರುವುದನ್ನು ನೋಡಿದಾಗ ಪ್ರಾಯಶಃ ನಮ್ಮ 
ಇತಿಹಾಸಜ್ನರು ಇಂತಹ ಒಂದು ದೊಡ್ಡ ಪ್ರಯತ್ನ ಮಾಡಲೇ ಇಲ್ಲ ಎಂದು ನಾನು 
ಭಾವಿಸಿದ್ದೇನೆ. ಮೊಘಲರ ಕಾಲದಿಂದ ಇಂತಹ ಇತಿಹಾಸವನ್ನು ದಾಖಲೀಕರಿಸು ವಂತಹ 
ಕೆಲಸ ಪ್ರಾರಂಭವಾಗಿದೆ. ಅದಕ್ಕಿಂತ ಮುಂಚೆ ಇಂತಹ ಕಳಕಳಿ ಕಾಣಬರುವುದಿಲ್ಲ 
ಎಂದೆನಿಸುತ್ತದೆ. 
ಇದೇ ರೀತಿಯಲ್ಲಿ ವಿಜಯನಗರ ಸಾಮ್ರಾಜ್ಮದ ಎಲ್ಲಾ ವಿಷಯಗಳ ಬಗ್ಗೆ, 
ಇತಿಹಾಸಜ್ಞರು ಬೆಳಕನ್ನು ಚೆಲ್ಲುತ್ತಾ ಇದ್ದಾರೆ. ಕುತೂಹಲಿಗಳಾಗಿದ್ದಂತಹ ವಿದ್ಯಾರ್ಥಿ, 
ದ್ಯಾರ್ಥಿನಿಯರೂ ಕೂಡ ಕೋಟೆ ಕೊತ್ತಲಗಳ ಬಗ್ಗೆ, ಬಜಾರ್‌ಗಳ ಬಗ್ಗೆ, ಸೂಳೆಯರ 
ಬಗ್ಗೆ, ಸೈನ್ಯದ ಬಗ್ಗೆ ಕ್ರೀಡೆಯ ಬಗ್ಗೆ ರಾಜ ಪಿತೂರಿಗಳ ಬಗ್ಗೆ ಈ ಎಲ್ಲಾ ವಿಚಾರಗಳ 
ಕುರಿತಾಗಿಯೂ ಪ್ರತೇಕ ಪ್ರತ್ಮೇಕ ಪ್ರಬಂಧ ಹಾಗೂ ಗ್ರಂಥಗಳನ್ನು ರಚಿಸಿದ್ದಾರೆ. ಈ 
ಸಮಗ್ರ ಇತಿಹಾಸ ತೋಡಿದಷ್ಟು ಕೂಡ ಬರತಕ್ಕಂತಹ ಒಂದು ಅಕ್ಷಯ ಪಾತ್ರೆ ಎಂದು 
ತಿಳಿದಿದ್ದೇನೆ. ಎಷ್ಟು ಕೆಲಸ ಮಾಡಿದರೂ ಕೂಡ ಸಾಲದೇ ಇರತಕ್ಕಂತಹ ಸು. 23 ಚ. 
ಕೀ. ಮಿ. ವ್ಯಾಪ್ತಿವುಳ್ಳ ಈ ಒಂದು ನಗರ ಮತ್ತು ಇದರ ಸಾಮ್ರಾಜ್ಮದ ಎಲ್ಲೆಗಳು 
ಅಲ್ಲಿಯ ಒರಿಸ್ಸಾದ ಮಹಾನದಿಯಿಂದ ಹಿಡಿದು ದಕ್ಷಿಣದ ಶ್ರೀಲಂಕವನ್ನೂ ಕೂಡ 
ಆಕ್ರಮಿಸಿಕೊಂಡಿರತಕ್ಕಂತಹ ಒಂದು ದೊಡ್ಡ ಸಾಮ್ರಾಜ್ಯ ಎಂತಹ ಮಹತ್ವದ ಕೊಡುಗೆ 
ಯನ್ನು ಕೊಟ್ಟಿತು. ಆದರೆ ತುಂಗಭದ್ರ ನದಿ ಅಥವಾ ಕೃಷ್ಣಾನದಿಯನ್ನು ದಾಟಿ ಇದು 
ಹೋಗಲಿಕ್ಕೆ ಆಗಲೇ ಇಲ್ಲ. ಶ್ರೀಲಂಕದವರೆಗೂ ಬಂತು, ಹಾಗೇ ಒರಿಸ್ಸಾದವರೆಗೂ 
ಹೋಯ್ತು, ಗಜಪತಿ ರುದ್ರನನ್ನು ಸೋಲಿಸಿದ್ದೂ ಆಯ್ತು, ಜಗನ್ಮೋಹಿನಿಯನ್ನು 
ಮದುವೆ ಆಗಿದ್ದೂ ಆಯ್ತು. ಆದರೆ ನಾವು ಕೃಷ್ಣಾನದಿಯನ್ನು ದಾಟಿ ನಮ್ಮ ಕರ್ನಾಟಕದ 
ಆ ಒಂದು ಉತ್ತರದ ಭಾಗವನ್ನು ವಿಜಯನಗರದ ಅರಸರು ತಮ್ಮ ಸ್ವಾಧೀನಕ್ಕೆ 
ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇದ್ದುದ್ದಕ್ಕೆ ಕಾರಣ ಪ್ರಾಯಶಃ ಬಹಮನಿ ರಾಜರೋ 


೧೬ ವಿಜಯನಗರ ಅಧ್ಯಯನ ೧೩ 


ಅಥವಾ ಇವರೂ ಉದಾಸೀನರಾಗಿ ಆಂಧ್ರ ಹಾಗೂ ಕರ್ನಾಟಕದ ಗಡಿಗಳ ಬಗ್ಗೆ ಹೆಚ್ಚು 
ಉತ್ಪುಕರಾಗಿದ್ದರೋ ಗೊತ್ತಿಲ್ಲ. ಆದರೆ ಇಂತಹ ಒಂದು ಸಾಮ್ರಾಜ್ಕವನ್ನು ಮೊದಲು 
ಇತಿಹಾಸಕಾರರು "ವಿಜಯನಗರ ಸಾಮ್ರಾಜ್ಮ' ಅಂತ ಕರೆದಿದ್ದಾರೆ. ಆದರೆ ನಾನು 
ಹಿಂದೆ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ. ಇದನ್ನು "ಕರ್ನಾಟಕ ರಾಜ್ಕ' 
ಎಂಬುದಾಗಿಯೇ ಎಲ್ಲರೂ ಕರೆಯಬೇಕು ಎಂದು ಹೇಳುತ್ತೇನೆ. ಆದ್ದರಿಂದ ವಿಜಯ 
ನಗರ ಸಾಮ್ರಾಜ್ಯ ಅಂತ ಹೇಳಿದ್ದು ತಪ್ಪು ಎನ್ನುವುದಕ್ಕಿಂತ ಹೆಚ್ಚಾಗಿ ಆಧುನಿಕ ಇತಿಹಾಸ 
ಕಾರರು ಈ ಒಂದು ಶಬ್ದವನ್ನು ಬಳಸುವುದರ ಮೂಲಕ ಹೆಚ್ಚು ಪ್ರಚಾರ ಮಾಡಿದ್ದಾರೆ. 
ಹಾಗೇ ಪ್ರೌಢದೇವರಾಯನ ಶಾಸನಗಳ ಬಗ್ಗೆ ನಿನ್ನೆ ಕಲ್ಬುರ್ಗಿಯವರು ಪುಸ್ತಕ ಬಿಡುಗಡೆ 
ಮಾಡಿದ ಸಂದರ್ಭದಲ್ಲಿಯೂ ಕೂಡ ಅದರ ಉದಾತ್ತತೆಯ ಬಗ್ಗೆ ಮಾತನಾಡುತ್ತಾ 
ಈ ಗಜವೇಂಟೆಕಾರ ತನ್ನ ನಾಣ್ಯವನ್ನು ಮುದ್ರಿಸಿದಂತಹ ಸಂದರ್ಭದಲ್ಲಿ ಆನೆಯ ಪ್ರತಿ 
ಮುದ್ರೆಯನ್ನು ಟಂಕಸಾಲೆಯಲ್ಲಿ ಮಾಡುತ್ತಿದ್ದುದು ಹಾಗೇ ಟಂಕಸಾಲೆಯಲ್ಲಿಯೇ 
ವಿದೇಶೀ ವಿನಿಮಯದ ಒಂದು ವ್ಯವಸ್ಥೆ ಇದ್ದುದ್ದು ಮತ್ತು ಅಂದಿನ ತ್ರಾಸನ್ನು ಇಟ್ಟು 
ಕೊಂಡಿರತಕ್ಕಂತಹ ಸಂದರ್ಭದಲ್ಲಿ ಕೂದಲೆಳೆಯ ತೂಕವನ್ನೂ ಅಳೆಯುವ ರೀತಿಯ 
ನಿಖರತೆಯನ್ನು ಪಡೆದುಕೊಂಡಿರತಕ್ಕಂತಹ ಯಂತ್ರೋಪಕರಣಗಳಿದ್ದುವು ಎನ್ನುವ 
ವಿಚಾರಗಳ ಬಗ್ಗೆ ಕೂಡ ತಿಳಿಸಿದ್ದಾರೆ. ಆ ಪುಸ್ತ ಕದಲ್ಲಿ ಎಲ್ಲಾ ಲೇಖನಗಳು ಕೂಡ 
ಇವೆ. ಇಂದು ಸುಂದರ್‌ ಅವರು ಇದರ ಅಧ್ಯಕ್ಷತೆ ವಹಿಸಿರುವಂತಹದ್ದು ನಮ್ಮೆಲ್ಲರಿಗೂ 
ಕೂಡ ಬಹಳ ಅಭಿಮಾನ ಮತ್ತು ಸಂತೋಷವನ್ನು ತಂದುಕೊಟ್ಟರುವ ವಿಚಾರ. ಮಾನ 
' ಸುಂದರ್‌ ಅವರಿಗೆ ಎಂದೋ ಸಲ್ಲ ಬೇಕಾಗಿದ್ದಂತಹ ಗೌರವ ಕನ್ನಡ ರಾಜ ಪ್ರಶಸ್ತಿ 
ಈಗಲಾದರೂ ಬಂದಿದೆ ಎನು ವುದು ಸಂತೋಷದ ವಿಷಯ. 
ಇಂದು ಮಾನ್ಮ ಡಾ. ಗೋಪಾಲ್‌ರವರು ಇಂತಹ ಉತ ಕ ಮವಾದ ಕಾರ್ಯ 
ಕ್ರಮವನ್ನು ಇಲ್ಲಿ ಏರ್ಪಾಡುಮಾಡಿದ್ದಾರೆ. ಈ ಇತಿಹಾಸದ ಅನೇಕ ವಿಷಯಗಳ ಬಗ್ಗೆ 
ಚರ್ಚೆ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳು ಇವೆ. ಯಾರು ಸಂಶಯದಿಂದ ಪ ಪ್ರಶ್ನೆ 
ಕೇಳೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಆಗ ಇತಿಹಾಸ ಬಾಯ್ದೆರೆದು ನಿಲ್ಲುತ್ತದೆ. ಮತ್ತೆ 
ಸಮಕಾಲೀನವಾದ ಬದುಕಿನ ದೃಷ್ಟಿಯಿಂದ ಅರ್ಥೈಸುವ ಕೆಲಸ ಮಾಡಬಾರದು. ಏಕೆಂದರೆ 
ಸಮಕಾಲೀನವಾಗಿರತಕ ೦ತಹ ಓದುಗರು ಅದನ್ನು ತಮ್ಮದೇ ಆದ ವೈಯಕ್ತಿಕ ದೃಷ್ಟಿ 
ಕೋನದ ಮೂಲಕ ಅಥವಾ ಸಾಪೇಕ್ಷ ದೃಷ್ಟಿಕೋನದ ಮೂಲಕ ನೋಡುವ ಪ ಪ್ರ ಯತಿ 
ವನ್ನು ಮಾಡುತ್ತಾರೆ. ಅದರ ಬದಲು ನಾವು ಯಾವುದನ್ನು Objective assessement 
ಎಂದು ಕರೆಯುತ್ತೇವೆಯೋ ಅದನ್ನು ಸಂಪೂರ್ಣವಾದಂತಹ ವಸ್ತು ನಿಷ್ಮತೆಯಿಂದ 
ಅದನ್ನು ಮಾಡಚೇಕ್ಕು. ಇದರಲ್ಲಿ ಎರಡು ಮುಖ್ಯವಾದ ಕೆಲಸಗಳಾಗಬೇಕಾಗಿದೆ. 
ಮೊದಲನೆಯದು ಅದನ್ನು ವಸ್ತುನಿಷ್ಠವಾಗಿ ವಿವರಿಸುವುದು. ಅದಕ್ಕೆ ಬೇಕಾಗಿರತಕ್ಕಂತಹ 


ಸಮ್ಮೇಳನ ಉದ್ದಾಟನಾ ಭಾಷಣ ೧೭ 


ಆಕರ ಗ್ರಂಥಗಳನ್ನು ಸೂಚಿಸುವುದು. ಅದಾದ ನಂತರ ಕುತೂಹಲಿಗಳಾಗಿ ಓದುವಂಥ 
ವರು, ವಿದ್ವಾಂಸರು, ಚರ್ಚೆಮಾಡಿ ವಿಶ್ಲೇಷಿಸಿ, ಅದರ ವಿವಿಧ ಮುಖದ ಆಯಾಮ 
ಗಳನ್ನು ತಂದು ಕೊಡತಕ್ಕಂಥದ್ದು. ಈ ರೀತಿ ಆಗುವುದೇ ವಿಚಾರ ಸಂಕಿರಣದ ಮುಖ್ಯ 
ಉದ್ದೇಶ ಎಂದು ನಾವು ಭಾವಿಸಿದ್ದೇವೆ. ನಿಮ್ಮ ಮುಂದೆ ಬೇಕಾದಷ್ಟು ಮಾಹಿತಿಗಳಿವೆ, 
ದಾಖಲೆಗಳಿವೆ. ಇವುಗಳ ಮೇಲೆ ಯಾವ ರೀತಿಯಾಗಿ ನೀವು ಇಂದು ಮತ್ತು ನಾಳೆ 
ನಡೆಯುವಂತಹ ಚರ್ಚೆಯಲ್ಲಿ ಹೊಸ ಬೆಳಕನ್ನು ಚೆಲ್ಲುತ್ತೀರಿ ಎಂಬುದು ಮುಖ್ಯ. 
ಅನೇಕರು ಹೊಸ ಹೊಸ ವಿಷಯಗಳನ್ನು ಶಾಸನಗಳ ಮೂಲಕ ಪ್ರಸ್ತಾಪ ಮಾಡಿದ್ದಾರೆ. 
ನಿನ್ನೆ ಕೂಡ ಈ ಬಗ್ಗೆ ಸುಮಾರು 20 ಲಕ್ಷರೂ.ಗಳ ಅಂದಾಜಿನ ಖರ್ಚಿನಲ್ಲಿ ಸಮಗ್ರ 
ಶಾಸನಗಳ ಬಗ್ಗೆ ಒಂದು ಪುಸ್ತಕವನ್ನು ಹೊರತರಬೇಕು ಎನ್ನುವಂತಹ ಸಲಹೆಯನ್ನು 
ಸನ್ಮಾನ್ಯ ವಿಶ್ರಾಂತ ಕಲುಪತಿ ಡಾ. ಕಲ್ಬುರ್ಗಿಯವರು ಕೊಟ್ಟರು. 20 ಲಕ್ಸ ರೂಗಳನ್ನು 
ನಾವೇ ಸಂಗ್ರಹಿಸಿ ಸಾರ್ವಜನಿಕರಿಗೆ ಕೊಡ್ಡೇವೆ ಎಂದು ಹೇಳಿದೆವು. ಆದರೆ ಕನ್ನಡ ಮತ್ತು 
ಸಂಸ್ಕೃತಿ ಇಲಾಖೆಯ ಆಯುಕ್ತರಾದ ಶಿವನಂಜಯ್ಮ ನವರು “ಇಲ್ಲ, ಇದನ್ನು ಈ 
ವರ್ಷದ ಆಯವ್ಯಯದಲ್ಲಿಯೇ ಅಳವಡಿಸಿಕೊಂಡು ಅದನ್ನು ನಾವು ಪ್ರಕಟಿಸುತ್ತೇವೆ”' 
ಎನ್ನುವ ಮಾತನ್ನು ಹೇಳಿದರು. ಪ್ರಾಯಶಃ ಡಾ. ಚಿದಾನಂದಮೂರ್ತಿಯವರ “ಕನ್ನಡ 
ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ'' ಒಂದು ಹೊಸ ದೃಷ್ಟಿಕೋನದಿಂದ ಬರೆ ದಂತಹ ' 
ಗ್ರಂಥ. ಅದೇ ರೀತಿಯಲ್ಲಿಯೇ ನೀವು ಸಂಶೋಧಿಸಿದರೆ ಮುಂದಿನ ತಲೆಮಾರಿ ನವರು 
ಮತ್ತೆ ಇತಿಹಾಸವನ್ನು ಕಟ್ಟಲಿಕ್ಕೆ ಅದನ್ನು ಅರ್ಥೈಸಿ ಕೊಳ್ಳಲಿಕ್ಕೆ ಸುಲಭ ಆಗುತ್ತದೆ. ಈ 
ದೃಷ್ಟಿಕೋನದಿಂದ ಇವತ್ತು ಏನು ಪ್ರಬಂಧವನ್ನು ತಾವು ಮರಿಡಿಸುತ್ತೀರಿ ಅದು ಮುಂದಿನ 
ವರ್ಷದಲ್ಲಿ ಪ್ರಕಟಗೊಳ್ಳುತ್ತದೆ. ಇದು ನಿರಂತರವಾದ ಕೆಲಸ. ಇಲ್ಲಿಯವರೆಗೆ ಇತಿಹಾಸದ 
ಅವಜ್ಞೆಗೊಳಗಾಗಿರುವಂತಹ ಜನ ಸಮೂಹ ಇಂಥ ಗ್ರಂಥಗಳನ್ನು ಓದುವುದರ 
ಮೂಲಕವಾಗಿ ಅವರು ಹೆಚ್ಚು ಪ್ರೇರೇಪಿತರಾಗುತ್ತಾರೆ. ಅಭಿಮಾನಧನರಾಗುತ್ತಾರೆ. 
ಸಮೃದ್ಧಿಯ ಸ್ವಾಭಿಮಾನದ ನಾಡನ್ನು ಕಟ್ಟಲು ಅವರು ತಯಾರಾಗುತ್ತಾರೆ ಎಂದು 
ನಾನು ಭಾವಿಸಿಕೊಂಡಿದ್ದೇನೆ. ಇಂದು ನಮ್ಮ ಕನ್ನಡ ನಾಡು ಬಹಳ ದೊಡ್ಡ ಪ್ರಮಾಣ 
ದಲ್ಲಿ ಬೆಳೆದಿದೆ. ಇದರಲ್ಲಿ ಗಣಿಗಾರಿಕೆ ಕೂಡ ಇದೆ. ಗಣಿಗಾರಿಕೆಯಲ್ಲಿ ಕಬ್ಬಿಣದ 
ವಿಚಾರವಾಗಿ ಸ್ವಲ್ಪವೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ವಜ್ರ ಮತ್ತು ಚಿನ್ನದ 
ವಿಚಾರದಲ್ಲಿ ವಬ್ರ ಕರೂರಿನ ಬಗ್ಗೆ ಪ್ರಸ್ತಾಪವಿರತಕ್ಕಂತಹ ಲೇಖನವೂ ಅದರಲ್ಲಿದೆ. 
ಆದರೆ ಇವತ್ತಿನ ಗಣಿಗಾರಿಕೆ ನಡೆಯುತ್ತಿರುವುದು ಪ್ರಾಕೃತಿಕ ಸಂಪತ್ತು ಯಾವ ರೀತಿ 
ಸೂರೆ ಹೋಗುತ್ತಿದೆ ಎನ್ನುವಂತಹದ್ದು. ಅದರಿಂದ ಬರುವಂತಹ ದೊಡ್ಡ ಮೊತ್ತಯಾವ 
ರೀತಿಯಾದಂತಹ ಸಾಮಾಜಿಕ, ರಾಜಕೀಯ, ಆರ್ಥಿಕ ಹಾಗೂ ಧಾರ್ಮಿಕ ವಿಚಾರಗಳ 
ಮೇಲೆ ಸಲ್ಲದ ಪ್ರಭಾವವನ್ನು ಬೀರುತ್ತದೆ. ಅದರಿಂದಾಗುವ ವಿಕೃತದ ಸ್ವರೂಪಗಳೇನು:; 


p) 


೧೮ ವಿಜಯನಗರ ಅಧ್ಯಯನ ೧೩ 


ಜನ ಜೀವನದ ಬದುಕಿಗೆ ಅದು ಎಂತಹ ದುಸ್ತರತೆಯನ್ನು ತರುತ್ತದೆ. ಒಂದು 
ದೃಷ್ಟಿಕೋನದ ಮೂಲಕ ಆರ್ಥಿಕ ಅಭಿವೃದ್ದಿ ಸಾಧಿಸಿದ್ದೇವೆ. ಆದರೆ ಅದರಿಂದ 
ಬಂದಿರುವುದು ಕೋಟ್ಯಾಂತರ ರೂಪಾಯಿಗಳು. ಆದರೆ ಜನಜೀವನಕ್ಕೆ ಅದರ ಸ್ವಲ್ಪ 
ಪ್ರಮಾಣ ಕೂಡ ಮುಟ್ಟಿಲ್ಲ ಎನ್ನುವ ವಿಷಯವನ್ನು ನೀವು ರೈಲಿನಲ್ಲಿ ಬರುವಾಗೆಲ್ಲ 
ನೋಡಿರಬಹುದು. ಅನೇಕ ಮಕ್ಕಳ ಚರ್ಮ ಕಬ್ಬಿಣ ಚರ್ಮವೇ ಆದಂತಹ ರೀತಿಯಲ್ಲಿ 
ಕಾಣಬರುತ್ತದೆ. 6 ಗಂಟೆಗೆ ನೀವು ರೈಲಿನಲ್ಲಿ ಹೊಸಪೇಟೆ ಪ್ರವೇಶಿಸುವಾಗ ಅವರಾಗಲೇ 
ದುಡಿಮೆ ಮಾಡುತ್ತಿರುತ್ತಾರೆ. ಯಾರು ವಿದ್ಯಾಭ್ಯಾಸ ಮಾಡಬೇಕಾಗಿತ್ತೋ, ಚಿಣ್ಣರ 
ಮೇಳಗಳ ಮೂಲಕ ಶಾಲೆಯ ಅಂಗಳಕ್ಕೆ ಬಂದು ಸಾಕ್ಷರರಾಗಬೇಕಿತ್ತೋ ಅವರೆಲ್ಲ 
ಇವತ್ತು ಆ ಗಣಿಗಾರಿಕೆಯಲ್ಲಿ ದುಡಿಯುತ್ತಿದ್ದಾರೆ. ಮುಂದೊಂದು ದಿನದ ಚರ್ಮ 
ರೋಗದ ಕ್ಯಾನ್ಸರಿಗೆ ತುತ್ತಾಗುತ್ತಾರೆ. ಅವರು ಅನೇಕ ರೋಗ ರುಜಿನಗಳಿಗೆ ಒಳಗಾಗು 
ತ್ತಾರೆ. ಅಂತಹ ಒಂದು ಬದುಕಿನ ಬಗ್ಗೆಯೂ ಕೂಡ ಇವತ್ತೇ ನೀವು ಅರ್ಥೈಸಿಕೊಂಡು 
ಕೆಲವು ವಿಷಯಗಳ ಬಗ್ಗೆ ಬೆಳಕನ್ನು ಚೆಲ್ಲಿದರೆ ಮುಂದಿನ ತಲೆಮಾರಿನವರಿಗೆ ಅದೊಂದು 
ಮಾರ್ಗದರ್ಶನ ಆಗುತ್ತದೆ ಎನ್ನುವಂತಹ ಮಾತನ್ನು ಹೇಳಿ ನನಗೆ ಇಲ್ಲಿ ಉದ್ದಾಟನೆ 
ಮಾಡುವಂತಹ ಗೌರವ ಕಲ್ಪಿಸಿಕೊಟ್ಟಂತಹ ಇಲಾಖೆಯ ಮುಖ್ಯಸ್ಥರಿಗೆ ಹಾಗೂ ತಮ 
ಗೆಲ್ಲರಿಗೂ ಕೂಡ ನಮಸ್ಕರಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ. 


ಜೈಹಿಂದ್‌ 
ಜೈ ಕರ್ನಾಟಕ ಮಾತೆ 


| ಸ 
೨. ಅಧ್ಯಕ್ಷ ಭಾಷಣ 


ಪ್ರೊ. ಎಂ.ವಿ. ಶ್ರೀನಿವಾಸ್‌ 


ವಿಜಯನಗರ ಅಧ್ಯಯನ ವಿಚಾರ ಸಂಕಿರಣದ ಸಮ್ಮೇಳನಾಧ್ಯಕ್ಷನನ್ನಾಗಿ ನನ್ನನ್ನು 
ಆರಿಸಿದ್ದಕ್ಕಾಗಿ ನಿಮ್ಮೆಲ್ಲರನ್ನು ರಾಜ್ಯದ ಪ್ರಾಚ್ಛವಸ್ತು ಮತ್ತು ಸಂಗ್ರಹಾಲಯಗಳ 
ಇಲಾಖೆಯ ನಿರ್ದೇಶಕರು ಹಾಗೂ ಸಿಬ್ಬಂದಿಯನ್ನು ವಂದಿಸುತ್ತ ಈ ಮಹಾನ್‌ 
ಸಾಮ್ರಾಜ್ಯದ ಬಗ್ಗೆ, ಅದರ ಇತಿಹಾಸ ಮತ್ತು ಸಂಸ್ಕೃತಿಗೆ ನನ್ನ ನಮನಗಳನ್ನು ಸಲ್ಲಿಸಲು 
ಇಚ್ಛಿಸುತ್ತೇನೆ. ಪ್ರತಿಯೊಬ್ಬ ಭಾರತೀಯನಂತೆ ಅದರ ಇತಿಹಾಸವನ್ನು ಆಸಕ್ತ ಮತ್ತು 
ಅಚ್ಚೆರಿಯಿಂದ ವೀಕ್ಲಿಸಿದ್ದೇನೆ. ಒಬ್ಬ ಕನ್ನಡಿಗನಾಗಿ ವಿಜಯನಗರದ ಬೆಳವಣಿಗೆಯ 
ಮಜಲುಗಳನ್ನು ಕುತೂಹಲದಿಂದ ಗಮನಿಸಿದ್ದೇನೆ. ಅದರ ಸಾಂಸ್ಕೃತಿಕ ಸೌರಭವನ್ನು 
ಅಭ್ಯಸಿಸಿದ್ದೇನೆ. | | 

ಮೈಸೂರು ವಿಶ್ವವಿದ್ಯಾನಿಲಯದ ಎಂ.ಎ. ವಿದ್ಮಾರ್ಥಿಗಳಿಗೆವಿಜಯನಗರದ 
ವಿಷಯವನ್ನು ಬೋಧಿಸುವ ಸಂದರ್ಭದಲ್ಲಿ ಈ ವಿಷಯದ ಬಗ್ಗೆ ನಡೆದಿರುವ 
ಪ್ರಗತಿಯನ್ನು ಅವಲೋಕಿಸುವುದು ಅಗತ್ಯವಾಯಿತು. ಈ ಅಧ್ಯಯನದ ಭಾಗವಾಗಿ 
ನಾನು ಆಂಧ್ರದ ಪ್ರಾಧ್ಯಾಪಕರನ್ನು ಅವರ ಬರವಣಿಗೆ ಮತ್ತು ವಿಚಾರಧಾರೆಗಳನ್ನು 
ಗಮನಿಸಿದಾಗ ಈ ವಿದ್ವಾಂಸರ ವಿಶಿಷ್ಟ ಕೊಡುಗೆಯನ್ನು ಪ್ರಸ್ತಾಪಿಸುವುದು ಅಗತ್ಮ 
ವೆಂದೆನ್ನಿಸಿತು. ಏಕೆಂದರೆ ಅವರು ಈ ವಿಷಯದಲ್ಲಿ ಮಾಡಿದ ಕೆಲಸ ನಮ್ಮ ವಿದ್ವಾಂಸರಿಗೆ 
ಅನುಕೂಲವಾಗಿದೆ. ಅಂದ್ರದ ಐತಿಹಾಸಿಕ ಪರಂಪರೆಯನ್ನು ನಾನು ಅರಿತಂತೆ ಇಲ್ಲಿ 
ವ್ಯಾಖ್ಯಾನಿ ಸಲು ಪ್ರಯತ್ನ ನಡೆಸಿದ್ದೇನೆ. 

ವಿಜಯನಗರ ಭಾರತೀಯ ಇತಿಹಾಸದ ಒಂದು ಮಹತ್ವಪೂರ್ಣ ಅಧ್ಯ್ಮಾಯವೊಗಿ 
ಎಂದೂ ಮರೆಯಲಾಗದ ಸಾಮ್ರಾಜ್ಯವೆಂಬ ಹೆಸರು ಪಡೆದ ಈ ರಾಜ್ಯದ ವಿಸ್ತಾರ 
ವೈಭವ ಸಂಪತ್ತು ಸಾಂಸ್ಕೃತಿಕ ಸಾಧನೆ ಸಾಹಿತ್ಯ ಸೌರಭ್ಯ ಇತಿಹಾಸದ ಪುಟಗಳಲ್ಲಿ 
ಕಂಗೊಳಿಸುತ್ತವೆ. ಭಾರತದ ಉಪಖಂಡದಲ್ಲಿ ಬ್ರಿಟಿಷರ ಆಗಮನಕ್ಕೆ ಮುಂಚೆ ಇದ್ದ 
ಕಟ್ಟಕಡೆಯ ಸಾಮ್ರಾಜ್ಯ ವ್ಯವಸ್ಥೆಯೆಂದು ಇತಿಹಾಸಕಾರರು ವಿಜಯನಗರಕ್ಕೆ ವಿಶೇಷ 
ಸ್ಥಾನವನ್ನು ನೀಡಿದ್ದಾರೆ. ಇಂದಿನ ಪೀಳಿಗೆಯ ವಿದ್ಮಾರ್ಥಿಗಳಿಗೆ ಅದರ ಸಾಂಸ್ಕೃತಿಕ 
ಇತಿಹಾಸದ ವಿಕಾಸವನ್ನು ವಿವರಿಸುವುದು ಹಿಂದಿನ ಪೀಳಿಗೆಯವರಿಗೆ ಹರಪ್ಪ 


೨೦ ವಿಜಯನಗರ ಅಧ್ಯಯನ ೧೩ 


ಸಂಸ್ಕೃತಿಯನ್ನು ಪರಿಚಯಿಸಿದಷ್ಟು ಮುಖ್ಯವೆಂದು ಇತಿಹಾಸಕಾರರೊಬ್ಬರು ಅಭಿಪ್ರಾಯ 
ಪಟ್ಟಿದ್ದಾರೆ. ವಿಜಯನಗರದ ವಾರಸುದಾರರೆಂದು ಹಕ್ಕು ಮಂಡಿಸುವ ಕರ್ಣಾಟಕಕ್ಕೆ 
ಅದರ ಇತಿಹಾಸದ ಅಧ್ಯಯನ ಅತ್ಯಂತ ಮುಖ್ಯ ಸಂಗತಿಯಾಗಿರುವುದು ಸಹಜವೇ 
ಆಗಿದೆ. 

ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಬಹು ಭಾಗಕ್ಕೆ ವ್ಯಾಪಿಸಿದ್ದು ಇಂದಿನ 
ಕರ್ಣಾಟಕ, ಆಂಧ್ರ ಮತ್ತು ತಮಿಳುನಾಡುಗಳನ್ನು ಒಳಗೊಂಡಿದ್ದಿತು. ಆದುದರಿಂದ 
ವಿಜಯನಗರಕ್ಕೆ ಸಂಬಂಧಿಸಿದ ಶಾಸನ ಗ್ರಂಥ ದಾಖಲೆಗಳು ಕನ್ನಡ, ತೆಲುಗು, ತಮಿಳು 
ಈ ಮೂರು ಭಾಷೆಗಳಲ್ಲಿ ಲಭ್ಯವಿರುವುದು ಸಹಜವಾದುದು. (ಪೋರ್ಚುಗೀಸ್‌ 
ಭಾಷೆಯಲ್ಲೂ ವಿಜಯನಗರಕ್ಕೆ ಸಂಬಂಧಿಸಿದ ಅಮೂಲ್ಯ ದಾಖಲೆಗಳಿವೆ) ಆಂಧ್ರದ 
ಬಹು ಭಾಗದಲ್ಲಿ ಈ ಸಾಮ್ರಾಜ್ಯ ವ್ಯಾಪಿಸಿದ್ದಿತು. ತೆಲುಗು ಸಾಹಿತ್ಯ ವಿಜಯನಗರದ 
ಅರಸರ ಆಶ್ರಯದಲ್ಲಿ ಹದವಾಗಿ ಬೆಳೆಯಿತು. 

ತೆಲುಗು ಸಾಹಿತ್ಯ ಕೃತಿಗಳಲ್ಲಿ ಚಿತ್ರಿತವಾಗಿರುವ ಈ ಸಾಮ್ರಾಟರ ಇತಿಹಾಸವನ್ನು 
ನಿರೂಪಿಸಲು ಆಂದ್ರ, ಕರ್ಣಾಟಕ ಮತ್ತಿತರ ಭಾಗಗಳ ಇತಿಹಾಸಕಾರರು ಪ್ರಯತ್ನಗಳನ್ನು 
ಕೈಗೊಂಡಿದ್ದಾರೆ. | | 

ತೆಲುಗು ಭಾಷಿಗ, ವಿದ್ವಾಂಸರು ವಿಜಯನಗರದ ಇತಿಹಾಸಕ್ಕೆ ಗಮನಾರ್ಹವಾದ 
ಕೊಡುಗೆಯನ್ನು ನೀಡಿದ್ದಾರೆ. ತಮ್ಮ ಸುತ್ತಮುತ್ತ ನಡೆದ ಮುಖ್ಯ ಘಟನೆಗಳು, ಯುದ್ದ, 
ದಾಳಿಗಳು, ರೋಚಕ ಘಟನೆಗಳು ಇವುಗಳನ್ನು ಸಮಕಾಲೀನ ಹಾಗೂ ಅನಂತರದ 
ಲೇಖಕರು ದಾಖಲಿಸಿದ್ದಾರೆ. ಕೆಲವು ಚಾರಿತ್ರಿಕ ಘಟನೆಗಳು ಕಾವ್ಯಾತ್ಮಕವಾಗಿ ಕೃತಿಗಳಲ್ಲಿ 
ರೂಪಾಂತರಗೊಂಡು ಸೇರಿ ಹೋಗಿರುವುದನ್ನು ತೆಲುಗು ವಿಮರ್ಶಕರು ಗುರುತಿಸಿ ಅದನ್ನು 
ದಾಖಲಿಸಿದ್ದಾರೆ. | 

ತಮ್ಮ ಸುತ್ತಮುತ್ತ ನಡೆದ ಪ್ರಕರಣಗಳನ್ನು ತಾವು ಆಪ್ತರಿಂದ ಸಂಬಂಧಿಕರಿಂದ 
ತಿಳಿದ ವಿಷೆಘುಗಳನ್ನು ನೆನಪುಗಳನ್ನು ದಾಖಲಿಸಿರುವುದು ಸ್ವಾಭಾವಿಕವಾಗಿದೆ. ಹೀಗಾಗಿ 
ತೆಲುಗು ಭಾಷೆಯಲ್ಲಿ ವಿಜಯನಗರದ ಇತಿಹಾಸದ ಬಗ್ಗೆ ಹೊರಬಂದಿರುವ ಕೃತಿ 
ಗಳನ್ನೂ, ಅಥವಾ ಆಂದ್ರದ, ಆಂದ್ರ ಮೂಲದ ಇತಿಹಾಸಕಾರರ ಕೃತಿಗಳನ್ನು ಅಭ್ಮಾಸ 
ಮಾಡುವುದು ಬಹು ಅರ್ಥಪೂರ್ಣವೆಂದು ಭಾವಿಸುತ್ತೇನೆ. 

ನಮ್ಮ ಇತಿಹಾಸದ ಬಹುಮುಖ್ಯ ಘಟ್ಟವಾದ ವಿಜಯನಗರವನ್ನು ಕುರಿತು, 
ಪಾಶ್ಚಿಮಾತ್ಯ ವಿದ್ವಾಂಸರೂ ತಮ್ಮದೇ ಆದ ವಿವರಣೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. 
ಜಗತ್ತಿನ ನಾನಾ ದೇಶಗಳ ಪ್ರವಾಸಿಗರು ವಿಜಯನಗರವನ್ನು ಸಂದರ್ಶಿಸಿ ತಮ್ಮ ಅನಿಸಿಕೆ, 
ಅಭಿಪ್ರಾಯಗಳನ್ನು ದಾಖಿಲಿಸಿದ್ದಾರೆ. 


ಅಧ,್ದಕ್ನ ಭಾಷಣ ೨೧ 


ಆಂಧ್ರ ಇತಿಹಾಸಕಾರರೂ ವಿಜಯನಗರ ಇತಿಹಾಸ ರಚನೆಗೆ ಮಹತ್ವದ ಕೊಡುಗೆ 
ನೀಡಿದ್ದಾರೆ. ಈ ಸಾಮ್ರಾಜ್ಮದ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ 
ಇತಿಹಾಸದ ಬೆಳವಣಿಗೆಗೆ ಅವರು ಕೊಡುಗೆ ನೀಡಿದ್ದಾರೆ. ವಿಜಯನಗರದ ಬಗ್ಗೆ ಆಂಧ್ರ 
ವಿದ್ವಾಂಸರ, ಲೇಖಕರ ೌೀಂeption ಏನಾಗಿದ್ದಿತು ? ಈ ಬಗ್ಗೆ ಅವರ ದೃಷ್ಟಿಕೋನ 
ದಲ್ಲಿ ನಮಗಿಂತ ಏನಾದರೂ ವ್ಯತ್ಕಾಸವಿದೆಯೇ? ಅವರ ಚಾರಿತ್ರಿಕ ಗ್ರಂಥಗಳು ನಮ 
ಗೆಷ್ಟು ಪ್ರಸ್ತುತ ಎಂಬುದನ್ನು ಅರಿಯಲು ಈ ಪ್ರಯತ್ನವನ್ನು ಕೈಗೊಂಡಿದ್ದೇನೆ. 

ಕರ್ಣಾಟಕದಂತೆ ಆಂಧ್ರದಲ್ಲೂ ವಿಜಯನಗರದ ಇತಿಹಾಸ ಅವರ ಒಂದು 
ಅವಿಭಾಜ್ಯ ಭಾಗವಾಗಿದ್ದಿತು. ಕನ್ನಡಿಗರಷ್ಟೆ ವಿಜಯನಗರ ಸಾಮ್ರಾಜ್ಮವನ್ನು ಅವರು 
ತಮ್ಮ ಇತಿಹಾಸದ ಮಹತ್ವದ ಘಟ್ಟವೆಂದು ಭಾವಿಸುತ್ತಾರೆ. ಅದರ ಆಡಳಿತ ಪದ್ದತಿ, 
ಸಾಮಾಜಿಕ ಜೀವನ ಸಾಂಸ್ಕೃತಿಕ ಕೊಡುಗೆ ಇವೆಲ್ಲ ಆಂಧ್ರಇತಿಹಾಸದಲ್ಲಿ ಹಾಸುಹೊಕ್ಕಾಗಿ 
ಸೇರಿ ಹೋಗಿವೆ. 

ಈ ಕ್ಷೇತ್ರದಲ್ಲಿ ಆಂಧ್ರದಲ್ಲಿ, ಎಷ್ಟು ಕೆಲಸ ಆಗಿದೆ; ವಿಜಯನಗರವನ್ನು ಕುರಿತ 
ಅವರ ಅಧ್ಯಯನ ಯಾವ ದಿಕ್ಕಿನಲ್ಲಿ ಸಾಗಿದೆ; ಕರ್ಣಾಟಕದ ಇತಿಹಾಸ ರಚನೆಗಿಂತ 
ಅವರ ವಿಜಯನಗರ ಕುರಿತ ಇತಿಹಾಸಭಿನ್ನವೇ ಎಂಬುದನ್ನು ಕಂಡುಕೊಳ್ಳಲು ಇಲ್ಲಿ 
ಪ್ರಯತ್ನಿಸಿದ್ದೇನೆ. | 

ಕನ್ನಡದ ಕವಿ ಚರಿತ್ರಕಾರರಂತೆ ಆಂಧ್ರದ ಭಾಷಾ ವಿದ್ವಾಂಸರೂ ಸ್ಥಳೀಯ ಇತಿಹಾಸ 
ನಿರ್ಮಾಣಕ್ಕೂ ಅಡಿಪಾಯವನ್ನು ಹಾಕಿಸಿದ್ದರು. ಚಾಗಂಟಿಶೇಷಯ ವಿರಚಿತ ತೆಲುಗುಕವಿ 
ಜೀವಿತಮು ಗ್ರಂಥದಲ್ಲಿ ಅನೇಕ ಐತಿಹಾಸಿಕ ವ್ಯಕ್ತಿಗಳ ಚಿತ್ರವನ್ನು ನೀಡ ಲಾಗಿದ್ದಿತು. 
ಹಾಗೆಯೇ ಗುರುಜಾಡ ರಾಮಮೂರ್ತಿ ಬರೆದ ಆಂಧ್ರಕವಿ ತರಂಗಿಣಿ, ಇತಿಹಾಸದ 
ಅಧ್ಯಯನಕ್ಕೆ ಅತ್ಯುಪಯುಕ್ತವಾದ ಕೃತಿಯಾಗಿದ್ದಿತು. ಕಾವಲಿ ರಾಮಸ್ವಾಮಿ ಬರೆದಿರುವ 
ಕವಿಚರಿತಮುಲು ಇತಿಹಾಸದ ವಿದಾರ್ಥಿ ಓದಲೇಬೇಕಾದ ಗ್ರಂಥವೆನಿಸಿ ಕೊಂಡಿದೆ. 
ರಾಯವಾಚಕಮು, ವಿಜಯನಗರದ ರಾಜಕೀಯ, ಸಾಮಾಜಿಕ ಅಧ್ಯಯನಕ್ಕೆ 
ಅತ್ಕಾವಶ್ಯಕವಾದ ಕೃತಿ. ಅದರಂತೆ ಈ ಕೆಳಗಿನ ತೆಲುಗು ಸಾಹಿತಿ ವಿದ್ವಾಂಸರ ಕೃತಿಗಳು, 
ಸಾಹಿತ್ಯ ಹಾಗೂ ಇತಿಹಾಸವನ್ನು ಅರಿಯಲು ಉಪಯುಕ್ತ ಕೃತಿಗಳು. ವಿ. ಸೂರ್ಯ 
ನಾರಾಯಣರಾವ್‌ ಅವರ ಶ್ರೀ ಕೃಷ್ಣದೇವರಾಯಲು, ವೀರಭದ್ರರಾವ್‌ ಅವರ ಮಹಾ 
ಮಂತ್ರಿ ತಿಮ್ಮರಸು, ರಾಘವಾಚಾರ್ಯಲು ಅವರ ಶ್ರೀ ಕೃಷ್ಣದೇವರಾಯಲು, ಪೆರಾಜ 
ಅವರ ವಿಜಯನಗರ ಚರಿತಮು, ಗುರುಬ್ರಹ್ಮಶರ್ಮ ಅವರ ಕೊಂಡವೀಟಿ ಸಾಮ್ರಾ 
ಜ್ಯೃಮು ನಂದಿತಿಮ್ಮನನ ಪಾರಿಜಾತಾಪಹರಣಮು, ರಾಮಭದ್ರ ಕವಿಯ ರಾಮಾ 
ಭುದೆಯಮ್‌, ಹಿಂಗಳಿಸೂರನ್ನನ ರಾಘವಪಾಂಡವೀಯಂ, ರಾಮರಾಜ ಭೂಷಣನ 
ವಸುಚರಿತ, ಕೃಷ್ಣದೇವರಾಯ ವಿರಚಿತ, ಆಮುಕ್ಕಮಾಲ್ಕದ, ಜಾಂಬವತಿ ಕಲ್ಮಾಣಮು 


ಫಿ | ವಿಜಯನಗರ ಅಧ್ಯಯನ ೧೩ 


ಹಾಗೆಯೇ ಅವನ ಆಸ್ಲಾನದಲ್ಲಿದ್ದ ಅಷ್ಟ ದಿಗ್ಗಜರ ಕೃತಿಗಳೂ ಇತಿಹಾಸಕಾರನಿಗೆ 
ಅತ್ಯುಪಯುಕ್ತ ಕೃ ತಿಗಳೆಂಬುದನ್ನು ಒತ್ತಿ ಹೇಳಬೇಕಾಗಿಲ್ಲ. ಸಿ.ವಿ. ರಾಮಚಂದ್ರ ರಾವ್‌ 
ಸಂಪಾದಿಸಿ ಪ್ರಕಟಿಸಿರುವ ಮಾರೀಚಿ ಪರಿಣಯಮು ಒಂದು ಅಮೂಲ್ಯ ಐತಿಹಾಸಿಕ 
ದಾಖಲೆಯಾಗಿದೆ. 

ಪ್ರಕಟಿತ ಸಾಹಿತ್ಯ ಕೃತಿಗಳಲ್ಲದೆ ಆಂಧ್ರದಲ್ಲಿ ದೊರಕುವ ಕೆಲವು ಟಮ, 
ಆಕರಗಳನ್ನು ಪ್ರಸ್ತಾಪಿಸುವುದು ಅಗತ್ಯ. 

ಅವುಗಳಲ್ಲಿ ಕೊಯಿಲ್‌ವಿಳಗಂ ಎಂದು ಕರೆಯಲ್ಪಡುವ ದೇವಸ್ಥಾ ನದ ಪತ್ರಗಳು 
ವಿಜಯನಗರದ ಇತಿಹಾಸಕ್ಕೆ ಬಹು ಉಪಯುಕ್ತವಾದುದು. ಅದರಲ್ಲೂ ತಿರುಪತಿ 
ದೇವಾಲಯದ ದಾಖಲೆ ವಿಜಯನಗರದ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲುತ್ತದೆ. ಹಾಗೆಯೇ 
ಪುರಿ ದೇವಾಲಯದಲ್ಲಿ ಶಿ ಶ್ರೀರಂಗದಲ್ಲೂ ಬಹುಉಪಯುಕ್ತ ದಾಖಲೆಗಳು ಸಿಗುತ್ತವೆ. 

ಮತ್ತೊಂದು ಮಹತ್ವ ಪೂರ್ಣ ದಾಖಲೆಯೆಂದರೆ ವೇಲುಕೋಟಿವಾರಿ ವಂಶಾವಳಿ, 
ಕಟಕ ರಾಜ ವಂಶಾವಳಿ ಮುಂತಾದುವು ಅನೇಕ ರಾಜವಂಶಗಳ ಇತಿಹಾಸ ರಚನೆಗೆ 
ಪೂರಕವಾಗಿವೆ. ಮೆಕೆಂಜಿ ಸಂಗ್ರಹದಲ್ಲಿನ ಅನೇಕ ಹಸ್ತಪ್ರತಿಗಳಲ್ಲಿ ವಿಜಯನಗರದ 
ಬಗ್ಗೆ ಬಹು ಕುತೂಹಲಕಾರಿ ಮಾಹಿತಿ ಲಭಿಸುತ್ತದೆ. ಇನ್ನು ದಕ್ಷಿಣ ಭಾರತದಲ್ಲಿ 
ಇತಿಹಾಸ ಆಸಕ್ತರಿಗೆ ಅವಶ್ಯವಾಗಿರುವ ಕೈಫಿಯತ್ತುಗಳು ವಿಜಯನಗರದ ವಿದ್ವಾಂಸರಿಗೆ 
ಉಪಯುಕ್ತ ಆಧಾರಗಳು. ಈ ಕೆಳ ಕಂಡವು, ಅತ್ಯಂತ ಗಮನಾರ್ಹವಾದ ಕೈಫಿಯತ್ತು 
ಗಳು. ಅನಂತಪುರ ಕೈಫಿಯತ್ತು, ಶ್ರೀಶೈಲಂಕೈಫಿಯತ್ತು ನಾಡಿವಿ ದೊಡ್ಡಿಪಾಳೆಂ ಕೈಫಿ 
ಯತ್ತು, ಬುಕ್ಕಾ ಪಟ್ಟಣಂ ಕೈಫಿಯತ್ತು ಕಂದನ ವೋಲ್‌ ಕೈಫಿಯತ್ತು, ಕೊಂಡವೀಡು - 
ಕೈಫಿಯತ್ತು, ಪುಷ್ಪಗಿರಿ ಕೈಫಿಯತ್ತು, ಹನುಮಂತ ಗುಡಿ ಕೈಫಿಯತ್ತು ಮತ್ತು ಜಗನ್ನಾಥ 
ಕೈಫಿಯತ್ತು. 

ಎಲ್ಲ ಇತಿಹಾಸಕಾರರಿಗೂ ಬಹುಪ್ರಿಯನಾದ ದೊರೆ ಕೃಷ್ಣದೇವರಾಯ. ಆಂದ್ರ 
ದಲ್ಲಿ, ಈತನನ್ನು ಕುರಿತು ಶಾಸನ, ಸಾಹಿತ್ಯ ವಿದೇಶಿ ಪ್ರವಾಸಿಗರ ಬರವಣಿಗೆ ಗಳಲ್ಲದೆ 
ಜನಪದ ಸಾಹಿತ್ಯವೂ ವಿಫುಲವಾಗಿದೆ. ಈತನ ವ್ಯಕ್ತಿತ್ವ, ಸಾಧನೆಗಳನ್ನು ಕುರಿತು ಅನೇಕ 
ವಿದ್ವಾಂಸರು ಕ್ಷ ತಿಗಳನ್ನು ರಚಿಸಿದ್ದಾರೆ. ಪುಟ ಪರ್ತಿ ಶ್ರೀನಿವಾಸಾಚಾರ್ಯರು 1929ರಲ್ಲಿ 
ಬರೆದ ಕೃಷ್ಣದೇವರಾಯ ಗಮನಸೆ ಳೆಯುವಂತಹದು. ಎರಡನೆಯ ಮುಖ್ಯ ಕೃತಿ 
ನೆಲ್ಲಟೂರಿ ವೆಂಕಟರಮಣಯ ನವರದು. 

" ವಿಜಯನಗರದ ಇತಿಹಾಸ ಅಧ ;ಯನಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿದವರು 
ನೆಲ್ಲಟೂರಿನ ವೆಂಕಟರಮಣಯ ;ನವರು. ಗಾತ್ರ ಮತ್ತು ಗುಣಮಟ್ಟದ ದೃಷ್ಟಿಯಿಂದ 
ಅವರ ಕೊಡುಗೆ ಮಹತ ಿಪೂರ್ಣವಾದುದು. ವಿಜಯನಗರದ ಮೂರು ರಾಜ ವಂಶಗಳ 
ಇತಿಹಾಸವನ್ನು ಅಧಿಕೃತವಾದ ರೀತಿಯಲ್ಲಿ ರಚಿಸಿದ ಕೀರ್ತಿ ಅವರದು. ಅವರು ಬರೆದ 


ಎವ 
ಅಧ್ಯಕ್ಷ ಭಾಷಣ ? ೨೩ 


Founders of Vijayanagar empire ಸುಸಂಗತವಾಗಿ ತರ್ಕಬದ್ದವಾಗಿ ಬರೆದ 
ಗ್ರಂಥ. ನಂತರ ಕೃಷ್ಣದೇವರಾಯ ಎಂಬ ಮೇರು ಕೃತಿ ರಚಿಸಿದರು. ಸುಮಾರು 60 
ವರ್ಷಗಳ ಹಿಂದೆ ಲಭ್ಯವಿದ್ದ ಎಲ್ಲ ಆಕರಗಳೆನ್ನೂ ಸಮರ್ಥವಾಗಿ ಬಳಸಿಕೊಂಡು ರಚಿಸಿದ 
ಶ್ರೇಷ್ಠ ಕೃತಿ. ಇವೆರಡು ಕೃತಿಗಳಲ್ಲೂ ಅವರು ಲಭ್ಯವಿರುವ ಆಧಾರಗಳನ್ನೆಲ್ಲ ಜಾಲಾಡಿ 
ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾದ ಇತಿಹಾಸವನ್ನು ನಿರೂಪಿಸಿ ಇತರರಿಗೆ ಮಾದರಿಯಾಗಿ 
ನಿಂತಿದ್ದಾರೆ. ತೆಲುಗು ಮೂಲ ಮೊದಲಾದ ಪ್ರಮಾದಗಳನ್ನೆಸಗಿದ್ದರೂ ಅವರು ವಿಜಯ 
ನಗರವನ್ನುಕುರಿತು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದವರಲ್ಲಿ ಮೊದಲಿಗರು ಎಂಬು 
ದನ್ನು ಮರೆಯಬಾರದು. ವೆಂಕಟರಮಣಯ್ಮನವರ Stes in Third Dynasty 
of Vijayanagar ಅಚ್ಕುತರಾಯನ ಕಾಲದ ನಂತರದ ಇತಿಹಾಸದ ಅತಿ ಸಮರ್ಥ 
ವಾದ ವಿಶ್ಲೇಷಣೆ. ವೆಂಕಟರಮಣಯ್ಯನವರು Kampli and Vijayanagar, 
Vijayanagar Origin of the city and the empire ow ವಿಜಯನಗರವನ್ನು 
ಕುರಿತು ಕೆಲವು ಸಂಶೋಧನ ಲೇಖನಗಳನ್ನು ಬರೆದಿದ್ದಾರೆ. ಒಟ್ಟಿನಲ್ಲಿ ತೆಲುಗು 
ಮೂಲಗಳನ್ನು ಪರಿಶೀಲಿಸಿ 85 ವರ್ಷಗಳ ಹಿಂದೆಯೇ ಒಂದು ಉತ್ಸುಷ್ಟ ಕೃತಿಗಳನ್ನು 
ರಚಿಸಿದ್ದಾರೆ. ಈ ವಿದ್ವಾಂಸರು ಕೆಲವು ವಿದ್ವತ್‌ಗೋಷ್ಠಿಗಳೆಲ್ಲೂ ಭಾಗವಹಿಸಿ ತಮ್ಮ 
ವಾದವನ್ನೂ ಸಮರ್ಥಿಸಿಕೊಂಡಿದ್ದಾರೆ. 

ಐತಿಹಾಸಿಕ ಆಧಾರಗಳ ಪಾವಿತ್ರ್ರವನ್ನೂ ಇತಿಹಾಸಕಾರನ ಜವಾಬ್ದಾರಿಯನ್ನು 
ವೆಂಕಟಮಣಯ್ಯನವರು ಚೆನ್ನಾಗಿ ಅರಿತಿದ್ದರೆಂಬುದಕ್ಕೆ ಅವರ ಈ ಹೇಳಿಕೆ ಸಾಕ್ಸಿ 
ಯಾಗಿದೆ. | 


Epigraphical evidience must authenticate testimony of the 
literary sources. Statements of contemporary and near 
contemporary writers are normally reliable. Still they have to be 
critically examined before their acceptence particularly when such 
accounts are motivated and emanating in congenial atmosphere, 
their historicity and truthfullness have to be called into question. 


ವೆಂಕಟಿರಮಣಯ್ಯನವರ ಕೃತಿಗಳು ಆಂಧ್ರದ ಅನೇಕ ವಿದ್ವಾಂಸರಿಗೆ ವಿಜಯನಗರ 
ವನ್ನು ಕುರಿತು ಕೃತಿಗಳನ್ನು ರಚಿಸಲು ಸ್ಫೂರ್ತಿ ನೀಡಿದವು. ಅವರಲ್ಲಿ ಅತ್ಯಂತ ಪ್ರಮುಖ 
ರಾದವರು ಓರಗಂಟಿ ರಾಮಚಂದ್ರಯ್ಯನವರು. ಈ ವೇಳೆಗೆ ಅನೇಕ ಹೊಸ ಆಧಾರಗಳೂ 
ಬೆಳಕಿಗೆ ಬಂದಿದ್ದವು. ಈ ವಿದ್ವಾಂಸರು ತಮ್ಮ ಡಾಕ್ಟರೇಟ್‌ ಪದವಿಗೆಂದು ಆರಿಸಿಕೊಂಡ 
ವಿಷಯ Studies on Krishnadevaraya of Vijayanagara. ರಾಮಚಂದ್ರಯ್ಯ 
ನವರು ವಿಶೇಷವಾಗಿ ಕೃಷ್ಣದೇವರಾಯನ ಯುದ್ಧಗಳ ಮತ್ತು ಪೋರ್ಚುಗೀಸ್‌ 
ಸಂಬಂಧಗಳ ಅತಿಗಹನವಾದ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಹಂಪಿಯಲ್ಲಿ ದೊರೆತ 


೨೪ ವಿಜಯನಗರ ಅಧ್ಯಯನ ೧೩ 


ಕೆಲವು ಶಾಸನಗಳನ್ನು ಕುರಿತು ಅವರು ನೀಡಿರುವ ತಲಸ್ಪರ್ಶಿಯುತ ವ್ಯಾಖ್ಯಾನ 
ಮೆಚ್ಚುವಂತಹದು. 

ವಿ.ರಂಗಾಚಾರಿಯವರ Inseriptions of Nellore District ಎಂಬ ಗ್ರಂಥ 
ವಿಜಯನಗರವನ್ನು ಕುರಿತಾದ ಕೃತಿಯಾಗದಿದ್ದರೂ, ಆ ಸಾಮ್ರಾಜ್ಯದ ಮೂಲ, ಸ್ಥಾಪನೆ, 
ಬೆಳವಣಿಗೆಯ ಬಗೆಗೆ ಸಾಕಷ್ಟು ಬೆಳಕನ್ನೂ ಚೆಲ್ಲುತ್ತದೆ. ರಂಗಾಚಾರಿ ಅವರು 
ಬಟರ್‌ವರ್ತ್‌ ಅವರೊಡಗೂಡಿ ಅಪಾರ ಶ್ರಮದಿಂದ ನೆಲ್ಲೂರು ಜಿಲ್ಲೆಯಲ್ಲಿ ಕ್ಸೇತ್ರ 
ಕಾರ್ಯ ಕೈಗೊಂಡು ಉಪಯುಕ್ತ ಮಾಹಿತಿಯನ್ನೊಳಗೊಂಡು ರಚಿಸಿದ ಮೂರು 
ಸಂಪುಟಗಳು ಶ್ರೇಷ್ಠ ಮಟ್ಟದ ಸಂಶೋಧನೆಗೆ ಉದಾಹರಣೆಯಾಗಿವೆ. 

ಸಂಗಮ, ತುಳುವ, ಅರವೀಡು, ಸಂತತಿಯ ಅರಸರ ಇತಿಹಾಸವನ್ನು ಕುರಿತು 
ಸಾಕಷ್ಟು ಸಂಶೋಧನೆ ನಡೆದಿದ್ದರೆ ಸಾಳ್ವ ಸಂತತಿಯ ಬಗ್ಗೆ ಹೊಸ ಬೆಳಕು ಚೆಲ್ಲಲು 
ಮುಂದೆ ಬಂದವರು ಪಿ. ಶ್ರೀರಾಮಶರ್ಮ ಅವರು. ಉಸ್ಮಾನಿಯ ವಿಶ್ವವಿದ್ಯಾನಿಲಯದ 
ಪ್ರಾಧ್ಯಾಪಕರಾಗಿದ್ದ ಶರ್ಮರು ಬರೆದ The History of Viajayanagar Empire 
ಒಂದು ಮೌಲಿಕ ಗ್ರಂಥ. ಇದಲ್ಲದೆ ಅವರು ಸಾಳ್ವ ಸಂತತಿಯ ಬಗ್ಗೆ ಸಂಶೋಧನೆ 
ಕೈಗೊಂಡು ಕೆಲವು ವಿದ್ವಾಂಸರಿಗೆ ಈ ಕ್ಷೇತ್ರದಲ್ಲಿ ಪಿಎಚ್‌.ಡಿ ಸಂಶೋಧನೆ ಮಾಡಲು 
ಮಾರ್ಗದರ್ಶನ ಮಾಡಿದ್ದಾರೆ. ಶ್ರೀ ರಾಮಶರ್ಮ ಮತ್ತು ಅವರ ಶಿಷ್ಕರ ಕೆಲವು 
ಸಿಂಪ್ರಬಂಧಗಳಲ್ಲಿ ತುಳುವ ಸಂತತಿಯ ಮೂಲದ ಬಗ್ಗೆ ಅಮೂಲ್ಯವಾದ ಸಂಗತಿಗಳು 
ಚರ್ಚಿಸಲ್ಪಟ್ಟಿವೆ. ಅದರಲ್ಲೂ, ನರಸನಾಯಕ ಮತ್ತು ವೀರನರಸಿಂಹನ ಬಗ್ಗೆ ಇವರು 
ನೀಡಿರುವ ಮಾಹಿತಿ ಬಹು ಉಪಯುಕ್ತವಾದುದು. ' 

ಕೃಷ್ಣದೇವರಾಯನನ್ನು ಕುರಿತು ಸಂಶೋಧನೆ ಕೈಗೊಂಡು ಗ್ರಂಥ ರಚನೆ ಮಾಡಿದ 
ಮತ್ತೊಬ್ಬ ಪ್ರಮುಖ ವಿದ್ವಾಂಸರು ಕೆ.ಎಸ್‌. ಕೋದಂಡರಾಮಯ್ಯ. ಹೊಸೂರಿನಲ್ಲಿ 
ಶಿಕ್ಷಕರಾಗಿದ್ದ ಇವರು ಕೃಷ್ಣದೇವರಾಯನ ಬಗ್ಗೆ ವಿಶೇಷವಾದ ಆಸಕ್ತಿ ಹೊಂದಿದ್ದರು. 
ನಲವತ್ತು ವರ್ಷಗಳ ದೀರ್ಪುವಾದ ಅಧ್ಮಯನ ನಡೆಸಿದ್ದು ಅನಂತರ ತಾವು ಸಂಗ್ರಹಿಸಿದ 
ಮಾಹಿತಿಯನ್ನು ಆಧರಿಸಿ, ಕ ೈಷ್ಣದೇವರಾಯನನ್ನು ಕುರಿತ ಆರು ಸಂಪುಟಗಳ ಬೃಹತ್‌ 
ಮಾಲೆಯನ್ನು ರಚಿಸಿದರು. ಈ ಆರು ಕೃತಿಗಳಲ್ಲಿ ಅವರು ಕೃಷ್ಣದೇವರಾಯನ ಜೀವನ 
ಸಾಧನೆಯ ಸಮಗ್ರ ಮಾಹಿತಿಯನ್ನು ಸಮರ್ಪಕವಾಗಿ ಸಂಗ್ರಹಿಸಿದ್ದಾರೆ. 

ಈಗ ಪ್ರಕಟವಾಗಿರುವ ಮೊದಲ ಸಂಪುಟ ಕೃಷ್ಣದೇವರಾಯನ ಕುಟುಂಬ ಜೀವನಕ್ಕೆ 
ಸಂಬಂಧಿಸಿದುದಾಗಿದೆ. ನಾನೂರು ಪುಟಗಳ ಈ ಗ್ರಂಥದಲ್ಲಿ ಕೃಷ್ಣರಾಯನ ಬಾಲ್ಕ, 
ಪಟ್ಟಾಭಿಷೇಕ ಮತ್ತು ವೈವಾಹಿಕ ಜೀವನ ವಿವರಣೆಯಿದೆ. ಈ ದೊರೆಯ ರಾಣಿಯರ 
ಮತ್ತು ಮಕ್ಕಳ ಬಗ್ಗೆ ಖಚಿತವಾದ ಮಾಹಿತಿಯನ್ನು ನೀಡಲಾಗಿದೆ. 


ಸಾನ್‌ 
ಅಧ್ಯಕ್ಷೆ ಭಾಷಣ ೨೫ 


ಕೋದಂಡರಾಮಯ್ಯ ತಮ್ಮ ಗ್ರಂಥ ರಚನೆಗೆ ಸಹಾಯಕವಾದ ಕೆಲವು ಕೃತಿಗಳನ್ನು 
ಪ್ರಸ್ತಾಪಿಸುತ್ತಾರೆ. ಅವುಗಳಲ್ಲಿ ಸಿರಪಿ ಆಂಜನೇಯಲು ಬರೆದ ವಿದ್ಮಾನಗರ ಚರಿತ್ರಮು 
ಚಿಲಕೂರಿ ವೀರಭದ್ರರಾವ್‌ ಬರೆದ ಆಂಧ್ರುಲ ಚರಿತ್ರಮು, ಸ್ಫೂತಿತ ಲಪಾಟಿ ಪೇರರಾಜು 
ಅವರ ವಿಜಯನಗರ ಚರಿತ್ರಮು ಶ್ರೀನಿವಾಸ ಸೋದರ ಕವಿಯ ನಾಗಲಾದೇವಿ, 
ಪಿನಸೀತಾರಾಮಶಾಸ್ತ್ರಿಯ ವಸುಚರಿತ ವಿಮರ್ಶನ ಇವು ಮುಖ್ಯವಾದುವು. | 

ತೆಲುಗರು ಚಾರಿತ್ರಕ ವಿಷಯಗಳಿಗಿಂತ ಭಾಷಾ ಸಾಹಿತ್ಮ ಗ್ರಂಥದ ಮೂಲಕ 
ಕೃಷ್ಣದೇವರಾಯನನ್ನು ಪರಿಚಯ ಮಾಡಿಕೊಂಡಿರುವುದರಿಂದ ಅವನ ಜೀವನದ ಪೂರ್ಣ 
ಚಿತ್ರ ಮೂಡಿಬರುವುದಿಲ್ಲ. ಆತನ ಸರ್ವತೋಮುಖ ಪ್ರಜ್ಞಾ ವಿಶೇಷ ಆತ ಸಾಧಿಸಿದ 
ಮಹಾಕಾರ್ಯಗಳು, ಆತನ ಮೇರುತರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು 
ಸಾಹಿತ್ಕಾಧಾರಗಳಲ್ಲದೆ ಶಾಸನಧಾರಗಳೂ ಅತಿಮುಖ್ಯವೆಂದು ಅವರು ಒತ್ತಿ ಹೇಳಿದ್ದಾರೆ. 

ಈ ವೇಳೆಗೆ ಲಭ್ಮವಿದ್ದ ಎಪಿಗ್ರಾಫಿಯಾ ಕರ್ನಾಟಕದ ಪೂರ್ಣಪ್ರಯೋಜನವನ್ನು 
ವೆಂಕಟಿರಮಣಯ್ಮನವರು ಪಡೆದುಕೊಂಡರು. ಅಲ್ಲದೆ ಅಂದಿನವರೆಗೂ ಪ್ರಕಟವಾಗಿದ್ದ 
ಎಲ್ಲ ಕೃತಿಗಳನ್ನು ಪರಿಶೀಲಿಸಿದ್ದಾರೆ. ಕನ್ನಡದ ಆಧಾರಗಳನ್ನು ಗೆಜೆಟಿಯರ್‌ ಇತ್ಕಾದಿ 
ಗಳನ್ನು ಲೇಖಕರು ಗಮನಿಸಿದ್ದಾರೆ. ಆದರೆ ಅವರು ತಮ್ಮದೇ ಆದ ಸ್ವತಂತ್ರ ನಿರ್ಧಾರ. 
ತೆಗೆದುಕೊಳ್ಳಲು ಹಿಂಜರಿಯುವುದಿಲ್ಲ. ಕರ್ಣಾಟಕದ ಶಾಸನ ಸಹಾಯದಿಂದ ಅವರು, 
ರಚಿಸಿದ ಗ್ರಂಥ ವಿಜಯನಗರ ಇತಿಹಾಸಕ್ಕೆ ಒಂದು ಶ್ರೇಷ್ಠ ಕೊಡುಗೆಯನ್ನಬಹುದು. 

ಕರ್ಣಾಟಕ ಮತ್ತು ಆಂದ್ರದಲ್ಲಿ ವ್ಯಾಪಕವಾಗಿ ಕ್ಷೇತ್ರ ಕಾರ್ಯ ಮಾಡಿ ಶಾಸನ 
ಗ್ರಂಥಗಳನ್ನು ಅಭ್ಯಾಸ ಮಾಡಿದರು. ಇದರಿಂದ ತಮ್ಮ ಆಸಕ್ತಿ ಇಮ್ಮಡಿಸಿತೆಂದೂ, 
ಸಾಹಿತ್ಯ ಮತ್ತು ಚರಿತ್ರೆಗಳ ನಡುವಿನ ಅವಿನಾಭಾವ ಸಂಬಂಧ ತಮಗೆ ಗೋಚರಿಸಿತೆಂದೂ 
ಅವರು ತಿಳಿಸುತ್ತಾರೆ. 

ಕೃಷ್ಣದೇವರಾಯನನ್ನು ಕುರಿತು ಬರೆಯಲು ಕಳೆದ ನೂರು ವರ್ಷಗಳಲ್ಲಿ ಪ್ರಕಟ 
ವಾಗಿರುವ ಗ್ರಂಥಗಳನ್ನು ಹಾಗೂ ಪ್ರಕಟವಾಗಿರುವ ಗ್ರಂಥಗಳನ್ನು ನೋಡಬೇಕಾಯಿ 
ತೆಂದು ಲೇಖಕರು ತಿಳಿಸುತ್ತಾರೆ. ರಾಯರ ಯುಗದ ಸ್ವಲ್ಪ ಹಿಂದಿನ ಸಾಹಿತ್ಯ ಗ್ರಂಥಗಳು, 
ಕಡತಗಳು, ದಾಖಲೆಗಳು, ಸ್ಥಳ ಪುರಾಣಗಳು, ದೇವಾಲಯಗಳ ಇತಿಹಾಸಗಳು, ಮೌಖಿಕ 
ಇತಿಹಾಸ ಮೊದಲಾದ ಆಕರಗಳ ಸಹಾಯದಿಂದ ಮಾಹಿತಿಯನ್ನು ಸಂಗ್ರಹಿಸಿದುದಾಗಿ 
ಕೋದಂಡರಾಮಯ್ಯ ತಿಳಿಸುತ್ತಾರೆ. ಆಂದ್ರ ಹಾಗೂ ಕರ್ಣಾಟಕದಲ್ಲಿನ ಚಾರಿತ್ರಿಕ 
ಸ್ಥಳಗಳಿಗೆ ಹೋಗಿ ಅಲ್ಲಿ ಕ್ಷೇತ್ರ ಕಾರ್ಯದ ಮೂಲಕ ವಿಷಯ ಸಂಗ್ರಹಿಸಿದಾಗ ಮಾತ್ರ 
ಕೃಷ್ಣದೇವರಾಯನನ್ನು ಕುರಿತು ಬರೆಯುವುದು ಸಾಧ್ಯವೆಂದು ಅವರು ಭಾವಿಸುತ್ತಾರೆ. 
ಕೋದಂಡರಾಮಯನವರ ಕೃತಿ ಒಂದು ರೀತಿಯಲ್ಲಿ ಇತಿಹಾಸ ಲೇಖನ ಶಾಸ್ತ್ರದ ಒಂದು 


ಅಭ್ಯಾಸದಂತಿದೆ. ಅವರು ಹಿಂದಿನ ಇತಿಹಾಸಕಾರರು ಎಲ್ಲಿ ಹೇಗೆ ತಪ್ಪು ಮಾಡಿದ್ದಾರೆ 


೨೬ ವಿಜಯನಗರ ಅಧ್ಯಯನ ೧೩ 


ಎಂಬುದನ್ನು ತೋರಿಸಿಕೊಡುತ್ತಾ ಹೋಗುತ್ತಾರೆ. ಹಿಂದಿನವರು ಬರೆದದ್ದಲ್ಲ ಸರಿ ಎಂದು 
ಅದನ್ನು ಪುನರುಚ್ಚರಿಸುವುದು ಸರಿಯಲ್ಲ. ಪ್ರತಿಯೊಂದು ಅಂಶವನ್ನೂ ಇತಿಹಾಸ 
ವಿಧಾನದ ಮೂಲಕ ಪರೀಕ್ಸೆಗೊಳಪಡಿಸಬೇಕೆಂದು ಹೇಳುತ್ತಾರೆ. 

ಕೃಷ್ಣದೇವರಾಯನನ್ನು ಕುರಿತ ಈ ಪುಸ್ತಕದಲ್ಲಿ ಲೇಖಕರು ಭಾರತದ ಇತಿಹಾಸ 
ರಚನೆಯಲ್ಲಿ ನಡೆದಿರುವ ಬೆಳವಣಿಗೆಯನ್ನು ಗುರುತಿರುವುದು ಸ್ವಾರಸ್ಕಕರವಾಗಿದೆ. 
ಈ ಸಂದರ್ಭದಲ್ಲಿ ಅವರು ನಮ್ಮ ಶಾಸನಗಳು ಪ್ರಕಟವಾಗಿ ಅದನ್ನು ಎಲ್ಲರೂ ಓದ 
ಬೇಕು. ಶಾಸನಗಳಲ್ಲಿ ಅಡಗಿರುವ ಸಾಮಾಜಿಕ, ಸಾಂಸ್ಕೃತಿಕ ಅಂಶಗಳನ್ನು ನಾ 
ಗಮನಿಸಬೇಕು ಎಂದು ಒತ್ತಿ ಹೇಳುತ್ತಾರೆ. 

ಕೋದಂಡರಾಮಯ್ಯನವರು ತಮ್ಮ ಮೊದಲ ಕೃತಿಯಲ್ಲಿ ಕೃಷ್ಣದೇವರಾಯನ 
ವೈಯಕ್ತಿಕ ಜೀವನವನ್ನು ವಿಶದವಾಗಿ ಚಿತ್ರಿಸುತ್ತಾರೆ. ಅವನ ವಂಶ, ಬಂಧುಬಾಂಧವರ 
ಕುಟುಂಬದವರ ಜೀವನವನ್ನೂ ಆಧಾರ ಸಹಿತವಾಗಿ ನಿರೂಪಿಸುತ್ತಾರೆ. ಇದುವರೆವಿಗೂ 
ತಿಳಿಯದಿರುವ ಕೆಲ ಅಂಶಗಳು, ಉದಾ. ಅಷ್ಟ ದಿಗ್ಗಜಗಳ ವಿಷಯ ಅವರು ತೋರಿಸಿ 
ಕೊಟ್ಟಿದ್ದಾರೆ. ಕೆಲವು ಪ್ರಮುಖ ಸಂಗತಿಗಳ ಬಗ್ಗೆ ಇತರ ಇತಿಹಾಸ ಅಭಿಪ್ರಾಯಗಳನ್ನು 
ಪ್ರಸ್ತಾಪಿಸಿ ಅದರ ಬಗ್ಗೆ ತಮ್ಮ ತೀರ್ಮಾನವನ್ನು ನೀಡುತ್ತಾರೆ. 

ಇಂತಹ ಶ್ರೇಷ್ಠ ವಿದ್ವಾಂಸರು ರಚಿಸಿರುವ ಪೂರ್ಣಗ್ರಂಥಮಾಲೆ ಹೊರಬೀಳ 
ದಿರುವುದು ದುರದೃಷ್ಟಕರ. ಆರು ಸಂಪುಟಗಳಲ್ಲಿ ಒಂದು ಮಾತ್ರ ಪ್ರಕಟವಾಗಿ, ಕೃಷ್ಣ 
ದೇವರಾಯನ ಜೀವನ, ಆಳ್ವಿಕೆ, ಮತ್ತು ಸಾಧನೆಗಳನ್ನು ಕುರಿತಿ ಇನ್ನುಳಿದ ಐದು 
ಸಂಪುಟಗಳನ್ನು ತರುವುದು ಈ ಲೇಖಕರ ಅಭಿಪ್ರಾಯವಾಗಿದ್ದಿತು. ಆದರೆ ಉಳಿದ 
ಗ್ರಂಥ ಪ್ರಕಟಗೊಳ್ಳಲಿಲ್ಲ. ಲೇಖಕರು ವಿಧಿವಶರಾದರು. ಈ ಅಪ್ರಕಟಿತ ಗ್ರಂಥಗಳನ್ನು 

ಪ್ರಕಟಿಸಲು ಪ್ರಯತ್ನ ನಡೆಸುವುದು ಅಗತ್ಯವೆಂದು ಈ ಸಂದರ್ಭದಲ್ಲಿ ನಾನು 

ಭಾವಿಸುತ್ತೇನೆ. 

ಆರ್‌.ಸುಬ್ರಹ್ಮಣ್ಯಂ ಅವರು ವಿಜಯನಗರ ಮತ್ತು ಒರಿಸ್ಸಾಗಳ ಸಂಬಂಧವನ್ನು 
ವಿಶೇಷ ಅಧ $ಯನ ಮಾಡಿ ಒರಿಸ್ಸಾದ ಇತಿಹಾಸವನ್ನು ಪುನರ್‌ರಚಿಸಲು ಪ್ರಯತ್ನ 
ಮಾಡಿದ್ದಾರೆ. 

ಮೇಲೆ ಪ್ರಾತಿನಿಧಿಕವಾಗಿ ನಾಲ್ವ ರು ವಿದ್ವಾಂಸರು ಕೊಡುಗೆಗಳನ್ನು ಚರ್ಚಿಸಲಾಗಿದೆ. 
ಇವರಕ್ಕ ೈತಿಗಳ ಪರಿಶೀಲನೆಯಿಂದ ಆಂಧ್ರದ ವಿದ್ವಾಂಸರಿಗೆ ಇತಿಹಾಸ ರಚನಾ ಕ್ರಮದಿಂದ 
ಆಂಧ್ರದ ವಿದ್ವಾಂಸರ ಇತಿಹಾಸ ರಚನಾ ಕ್ರಮ (Historiography) ದ ಸಮೀಕ್ಷೆ 
ಯಾಗುವುದೆಂದು ಭಾವಿಸಿದ್ದೇನೆ. ಈ ವಿದ್ವಾಂಸರ 'ವಿದ್ವತ್ತು ಕೃತಿ ರಚನಾ ಕೌಶಲ್ಕ 


ವಾಸಂಗ ಕ್ರಮ ಯುವ ಸಂಶೋಧಕರಿಗೆ ಮಾರ್ಗದರ್ಶನವಾಗ ಬಲ್ಲುದೆಂದು 
ನಂಬಿದ್ದೆ ನೆ. 


E) 
ಅಧ್ಯಕ್ಷ ಭಾಷಣ. 


Ak 


ವಿಜಯನಗರದ ಇತಿಹಾಸ ವಿದ್ವಾಂಸರಿಗೆ ಹಾಗೂ ಸಂಶೋಧಕರಿಗೆ ಚಿನ್ನದಗಣಿ. 
ಈ ಸಾಮ್ರಾಜ್ಯದ ಬಗ್ಗೆ ದೊರೆಯುವ ಅಪಾರ ಸಾಮಗ್ರಿ ಶೋಧಕರನ್ನು, ಲೇಖಕರನ್ನು 
ಆಕರ್ಷಿಸುತ್ತ ಬಂದಿದೆ. ಆಂದ್ರ ಪ್ರದೇಶದ ವಿವಿಧ ವಿಶ್ವವಿದ್ಧಾನಿಲಯಗಳಲ್ಲಿ ಇತಿಹಾಸ 
ವಿಭಾಗಗಳಲ್ಲದೆ ತೆಲುಗು ವಿಭಾಗ ಸಂಸ್ಕೃತ ಅರ್ಥಶಾಸ್ತ್ರ ಮೊದಲಾದ ವಿಭಾಗಗಳಲ್ಲಿ 
ಸಾಕಷ್ಟು ಸಂಶೋಧನೆ ನಡೆದಿದೆ. ಆಂದ್ರದ ವಿಶ್ವವಿದ್ಮಾನಿಲಯಗಳಲ್ಲಿ ಇತಿಹಾಸ 
ವಿಭಾಗಗಳಲ್ಲಿ ನಡೆದಿರುವ ಸಂಶೋಧನೆಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. 


Soma Reddy 


Hemavathi & Aparna 
Veerabhadraiah 


Jayashree - Agara 


Subramanyam 
Anjali 
Shylaja 
Jamuna 
Pushpalatha 
Sudhir Reddy 


V., Prasad 


Jayashri 
Nirmala kumar 


Jhansi Laskhmi 
P. Srirama Sharma 
T. Sudhakar Ananthapur 


Hemachandra 


Balrangaiah 


Studies in Socio-Economic History 
of Medieval Andhra 

Tuluvavira Narasimha 

Social life as reflected in Telugu 
literature under VN 

Agrarian contidions under 
Vijayanagar | 

Surya Gajapati & Orissa 
Usurpation in Vijayanagar history . 
External Relations of VN 
Tuluva Narasa Nayaka 

Nayankara system under VN 
Ministers and Generals under 
Sangama Dynasty 

Sri Vaishnavism under 

Aravidu rulers 

Agrarian Conditions under V.Nagar 
Social life as reflected in sculptures 
in V.Nagar 

Sangama Dynasty of V.Nagar 
Saluva Dynasty of Vijayanagar 
Socio-Economic conditions of 
Vijayanagar 

Irrigation in Rayalasima in VN 
period. 

History and monuments of 
Penugonda 


೨೮5 | ವಿಜಯನಗರ ಅಧ್ಯ ಯನ ೧೩ 


Ramarejan - Cultural History of Rayalasima 
; the Rayas of V.Nagar (B36- 1565) 
K. Reddappa - Material conditions Depicted in 
k °° .Mijayanagara 
Ferala Satyanarayana  Vyjayanagara charitramu 
Dr. K.Vidyavati - Viajayanagara sasanalu 


° Mandapadi Venkateshwara- Rayulee yuga Prahandhan mula 
' Upakyanamulu 


ಆಂಧ್ರದಲ್ಲೂ ವಿಜಯನಗರದ ಇತಿಹಾಸ ಅನೇಕ ಮಜಲುಗಳನ್ನು ಹತ್ತಿ ಬೆಳೆದಿದೆ. 
ಅದು ಬಾಲ್ಯಾವಸ್ಥೆ ಯೌವನ ಪ್ರೌಡ ಹಂತಗಳನ್ನು ದಾಟಿ ಸಮೃದ್ದಿ ಗೊಳ್ಳುತ್ತ ಮುಂದೆ 
ಸಾಗಿದೆ. ಮೊದಲನೆಯ ಹಂತವನ್ನು ಕವಿ ಚರಿತಕಾರರ ಕಥನಗಳನ್ನಾಧರಿಸಿ ರಚಿಸಿದ 
ಇತಿಹಾಸವಾದ ಆಮೇಲೆ ಎರಡನೆಯ ಘಟ್ಟದಲ್ಲಿ ಶಾಸನಗಳು ವಿದೇಶಿ ಪ್ರವಾಸಿಗರ 
ಕಥನಗಳನ್ನಾಧರಿಸಿದ ಬರವಣಿಗೆಗಳನ್ನು ಪರಿಗಣಿಸಬಹುದು. ಕಡೆಯ ಹಂತದಲ್ಲಿ ಪ್ರೌಢ 
ಮಟ್ಟದ ಸಂಶೋಧನೆ ನಡೆದು ವಿಜಯನಗರದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ 
ಜೀವನದ ವಿಶ್ಲೇಷಣೆ ಹಾಗೂ ತುಲನಾತ್ಮಕ ಚಿಂತನೆ ನಡೆದಿರುವುದನ್ನು ಕಾಣಬಹು 
ದಾಗಿದೆ. ಆಂಧ್ರದಲ್ಲಿ ವಿಜಯನಗರದ ಇತಿಹಾಸ ರಚನೆಗೆ ಒಂದು ಕಡೆ ವಿಫುಲ ಆಧಾರ 
ಗಳು ಮತ್ತೊಂದು ಕಡೆ ಸಿದ್ದಾಂತ ಪೂರಕವಾಗಿದೆ. ಹೊಸ ಆವಿಷ್ಕಾರಗಳೂ ವಿನೂತನ 
ಸಿದ್ದಾಂತ (1ರೇ10£y)ದ ಪ್ರಯೋಗಗಳಿಂದ ವಿಜಯನಗರದ ಇತಿಹಾಸ ಸದೃಢವಾಗಿ 
| ಗಮನಿಸಬೇಕಾದ ವಿಷಯವೆಂದರೆ ವಿಜಯನಗರದ ಇತಿಹಾಸದ ಕೆಲವು ಘಟನೆಗಳು 

ವ್ಯಾತ್ಮಕವಾಗಿ ಪಠ್ಯದಲ್ಲಿ ರೂಪಾಂತರಗೊಂಡಿರುವುದನ್ನು ತೆಲುಗು ವಿದ್ವಾಂಸರು 
ಗ. ಅದರ ಐತಿಹಾಸಿಕ ಮಹತ್ವವನ್ನು ಗುರುತಿಸಿದ್ದಾರೆ. ವಿಜಯ ನಗರವನ್ನು 
ತೆಲುಗು ಸಂಶೋಧಕರು ಬಹು ಸಮರ್ಥವಾಗಿ ಉಪಯೋಗಿಸಿಕೊಂಡಿ ದ್ದಾರೆ. 
ಉದಾಹರಣೆಗೆ ತಿರುಪತಿ ದೇವಾಲಯದ ಶಾಸನ ಮತ್ತು ದಾಖಲೆಗಳನ್ನು ವಿಶ್ವ ವಿದ್ಮಾ 
ನಿಲಯದ ಶೋಧಕರು ಸಮರ್ಥವಾಗಿ ಬಳಸಿಕೊಂಡಿದ್ದಾರೆ. ಹೈದರಾಬಾದ್‌ ನಲ್ಲಿರುವ 
ರಾಜ್ಮಪತ್ರಾಗಾರವಲ್ಲದೆ ತೆಲುಗು ವಿಶ್ವವಿದಾ ನಿಲಯವೂ ಸಂಶೋಧನೆಗೆ ಉಪಯುಕ್ತ 
ವಾದ ಕೇಂದ್ರಗಳಾಗಿವೆ. ಇದಲ್ಲದೆ ಹೈದರಾಬಾದಿನಲ್ಲಿರುವ ಶ್ರೀ ಕೃಷ್ಣದೇವರಾಯ 
ಗ್ರಂಥಾಲಯ, ಕಡಪದಲ್ಲಿರುವ ಜಾನ್‌ ಬ್ರೌನ್‌ ಗ್ರಂಥಾಲಯ ವಿದ್ವಾಂಸರಿಗೆ 
ಅತ್ಯಮೂಲ್ಯ ಆಸರೆಯ ತಾಣಗಳಾಗಿವೆ. 

ಆಂಧ್ರದಲ್ಲಿ ವಿಜಯನಗರ ಇತಿಹಾಸವನ್ನು ಕುರಿತು ನಡೆದಿರುವ ಕೆಲಸದ ಬಗ್ಗೆ 
ಇದೊಂದು ಸ್ಥೂಲವಾದ ಅವಲೋಕನ ಮಾತ್ರ.ಇದು ಸಂಪೂರ್ಣವಾದುದೂ ಅಲ್ಲ 
ಸಮಗ್ರವೂ ಅಲ್ಲ. ಅಲ್ಲಿನ ವಿದ್ವಾಂಸರ ಸಾಧನೆಯ ಒಂದು ಕಿರುಪರಿಚಯ ಮಾತ್ರ. 


ಅಧ್ಯಕ್ಷ ಭಾಷಣ | ರ೯ 


ವಿದ್ವತ್ತಿಗೆ ಯಾವುದೆ ಭಾಷೆ ಅಥವಾ ಗಡಿಯ ಪ್ರತಿಬಂಧಕಗಳಿರುವುದಿಲ್ಲ. ದೇಶ ಭಾಷೆ 
ಜಾತಿ, ಮತಗಳ ಸಂಕುಚಿತ ಭಾವನೆಗಳನ್ನು ಮೀರಿನಿಂತಾಗ ಇತಿಹಾಸದ ಸೊಗಸು ಸ್ವಾರಸ್ಯ 
ಅರಿವಾಗುತ್ತದೆ. PR | 

ಇದು ಯಾವುದಾದರೂ ಒಂದು ಪ್ರದೇಶದಲ್ಲಿ ನಡೆದ ಸಂಶೋಧನೆ ಅತ್ಯಲ್ಪಕಾಲ 
ದಲ್ಲಿ ಎಲ್ಲ ಕಡೆ ಲಭ್ಯವಾಗುತ್ತದೆ. ಪ್ರಪಂಚದ ಯಾವ ಭಾಗದಲ್ಲಿ ನಡೆಯುವ ಬೌದ್ದಿಕ 
ಪ್ರಗತಿಯ ಪ್ರಯೋಜನ ಪಡೆಯಲು ಸಾಧ್ಮವಿರುವಾಗ, ನಮ್ಮ ನೆರೆಯ ರಾಜ್ಮದಲ್ಲಿ 
ನಡೆದಿರುವ ಕೆಲಸವನ್ನು ಆಸಕ್ತಿಯಿಂದ ಪರಿಶೀಲಿಸುವುದು ಅಗತ್ಮ ವೆಂದು ಹೇಳಬೇಕಾ 
ಗಿಲ್ಲ. ಆಂದ್ರ, ಕರ್ಣಾಟಕದ ವಿದ್ವಾಂಸರು ತಮ್ಮಲ್ಲಿ ನಡೆದಿರುವ ಸಂಶೋಧನೆ ಪ್ರಕಟಣೆ 
ಗಳ ವಿನಿಮಯ ಮಾಡಿಕೊಳ್ಳುವುದು ಇಬ್ಬರಿಗೂ ' ಲಾಭದಾಯಕ ವಾಗುವುದಲ್ಲದೆ, 
ಸಂಶೋಧನಾ ಕ್ಲೇತ್ರವೂ ಸಮೃದ್ದಿಯಾಗುವುದರಲ್ಲಿ ಸಂಶಯ ವಿಲ್ಲ. ಆಂಧ್ರ ಮತ್ತು 
ಕರ್ಣಾಟಕದ ಇತಿಹಾಸಕಾರರು ಒಂದೇ ವಿಷಯದ ಬಗ್ಗೆ ಸಂಶೋಧನೆಯನ್ನು ಇಮ್ಮಡಿಸು 
ವುದನ್ನು (Dಟp॥ಃc೩te) ಸ್ವಲ್ಪ ಮಟ್ಟಿಗೆ ತಪ್ಪಿಸಿ, ತಮ್ಮಲ್ಲಿರುವ ಪ್ರಕಟಣೆ ಮತ್ತು 
ಸಂಶೋಧನಾ ಸಾಮಗ್ರಿಯನ್ನು ವಿನಿಮಯ ಮಾಡಿ ಕೊಳ್ಳುವುದು ಬಹುಜರೂರಾಗಿ 
ಆಗಬೇಕಾಗಿದೆ. ಇಂತಹ ಪ್ರಯತ್ನಗಳು, ಭಾಷೆ, ಸಾಹಿತ್ಮ ಇತಿಹಾಸ ವಿಷಯಗಳ 
ಬೆಳವಣಿಗೆಗೆ ಮಾತ್ರವಲ್ಲದೆ ಆಂದ್ರ ಮತ್ತು ಕರ್ಣಾಟಕ ಗಳ ಸಾಂಸ್ಕೃತಿಕ ಮತ್ತು 
ರಾಜಕೀಯ ಬಾಂಧವ್ಮಕ್ಕೂ ಸಹಾಯಕವಾಗುವುದರಲ್ಲಿ ಸಂಶಯವಿಲ್ಲ. 


೩. ದೇವಲಾಪುರದ ಅಪ್ರಕಟಿತ ನಾಲ್ಕು ತಾಮ್ರ ಪತ್ರಗಳು 


ಡಾ. ಎಫ್‌.ಟಿ. ಹಳ್ಳಿಕೇರಿ, ಎಸ್‌. ಚಂದ್ರಪ್ಪ 


ಕುರುಬರ ಗುರುಪರಂಪರೆಯಲ್ಲಿ ರೇವಣಸಿದ್ದೇಶ್ವರ, ಸಿದ ರಾಮೇಶ್ವರ ಮತ್ತು ಅಮೋಘ 
ಸಿದ್ದೇಶ್ವರ ಎಂಬ ಮೂರೂ ಸಂಪ್ರದಾಯಗಳಿವೆ.! ಈ ಮೂರೂ ಸಂಪ ್ರದಾಯದ ಗುರು 
ಗಳನ್ನು" `“ಒಡೆಯರು" ಎಂದು ಕರೆಯುತ್ತಾರೆ. ಅದರಲ್ಲಿಯೂ ರೇವಣ ಸಿದ್ದೇಶ್ವರನಿಗೆ 
ಕುರುಬರ ಗುರುಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನವಿದೆ. ಈ ರೇವಣ ಸಿದ್ದೇಶ್ವರ 
ಸಂಪ್ರದಾಯದ ಮುಂದುವರಿಕೆಯಾಗಿ ಶಾಂತಮುತ್ತಯ್ಯನು ಕುರುಬರಿಗೆ ಗುರುವಾದ 
ಬಗ್ಗೆ ಕಾವ್ಯಪುರಾಣಗಳು ತಿಳಿಸುತ್ತವೆ.: ಈ ಶಾಂತಮುತ್ತಯ್ಮ ಸಂಪ್ರದಾಯದ 
ಗುರುಗಳನ್ನು ಶಾಂತಮುತ್ತಯ್ಯೊಡೆಯರು, ಶಾಂತೊಡೆಯರು ಎಂದು ಕರೆಯಲಾಗುತ ಸ 
ಬಿಜಾಪುರ ಜಿಲ್ಲೆ ಮುದೆ ಶೀಬಿಹಾಳೆ ತಾಲೂಕಿನ ಸರೂರು ಗ್ರಾಮ ಶಾಂತಮುತ್ತಯನ 

ಮೂಲನೆಲೆ. ಕುರುಬರ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಪುರೋಹಿತರಾಗಿ 
ಕಾರ್ಯ ನಿರ್ವಹಿಸುವ ಒಡೆಯರು ಕರ್ನಾಟಕ, ಮಹಾರಾಷ್ಟ, ಆಂಧ್ರಪ್ರದೇಶ ಮತ್ತು 
ತಮಿಳುನಾಡಿನಾದ್ಯ 0ತ ನೆಲೆಸಿದ್ದಾರೆ. ಸಾಮಾನ್ಯವಾಗಿ ಕುರುಬರ ಮಠಗಳ ಆವರಣಕ್ಕೆ 
ಹೊಂದಿಕೊಂಡೆ ಇರುವ ಮನೆಯಲ್ಲಿ ಇವರ ವಾಸ. ಮಠವಿರದಿದ್ದರೆ ಅವರ ಮನೆಯಲ್ಲಿ 
ಚಿಕ್ಕದಾದ ಕೊಠಡಿಯಲ್ಲಿ ರೇವಣಸಿದ್ದೇಶ್ವರನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದಿನಾಲು 
ಮೂರು ಹೊತ್ತು ಪೂಜೆ ಸಲ್ಲಿ ಸುವುದು ವಾಡಿಕೆ. ವಿಶೇಷವಾಗಿ ಕರ್ನಾಟಕದ ತುಮಕೂರು 
ಮತ್ತು ಚಿತ್ರದುರ್ಗ ಜಿಲ್ಲೆ ಿಗಳಲ್ಲಿ ರೇವಣಸಿದ್ದ ಸಂಪ್ರದಾಯದ ಒಡೆಯರು ಹೆಚ್ಚಿನ 
ಸಂಖ್ಯೆಯಲ್ಲಿದ್ದಾರೆ. ಹಾಗೆಯೇ ರೇವಣಸಿದ್ದೇಶ್ವರ ಮಠಗಳ ಸಂಖ್ಯೆಯೂ ಇಲ್ಲಿ ಅಧಿಕ. 
ಒಡೆಯ ಒಡೆಯರಿಗೆ ಕನಿಷ್ಠ 'ಹತ್ತು, ಗರಿಷ್ಠ 33 ಹಳ್ಳಿಗಳ ವಾಪ್ತಿ ಇರುತ್ತದೆ. ಇಲ್ಲಿರುವ 
ಕುರುಬರು ಪ್ರತಿವರ್ಷ ಅಥವಾ ವಿಶೇಷ ಸಂದರ್ಭದಲ್ಲಿ ಒಡೆಯರನ್ನು ತಮ್ಮೂರಿಗೆ 
ಬರಮಾಡಿಕೊಂಡು ಹಣ, ದವಸ ಧಾನ್ಯ ಮತ್ತು ಇತರೆ ರೂಪದಲ್ಲಿ ಗುರು ಕಾಣಿಕೆ 
ಯಲ್ಲಿ ಸಲ್ಲಿಸುತ್ತಾರೆ. ಇಂಥ ವಿಶಿಷ್ಟ ಗುರುಪರಂಪರೆಯನ್ನು ಹೊಂದಿದ ಈ ಒಡೆಯರ 
ಬಳಿ ತಾಮ್ರಪತ್ರಗಳು ಮತ್ತು ಗುರುತಿನ ತಾಮ್ರದ ಬಿಲ್ಲೆಗಳಿವೆ. ಕುರುಬರ ಗುರು 
ಪರಂಪರೆ, ಒಡೆಯರು ಮತ್ತು ಕುರುಬರ ಮಧ್ಯೆ ನಡೆದ ವಾದವಿವಾದಗಳ ವಿವರ, 
ಒಡೆಯರಿಗೆ ದಾನ ನೀಡಿದ ಬಗ್ಗೆ, ಇಂತಿಷ್ಟು ಕಾಣಿಕೆಯನ್ನು ಸಲ್ಲಿಸಬೇಕೆಂಬ ಕರಾರು 


ಗಳನ್ನು ಹಾಗೂ ಇನ್ನಿತರೆ ಅನೇಕ ವನ ಈ ತಾಮಪತ್ರ ಗಳಲ್ಲಿ ದಾಖಲಿಸ 
ಲಾಗಿದೆ.3 


ದೇವಲಾಪುರದ ಅಪ್ರಕಟಿತ ನಾಲ್ಕು ತಾಮ್ರ ಪತ್ರಗಳು ೩೧ 


ಕಂಪ್ಲಿ ಬಳ್ಳಾರಿ ಮುಖ್ಯ ರಸ್ತೆಯಲ್ಲಿ ಕಂಪ್ಲಿಯಿಂದ ಹದಿನೈದು ಕಿಲೋಮೀಟರ್‌ 
ಅಂತರದಲ್ಲಿ ದೇವಲಾಪುರ ಗ್ರಾಮವಿದೆ. ನಾವು ಕ್ಷೇತ್ರಕಾರ್ಯ ಕೈಗೊಂಡ ಸಂದರ್ಭದಲ್ಲಿ 
ಆ ಗ್ರಾಮದ ಶ್ರೀ ಸಿದ್ದಯ್ಮಸ್ವಾಮಿ ಒಡೆಯರ ಎಂಬುವವರ ಮನೆಯಲ್ಲಿ ನಾಲ್ಕು 
ತಾಮ್ರಪತ್ರಗಳು ಹಾಗೂ ಎರಡು ಗುರುತಿನ ತಾಮ್ರದ ಬಿಲ್ಲೆಗಳು ದೊರೆತವು. ಅವುಗಳ 
ವಿವರಗಳು ಹೀಗಿವೆ. 


ತಾಮಪತ್ರ 1 

24 ಸಾಲುಗಳನ್ನು ಒಳಗೊಂಡ ಈ ತಾಮಪತ್ರವು ಶಾ. ಶಕೆ 1794ರಲ್ಲಿ ಅಂದರೆ 
1862ರಲ್ಲಿ ರಚನೆಗೊಂಡಿದೆ. ಆರಂಭದಲ್ಲಿ 'ವಿದ್ಯಾನಗರ'ಎಂಬ ಉಲ್ಲೇಖವಿದೆ. ನಂತರ 
ರೇವಣಸಿದ್ದೇಶ್ವರನನ್ನು ತ್ರಿಭುವನ ರಕ್ಷಾಮಣಿ, ನಂದಿವಾಹನ, ಜಟಾಜೂಟ 
ಇತ್ಕಾದಿಯಾಗಿ ಸ್ತುತಿಸಲಾಗಿದೆ. ಅನಂತರದಲ್ಲಿ ಗಾದಿಗನೂರು ಮಠಕ್ಕೆ ಗುರುಗಳಾದ 
ಒಡೆಯರ ಸಣ್ಣಸಿದ್ದಯ್ಮನವರಿಗೆ ಭಕ್ತರು ಮನವಿ ಮಾಡಿಕೊಂಡ ವಿವರಗಳಿವೆ. ಈ 
ಪತ್ರದಲ್ಲಿರುವ ವಿಷಯಗಳನ್ನು ಹೀಗೆ ಕ್ರೋಢೀಕರಿಸಬಹುದು. 1. 1862ರಲ್ಲಿ 
ಗಾದಿಗನೂರು ಶ್ರೀ ರೇವಣಸಿದ್ದೇಶ್ವರ ಮಠದ ಅಧಿಪತಿಗಳಾದವರು ದೇವಲಾಪುರದ 
ಸಣ್ಣಸಿದ್ದಯ್ಯನವರು. 2. ಚಿತ್ರಕಲ್ಲು ದೊಡ್ಡಯ್ಯ, ಗುತ್ತಿ ತಿಮ್ಮಯ್ಯ, ಯೆರೂರು 
ಮಲ್ಲಯ್ಯ, ಗದ್ವಾಲಿ ರಾಮಯ್ಯ, ಹಿರೇಸಮುದ್ರದ ನೆಂಬೆಣ್ಣ, ಹೊಸಪೇಟೆ ಲಿಂಗಣ್ಣ, 
ಉರುಕುಂದಿ ಹೇಮಯ್ಯ, ರಾಯದುರ್ಗದ ಹುಚ್ಚಯ್ಯ ಹಾಗೂ ವಂದವಾಗಲ ಬೀರಯ್ಯ" 
ಮುಂತಾದ ಸಮಸ್ತ ದೇವಚಾರದವರು ವಡೇರ ಸಣ್ಣಸಿದ್ದಯ್ಮನವರಿಗೆ ಕಾಣಿಕೆ ಕೊಡುವ 
ಕುರಿತು ವಿಜ್ಞಾಪನೆ ಮಾಡಿಕೊಂಡ ಮಾಹಿತಿಗಳಿವೆ. 3. ಹಾಲುಮತಸ್ಥ ಜನರ ಪೈಕಿ 
ಸಂಡೂರು ಕರಿಬಸಣ್ಣನು ಈ ಒಡೆಯರಿಗೆ ಪ್ರತಿ ವರ್ಷ ಒಣ ಮಗ್ಗ 1ಕ್ಕೆ 1, ಎಂಟು 
ಎತ್ತಿನ ಕಮತ(ಒಕ್ಕಲುತನುಕ್ಕೆ 14 ಗಿದ್ದನ ದವಸ, ಮೂರು ಕುಯ್ಕಲಿಗೆ ಒಂದು ಕುರಿ, 
ಒಂದು ಲಗ್ನಕ್ಕೆ 5 ಟೆಂಕೆ ರೊಕ್ಕವನ್ನು ಕೊಡಬೇಕು. 4. ಈ ವಿವಿಧ ಕಾಣಿಕೆಗಳನ್ನು 
ಒಡೆಯರು ಓಲೆ ಬರೆದ ಪ್ರಕಾರ ಮಾಘಮಾಸದಲ್ಲಿ ಸಮಸ್ತ ಹಾಲುಮತಸ್ಥ ಜನರು 
ಕೊಡಬೇಕು. 5. ಈ ಪ್ರಕಾರ ಸಮಸ್ತ ದೈವಾಚಾರದವರು ಪ್ರತಿವರ್ಷ ತಪ್ಪದೇ 
ನಡೆಸಿಕೊಡಬೇಕು. 6. ಈ ಪತ್ರವನ್ನು ಸ್ವಸ್ತಿಶ್ರೀ ವಿಜಯಾಭ್ಮುದಯ ಶ್ರೀಮನ್ಮಹಾ 
ಶಾಲಿವಾಹನ ಶಖವರುಷಂಗಳು 1794ರಲ್ಲಿ ಬರೆಸಿದೆ. 


ತಾಮ್ರಪತ್ರ 2 
20 ಸಾಲುಗಳನ್ನೊಳಗೊಂಡ ಈ ತಾಮಪತ್ರದ ಕಾಲ 29, ಜನವರಿ 1871. 
ಆರಂಭದಲ್ಲಿ ವಿದ್ಯಾನಗರ ಸರಕಾರ ಎಂದಿದೆ. ನಂತರ ಒಡೆಯರ ಬಸಪ್ಪನ ಮಕ್ಕಳು 


[ae] 


ತಿಮ್ಮ ಪ, ಹಿರೇಸಿದ ಪ ಮತು ಸಣಸಿದ ಪ, ಇವರಲ್ಲಿ ಸಣ್ಣಸಿದ ಪೃನು ಪಮೋದೂತ 
೬ pp" pf) ಣ `ದ" (a ಣ "ಬ 5, 


4 


೩೨ ವಿಜಯನಗರ ಅಧ್ಯಯನ ೧೩ 


ಸಂವತ್ಸರ (1792)ದ ಮಾಘ ಶುದ್ದ 8ರಲ್ಲಿ ಸಂಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ ಬಗ್ಗೆ 
ಮಾಹಿತಿಯಿದೆ. ಅರ್ಜಿಗೆ ಉತ್ತರವಾಗಿ ಸಣ್ಣಸಿದ್ದಪ್ಪನಿಗೆ ತಾಕೀತು ಮಾಡಿದ ವಿವರಗಳಿವೆ. 
ಅವು ಹೀಗಿವೆ: 1. ಪೂರ್ವದ ಹಿರಿಯರಂತೆ ನಡೆದುಕೊಳ್ಳುತ್ತ ಬರಬೇಕೆಂದು 
ಸೂಚಿಸಲಾಗಿದೆ. 2. ಕುಲದವರಿಂದ ಕಾಣಿಕೆ ತೆಗೆದುಕೊಳ್ಳುತ್ತ ಕುಲ ಮತಾಚಾರ ಪದ್ಧತಿಗೆ 
ವಿರೋಧವಾಗದಂತೆ ನಡೆದುಕೊಳ್ಳಬೇಕು. 3. ಸ್ವಾಮಿರಾವು ಮುಜುಮದಾರ ಎಂಬುವವರ : 
ಉಲ್ಲೇಖ ಇಲ್ಲಿದೆ. ಬಹುಶಃ ಈತ ಸ್ಥಳೀಯ ಅಧಿಕಾರಿಯಾಗಿರಬಹುದು. 4. ಆ ಕಾಲಕ್ಕೆ 
ನಂದ್ಯಾಲು ವೆಂಕಟರಾಮರಾಜ ಎಂಬುವವರು ಪ್ರಧಾನಿಗಳಾಗಿದ್ದರು. ಈ ತಾಮ್ರಪತ್ರದ 
ಯಥಾವತ್ತು ಮತ್ತೊಂದು ಪ್ರತಿಯಿದ್ದು, ಅದರ ಆರಂಭದ ಗಲ್ಲ, `ಅಸಲಿಗೆ 
ಸರಿಯಾದ ನಕಲು' ಎಂದಿದೆ. 


ತಾಮ್ರಪತ್ರ 3 | | 
16 ಸಾಲುಗಳನ್ನು ಹೊಂದಿದ ಈ ತಾಮ್ರಪತ್ರವು ಸಹಿತ ಎರಡನೆಯ ತಾಮಪತ್ರದ 
ವಿಷಯವನ್ನು ಒಳಗೊಂಡಿದೆ. ಆದರೆ ಕಾಲದಲ್ಲಿ ಮಾತ್ರ ಸ್ವಲ್ಪ ವೃತ್ಮಾಸವಿದೆ. 
ಸಿಣ್ಣಸಿ ದ್ಹೃಷ್ಪನು ಅರ್ಜಿ ಸಲ್ಲಿಸಿದ ಕಾಲ ಅಂಗೀರಸನಾಮ ಸಂವತ್ಸರ (1794)ದ ಅಶ್ವೀಜ 
ದ್ದ 1. ಕೊನೆಯಲ್ಲಿ ಕುಮಾರ ರಾಘವರಾಜದೇವನ ಉಲ್ಲೇಖವಿದೆ. 
ಹೀಗೆ ಈ ಮೂರು ತಾಮ್ರಪತ್ರಗಳು ಗಾದಿಗನೂರು ಶ್ರೀ ರೇವಣಸಿದ್ದೇಶ್ವರ ಮಠದ 
ಗುರುಗಳಾದ ಒಡೆಯರ ಸಿಣ್ಣಸಿದ್ದಪ್ಪನಿಗೆ ಸಂಬಂಧಿಸಿದ ವಿವರಗಳನ್ನು ನೀಡುತ್ತವೆ. 
-. ಈ ಗಾದಿಗನೂರು ಗ್ರಾಮವು ಹೊಸಪೇಟೆ ಬಳ್ಳಾರಿ ಮುಖ್ಯರಸ್ತೆಯಲ್ಲಿ ಹೊಸಪೇಟೆ 
ಯಿಂದ ಮೂವತ್ತು ಕಿ.ಮೀ. ಅಂತರದಲ್ಲಿದೆ. ಇಲ್ಲಿ ಸರೂರು ರೇವಣ ಸಿದ್ದೇಶ್ವರ 
ಮಠದ ಶಾಖಾಮಠವಿದೆ. ಈ ಮಠಕ್ಕೆ 1862ರಲ್ಲಿ ಗುರುಗಳಾಗಿದ್ದ ವರು ಒಡೆಯರ 
ಸಣ್ಣ ಸಿದ್ದಯ್ಮನವರು. ಇವರು ಮೂಲತಃ ದೇವಲಾಪುರದವರು. ಸಣ್ಣ ಸಿದ್ದಯ್ಯ ನವರ 
ತಂದೆ ಬಸಪ್ಪ, ಆತನಿಗೆ ತಿಮ್ಮಪ್ಪ, ಹಿರೇಸಿದ್ದಪ್ಪ ಮತ್ತು ಸಿಣ್ಮಸಿದ್ದ ಪೃ ಎಂಬ ಮೂವರು 
ಮಕ್ಕೆಳಿದ್ದ ಸಂಗತಿ ಈ ತಾಮ್ರಪತ್ರಗಳಿಂದ ಗೊತ್ತಾಗು ತ್ತದೆ. ಪರಂಪರಾನುಗುತವಾಗಿ 
ಈಗಲೂ ಈ ಮನೆತನದ ಒಡೆಯರೇ ಗಾದಿಗನೂರು ಮಠಕ್ಕೆ ಗುರುಗಳಾಗಿದ್ದಾರೆ. 
ಈಗ ಶ್ರೀ ಸಿದ್ದಯ್ಮಸ್ವಾಮಿ ಒಡೆಯರ ಎಂಬುವವರು ಗುರುಗಳಾಗಿದ್ದಾರೆ. ಗಾದಿಗನೂರು 
ಸುತ್ತಮುತ ಲಿನ 33 ಹಳ್ಳಿಗಳಲ್ಲಿರುವ ಕುರುಬರ ಮನೆತನಗಳು ಈ ಮಠದ ವ್ಯಾಪ್ತಿಗೆ 
ಬರುತ್ತವೆ. 
ಗಾದಿಗನೂರು, ದೇವಲಾಪುರಗಳು ವಿಜಯನಗರ ಪ್ರದೇಶದಲ್ಲಿರುವುದರಿಂದ 
ವಿದ್ಮಾನಗರ ಸ ಸಿಂಸ್ಥಾನ ಹಾಗೂ ವಿದ್ಮಾನಗರ ಸರಕಾರ ಎಂದು ಪಾ ್ರಿರಂಭಗೊಳ್ಳುವುದು 
ಈ ತಾಮ್ರಪತ್ರ ಗಳ ವಿಶೇಷತೆಯೆಂದೇ ಹೇಳಬೇಕು. ಜೊತೆಗೆ ಇಲ್ಲಿ ಉಕ್ತ ಗೊಂಡ 


ದೇವಲಾಪುರದ ಅಪ್ರಕಟಿತ ನಾಲ್ಕು ತಾಮ್ರ ಪತ್ರಗಳು ೩೩ 


ಸ್ವಾಮಿರಾವು ಮುಜುಮದಾರ, ನಂದ್ಮಾಲು ವೆಂಕ್ಕಟ ರಾಮರಾಜ ಪ್ರಧಾನಿ, ಕುಮಾರ 
ರಾಘವರಾಜದೇವ ಹೆಸರುಗಳು ಸಹ ಕುತೂಹಲಕಾರಿಯಾಗಿವೆ. ಬಹುಶಃ ಇವರು ಸ್ಥಾನಿಕ 
ಅಧಿಕಾರಿ, ಪ್ರಧಾನಿಗಳು ದಳವಾಯಿಗಳಾಗಿರಬಹುದು. ವೆಂಕಟ ರಾಮರಾಜನು 
ಆನೆಗೊಂದಿ ಸಂಸ್ಥಾನದಲ್ಲಿ ಪ್ರಧಾನಿಯಾಗಿದ್ದನೆಂದು ಬನವಾಶಿ ಸ್ಥಳದ ಕೈಫಿಯತ್ತು 
ತಿಳಿಸುತ್ತದೆ. ಈ ಕುರಿತು ಹೆಚ್ಚಿನ ಅಧ್ಯಯನ ನಡೆಯಬೇಕಾಗಿದೆ. 


ತಾಮ್ರದ ಗುರುತಿನ ಬಿಲ್ಲೆಗಳು . | 

ಒಡೆಯರು ಭಕ್ತರ ಮನೆಗೆ ಹೋಗುವಾಗ ಅಥವಾ ಸಾಮಾಜಿಕ ಧಾರ್ಮಿಕ 
ಕಾರ್ಯಗಳಲ್ಲಿ ಭಾಗವಹಿಸಬೇಕಾದರೆ ಇವುಗಳನ್ನು ಕಡ್ಡಾಯವಾಗಿ ಕೈಗೆ ಕಟ್ಟಿಕೊಂಡೇ 
ಹೋಗಬೇಕು. ಇವುಗಳಿಗೆ ಒಡೆಯರು `ಜಮೆದಾರ ದವಾಲಿ" ಎಂದು ಕರೆಯುತ್ತಾರೆ. 
ಇವುಗಳಲ್ಲಿ ಒಡೆಯರ ಹೆಸರು ಮತ್ತು ಊರು, ಗುರುತನದ ಹಕ್ಕುದಾರಿಕೆಯನ್ನು ನೀಡಿದ 
ದಿನಾಂಕ ಇತ್ಮಾದಿ ವಿವರಗಳಿರುತ್ತವೆ. ಅಂಥ ಎರಡು ಬಿಲ್ಲೆಗಳು ದೇವಲಾಪುರದ 
ಸಿಡ್ಲಯ್ಮನವರ ಮನೆಯಲ್ಲಿವೆ. ದೇವನಾಗರಿ ಲಿಪಿಯಲ್ಲಿರುವ ಆ ಬಿಲ್ಲೆಯ ವಿವರಗಳು 
ಹೀಗಿವೆ. 


ಬಿಲ್ಲೆ 


We 


e 
ಶ್ರೀ ರೇವಣಸಿದ್ದೇಶ್ವರ 

ಹಾಲುಮತಾಚಾರ 

ಸರೂರುಮಠದ 

ಬಸಯ್ಮನವರು : 

ನವೆಂಬರ್‌ 7, ಸನ್‌ 1864 

ಸಾ. ದೇವಲಾಪುರ, ತಾಲ್ಲೂಕು ಹೊಸಪೇಟೆ: ಜಿಲ್ಲಾ ಬಳ್ಳಾರಿ. 

ಈ ಬಿಲ್ಲೆಗಳ ನೆರವಿನಿಂದ ಮಠ, ಆ ಮಠದ ಗುರುವಿನ ಹೆಸರು, ಒಡೆತನ ದೊರಕಿದ 
ಕಾಲ ಇತ್ಕಾದಿ ವಿಷಯಗಳನ್ನು ತಿಳಿದುಕೊಳ್ಳಬಹುದು." ವ್ಯಾಪಕ ಸರ್ವೇಕ್ಷಣೆ ನಡೆಸಿ 
ಇಂಡಥ' ಅನೇಕ ತಾಮ್ರಪತ್ರಗಳು ಮತ್ತು ಬಿಲ್ಲೆಗಳನ್ನು ಶೋಧಿಸಿ ಸಂಗ್ರಹಿಸಿ 
ಅಧ್ಯಯನಕ್ಕೊಳಪಡಿಸಿದಾಗ ಕುರುಬರ ಗುರುಪರಂಪರೆ, ಚರಿತ್ರೆ ಹಾಗೂ ಸಂಸ್ಕೃತಿಯ 
ಬಗೆಗೆ ಹೊಸ ಸಂಗತಿಗಳು ತಿಳಿದುಬರುವ ಸಾಧ್ಯತೆಗಳಿವೆ. ಮೂರೂ ತಾಮ್ರಪತ್ರಗಳ 
ಪಠ್ಯಗಳನ್ನು ಹೆಚ್ಚಿನ ಓದಿಗಾಗಿ ಇಲ್ಲಿ ಕೊಡಲಾಗಿದೆ. 


ಸಿ | ವಿಜಯನಗರ ಅಧ್ಯಯನ ೧೩ 
ತಾಮ್ರಪತ್ರ 1 
ವಿದ್ಯಾನಗರಾ 

1. ಶ್ರೀಮನ್ಮಹಾದೇವಾಧಿದೇವವೀವ ಶಿಖಾಮಣಿ ದೇವದೇ(ಮವಂದಿತ ತ್ರಿಭುವನ 

2. ನ ರಕ್ಷುಮಣಿ ಪರಮಾನಂದ ಪರಬ್ರಂಹ್ಮಾ ನಿಗಮಗೋಚರ ಜಟಾಜೂ 

3. ಟ ನಾಗ ಚರ್ಮಾಂಬರ ನಂದಿವಾಹನ ನರನಾಗ ಮುನಿವಂದಿತ ರಜತ ಗಿ 

4. ರಿ ನಿವಾಸ ರಾಜಶೇಖರ ಶಿವಲಿಂಗ ಕೊಲ್ಲಿಪಾಕಿ ಗೌರಿಸೋಮೇಶ್ವರ 

5. ದೇವರವರು ಶ್ರೀರೇವಣಸಿದ್ದೇಶ್ವರ ಸಾಂಪ್ರದಾಯಕರಾದಂತ ಸ 

6. ರೂರುಮಠ ಗಾದಿಗನೂರು ಮಠಕ್ಕೆ ಕಾರಣಕರ್ತರಾದಂತ ವಡೇರ ಸಣ್ಣ 

7. ಸಿದ್ದಯ್ಯನವರ ಪಾದಪದ್ಮಂಗಳ ಸನ್ನಿಧಾನಕ್ಕೆ! ತಮ್ಮ ಕಾರುಣ್ಯ 
8. ಭಕ್ತರಾದಂತಾ ಚಿತ್ರಕಲ್ಲು ದೊಡ್ಡಯ್ಯ ಗುತ್ತಿ ತಿಮ್ಮಯ್ಕಯೊರೂರು 
9. ಮಲ್ಲಯ್ಯ ಗದ್ವಾಲಿ ರಾಮಯ್ಯ ಹರೇಸಮುದ್ರದ ನೆಂಬೆಣ್ಣ ಹೊಸಪ್ಕಾಟಿ ಲಿಂಗಣ್ಣ 
10. ವುರುಕುಂದಿ ಹೇಮಯ್ಮ ರಾಯದುರ್ಗದ ಹುಚ್ಚಯ್ಯ ವಂದವಾಗಲ ಬೀರಯ್ಯ 
’ 11. ಯೀ ಸಮಸ್ತ ದೇವಚಾರದವರು ಬರಕೊಂಡ ವಿಜ್ಞಾಪನೆಯೆಂದರೆ। ನಮ್ಮ 
12. ಹಾಲುಮತಸ್ತ ಜನರ ಪೈಕಿ ಸಂಡೂರು ಕರಿಬಸಣ್ಣನು ನಮ್ಮ ಗುರುವುಗ 
13. ಳಾದ ವಡೇರ ಸಣ್ಣ ಸಿದ್ದ ಯ್ಮನವರಿಗೆ ಪ್ರತಿ ವರುಷದಲ್ಲಿ ನಮ್ಮ ಕುಲಾಚಾರ 
14. ದಲ್ಲಿ ಗುರುವುಗಳಿಗೆ ವಣ ಮಗ್ಗ 1ಕ್ಕೆ ರು 1 ಅಕ್ಸರದಲ್ಲು ಚಲಾವಣೆ ವಂದು ರೂ 
1೨. ಪಾಯಿ ಯಿದರ ಶಿವಾಯ8 ಆ ಯತ್ತಿನ ಕಮತಕ್ಕೆ 14 ಗಿದ್ದನ ದನಸ ಮೂರು 
16. ಮೂರು ಕುಯ್ಕಲಿಗೆ ವಂದು ಕುರಿ ಆಂಗುವಂದು ಜಡೇಮರಿ ಲಗ್ಗ 1ಕ್ಕೆ ಐದು 
17. ಟೆಂಕೆ ರೊಕ್ಕ ಯಿ ಪ್ರಕಾರ ಪ್ರತಿ ವರುಷದಲ್ಲಿ ಸಮಸ್ತವಾದ ಹಾಲುಮತ 
18. ಸ್ತ ಜನರು ನಮ್ಮ ಗುರುವುಗಳಿಗೆ ನಡೆಸಿಕೊಡಬೇಕು। ಪ ಪ್ರತಿ ವರುಷದಲ್ಲಿ ವೊ 
19.ಲೆ ಬರದ ಪ್ರ ಕಾರಕ್ಕೆ ಮಾಘಮಾಸಕ್ಕೆ ಕೊಡೊ ಹಾಂಗೆ ವಡಂಬರಿಸಿ ಆಗ ಗುರುವುಗ 
20. ಳು ನಮ್ಮ ದೈವಾಚಾರದವರನ್ನು ಕರಸಿ ಹೇಳಿದ್ದೇನೆಂದರೆ ಮುಂದೆದಾರವರು ಶಿ 
 21.ಷ್ಯರು ತಿರಿಗಿ ಬಿದ್ದರಾಯಿತೊ ಯಿದೇ ಪ ಪ್ರಕಾರ ನಡಸಿಕೊಡುತ್ತಯಿದ್ದೇವೆಂ 
ss ಬರಸಿಕುಂಟು ಯಿರೋದಲ್ಲದೇ ತಿ ತ್ರಿಶಾಸನ ಪತ್ರ ಸಹಿ. ಸ್ವಸ್ಪಿಶ್ರೀ ವಿಜಯಾಭ್ಕು 


23. ದಯ ಶ್ರೀಮನ್ಮಹಾ ಶಾಲಿವಾಹನ ಶಖವರುಷಗಳು 1794ನೆಯ ಸಂ| ರದ ಚಂದ 
3ನೇ ತೇ 


24. ಬಿ ತ್ರಿಶಾಸನ ಪತ್ರ ಸಹಿ]ವಿದ್ಮಾನಗರಾ| 


ದೇವಲಾಪುರದ ಅಪ್ರಕಟಿತ ನಾಲ್ಕು ತಾಮ್ರ ಪತ್ರಗಳು ೩೫ 


ತಾಮ್ರಪತ್ರ 2 

ವಿದ್ಯಾನಗರ ಸರಕಾರದಿಂದ 
1. ಪ್ರಮೋದೂತ ಸಂ|ರದ ಮಾಘ ಶು| 8ಯಲ್ಲು ಕುರುಬರ ಗುರುವು ವ 
2. ಡೇರ ಬಸಪ್ಪನ ಮಕ್ಕಾದ ತಿಮ್ಮಪ್ಪ ಹಿರೇಸಿದ್ದಪ್ಪ ಸಂಣಸಿದ್ದಪ್ಪಯಿ ಪೈ 
3. ಕಿ ಸಂಣಸಿಸಿದ್ದಪ್ಪ ಯೀ ಸಂಸ್ಥಾನದಲ್ಲಿ ಹಾಜರು ಆಗಿಯಿದ್ದು ಅರ್ಜಿ ಗು 
4. ಜರಾಯಿಸಿದ ಕಾರಣ ಯೀ ಸಂಣಸಿದ್ದಪ್ಪಗೆ ಬರ್ಗಿ ಕೊಟ್ಟ ತಾಕಿದು ಅ 
5. ದಾಗಿ ನೀವು ಪೂರ್ವದ ಲಾಗಾಯ್ತು ಕುರುಬರ ಕುಲಕ್ಕೆ ನಿಂಮ್ಮ ಹಿರೇ 
6.ರ ಲಾಗಾಯ್ತು ಗುರುತ್ವ ಅನುಭವಿಸುತ್ತಾಯಿದ್ದು ಯೀಗ ಕೆಲವು 
7. ಕುರುಬ ಜನರು ಪೂರ್ವದ ಪ್ರಕಾರ ನಡಕೊಂಬುವುದಕ್ಕೆ ತಕರಾರು ಮಾಡು 
8. ತಲಿ ಸಂಸ್ಥಾನದಿಂದ ತಾಕಿದು ದಯಪಾಲಿಸಬೇಕೆಂದು ಕೇಳಿಕೊಂಡ 
.9. ಕಾರಣ ಪೂರ್ವದಯಿಂದ ನಡಕೊಳ್ಳುತ್ತ ಬಂದ ಯಿರುವ ಪದ್ರತಿ ಪ್ರಕಾ 
10. ರ ಯಾವತ್ತು ವಿಚಾರಿಸಲಾಗಿ ನೀನು ಹಿರೇರ ಲಾಗಾಯ್ತು ಹಾಲುಮತ 
11. ಕುಲಕ್ಕೆ ಗುರುವುಯಂಬುವಂತೆ ಸಾಬೀತು ಆಯ್ತು ಆದ ಕಾರ 
12. 8 ಹಾಲುಮತ ಕುಲ ಅನಲಾಗಿ ಕುರುಬರ ಕುಲದಲ್ಲಿ ಯಿಂನ್ನೂ ಯಿ 
13. ಕುಲದ ಪೈಕಿ ಸೇರಿದ ಕುಲಗಳ ಜನರು ಯಾವತ್ತರಿಂದಲಿ ಗುರುತ್ವ 
14. ಮರಿಯಾದಿಗಳು ಸಲ್ಲುವಂತ ಮಾಮೂಲು ಪದ್ರತಿ ಪ್ರಕಾರ 
15. ಆ ಯೀ ಜನರಿಂದ ಕಾಣಿಕೆ ತೆಗೆದುಕೊಳ್ಳುತ್ತಾ ನಿಮ್ಮ ಕುಲಾ ಮ 
16. ತಾಚಾರ ಪದ್ಧತಿಗೆ ವಿರೋಧವಾಗದಂತೆ ನಡಕೊಂಡು ಯಿರತಕ್ಕದ್ದೆಂದು 
17. ತಿಳಿಯೊದು।ದ| ಸ್ವಾಮಿರಾವು ಮುಜಮದಾರು 
18. ತಾ|| 29ನೇ ಜನೆವರಿ ಸನ್‌ 1871 ಯಿಸ್ವಿ ಶಾಲಿವಾಹ 
19. ನ ಶಖ 1792ನೇ ರುಜುವು ನಂದ್ಮಾಲು ವೆಂಕ್ಕಟ 
20. ರಾಮರಾಜ ಪ್ರಧಾನಿ ಸಂವಸ್ಥಾನು ವಿದ್ಯಾನಗರಗಳವರು] 


೩೬ ವಿಜಯನಗರ ಅಧ್ಯಯನ ೧೩ 

ಹಮುವತೂ | 
ವಿದ್ಯಾನಗರ ಸಂಸ್ಥಾನದಿಂದಾ 
. ಅಂಗೀರಸನಾಮ ಸಂ| ರದ ಅಶ್ವೀಜ ಶುದ್ದ 1ಯಲ್ಲು ಕುರುಬರ ಗಡುವು ವಡೇರ 
ಬಸಪ್ಪನ ಮಗನಾದ ಸಂಣ 
ಸಿದ್ದಪ್ಪಯಂಬವನು ಯೀ ಸಂಸ್ಥಾನದಲ್ಲಿ ಹಾಜರು ಆಗಿ ಅರ್ಜಿ ಗುಜರಾಯಿಸಿದ 
ಕಾರಣ ಯೀ ಸಂಣಸಿದ್ದ 
. ಪುಗೆ ಬರಸಿ ಕೊಟ್ಟ ತಾಕಿದು ಆದಾಗಿ | ನೀನು ಪೂರ್ವದ ಲಾಗಾಯಿತು ಕುರುಬರ 
ಕಾಲಕ್ಕೆ ಗುರುತ್ತ ಅನುಭವಿಸು 
. ತ್ವಯಿದ್ದು ಯೀಗ ಕೆಲವು ಕುರುಬ ಜನರು ಪೂರ್ವದ ಪ್ರಕಾರ ನಡಕೊಂಬುವುದಕ್ಕೆ 
ತಕರಾರು ಮಾಡುತ್ತಾರೆ| ಸಂ 

5. ಸಂಸ್ಥಾನದಿಂದ ತಾಕಿದು ದಯಪಾಲಿಸಬೇಕೆಂದು ಕೇಳಿಕೊಂಡ ಕಾರಣ ಪೂರ್ವದಿಂ 

6. ದ ನಡಕೋತ ಬಂದುಯಿರುವ ಪದ ದ್ದತಿ ಯಾವತ್ತು ವಿಚಾರಿಸಲಾಗಿ ನೀನು ನಿಂನ್ಹ 

7. ಹಿರೇರ ಲಾಗಾಯಿತು ಯೀ ಹಾಲುಮತ ಕುಲಾ ಅನಲಾಗಿ ಕುರುಬರ ಕುಲ 

8. ಕ್ಕ ಗುರುವೆಂಬುವಂತೆ ಸಾಬೀತಾದ ಕಾರಣ ಯೀ ಕುರುಬರ ಕುಲವು ಯಿ 

9. ನ್ನು ಯೀ ಕುಲದ ಪೈಕಿ ಸೇರಿದ ಕುಲಗಳ ಜನರ ಯಾವತ್ತರಿಂದಲೂ ಗುರು 

10. ತ್ವ ಮರ್ಗ್ಯಾದಿಗೆ ಸಲವಂಥಾ ಮಾಮೂಲು ಪದ್ಧತಿ ಪ್ರಕಾರ ಆ 

11. ಯಾ ಜನರಿಂದ ಕಾಣಿಕೆ ತೆ ;ಗೆದುಕೊಳ್ಳುತ್ತ ನಿಂಮ್ಮ ಕುಲಾಚಾರ ಮ 

12. ತದ ಪೂರ್ವಪದ್ಧ ತಿಗೆ ವಿರೋಧವಾಗದಂತೆ ನಡಕೊಂಡು ಯಿರತಕ್ಕ 

13. ದ್ಹೆಂದು ತಿಳಿಯೋದು. ಸನ್‌ 1872ನೆ ಯಿಸಿವಿ ಮಾಹೆ ಆಗಟೂ 

14. ಬರ ಪೂಚರಾಚು ಕುಮಾರ ರಾಘವರಾಜದೇವ 

15. ಮಹರಾರು ಚಂದು 3 ತೇದಿ ಶಾಲಿವಾಹನ ಶಕ 

16. ಬು ದಳವಾಯಿಗಳ ರುಜುವು 1794 


A 


po 


ದೇವಲಾಪುರದಳಅಪ್ರಕಟಿತ ನಾಲ್ಕು ತಾಮ್ರ ಪತ್ರಗಳು ೩೭ 


ಟಿಪ್ಪಣಿಗಳು 

1. ಈ ಮೂರು ಸಂಪ್ರದಾಯಗಳ ಕುರಿತು ನೋಡಿರಿ: ಅ. ರೇವಣಸಿದ್ದಪರಂಪರೆಯ 
ಹಾಲುಮತ ಮಠಗಳು, ಇತಿಹಾಸ ದರ್ಶನ ಸಂಪುಟ ೨೦, ಪುಟ 305, ಆ. ಅಮೋಘ 
ಸಿದ್ದಪರಂಪರೆಯ ಹಾಲುಮತ ಮಠಗಳು, ಇತಿಹಾಸ ದರ್ಶನ ಸಂಪುಟ 21, ಪುಟ 
250, ಇ. ಸಿದ್ದಮಂಕಚರಿತೆ, ಸಂ.ಎಂ.ಎಂ.ಕಲಬುರ್ಗಿ, ವೈ.ಸಿ. ಭಾನುಮತಿ, ಲಿಂಗಾಯತ 
ಅಧ್ಯಯನ ಸಂಸ್ಥೆ, ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನಮಠ, ಗದಗ, 2004, 
ಈ. ಕುರುಬರಗುರು ಒಡೆಯರು: ಸಾಂಸ್ಕೃತಿಕ ಅಧ್ಯಯನ, ಬಿ.ಜಿ.ಬಿರಾದಾರ, ಅಪ್ರಕಟಿತ 
ಪಿಎಚ್‌.ಡಿ. ಮಹಾಪ್ರಬಂಧ, ಕನ್ನಡ ವಿವಿ ಹಂಪಿ 

2. ಶಾಂತಮುತ್ತಯ್ಯನ ವಿವರಗಳಿಗಾಗಿ ನೋಡಿ: ತಗರ ಪವಾಡ, ಸಂ.ಎಂ.ಎಂ. 
ಕಲಬುರ್ಗಿ, ಸಿ.ಕೆ. ಪರಶುರಾಮಯ್ಯ, ಎಫ್‌.ಟಿ. ಹಳ್ಳಿಕೇರಿ, ವಿದ್ಯಾನಿಧಿ ಪ್ರಕಾಶನ, ಗದಗ, 
2005 | 

3. ಈಗಾಗಲೇ ನಾಲ್ಕು ತಾಮಪತ್ರಗಳನ್ನು ಶೋಧಿಸಿ ಪ್ರಕಟಿಸಲಾಗಿದೆ. 1. ತಗರ 
ಪವಾಡ ಕೃತಿಯ ಅನುಬಂಧ ಹಾಗೂ ವಿಜಯನಗರ ಅಧ್ಯಯನ ಸಂಪುಟ 12,ಪುಟ 76 

4. ಇಲ್ಲಿ ಉಕ್ತವಾದ ಹೆಸರುಗಳು ಚಳ್ಳಕೆರೆಯಲ್ಲಿ ದೊರೆತ ತಾಮಪತ್ರದ ನಕಲು 
ಪ್ರತಿಯಲ್ಲಿಯೂ ಉಲ್ಲೇಖಗೊಂಡಿವೆ. ನೋಡಿ. ವಿಜಯನಗರ ಅಧ್ಮಯನೆ ಸಂಪುಟ . 
12, ಪುಟ 76 | 

5. ಕರ್ನಾಟಕದ ಕೈಫಿಯತ್ತುಗಳು, ಸಂ.ಎಂ.ಎಂ.ಕಲಬುರ್ಗಿ, ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 1994 

6. ಹಾಸನ ಜಿಲ್ಲೆಯ ಅಣತಿಕೋಡಿಹಳ್ಳಿ ಮಠದ ಗುರುಗಳಾದ ಒಡೆಯರ 
ಸಿದ್ದಲಿಂಗಯನವರಲ್ಲಿಯೂ ಕನ್ನಡ ಲಿಪಿಯಲ್ಲಿರುವ ಒಂದು ಬಿಲ್ಲೆ ಇದೆ. 
ಶ್ರೀಮತ್ಕುರುಬ ಮತಸ್ತಾಪಕ ಶ್ರೀ ರೇಣುಕಾಚಾರ್ಯ ವಂಶೀಯ ಶ್ರೀ ಸರವೂರ 
ಮಹಾಸಂಸ್ಥಾನ ಶಾಖಾ ಶ್ರಿಇಭಿಣತಿಮಠ ಸಿಂಹಾಸನ, ಮೈಸೂರು ದೇಶ, 109 


೪, ನೆಲಮಂಗಲ ತಾಲ್ಲೂಕಿನಲ್ಲಿ ವಿಜಯನಗರ 
ಅರಸರ ಕಾಲದ ಶಾಸನಗಳು 


ಡಾ. ಎಚ್‌.ಎಸ್‌. ಗೋಪಾಲರಾವ್‌ 


Harihara of Vijayanagara was preparing to occupy the Hoysala-nad. 
Possibly as early as 1340 he invaded the modern Nelamangala taluk 
of the Bangalore district, retiring perhaps soon afterwards, to return 


four years later! ಈ ಮಾತುಗಳು ಈ ಅಧ್ಯಯನಕ್ಕೆ ಪ್ರೇರಣೆ. 


The Kukkalanadu Mahaprabhus were a minor dynastry under 
Hoysalas. Their records are found in villages of Bangalore taluks 
bordering on Magdi and in parts of Nelamangala taluk such as 
Banasavadi and Manthalu. Their span of rule does not exceed one 
century. They are mentioned for the first time in 1330, and the first 
ruler mentioned in the Kittanahalli record (Bn 12) is Mayilaya 


Dandanayaka as administering Kukkalanadu.? ವಿಜಯನಗರ ಸಾಮ್ರಾಜ್ಯಕ್ಕೆ 
ಮೊದಲು ನೆಲಮಂಗಲ ತಾಲ್ಲೂಕಿನ ಕೆಲವು ಭಾಗಗಳು ಹೊಯ್ಸಳ ಸಾಮಂತ ಅಥವಾ 
ಅಧಿಕಾರಿಗಳ ಅಧೀನವಾಗಿದ್ದುದು ಮೇಲಿನ ಮಾತುಗಳು ಸ್ಪಷ್ಟವಾಗುತ್ತದೆ. 


ಬೆಂಗಳೂರು ಜಿಲ್ಲೆಯ ಶಾಸನ ಸಂಪುಟ ಮೊದಲಿಗೆ ಪ್ರಕಟವಾದಾಗ ಇದ್ದ 
ತಾಲ್ಲೂಕುಗಳು ಮತ್ತು ಹೋಬಳಿಗಳು ಈಗ ಬದಲಾಗಿವೆ. ಆ ಕಾಲಕ್ಕೆ ಹೆಸರಘಟ್ಟ 
ನೆಲಮಂಗಲ ತಾಲ್ಲೂಕಿನ ಒಂದು ಹಳ್ಳಿಯಾಗಿತ್ತು.: ಈಚೆಗೆ ದಾಸನಪುರ ಹೋಬಳಿ 
ನೆಲಮಂಗಲ ತಾಲ್ಲೂಕಿನಿಂದ ಬೆಂಗಳೂರು ಉತ್ತರ ತಾಲ್ಲೂಕಿಗೆ ವರ್ಗಾವಣೆಗೊಂಡಿದೆ. 
ಮೊದಲಿಗೆ ಇದ್ದ ನಿಜಗಲ್ಲು, ದೊಡ್ಡಬೆಲೆ, ಮೈಲನಹಳ್ಳಿ ಹೋಬಳಿಗಳು ಈಗ ಅಸ್ತಿತ್ವ 
ದಲ್ಲಿಲ್ಲ. ನಮ್ಮ ಈಗಿನ ಅಧ್ಯಯನಕ್ಕೆ ಪೂರಕವಾಗುವಂತೆ ಈಗಿನ ನೆಲಮಂಗಲ 
ತಾಲ್ಲೂಕಿನ ವ್ಯಾಪ್ತಿಯ ಬದಲಿಗೆ ಇಡಿಯಾಗಿ ಹಿಂದಿನ (ಸ್ವಾತಂತ್ರ್ಯಪೂರ್ವ) ನೆಲ 
ಮಂಗಲ ತಾಲ್ಲೂಕಿನ ವ್ಯಾಪ್ತಿಯನ್ನು ಪರಿಗಣಿಸಲಾಗಿದೆ. | 

ಕಾಲದಿಂದ ಕಾಲಕ್ಕೆ ಹಲವು ಆಡಳಿತಾತ್ಮಕ ಬದಲಾವಣೆಗಳನ್ನು ಕಂಡಿರುವ 
ನೆಲಮಂಗಲ ತಾಲ್ಲೂಕು ಹೊಯ್ಸಳ ಸಾಮ್ರಾಜ್ಕದ ಅಳಿವು ಮತ್ತು ವಿಜಯನಗರ 
ಸಾಮ್ರಾಜ್ಯದ ಆರಂಭಗಳಿಗೆ ಸಾಕ್ಸಿಯಾಗಿತ್ತು. ಈ ಭಾಗದ ಮಯಿಲೆಯ ನಾಯಕನ 
ಮನೆತನದವರು ಎರಡೂ ಸಂದರ್ಭಗಳಿಗೆ ಸಾಕ್ಲಿಗಳಾಗಿದ್ದರು. ಇವರ ಹಲವು 


ನೆಲಮಂಗಲ ತಾಲ್ಲೂಕಿನಲ್ಲಿ ವಿಜಯನಗರ ಅರಸರ ಕಾಲದ ಶಾಸನಗಳು ರ೯ 


ಶಾಸನಗಳನ್ನು ಡಾ. ವಸುಂಧರಾ ಫಿಲಿಯೋಜಾ ಅವರು ತಮ್ಮ ವಿಜಯನಗರ ಸಾಮ್ರಾಜ್ಯ 
ಸ್ಥಾಪನೆ ಎಂಬ ಕೃತಿಯಲ್ಲಿ ಆಕರಗಳಾಗಿ ಬಳಸಿಕೊಂಡಿದ್ದಾರೆ. ಈಗ ಬೆಂಗಳೂರು ಉತ್ತರ 
ತಾಲ್ಲೂಕಿಗೆ ಸೇರಿದ, ಹಿಂದೆ ನೆಲಮಂಗಲ ತಾಲ್ಲೂಕಿನ ಭಾಗವಾಗಿದ್ದ ದಾಸನಪುರ 
ಹೋಬಳಿಯ ಬೈಲಕೊನೇನಹಳ್ಳಿ ಶಾಸನದ ಕಾಲ ಕ್ರಿ.ಶ. 1329. ಈ ಶಾಸನವು 
ಹೊಯ್ಸಳ ಮೂರನೆಯ ವೀರಬಲ್ಲಾಳ ದೇವರಸನನ್ನು ಉಲ್ಲೇಖಿಸುತ್ತದೆ. ಆ ಹೊತ್ತಿಗೆ 
ಕುಕ್ಕಲನಾಡನ್ನು ಆಳುತ್ತಿದ್ದವನು ಉಪ್ಪೂರ ಬಂಮೆಯ ನಾಯಕು. ಕುಕ್ಕಲನಾಡ ಪ್ರಭು 
ಕಿತ್ತನೆಲೆಯ (ಈಗನ ಕಿತ್ತನಹಳ್ಳಿ) ದೊಡ್ಡನ ಗೌಡರ ಮಕ್ಕಳು ಕುಕ್ಕಲನಾಡೊಗಿನ 
ಮುದುಗುರೆಯನ್ನು ದಾನವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಭಿನ್ನಮಂಗಲದ ಮುಕ್ತಿನಾಥ 
ದೇವರು ಸಾಕ್ಟಿಯಾಗಿದ್ದಾನೆ.' ದಾಸನಪುರ ಹೋಬಳಿ ಕಿತ್ತನಲ್ಲಿಯ ಕ್ರಿ.ಶ. 1330ರ 
ಶಾಸನ"ದ ಮುಖ್ಯ ಉದ್ದೇಶವು ಸಂತಾನರಹಿತ ಕುಟುಂಬಗಳ ಆಸ್ತಿ ಹಂಚಿಕೆಗೆ ಸಂಬಂಧಿಸಿ 
ದಂತೆ ಇದ್ದರೂ, ಶಾಸನದ ಆರಂಭದಲ್ಲಿ ಪ್ರಸ್ತಾಪಿತನಾಗಿರುವ ಪ್ರತಾಪ ಚಕ್ರವರ್ತಿ 
ಪೊಯಸಳನನ್ನು ಮೂರನೆಯ ಬಲ್ಲಾಳ ಎಂದು ಗುರುತಿಸಲಾಗಿದೆ. ಆ ಹೊತ್ತಿಗೆ ಅವನು 
ಅಧಿಕಾರದಲ್ಲಿದ್ದ. ಆಗ ಕುಕ್ಕಲನಾಡನ್ನು ಆಡಳುತ್ತಿದ್ದವನು ಕಂಚಿದೇವಂಣನ ಕುಟುಂಬ 
ದವನು ಎಂದು ಭಾವಿಸಲು ಅವಕಾಶಗಳಿವೆ. ಈ ಶಾಸನಕ್ಕೆ ಮೂರು ವರ್ಷ ನಂತರದ 
ಮಂಠಾಳು ಶಾಸನವು ಆ ಭಾಗದ ಆಳ್ವಿಕೆಯನ್ನುಮಯಿಲೆಯ ನಾಯ್ಕ ಮತ್ತು ಜಂನಯ 
ನಾಯ್ಕರ ಹೆಸರಿನಲ್ಲಿ ಉಲ್ಲೇಖಸಿದೆ.5 ಆಗ ಮೂರನೆಯ ಬಲ್ಲಾಳೆ ಆಳುತ್ತಿದ್ದುದು 
ಹೊಸಬೆಟ್ಟದಲ್ಲಿ. ಅವನ ಮಹಾಸಾಮಂತಾಧಿಪತಿಯಾಗಿ ಕುಕ್ಕಲನಾಡನ್ನು 
ಆಳುತ್ತಿದ್ದವನು ಮಯಿಲೆಯ ನಾಯಕ ಮತ್ತು ಅವನ ಸಹೋದರ ಜಂನಯ ನಾಯಕ. 
ಮಯಿಲೆಯ ನಾಯಕನಿಗೆ ನರಲೋಕ ಗಂಡ ಎನ್ನು ವಿಶಿಷ್ಟ ಬಿರುದಿತ್ತು. ಮೇಲೆ 
ಪ್ರಸ್ತಾಪಿಸಿದ ಎರಡು ಶಾಸನಗಳು ಹೊಯ್ಸಳ ಸಾಮ್ರಾಜ್ಯ ಮತ್ತು ಅಲ್ಲಿನ ಚಕ್ರವರ್ತಿ 
ಮೂರನೆಯ ಬಲ್ಲಾಳ ನನ್ನು ಉಲ್ಲೇಖಿಸಿರುವುದರಿಂದ ಆ ಸಂದರ್ಭದ ಎಲ್ಲ ರಾಜಕೀಯ 
ಚಟುವಟಿಕೆಗಳಿಗೆ ಕುಕ್ಕಲನಾಡು ಸಾಕ್ಷಿಯಾಗಿತ್ತು. ಕ್ರಿ.ಶ. 1334ನೆಯ ವರ್ಷದ 
ದೊಡ್ಡೇರಿಯ ಶಾಸನ್‌ವೂ ಹೊಯ್ಸಳ ವಂಶದ ವೀರಬಲ್ಲಾಳನನ್ನೇ ಉಲ್ಲೇಖಿಸುತ್ತದೆ. 
ಈ ಹೊತ್ತಿಗೆ ಕುಕ್ಕಲನಾಡಿನ ಅಧಿಕಾರವು ಮಯಿಲೆಯ ನಾಯಕನ ವಂಶಕ್ಕೆ 
ಹಸ್ತಾಂತರವಾಗಿದ್ದ ಸೂಚನೆಯನ್ನು ದೊಡ್ಡೇರಿಯ ಶಾಸನ ನೀಡಿದೆ. ಕ್ರಿ.ಶ. 1333ರಲ್ಲಿ 
ಮಹಾ ಸಾಮಂತಾಧಿಪತಿಯಾಗಿದ್ದ ಮಯಿಲೆಯ ನಾಯಕ ಕ್ರಿ.ಶ. 1342ರಲ್ಲೂ ಅದೇ 
ಹುದ್ದೆಯಲ್ಲಿ ಮುಂದುವರಿದಿದ್ದ. ಆದರೆ ಆಗ ಹೊಯ್ಸಳರ ಬದಲು ವಿಜಯನಗರ 
ಅರಸರಿದ್ದರು. 

ಕ್ರಿ.ಶ. 1333ರಲ್ಲಿ ಹೊಯ್ಸಳ ದೊರೆಯಾಗಿದ್ದವನು ಹೊಯ್ಸಳ ವೀರಬಲ್ಲಾಳ. 
ಕ್ರಿ.ಶ. 1342ರ ವೇಳೆಗೆ ಹೊಯ್ಸಳರ ಅಧಿಕಾರ ಇರಲಿಲ್ಲ; ಬದಲಿಗೆ ಹರಿಯಪ್ಪ 


೪೦ ವಿಜಯನಗರ ಅಧ್ಯಯನ ೧೩ 


ಒಡೆಯನ ಅಧಿಕಾರವಿತ್ತು. ಈ ಹರಿಯಪ್ಪನೇ ವಿಜಯನಗರ ಸಾಮ್ರಾಜ್ಯದ ಮೊದಲ 
ದೊರೆ ಹರಿಹರ. ಪೂರ್ಮೋಕ್ತ ಶಾಸನದಲ್ಲಿ ಅವನಿಗೆ ಅರಿರಾಯ ವಿಭಾಡ, ಬಾಷೆಗೆ 
ತಪ್ಪುವ ರಾಯರ ಗಂಡ, ಚತುಸ್ಸಮುದ್ರಾಧಿಪತಿ ಎಂಬ ಬಿರುದುಗಳಿದ್ದರೂ, ಅವನು 
ಮಹಾಮಂಡಲೇಶ್ವರ ಎಂದೇ ಸಂಬೋಧಿತನಾಗಿದ್ದಾನೆ. ಇನ್ನೂ ಚಕ್ರವರ್ತಿ ಪದನಾಮದ 
ಬಳಕೆಯಾಗಿಲ್ಲ. ಆ ಕಾಲಕ್ಕೆ ಈ ಎಲ್ಲ ವಿಷಯಗಳಿಗೆ ಸಾಕ್ಟಿಯಾಗಿದ್ದವನು ಹೊಯ್ಸಳ 
ವೀರಬಲ್ಲಾಳನ ಮಹಾಸಾಮಂತನೂ ಆಗಿದ್ದ ಮಯಿಲೆಯ ನಾಯಕ. ಹರಿಯಪ್ಪನ 
ಕಾಲದಲ್ಲೂ ಅವನು ಮಹಾಸಾಮಂತನಾಗಿಯೇ ಕುಕ್ಕಲನಾಡನ್ನು ಆಳಿದ್ದಾನೆ. ಕ್ರಿ.ಶ 
1348ರ ವೇಳೆಗೆ ಬುಕ್ಕಣ್ಣ ಒಡೆಯ ಅಧಿಕಾರದಲ್ಲಿದ್ದುದನ್ನು ಬೊಮ್ಮನಹಳ್ಳಿಯ ಶಾಸನ 
ಉಲ್ಲೇಖಿಸಿದೆ.?ಕ್ರಿ.ಶ. 1356ರವರೆಗೆ ಹರಿಹರನ ಆಳ್ವಿಕೆ ಮುಂದುವರಿದಿತ್ತು ಎಂದು 
ಈಗಾಗಲೇ ತಿಳಿದಿರುವ ಹಿನ್ನೆಲೆಯಲ್ಲಿ ಹರಿಹರ ಮತ್ತು ಬುಕ್ಕ ಇಬ್ಬರೂ ಅಧಿಕಾರವನ್ನು 
ಹಂಚಿಕೊಂಡಿದ್ದರು ಎಂದು ಭಾವಿಸಲು ಅವಕಾಶಗಳಿವೆ. ಕ್ರಿ.ಶ. 1346ರ ಸಾದರ 
ಮಂಗಲದ ತಮಿಳು ಶಾಸನವು ಹರಿಯಪ್ಪ ಒಡೆಯ ಮತ್ತು ಬುಕ್ಕಣ್ಮ ಇಬ್ಬರೂ ಒಟ್ಟಿಗೇ 
ಆಳುತ್ತಿದ್ದ ವಿಷಯವನ್ನು ಪ್ರಸ್ತಾಪಿಸಿದೆ. 

ಮಹಾಸಾಮಂತಾಧಿಪತಿಯಾದ ಮಯಿಲೆಯ ನಾಯಕನ ಆಳ್ವಿಕೆ ಇದ್ದಾಗಲೇ, ಅದೇ 
ಪ್ರದೇಶಕ್ಕೆ ಸೇರಿದ ಭಟ್ಟರಹಳ್ಳಿ' ಮತ್ತು ಹುಲ್ಲೆ ೀಗೌಡನಹಳ್ಳಿ!ಯ ಶಾಸನಗಳು 
ವೀರಪ್ಪಣ್ಣ/ವಿರುಪಂಣನಾಯಕನ ಹೆಸರನ್ನು ಉಲ್ಲೇಖಿಸಿವೆ. ಇವನು ಮಹಾಮಂಡಲೇ 
ಶ್ವರ ಮಲ್ಲಪಂಣನ ಅಳಿಯ ಎಂದು ಭಟ್ಟರಹಳ್ಳಿ ಶಾಸನದಿಂದ ತಿಳಿಯುತ್ತದ್ದ. ಈ 
ಕಾಲಕ್ಕೆ ಮಯಿಲೆಯ ನಾಯ್ಕನ ಆಳ್ವಿಕೆ ಇರಲಿಲ್ಲವೆ ಅಥವಾ ಈ ಭಾಗಗಳು ಕುಕ್ಕಲ 
ನಾಡಿನ ವ್ಯಾಪ್ತಿಗೆ ಸೇರಿರಲಿಲ್ಲವೆ ಎಂಬ ಪ್ರಶ್ನೆಗಳು ಎದುರಾಗುತ್ತವೆ. ಈ ಪ್ರಶ್ನೆಗಳಲ್ಲಿ 
ಎರಡನೆಯ ಪ್ರಶ್ನೆ ತಾರ್ಕಿಕವಾಗಿ ಸರಿ ಎನಿಸುತ್ತದೆ. ಮಂಠಾಳು (ಈಗಿನ ಶಿವನಪುರ) 
ಅಥವಾ ಕೆಂಗನಹಳ್ಳಿ ಕುಕ್ಕಲನಾಡಿನ ಪಶ್ಚಿಮ ಗಡಿಯಾಗಿದ್ದ ಸಾಧ್ಯತೆಗಳಿವೆ. ಈಗಿನ 
ಭಟ್ಟರಹಳ್ಳಿ ಯ ಹಿಂದಿನ ಹೆಸರು ಭಟ್ಟಗ್ರಹಾರ. 


ಕ್ರಿ.ಶ. 1359ರ ವೇಳೆಗೆ ವಿಜಯನಗರ ರಾಜ್ಯದ ಅಧಿಕಾರದಲ್ಲಿದ್ದವನು ವೀರ 
ಬುಕ್ಕಣ್ಣ. ಈ ಹೊತಿಗೆ ಇವರ ಹೆಸರಿನ ಜೊತೆಗೆ ಮಹಾಮಂಡಲೇಶ್ವರ ಎಂಬ 
ಪದನಾಮ ಸೇರಿಲ್ಲ! ಹೊಯ್ಸಳ ವೀರಬಲ್ಲಾಳನಿಂದ ಹರಿಹರ ಮತ್ತು ಬುಕ್ಕ ನಿಗೆ 
ಅಧಿಕಾರ ಹಸ್ತಾಂತರವಾಗಿದೆ ಎಂದು ಊಹಿಸಲು ಅವಕಾಶಗಳಿವೆ. ಆ ಕಾಲಕ್ಕೂ 
ಮಯಿಲೆಯ ನಾಯಕ ಮತ್ತು ಅವನ ಸಹೋದರರು ಮಹಾಸಾಮಂತ ಪದವಿಯನ್ನು 


ಹೊಂದಿದ್ದರು. ನೆಲಮಂಗಲ ತಾಲ್ಲೂಕಿನ ಪೂರ್ವ ಭಾಗ ಮಾತ್ರ ಕುಕ್ಕಲನಾಡು ಎಂಬ 
ಭಾಗವಾಗಿತ್ತು. 


ನೆಲಮಂಗಲ ತಾಲ್ಲೂಕಿನಲ್ಲಿ ವಿಜಯನಗರ ಅರಸರ ಕಾಲದ ಶಾಸನಗಳು ೪೧ 


ನೆಲಮಂಗಲ ತಾಲ್ಲೂಕಿನಲ್ಲಿದ್ದ ಇತರ ಆಡಳಿತ ಪ್ರದೇಶಗಳೆಂದರೆ, ಮರುಗಲು 
ನಾಡು, ಮಣ್ಣೆ ಮತ್ತು ಗಳೂರು ಸೀಮೆಗಳು. ಕ್ರಿ.ಶ. 1374ರ ಮುದ್ದಲಿಂಗನಹಳ್ಳಿಯ 
ಶಾಸನ।2 ವು ಸಂಗಮೇಶ್ವರ ರಾಯರ ಕುಮಾರ ವೀರಬುಕ್ಕಣ್ಣ ಒಡೆಯನನ್ನು 
ಮಹಾಮಂಡಲೇಶ್ವರ ಎಂದೇ ಸಂಬೋಧಿಸಿದೆ. ಆದರೆ ಆ ಹೊತ್ತಿಗೆ ಪೂರ್ಣಾಧಿಕಾರ 
ವನ್ನು ವಹಿಸಿಕೊಂಡಿದ್ದ. ಮುದ್ದಲಿಂಗನಹಳ್ಳಿಗೆ ಸಮೀಪವೇ ಇರುವ ಸಿಡವಂದದ ಕ್ರಿ.ಶ. 
1383ರ ಶಾಸನವು ವೀರ ಬುಕ್ಕರಾಯನನ್ನು ಪೀರ ಹರಿಹರರಾಯನ ಕುಮಾರ ಎಂದು 
ಸಂಬೋಧಿಸಿದೆ. ಕ್ರಿ.ಶ. 1383ರಲ್ಲಿ ಎರಡನೆಯ ಹರಿಹರ ಅಧಿಕಾರದಲ್ಲಿದ್ದ. ಒಂದನೆಯ 
 ಬುಕ್ಕನ ಅಧಿಕಾರ ಕ್ರಿ.ಶ. 1377ಕ್ಕೇ ಮುಗಿದಿತ್ತು. ಎರಡನೆಯ ಬುಕ್ಕನ ಅಧಿಕಾರ 
ಆರಂಭ ಆದದ್ದು ಕ್ರಿ.ಶ. 1404ರಲ್ಲಿ. ಶಾಸನವು ವೀರಬುಕ್ಕರಾಯನ ಮನೆಯ 
ನಾಯಕನನ್ನು ಮಾತ್ರ ಪ್ರಸ್ತಾಪಿಸುತ್ತದೆ. ಆದ್ದರಿಂದ, ಆಗ ಬುಕ್ಕರಾಯ ಆಳುತ್ತಿದ್ದ 
ಎಂದೇನೂ ಭಾವಿಸಬೇಕಾಗಿಲ್ಲ. ಒಂದನೆಯ ಬುಕ್ಕನಿಗೆ ಪ್ರಿಯವಾಗಿದ್ದ ಗೋಪಯ 
ನಾಯಕ ಮತ್ತು ಇತರರ ಹೆಸರುಗಳು ಪ್ರಸ್ತಾಪವಾಗಿದೆ. ಪೂರ್ವೋಕ್ತ ನಿಡವಂದದ 
ಶಾಸನವು ಬುಕ್ಕರಾಯನಿಗಿಂತಲೂ ಹೆಚ್ಚಾಗಿ ಗೋಪಯನಾಯಕನನ್ನು ವರ್ಣಿಸಿದೆ. 
ಇವನು ಅಲ್ಲಪ್ಪನಾಯಕರ ಮಗ. ಗೋಪಾಯನಾಯಕ ಮತ್ತು ಅವನ ಸಹೋದರರು 
ಮಲುಗಲನಾಡ ಸ್ಹಲದ ನಿಡುವಂದನನ್ನು ಆಳುತ್ತಿದ್ದ. ಆಗ ಸಂಥೆಯನ್ನು ಕಟ್ಟಿಸಿದ , 
ವಿಷಯವನ್ನು ಶಾಸನ ದಾಖಲಿಸಿದೆ. ನೆಲಮಂಗಲ ತಾಲ್ಲೂಕಿನ ಪಶ್ಚಿಮ ಭಾಗವು 
ಮಜುಗಲು ನಾಡು ಎಂಬ ಹೆಸರಿನಲ್ಲಿ ಪ್ರಸಿದ್ದಿ ಪಡೆದಿತ್ತು. 

ರಾಜಕೀಯವಾಗಿ ಕ್ರಿ.ಶ. 1489ರವರೆಗೆ ಹೆಚ್ಚಿನ ಮಾಹಿತಿ ನೀಡುವ ಯಾವುದೇ 
ಶಾಸನ ಈವರೆಗೆ'ದೊರೆತಿಲ್ಲ. ಕ್ರಿ.ಶ. 1489ರಲ್ಲಿ ಸಾಳುವ ವಂಶದ ನರಸಿಂಗನಾಯಕನ 
ಉಲ್ಲೇಖವಿರುವ ತಾಳೇಕೆರೆ ಶಾಸನ ಕಂಬಾಳ ಸಿದ್ದರೆ ಒಡೆಯರಿಗೆ ಕೊಟ್ಟ ದಾನವನ್ನು 
ದಾಖಲಿಸಿದೆ.“ 

ನಂತರದ ಸುಮಾರು 27 ವರ್ಷಗಳ ಅವಧಿಯಲ್ಲಿ ಅಂತಹ ಐತಿಹಾಸಿಕ ಮಹತ್ವದ 
ಯಾವುದೇ ಶಾಸನ ಲಭ್ಯವಿಲ್ಲ. ಕ್ರಿ.ಶ. 1516ರ ಒಂದು ತಾಮ್ರ ಶಾಸನವು 15 ಶ್ರೀ 
ಕೃಷ್ಣದೇವರಾಯನ ಆಳ್ವಿಕೆಯ ಕಾಲಕ್ಕೆ ಸೇರಿದ್ದು, ಆ ಕಾಲಕ್ಕೆ ಪ್ರಸಿದ್ಧವಾಗಿದ್ದ ಹಲವು 
ತೀರ್ಥಕ್ಟೇತ್ರಗಳ ವಿವರಣೆ ನೀಡುತ್ತಾ, ಅಲ್ಲಲ್ಲಿ ನೀಡಬಹುದಾದ ವಿಶೇಷ ದಾನಗಳನ್ನು 
ಪ್ರಸ್ತಾಪಿಸಿ, ವಿಶಿಷ್ಟ ಬಿರುದುಗಳ ಕೃಷ್ಣದೇವರಾಯನು "ಶಾಲಿವಾಹನನಿರ್ನಿತೇ ಶಕಾಬ್ದೇ 
ಸಚತುಶೃತೈೆಃ | ಸಪ್ರತ್ರಿಂಶತ್‌ ಸಮಾಯುಕ್ಕೆಃ ಸಂಖ್ಯೆತೇ ದಶಭಿಃಶತೈಃ! ಧಾತು ಸಂವಸತ್ಸರೇ 
ಮಾಫೇ ಶಿವರಾತ್ರೇ ದಿನೇಶುಭೇ | ತುಂಗಭದ್ರಾಪಗಾ ತೀರೇ ಶ್ರೀ ವಿರೂಪಾಕ್ಷ ಸಂನಿಧೌ | 
ಶಿವಗಂಗಾಭಿದಂ ದೇವಸ್ಥಾನಂ ತುಂಗಾಕಕುಗಿರಿಂ | ಸರಂಭೂಷಯೇ ತೇತಸ್ಕೃ ಶ್ರೀ 
ಗಂಗಾಧರ ಸಂಭವೇ | ದೇಶೇಮಹತಿ ವಿಖ್ಮಾತೇ ಹೊಯಿಸಣಾಖ್ಯ ಸಮನ್ವಿತೇ | ಎಂಬ 


೪೨ ವಿಜಯನಗರ ಅಧ್ಯಯನ ೧೩ 


ಕಾಲ ಮತ್ತು ಸ್ಥಾನ ನಿರ್ದೇಶನದೊಂದಿಗೆ ಗಂಗಾಧರೇಶ್ವರನಿಗೆ ನೀಡಲಾದ ಗ್ರಾಮಗಳ 
ಹೆಸರುಗಳು ಸ್ಥಳ ನಾಮಗಳ ಅಧ್ಯಯನಕ್ಕೆ ಪ್ರೇರಣೆ ನೀಡುತ್ತದೆ. ಶಾಸನದಲ್ಲಿ 
ಉಕ್ತವಾಗಿರುವ ಗ್ರಾಮಗಳ ಹೆಸರುಗಳು ಈ ಕೆಳಕಂಡಂತಿವೆ ಮಸಕಲ್ಲು, ಕೊರಟೀಕರೆ, 
ತಮ್ಮಡಿಹಳ್ಳಿ, ಚೋಳಮಾದನಹಳ್ಳಿ, ಕಂಬಾಲು, ಹೊಸಹಳಿ, ಬೇಡರಹಳ್ಳಿ, ದೇವೇರ 
ಹಳ್ಳಿ, ವೀರಸಾಗರ, ಗುಟಗೇರೆ, ಬರಗೇಹಳಿ, ಗೊಳೂರು ಸ್ಥಳದ ಹೊಳಕಲ್ಲು, ಮಾಚನ 
ಹಳ, ಕೆಂಚನಹಳ್ಳಿ, ಎಲ್ಲವಂಗಳ, ಹುರಲಿಹಳಿ, ಬರದೀ, ತುಮಕೂರು ಸ್ಥಳ, ಕಬ್ಬುಗೆರೆ, 
ಗಂಗಾ ಸಮುದ್ರ, ಸಂಣೆಹಳಿ, ಹೆಬ್ಬೂರ ಸ್ಥಳ, ಹಣಬೆ ಸ್ಥಳ, ಕಂನಸವಾಡಿ ಇತ್ಕಾದಿ 

ಗ್ರಾಮಗಳನ್ನು ಕೌಂಡಿನ್ಯ ಗೋತ್ರದ ಮಾಯಣನ ವಂಶದ ಲಿಂಗರಸ ಎಂಬ ವಿಪ್ರನಿಗೆ 
ನೀಡಲಾದ ವಿವರಗಳಿವೆ. ಆಗ ಕುತಗಟ ಎಂಬ ಗ್ರಾಮವನ್ನು ಕಲ್ಪಿಸಲಾಯಿತೆಂಬ 
ಸೂಚನೆಯೂ ಇದೆ. ಶಾಸನೋಕ್ತ ಹೆಸರಿನ ಬಹುತೇಕ ಗ್ರಾಮಗಳು ಈಗಲೂ ಅದೇ 
ಹೆಸರಿನಿಂದ ಉಳಿದಿವೆ. ಕೆಲವು ಸ ಸ್ಥಳದ ಹೆಸರುಗಳು ಮಾತ್ರ ಭಾಷಿಕವಾಗಿ ಸಹಜವಾದ 
ಅಲ್ಪ ಬದಲಾವಣೆಗಳಿಗೆ ಒಳಗಾಗಿವೆ. 


ಕ್ರಿ.ಶ. 1521ರ ವೇಳೆಗೆ ಕೆಂಬನಾಯಕನ ಎಂಬುವವನು ಕೆರೆಯನ್ನು ಕಟ್ಟಿಸಿ, ಒಳು 
ಹೊರವೆಂದು ಕಡಿಮಾ ವೊಡೆಯರಿಗೆ ಕೊಟ ್ಟಿಪುರದ ಶಾಸನದ ಪ್ರಸ್ತಾಪವನ್ನು ಗುಡ್ಡ ದಹಳ್ಳಿ 
ಶಾಸನ ಮಾಡಿದೆ." ಶ್ರೀಕೃಷ್ಣದೇವರಾಯನ ಆಳ್ವಿಕೆಯ ಮತ್ತೊಂದು ಶಾಸನ 
ದಾಸನಪುರದಲ್ಲಿದೆ.'' ದಾಸನಪುರವೂ ಕುಕ್ಕಲನಾಡಿಗೇ ಸೇರಿತ್ತು. ಈ ಶಾಸನದ ಕಾಲಕ್ಕೆ. 
ಆ ನಾಡನ್ನು ಆಳುತ್ತಿದ್ದವನು ಕೊಮನಾಯಕ. ಅಂದರೆ, ಆ ಮೊದಲು ಆ ಭಾಗದಲ್ಲಿ 
ಆಳಿ ಪ್ರಖ್ಯಾತರಾಗಿದ್ದ ಮಯಿಲೆಯ ನಾಯಕನ ವಂಶದವರು ಅಸ್ತಿತ್ವದಲ್ಲಿರ ಲಿಲ್ಲ. 
ಈ ಶಾಸನದಿಂದ ಆ ಕಾಲಕ್ಕೆ ದಾಸನಪುರದಲ್ಲಿ ಒಂದು ತಿರುವೆಂಕಟನಾಥನ ದೇವಾಲಯ 
ವಿದ್ದ ವಿಷಯ ತಿಳಿಯುತ್ತದೆ. ದಾಸನಪುರಕ್ಕೆ ಸಮೀಪದ ಗುಡ್ಡದಹಳ್ಳಿ ಪ್ರದೇಶವನ್ನು 
ಕಾಮಾಕ್ಲೀ ದೇವರಾಯನ ವಂಶಸ್ಥರು ಆಳುತ್ತಿದ್ದದನ್ನು ಒಂದು ಶಾಸನ ಉಲ್ಲೇಖಿಸಿದೆ. 
ಈ ವಂಶದ ತಿಪ್ಪಣ್ಣನಾಯಕರ ಮಗ ಕೆಂಬನಾಯಕ. ಇದೇ ಕೆಂಬನಾಯಕ ಮೂರು 
ವರ್ಷಗಳ ಹಿಂದೆ ಪುರ ಧರ್ಮ ಶಾಸನ ನೀಡಿದ್ದ ಕಡಿಮಾ ವೊಡೆಯನಿಗೇ ಈ ದಾನವನ್ನೂ 
ನೀಡಿದ್ದಾನೆ. ಇದೂ ಸಹ ಒಂದು ಪುರಧರ್ಮ ಶಾಸನ. ಕೆಂಬನಾಯಕನ ಪುರಧರ್ಮ - 
ಶಾಸನದ ಉಲ್ಲೇಖವಿರುವ ಎರಡೂ ಶಾಸನಗಳ ಶಾಪಾಶಯಗಳು ಸಾಂಪ್ರದಾಯಿಕ 
ವಾಗಿಲ್ಲ. ನೆಲಮಂಗಲ ಕಸಬಾ ಹೋಬಳಿಯ ಚಿಕ ೈಮಾರನಹಳ್ಳಿಯ ಒಂದು ಶಾಸನ 
ಕೃಷ್ಣದೇವರಾಯನ ಆಳ್ವಿಕೆಯ ಕಾಲದ್ದೇ ಆಗಿದ್ದು, ಅದರಲ್ಲಿ ಆಂಣಾಜಿ ಅಯ್ಯ ಎಂಬ 
ವ್ಯಕ್ತಿಯ ಕಾರ್ಯಕ್ಕೆ ಕರ್ತರಾದ ಮಂಲರ ನಾಯಕ ಮತ್ತು ಸೋಲೂರು ದೇವರಸರ 
ಮಗ ಸೋಮೇದೇವರು ತಿರುಮಲ ದೇವರು ಮತ್ತು ವೀರಭದ್ರ ದೇವರುಗಳು ಅಂಗ 
ರಂಗಭೋಗಗಳಿಗೆ ನೀಡಿದ ಗಾ ಗ್ರಾಮದಾನವನ್ನು ದಾಖಲಿಸಿದೆ.” ನೆಲಮಂಗಲ ತಾಲ್ಲೂಕಿನ 


ನೆಲಮಂಗಲ ತಾಲ್ಲೂಕಿನಲ್ಲಿ ವಿಜಯನಗರ ಅರಸರ ಕಾಲದ ಶಾಸನಗಳು ೪೩ 


ತ್ಕಾಮಗೊಂಡಲೂ ಸಹ ವಿಜಯನಗರ ಅರಸರ ಕಾಲದಲ್ಲಿ ಪ್ರಮುಖವಾಗಿದ್ದಂತೆ 
ತೋರುತ್ತದೆ. ಇಲ್ಲಿಯ ಒಂದು ತ್ರುಟಿತ ಶಾಸನದ ಕಾಲ ಕ್ರಿ.ಶ. 1526. *ಆ ವರ್ಷ 
ಬಾಣವಾಡಿಯ ಒಬ್ಬ ವ್ಯಕ್ತಿ ನೀಡಿದ ಯಾವುದೋ ದಾನವನ್ನು ಉಲ್ಲೇಖಿಸುವುದು 
ಶಾಸನದ ಉದ್ದೇಶ. ಕ್ರಿ.ಶ. 1527ರ ಶಕುನಿರಂಗನ ಗುಡ್ಡದ ಶಾಸನದಲ್ಲಿ ಆಳುವ 
ದೊರೆಯ ಉಲ್ಲೇಖ ಇಲ್ಲವಾದರೂ, ಚಂದ್ರಗ್ರಹಣದ ದಿನ ಚಿಕ್ಕದಾಸರಿಗೆ ತಿರುವೇಂಗಳ 
ನಾತ ಪ್ರಸನ್ನನಾದ ಎಂದು ಪವಾಡದಂತಹ ವಿಷಯವೊಂದನ್ನು ದಾಖಲಿಸಿದೆ.” 

ಶ್ರೀಕೃಷ್ಣದೇವರಾಯನ ನಂತರ ಅಧಿಕಾರಕ್ಕೆ ಬಂದ ಅಚ್ಛ್ಚುತರಾಯನ ಕಾಲದ 
ಶಾಸನಗಳು ನೆಲಮಂಗಲ ತಾಲ್ಲೂಕಿನಲ್ಲಿವೆ. ಹಾರೋಕ್ಕಾತನಹಳ್ಳಿಯ ಕ್ರಿ.ಶ. 1523ರ 
ಒಂದು ಶಾಸನವು ಶಿವರಾತ್ರಿಯ ಪುಣ್ಯಕಾಲದಲ್ಲಿ ಅಚ್ಛುತರಾಯನ ಅಧಿಕಾರಿಗಳಲ್ಲಿ 
ಒಬ್ಬರಾದ ಮಲ್ಲಪ್ಪ ಅಂಣನವರು ಮಲ್ಲಿಕಾರ್ಜುನ ದೇವರಿಗೆ ಸೊಂಟೇಕೊಪ್ಪ ಸ್ಥಳದ 
ಹಾರೋಕೇತನಹಳ್ಳಿಯನ್ನು ಬರೆದುಕೊಟ್ಟಿದ್ದಾರೆ 

ಅಚ್ಚುತರಾಯನ ಉಲ್ಲೇಖವಿರುವ ಹೆಸರಘಟ್ಟದ ಚಂದ್ರಮೌಳೇಶ್ವರ 
ದೇವಾಲಯದ ಶಾಸನದಲ್ಲಿ ಮೂರು ಕಾಲ ಘಟ್ಟದ ಶಾಸನಗಳಿವೆ. ಆದರೆ, ಎಲ್ಲ 
ಶಾಸನಗಳೂ ಒಟ್ಟಿಗೇ ಬರೆಯಲ್ಪಟ್ಟಿವೆ. ಶಾಸನದಲ್ಲಿ ಉಲ್ಲೇಖಗೊಂಡಿರುವ ಕಾಲ 
ಕ್ರಿ.ಶ. 1523, 1535 ಮತ್ತು 1536. ಈ ಶಾಸನದಲ್ಲಿ ಅಚ್ಛುತದೇವರಾಯನ' 
ಉಲ್ಲೇಖದ ಜೊತೆಗೆ ಎಲಹಂಕ ನಾಡ ಪ್ರಭುಗಳ ಆಳ್ವಿಕೆಯ ಕಾಲವೂ ಆಗಿದೆ. ಎಲಹಂಕ 
ನಾಡಿನಲ್ಲಿ, ಶಿವನ ಸಮುದ್ರ ಸೀಮೆ ಇತ್ತು. ಇದು ಬೇಲೂರು ಚಾವಡಿಗೆ ಸೇರಿದ್ದ 
ಗ್ರಾಮ. ಈ ಸೀಮೆಯ ಕಾಕೋಳು ಸ್ಥಲದ ಹೆಸರುಘಟ್ಟ ಎಂಬ ಸರ್ವೃಮಾನ್ಮ ಅಗ್ರಹಾರ 
ದಲ್ಲಿ ಗುಡಿಯನ್ನು ಕಟ್ಟಿಸಿ, ಕಾಶೀಲಿಂಗವನ್ನು ತಂದು ಚಂದ್ರಮೌಳೇಶ್ವರ ದೇವರ ಜೊತೆಗೆ 
ವಿಘ್ನೇಶ್ವರ ಮತ್ತು ನಂದಿಕೇಶ್ವರ ದೇವರುಗಳನ್ನೂ ಪ್ರತಿಷ್ಠೆ ಮಾಡಿಸಿದ್ದಾನೆ. ಆ 
ಸಂದರ್ಭದಲ್ಲಿ ನಾನಾ ಗೋತ್ರದ, ನಾನಾ ಸೂತ್ರದ, ನಾನಾ ಶಾಖೆಯ, ನಾನಾ ನಾಮ 
ಧೇಯದ ಅನೇಕ ವಿದ್ವಾಂಸರಿಗೆ ಅರ್ಕಾವತಿ ನದಿಯ ದಂಡೆಯಲ್ಲಿ ದೇವರ ಸನ್ನಿಧಿಯಲ್ಲಿ 
ಹಲವು ದಾನಗಳನ್ನು ಕೊಟ್ಟಿದ್ದಾನೆ. ಎರಡನೆಯ ದಾನದ ಕಾಲ ಕ್ರಿ.ಶ. 1535. ಶಾಸನದ 
ಪ್ರಕಾರ ಸ್ಹಾನಿಕರ ಮನೆಗಳ ನಿವೇಶನವನ್ನು ದಾನ ಮಾಡಲಾಗಿದೆ. ಮೂರನೆಯ ದಾನ 
ಶಾಸನದ ಕಾಲ ಕ್ರಿ.ಶ. 1536. ಇಲ್ಲಿಯೂ ಮನೆಯ ನಿವೇಶನಗಳ ಪ್ರಸ್ತಾಪವೇ ಆಗಿದೆ. 
ಹೀಗೆ ಒಬ್ಬನೇ ರಾಜನು ಬೇರೆ ಬೇರೆ ದಿನಾಂಕಗಳಲ್ಲಿ ದಾನ ನೀಡಿದ ಅಪರೂಮಲ್ಲ 
ವಾದರೂ, ವಿಜಯನಗರ ಕಾಲ ಮತ್ತು ನೆಲಮಂಗಲ ತಾಲ್ಲೂಕಿನ ಶಾಸನಗಳಲ್ಲಿ ಇಂತಹ 
ವಿಚಾರಗಳಿರುವುದು ಹೆಚ್ಚು ಗಮನಸೆಳೆಯುತ್ತದೆ. ನಮಗೆ ಈವರೆಗೆ ತಿಳಿದಿರುವಂತೆ 
ಕ್ರಿ.ಶ. 1535ರಲ್ಲಿ ಅಚ್ಛುತ ದೇವರಾಯನ ಆಳ್ವಿಕೆಯೇ ಮುಂದುವರಿದಿತ್ತು. ಆದರೆ, 
ನೆಲಮಂಗಲ ತಾಲ್ಲೂಕಿನ ಭಿನ್ನಮಂಗಲದ ಒಂದು ಶಾಸನವು ವಿಜಯನಗರ ಅರಸರಿಗಿದ್ದ 


೪೪ | . ವಿಜಯನಗರ ಅಧ್ಯಯನ ೧೩ 


ಬಹುತೇಕ ಎಲ್ಲ ಬಿರುದುಗಳೊಂದಿಗೆ ಕ್ರಿ.ಶ. 1535ರಲ್ಲಿ ಶ್ರೀ ವೇಂಕಟಪತಿ ಮಹಾ 
ರಾಯರು ಆಳುತ್ತಿದ್ದ ವಿಷಯವನ್ನು ದಾಖಲಿಸಿದೆ. ಶಾಸನದ ಉದ್ದೇಶವು ಶ್ರೀ 
'ವೇಂಕಟಪತಿಯು ಶ್ರೀವಿರೂಪಾಕ್ಸ ಲಿಂಗನ ಸನ್ನಿಧಿಯಲ್ಲಿ ಕುಕ್ಕಲನಾಡ ಸೀಮೆಯ ಭಿನ್ನ 
ಮಂಗಲ ಗ್ರಾಮ ವನ್ನು ವಿಜಯನಗರದ ಮಧ್ಯೆ ಇರುವ ಮಲ್ಲಿಕಾರ್ಜುನ ದೇವರಿಗೆ 
ದಾನವಾಗಿ ನೀಡಿದ್ದನ್ನು ದಾಖಲಿಸುವುದೇ ಆಗಿದೆ. ಈ ಶಾಸನದಲ್ಲಿ ಉಕ್ತನಾಗಿರುವ 
ವೇಂಕಟಪತಿ ಯಾರು ಎಂಬ ಬಗ್ಗೆ ಸ್ಪಷ್ಟತೆಯ ಅವಶ್ಯಕತೆ ಇದೆ. ಅಚ್ಛುತರಾಯನಿಗೆ 
ವೆಂಕಟಾದ್ರಿ ಎಂಬ ಮಗನಿದ್ದ ನಾದರೂ, ಅವನಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದಕ್ಕೆ 
ಸಾಕ್ಸಿಗಳಿಲ್ಲ. ಆದ್ದರಿಂದ ಈ ಶಾಸನದಲ್ಲಿನ ವೇಂಕಟಪತಿಯ ಬಗ್ಗೆ ಚರ್ಚಿಸಲು 
ಅವಕಾಶಗಳಿವೆ. | 

ಕ್ರಿ.ಶ. 1542ರ ವೇಳೆಗೆ ರಾಜ್ಮಾಧಿಕಾರವು ಅಚ್ಚುತದೇವರಾಯನಿಂದ ಸದಾಶಿವ 
ರಾಯನಿಗೆ ಹಸ್ತಾಂತರವಾಗಿತ್ತು. ಆದರೆ, ಆಗ ಸಾಮ್ರಾಜ್ಯದ ನಿರಂಕುಶಾಧಿಕಾರಿಯಾಗಿದ್ದ 
ವಮ ಅಳಿಯ ರಾಮರಾಯ. ಸದಾಶಿವರಾಯನಿಗೆ ದಾನ ನೀಡುವ ಅಧಿಕಾರವಂತೂ 
ಇದ್ದುದನ್ನು ನೆಲಮಂಗಲ ತಾಲ್ಲೂಕಿನ ಬಿಲ್ಲನಕೋಟೆಯ ಶಾಸನ ಸ್ಪಷ್ಟಪಡಿಸುತ್ತದೆ. 
ಸದಾಶಿವರಾಯ ಆಳುತ್ತಿದ್ದಾಗ ವೇದಮಾರ್ಗ ಪ್ರತಿಷ್ಠಾಚಾರ್ಯುರಾದ ಅಹೋಬಲದ 
ಆಚಾರ್ಯರಿಗೆ ನಾಯಕತನಕ್ಕೆ ಪರಿಪಾಲಿಸಿದ ಕೆಲವು ವಸ್ತುಗಳನ್ನು" ಆ ಶಾಸನ 
ದಾಖಿಲಿಸಿದೆ."” ಈ ದಾನವನ್ನು ತಂದೆ ಸದಾಶಿವದೇವ ಮಹಾರಾಯ ಮತ್ತು ತಾಯಿಗೆ 
. ಮಹಾಮಂಡಲೇಶ್ವರ ಅಉಭಳೇಶ್ವರ ದೇಟ ಮಹಾ ಅರಸು ನೀಡಿದ್ದಾಗಿ ಶಾಸನದಿಂದ 
ಸೂಚನೆ ದೊರೆಯುತ್ತದೆ. ಇದೂ ಸಹ ಕಾಲಕ್ಕೆ ರಾಜಕೀಯ ಗೊಂದಲವಿದ್ದ ಸೂಚನೆ 
ನೀಡುತ್ತದೆ. ಆ ಕಾಲಕ್ಕೆ ಬಿಲ್ಲನಕೋಟೆಯು ಗೊಳೂರ ಸೀಮೆಗೆ ಸೇರಿತ್ತು. ಕ್ರಿ.ಶ. 
1551ರ ಬೂದಿಹಾಳಿನ ತಾಮ್ರಶಾಸನವು ತಿರುಮಲರಾಯನು ಪೆನುಗೊಂಡೆಯಿಂದ ' 
ಆಳುತ್ತಿದ್ದಾಗ ಹಲವು ಗ್ರಾಮಗಳನ್ನು ದಾನ ನೀಡಿದ್ದ ನ್ನು ದಾಖಲಿಸಿದೆ. * ಆದರೆ, ಆ 
ಹೊತ್ತಿಗೆ ಇನ್ನೂ ವಿಜಯನಗರ ಸಾಮ್ರಾಜ್ಯದ ಸಂಪೂರ್ಣ ಪತನ ಆಗಿರಲಿಲ್ಲ. 
ಆದ್ದರಿಂದ ತಿರುಮಲರಾಯ ಪೆನುಗೊಂಡೆಯಿಂದ ಆಳುತ್ತಿದ್ದ ಎಂಬ ವಿಷಯವನ್ನು 
ಅನುಮಾನಿಸಬೇಕಾಗುತ್ತದೆ. ಸಾಮ್ರಾಜ್ಯ ಅವನತಿಯ ದಿಕ್ಕಿನಲ್ಲಿ ಸಾಗಿದ್ದಾಗ, 
ಪೆನುಗೊಂಡೆಯನ್ನು ತಾತ್ಕಾಲಿಕ ರಾಜಧಾನಿಯಾಗಿ ಮಾಡಿಕೊಂಡಿರುವ ಸಾಧ್ಯತೆಗಳನ್ನೂ 
ಅಲ್ಲಗಳೆಯುವಂತಿಲ್ಲ. ಇಂತಹ ಅನುಮಾನಗಳನ್ನು ತಾಮ್ರಶಾಸನಗಳು ಹೆಚ್ಚಾಗಿ ಹುಟ್ಟು 
ಹಾಕುತ್ತವೆ. ಏಕೆಂದರೆ, ಕ್ರಿ.ಶ. 1560ರ ದೇವರಹೊಸಹಳ್ಳಿ ಶಾಸನವೂ ಸದಾಶಿವರಾಯನ 
ಆಳ್ವಿಕೆಯನ್ನೇ ಉಲ್ಲೆ Len * ಆಗ ಅವನ ಮಹಾಮಂಡಲೇಶ್ವರರಾಗಿದ್ದವರು 
ರಾಮರಾಜಯ್ಯ ಮತ್ತು ಶ್ರೀರಂಗರಾಜಯ್ಮ, ಶ್ರೀರಂಗರಾಜಯ್ಮನ ನಾಯಕತನಕ್ಕೆ 
ಗೊಳೂರು ಸೀಮೆಯ ಕೆಲವು ಸ್ಥಳಗಳು ದೊರೆತಿದ್ದ ವು. 


ನೆಲಮಂಗಲ ತಾಲ್ಲೂಕಿನಲ್ಲಿ ವಿಜಯನಗರ ಅರಸರ ಕಾಲದ ಶಾಸನಗಳು ೪೫ 


ಕ್ರಿ.ಶ. 1578ರಲ್ಲೂ ಶ್ರೀರಂಗರಾಯ ಆಳುತ್ತಿದ್ದ ಸೂಚನೆಯನ್ನು ದೊಡ್ಡಬೆಲೆಯ 
ಶಾಸನ ನೀಡಿದೆ.? ಆ ಹೊತ್ತಿಗೆ ರಕ್ಕಸಗಿ-ತಂಗಡಗಿ ಯುದ್ದ ನಡೆದು, ವಿಜಯನಗರ 
ಸಾಮ್ರಾಜ್ಯ ಅವನತಿ ಹೊಂದಿತ್ತಾದರೂ, ಷೆನುಗೊಂಡೆಯಿಂದ ಶ್ರೀರಂಗರಾಯ 
ಆಳುತ್ತಿದ್ದ ಮತ್ತು ರಾಜನ ಕೆಲವು ಅಧಿಕಾರಗಳು ಇನ್ನೂ ಅವನಿಗೆ ಉಳಿದಿದ್ದುದನ್ನು 
ಪ್ರಸ್ತುತ ಶಾಸನದಿಂದ ತಿಳಿಯಬಹುದು. ಕ್ರಿ.ಶ. 1566ರ ತ್ಯಾಮಗೊಂಡ್ಲು 'ಶಾಸನವು 
ಕಾಳಿನಾಯಕ ಎಂಬುವವನು ಕೆಂಪರಾಯನಿಗೆ ಧರ್ಮವಾಗಲಿ ಎಂದು ದಾನ ನೀಡಿದ 
ವಿಷಯವನ್ನು ಪ್ರಸ್ತಾಪಿಸಿದೆ. ಇದರಿಂದ ಆ ಹೊತ್ತಿಗೆ ಯಲಹಂಕ ನಾಡಿನ ಕೆಂಪೇಗೌಡ 
ಪ್ರಬಲನಾಗಿದ್ದ ಸೂಚನೆ 'ದೊರೆಯುತ್ತದೆ. pe 

ಹೊಯ್ಸಳರಿಂದ ವಿಜಯನಗರದ ಅರಸರಿಗೆ ಮತ್ತು ವಿಜಯನಗರದ ಅರಸರಿಂದ 
ಪಾಳೆಯಗಾರರಿಗೆ ರಾಜಕೀಯವಾಗಿ ಅಧಿಕಾರ ಹಸ್ತಾಂತರ ಆದದ್ದಕ್ಕೆ ನೆಲಮಂಗಲ 
ತಾಲ್ಲೂಕಿನ ಕೆಲವು ಶಾಸನಗಳು ಸಾಕ್ಲಿಯಾಗಿವೆ. | 


ನೆಲಮಂಗಲ ತಾಲ್ಲೂಕಿನ ಶಿವಗಂಗೆಯ ರಾಜಕೀಯವಾಗಿ ಎಂದೂ ಪ್ರ ಮುಖವಾಗ 
ಲಿಲ್ಲ. ತೀರ್ಥಕ್ಲೇತ್ರವಾಗಿಯೇ ಉಳಿದ ಶಿವಗಂಗೆಯಲ್ಲಿ ವಿಜಯನಗರದ ಅರಸರ ಕಾಲದ ' 
ಕೆಲವು ಶಾಸನಗಳಿವೆ. ಇವುಗಳಲ್ಲಿ ಎಲ್ಲ ಶಾಸನಗಳಲ್ಲೂ ಆಳುವ ರಾಜನ ಪ್ರಸ್ತಾಪವಿಲ್ಲ. 
ಕೃಷ್ಣದೇವರಾಯ, ಅಚ್ಚುತರಾಯ ಮತ್ತು ಸದಾಶಿವರಾಯರ ಉಲ್ಲೇಖ ಗಳು ಮಾತ್ರ : 
ಒಂದೆರಡು ಶಾಸನಗಳಲ್ಲಿವೆ. ವಿಜಯನಗರದ ಅರಸರ ಕಾಲಕ್ಕೆ ಶಿವಗಂಗೆಗೆ ರಾಜರ" 
ನೆರವು ಮತ್ತು ಭಕ್ತರ ಕೊಡುಗೆಗಳು ಯಥೇಚ್ಛವಾಗಿಯೇ ದೊರೆತಿದೆ. ಕ್ರಿ.ಶ. 1366ರಲ್ಲಿ 
ಹೆಗ್ಗುಂದದ ಬಿರದಾಸನ ಮಗ ಮಾರದಾಸ ಶಿವಗಂಗೆನಾಥ ದೇವರಿಗೆ ಮಾಚಸಾಲೆಯ 
ಮುಂದಣ ಅರೆಯ ಮೇಲೆ ದೀಪ ಮಾಲೆಯ ಕಂಬ ನಿಲ್ಲಿಸಿದ್ದನ್ನು ಒಂದು ಶಾಸನ 
ಉಲ್ಲೇಖಿಸಿದೆ.” ಆ ದೀಪಮಾಲೆಯ ಕಂಬ ಈಗಲೂ ಇದೆ. ಕ್ರಿ.ಶ. 1389ರಲ್ಲಿ 
ಶಿವಗಂಗಿನಾಥ ದೇವರ ಶಿವಗಂಗೆಯ ಗನಹರ ಬಯಿಚಂಣನವರ ಮಕ್ಕಳು ಶಿವಗಂಗಿನಾಥ 
ಗಿರಿಯ ಮೇಲೆ ಬಸವರಾಜ ದೇವರ ಮೂರ್ತಿಯನ್ನು ನೆಲೆಗೊಳಿಸಿದ್ದನ್ನು ತಿಳಿಸುತ್ತದೆ.” 
ಶಿವಗಂಗೆಯ ಈವರೆಗಿನ ಶಾಸನಗಳು ಶಿವಗಂಗೆನಾಥನ ಉಲ್ಲೇಖ ಮಾಡಿವೆ. ಇದರಿಂದ 
ಶಿವಗಂಗೆಯು ಕ್ರಿ.ಶ. 14ನೆಯ ಶತಮಾನದವರೆಗೂ ನಾಥಪಂಥದ ಒಂದು ನೆಲೆಯಾಗಿತ್ತು 
ಎಂದು ಭಾವಿಸಲು ಅವಕಾಶಗಳಿವೆ. ನಂತರದ ಶಾಸನಗಳಲ್ಲಿ ಗಂಗಾಧರೇಶ್ವರನ ಜೊತೆಗೆ 
ನಾಥ್‌ ಪದದ ಬಳಕೆಯಾಗದೆ, ದೇವರು ಎಂಬ ಪದದ ಬಳಕೆಯಾಗಿರುವುದು 
ಗಮನಾರ್ಹವಾಗಿದೆ. 
ಕ್ರಿ.ಶ. 1528ರಲ್ಲಿ ಶ್ರೀಕೃಷ್ಣದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಚೆಂನಮಲಿ 
ಸೆಟಿಯರ ಮಕ್ಕಳು ಚಂನಣ ಸೆಟಿಯರು ವಿಜಯಾಪುರದ ರಾಮಚಂದ್ರ ಪಂಡಿತರ ಮಕ್ಕಳು 
ತಂದರಸ ಪಂಡಿತರ ಪಾರುಪತ್ಯದಲ್ಲಿ ಪಲ್ಲಕ್ಕಿಯ ಪ್ರದಕ್ಷಿಣಾ ಪಥವನ್ನು ಮಾಡಿಸಿದ್ದಾರೆ." 


೪೬ ವಿಜಯನಗರ ಅಧ್ಯಯನ ೧೩ 


ಶಿವಗಂಗೆಯ ಗಂಗಾಧರೇಶ್ವರ ಮತ್ತು ಹೊನ್ನಾದೇವಿ ದೇವಾಲಯಗಳ ಸುತ್ತ ಪ್ರಾಕಾರದ 
ಗೋಡೆಯಂತೆ ಈಗಲೂ ಕಾಣುವ ವಾಸ್ತುವಿನ ನಿರ್ಮಾಣವೇ ಪಲ್ಲಕ್ಕಿಯ ಪ್ರದಕ್ಷಿಣಾ 
ಪಥ ಎಂದು ಭಾವಿಸಲು ಅವಕಾಶಗಳಿವೆ. ಇದೇ ವರ್ಷ ಕೃಷ್ಣರಾಯನ ಮನೆಯ ಕುದುರೆ 
ಚಾಕಲ ಟೋವ ಗಂಗಾಧರ ದೇವರಿಗೆ ಏನೋ ದಾನವನ್ನು ಬಿಟ್ಟ ಉಲ್ಲೇಖವೂ ಇದೆ.3 
ಕ್ರಿ.ಶ. 1532ರಲ್ಲಿ ಅಚ್ಛುತರಾಯ ಮಹಾ ರಾಯರಿಗೆ ಧರ್ಮ್ಯಭಾಗಬೇಕು ಎಂಬ 
ಉದ್ದೇಶದಿಂದ ಅವರ ಕಟ್ಟಿಗೆಯ ಕಾಮಣ್ಣ ನಾಯಕರು ಗಂಗಾಧರ ದೇವರ ಅಭಿಷೇಕ, 
ಪೂಜೆ, ನೈವೇದ್ಮ, ದೀಪಾರಾಧನೆ, ಅಮೃತಪಡಿಗೆ ಇತ್ಯಾದಿ ಸೇವೆಗಳು ಸರ್ವಕಾಲದಲ್ಲೂ 
ನಡೆಯಬೇಕೆಂಬ ಕಾರಣದಿಂದ ಶ್ರೀಪತಿಹಳ್ಳಿಯನ್ನು ಪುರವಾಗಿ ಕೊಟ್ಟ ರುವುದನ್ನು 
ಶಿವಗಂಗೆಯ ಒಂದು ಶಾಸನ ದಾಖಲಿಸಿದೆ.3 ಈ ಶಾಸನವು ಅಚ್ಚುತರಾಯನ ಹೆಸರಿನ 
ಜೊತೆಗೆ ಕಠಾರಿ ಸಾಲ್ವ ಎಂದೂ, ಶಿವಗಂಗೆಯನ್ನು ದಕ್ಷಿಣ ಕಾಶಿ ಎಂದೂ ಕರೆದಿರುವುದು 
ವಿಶೇಷ. ಶಿವಗಂಗೆಯದೇ ಮತ್ತೊಂದು ಶಾಸನ ಸದಾಶಿವದೇವರಾಯನ ಆಳ್ವಿಕೆಗೆ 
ಸೇರಿದ್ದುದು, ಭೆಂಡಿಯ ಬಸವಣ್ಣ ನಾಯಕರು ಸದಾಶಿವದೇವರಾಯರಿಗೆ 
ಪುಣ್ಯವಾಗಬೇಕೆಂದು ಅಮರನಾಯಕತನಕೆ ಪಾಲಿಸಿದ ಮಲೆನಾಡ ಗಳೂರು ಮತ್ತು 
ಮಂಣೆಯ ಸೀಮೆಯಲ್ಲಿ ಶಿವಗಂಗೆಯ ಗಂಗಾಧರ ದೇವರಿಗೆ, ಹೊನ್ನಮ್ಮನ ಸಿಂಹಾಸನ 
ಮಹತ್ತಿಗೆ, ಮೇಲಣಗವಿಯ ಸಿಂಹಾಸನಕ್ಕೆ, ಚಿನ್ನದ ಕಂಥೆಯ ಮಠಕ್ಕೆ, ಧರ್ಮದ ಗವಿ, 
ಬಯಲಬಸವನ ಗವಿಯ ಮತ್ತು ಕಂಬಾಳ ಮರುಳ ಸಿದ್ದಯ ದೇವರ ಮಠಗಳಿಗೆ 
ಸಲ್ಲುವ ಪುರಗಳನ್ನು ಗಂಗಾಧರ ದೇವರಿಗೆ ದಾನವಾಗಿ ನೀಡಿದ್ದಾನೆ. ಈ ಸಂದರ್ಭದಲ್ಲಿ 
ಅವರಿಗೆ ಗಂಗಾಧರನಾಧ ಎಂದು ಸಂಬೋಧಿತನಾಗಿದ್ದ ದೇವರು ಗಂಗಾಧರ ದೇವರು 
ಎಂದು ಸಂಬೋಧಿತನಾಗಿರುವುದು ಮತ್ತು ಶಿವಗಂಗೆಯ ದಕ್ಷಿಣ ಕಾಶಿಯ ಸ್ಥಾನ 
ದೊರೆತಿರುವುದು ಮತ್ತು ಈ ಹೊತ್ತಿಗೆ ಅಮರನಾಯಕ ಅಧಿಕಾರವೂ ಉಲ್ಲೇಖ. 
ಗೊಂಡಿರುವುದು ವಿಶೇಷ ಎನಿಸುತ್ತದೆ. ಕ್ರಿ.ಶ. 14ನೆಯ ಶತಮಾನದ ಮೂರನೆಯ 
ದಶಕದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಮಹಾ ಸಾಮಂತರಾಗಿ ನಾಡುಗಳ ಅಧಿಕಾರ 
ಪಡೆದಿದ್ದ ಕೆಲವು ನಾಯಕರು, ವಿಜಯನಗರದ ಕೊನೆಯ ಕಾಲಕ್ಕೆ ಅಮರನಾಯಕರಾಗಿ 
ಮುಂದುವರಿದಿರುವುದನ್ನು ಗಮನಿಸಿದಾಗ, ಕರ್ನಾಟಕದಲ್ಲಿ ಪ್ರಾದೇಶಿಕ ಆಡಳಿತಕ್ಕೆ 
ಅಂದಿನ ರಾಜರು ನೀಡಿದ್ದ ಪ್ರಾಶಸ್ತ್ಯ ಅರಿವಾಗುತ್ತದೆ. 


ನೆಲಮಂಗಲ ತಾಲ್ಲೂಕಿನ ವಿಜಯನಗರದ ಕಾಲದ ಶಾಸನಗಳಲ್ಲಿ ಒಂದು ಶಾಸನವು 
ವಿಶೇಷ. ಉಲ್ಲೇಖಕ್ಕೆ ಅರ್ಹವಾಗಿದೆ. ಅದು ಕರ್ನಾಟಕದಲ್ಲಿ ಭೂಕಂಪದ ಉಲ್ಲೇಖ 
ವಿರುವ ಒಂದೇ ಒಂದು ಶಿಲಾಶಾಸನ. ನೆಲಮಂಗಲ ತಾಲ್ಲೂಕಿನ ಸೋಂಪುರ 
ಹೋಬಳಿಯ ಬಿಲ್ಲಿನಕೋಟೆ ಗಾ ಗ್ರಾಮಕ್ಕೆ ಹೊಂದಿಕೊಂಡ ಬಂಡೆಯ ಮೇಲೆ ಈ ಶಾಸನ 
ಇದೆ. ಇದು "ಕಲಿವರುಷ 4608ನೆಯ ಪ ಪ್ರಭವ ಸಂವತ್ಸರದ ಶ್ರಾವಣ ಸುಧ 6'ಗುಲು 


ನೆಲಮಂಗಲ ತಾಲ್ಲೂಕಿನಲ್ಲಿ ವಿಜಯನಗರ ಅರಸರ ಕಾಲದ ಶಾಸನಗಳು ೪೭ 


ಭೂಮಿ ನಡುಗಿತು ವಾರ 4ಕ್ಕೂ ಬಿಲ್ಲಿನ ಕೊಡೆಯ ಖಬಿನಗೆಲಸಿ ವೀರೈಯನ ಮಗ 
ದೊಡ ವೀರೈಯ ಹೊಯಿದ ಸೇಸನ' ಎಂದು ದಾಖಲಿಸಿದೆ. ಈ ದಿನಾಂಕವು 15-7- 
1507ಕ್ಕೆ ಸರಿಹೊಂದುತ್ತದೆ. ಅಂದು ಭೂಕಂಪನವಾಗಿದ್ದ ವಿಷಯವನ್ನು ಕಬ್ಬಿಣದ 
ಕೆಲಸದ ಅಂದರೆ ಕಮ್ಮಾರ ವೀರೈಯ ಹಾಕಿದ್ದಾನೆ. 


ಆಕರಗಳು 


1. J. DuncanM. Derett, The Hoysalas A Medieval Indian Royal Family, 
Madras, 1957, pp. 171 

2. Suryanath U. Kamath, Ch. Editor, Karnataka State Gazetteer, 
Bangalore District, Bangalore, 1990, pp 5೨ 


3. ಇತಿಹಾಸ ದಶಣನ, ಸಂ. 2, ಬೆಂಗಳೂರು, 1987, ಎಚ್‌.ಎಸ್‌. ಗೋಪಾಲರಾಯ, 
ಪು. 58 
4. ಅದೇXನೆಲ 12, ಕ್ರಿ.ಶ. 1330 
5. ಅದೇ Xನೆಲಂ,ಕ್ರಿ.ಶ. 1333 
6. ಇತಿಹಾಸ ದರ್ಶನ, ಸಂ. 16, 2001, ಡಾ. ಎಂ.ಜಿ. ಮಂಜುನಾಥ್‌, ಪು. 24 
7. ಅದೇ (ಸಪ್ಪಿ) ನೆಲ 101, ಕ್ರಿ.ಶ. 1348 
8. ಅದೇ 1X ಬೆಂಗ 59,ಕ್ರಿ.ಶ. 1346 
9. ಅದೇ1Xನೆಲ 15,ಕ್ರಿ.ಶ. 1351 
10. ಅದೇ Xನೆಲ4,ಕ್ರಿ.ಶ. 1354 
11. ಅದೇ[ಜನೆಲ23,ಕ್ರಿ.ಶ. 1359 
12. ಅದೇXನೆಲ53,ಕ್ರಿ.ಶ. 1374 
13. ಅದೇ1X (ಸಪ್ಪಿ)ನೆಲ 166, ಕ್ರಿ.ಶ. 1383 
14. ಅದೇ 1X ನೆಲ47, ಕ್ರಿ.ಶ. 1489 
15. ಅದೇ 1X (ಸಪ್ಲಿ)ನೆಲ 9೦, ಕ್ರಿ.ಶ. 1516 
16. ಅದೇ 1X (ಸಪ್ಲಿ)ನೆಲ 28, ಕ್ರಿ.ಶ. 1521 
17. ಅದೇ 1X (ಸಪ್ಪಿ)ನೆಲ186, ಕ್ರಿ.ಶ. 1523 
18. ಅದೇXನೆಲ 26,ಕ್ರಿ.ಶ. 1521 
19. ಅದೇ 1X (ಸಪ್ಪಿ)ನೆಲ102, ಕ್ರಿ.ಶ. 1524 
20. ಅದೇ 1X (ಸಪ್ಪಿ) ನೆಲ172, ಕ್ರಿ.ಶ. 1526 
21. ಅದೇ1Xನೆಲ58,ಕ್ರಿ.ಶ. 1527 
22. ಅದೇ Xನೆಲ31, ಕ್ರಿಶ. 1533, 1535 ಮತ್ತು 1536 
23. ಅದೇXನೆಲ ಕ್ರಿ.ಶ. 1535 
2. ಅದೇXನೆಲ?72,ಕ್ರಿ.ಶ. 1551 
25. ಅದೇ Xನೆಲ42,ಕ್ರಿ.ಶ. 1551 


೪ಲ್ರ 


26. 
27. 
28. 
ಹಿ 
30. 
31. 
32. 
ಟ್ಟಿ 
34, 


ಅದೇ IX ನೆಲ 73, ಕ್ರಿ.ಶ. 1560 
ಅದೇ 1% ನೆಲ 79, ಕ್ರಿ.ಶ. 1579 


' ಅದೇ 1X ನೆಲ 52, ಕ್ರಿ.ಶ. 1566 
- ಅದೇ 1X ನೆಲ 87,ಕ್ರಿ.ಶ. 1336 


ಅದೇ IX (ಸಪ್ಲಿ) ನೆಲ132, ಕ್ರಿ.ಶ. 1389 
ಅದೇ 1X (ಸಪ್ಲಿ) ನೆಲ116, ಕಿ.ಶ. 1528 
ಅದೇ 1% ನೆಲ 74, ಕ್ರಿ.ಶ. 1528 


ಅದೇ 1X ನೆಲ.83, ಕ್ರಿ.ಶ. 1532 


ಅದೇ 1% ನೆಲ 71, ಕ್ರಿ.ಶ. 1507 


ವಿಜಯನಗರ ಅಧ್ಯಯನ ೧೩ 


೫. ಹೊನ್ನಾಳಿ ತಾಲೂಕಿನ ಶಿಲಾ ಶಾಸನಗಳಲ್ಲಿ 
ವಿಜಯನಗರ ಅರಸರು - ಒಂದು ಅಧ್ಯಯನ 


ಜಯದೇವಪ್ಪ ಜೈನಕೇರಿ 


ಕರ್ನಾಟಕದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಮದ ಕಾಲವನ್ನು ಸುವರ್ಣ ಕಾಲ 
ಎಂದು ಚರಿತ್ರಕಾರರು ದಾಖಲಿಸಿದ್ದಾರೆ. ಅನೇಕ ವಿದೇಶಿ ಪ್ರವಾಸಿಗರೂ ವಿಜಯನಗರ 
ವೈಭವವನ್ನು ತಮ್ಮ ಪ್ರವಾಸ ಕಥನಗಳಲ್ಲಿ ಉಲ್ಲೇಖಿಸಿದ್ದಾರೆ. ವಿಜಯನಗರ ಅರಸರು 
ವಿಶಾಲ ಸಾಮ್ರಾಜ್ಯದ ಚಕ್ರವರ್ತಿಗಳಾಗಿದ್ದರೂ, ಅನೇಕ ಪ್ರಾಂತೀಯ ಅರಸರುಗಳಿಗೆ, 
ಪಾಳೇಗಾರರಿಗೆ ಸ್ವತಂತ್ರವಾಗಿ ಆಳಲು ಅವಕಾಶ ನೀಡಿದ್ದರು. ಇಂತಹ ತುಂಡರಸರು, 
೦ತ್ಕಾಧಿಕಾರಿಗಳು ಚಕ್ರವರ್ತಿಗಳ ನಿಷ್ಠರಾಗಿದ್ದರು. ಸಾರ್ವಭೌಮ ತೀರ್ಮಾನ 
ಚಕ್ರವರ್ತಿಗಳದೇ ಆಗಿತ್ತು. ಇಂತಹ ಅರಸರು ನೀಡಿರುವ ದಾನದತ್ತಿಗಳನ್ನು ಶಾಸನಗಳಲ್ಲಿ 
ವಿಜಯನಗರ ಚಕ್ರವರ್ತಿಗಳ ಹೆಸರಿನಲ್ಲಿ ನೀಡಿರುವುದು ಕಂಡುಬರುತ್ತದೆ. ಪ್ರಾಂತೀಯ ' 
ರಾಜರು ಸಾಮ್ರಾಜ್ಯದ ಬೆನ್ನೆಲುಬಾಗಿನಿಂತು, ಅಪತ್‌ ಕಾಲದಲ್ಲಿ ಚಕ್ರವರ್ತಿಗಳ ಪರವಾಗಿ 
ಯುದ್ಧ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲ್ಲೂಕಿನ 
ವಿಜಯನಗರ ಅರಸರ ಶಾಸನಗಳ ವೈಶಿಷ್ಟ್ಯಗಳನ್ನು ಪರಿಶೀಲಿಸುವ ಪ್ರಯತ್ನ 
ಮಾಡಲಾಗಿದೆ. 
ವಿಜಯನಗರ ಇತಿಹಾಸದಲ್ಲಿ ಕ್ರಿ.ಶ. (1336-1562) ಪ ಪ್ರಸಿದ್ದ ವಾದ ಇಮ್ಮಡಿ 
ಹರಿಹರ (1377-1404)ನ ಸುಮಾರು pe ಶಾಸನಗಳಿವೆ. ಹೊನ್ನಾಳಿ ತಾಲ್ಲೂಕಿನ 1) 
ಈಸರಾಪುರ (1379) 2) ಕುರುವಗಡ್ಡೆ (1390) 3) ಸೌಳಂಗ (1392) 4) ಯರಗನಾಳು 
(1396) 5) ಸುರುಹೊನ್ನೆ :(1397) 6) ಸಿಂಗಟಗೆರೆ (1401) 7) ಸೌಳಂಗ (1402) 
ದಾಖಲಾಗಿವೆ ಅಲ್ಲದೆ ಇತರ ಚಕ್ರವರ್ತಿಗಳ ಶಾಸನಗಳಿವೆ. ಚಿಕ್ಕಗೋಣಿಗೆರೆಯಲ್ಲಿ 1) 
ಶಾಸನ ಸಂಖ್ಯೆ (101) ಪ್ರಮಾದಿ ಸಂವತ್ಸರ ಮಾಘ ಶುದ್ದ 11 ಸೋಮವಾರ ಕೃಷ್ಣರಾಯ 
ಮಹಾರಾಯರಿಂದ ಉಂಬಳಿ ಪಡೆದ ಚಿಕ್ಕಗೋಣಿಗೆರೆ ಗ್ರಾಮವನ್ನು ತನ್ನ ತಂದೆ 
ತಾಯಿಯರಿಗೆ ಶುಭವಾಗಲೆಂದು ಗಾಜನೂರಿನ ಶರಬರಿಗೌಡನು ಸುರಗಿ ಒಡೆಯರಿಗೆ 
ಬಿಟ್ಟುಕೊಟ್ಟು ಉಲ್ಲೇಖವಿದೆ. 2) ಕುರುವಗಡ್ಗೆ (1590) ಸದಾಶಿವರಾಯನ ಕಾಲದ 
ಶಾಸನ. 3) ಸೌಳಂಗ (1561) ವೆಂಕಟಾದ್ರಿ ನಾಯಕರಿಗೆ ಶುಭವಾಗಲೆಂದು ನೀಡಿದ 
ದಾನ ಶಾಸನ, ಮತ್ತು 4) ಎರಡನೇ ಹರಿಹರನ ಎರಡನೆ ಪುತ್ರ ವೀರಪ್ರತಾಪನ (1403) 


೫೦ ವಿಜಯನಗರ ಅಧ್ಯಯನ ೧೩ 


ಕಾಲದ ಒಂದು ಶಾಸನ - ಹೀಗೆ ವಿಜಯನಗರ ಕಾಲಕ್ಕೆ ಸೇರಿದ ಒಟ್ಟು 11 ಶಾಸನಗಳ 
ವೈಶಿಷ್ಟ್ಯವನ್ನು ಗಮನಿಸಬಹುದು. 

ಹೊನ್ನಾಳಿ ತಾಲ್ಲೂಕನ್ನು ಬನವಾಸಿ ಕದಂಬರು, ಬಾದಾಮಿ ಚಾಲುಕ್ಕರು, 
ರಾಷ್ಟ್ರಕೂಟರು, ಹೊಯ್ಸಳರು, ಪಾಂಡ್ಕರು, ಸಿಂಧರು (ಕ್ರಿ.ಶ. 900-1312) ವಿಜಯನಗರ 
ಅರಸರು (1361-1572) ಬೆಳೆಗುತ್ತಿ ಅರಸರು, ಕೆಳದಿ ಅರಸರು, ಮೈಸೂರು ಒಡೆಯರು 
ಕೆಲಕಾಲ ವಿಜಾಪುರ ಸುಲ್ತಾನರು, ಹೈದರ್‌, ಟಿಪ್ಪುಸುಲ್ರಾನರ ಕಾಲದಲ್ಲಿ ಹೊನ್ನಾಳಿ 
ನವಾಬರು ಆಳಿದ್ದಾರೆ. ನಂತರ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತು. ಮಲೆನಾಡು ಮತ್ತು 
ಬಯಲು ಸೀಮೆಗಳೆರಡು ಇರುವ ಹೊನ್ನಾಳಿ ತಾಲ್ಲೂಕು ಅರೆಮಲೆನಾಡು ಎಂದೇ 
ಪ್ರಸಿದ್ಧವಾಗಿತ್ತು. ಕರ್ನಾಟಕದ ಜೀವನಾಡಿಯಾದ ತುಂಗಭದ್ರಾನದಿ ತಾಲ್ಲೂಕಿನ ಮಧ್ಯೆ 
ಹರಿದು ವಿಜಯನಗರದ ರಾಜಧಾನಿ ಮೂಲಕ ಹರಿಯುತ್ತಿದೆ. ಸ್ವಾತಂತ್ರ್ಯಾನಂತರ ತುಂಗಾ 
ಮತ್ತು ತುಂಗ ಭದ್ರಾ ನದಿಗಳಿಗೆ ನಿರ್ಮಿಸಿರುವ ಅಣೆಕಟ್ಟುಗಳಿಂದಾಗಿ ತಾಲ್ಲೂಕಿನ 
ಬಹುಭಾಗ ಬಯಲು ಪ್ರದೇಶ ನೀರಾವರಿಯಿಂದ ಸಮೃದ್ಧವಾಗಿದೆ. ಹೊನ್ನಾಳಿ 
ತಾಲ್ಲೂಕಿನಲ್ಲಿ ಇತಿಹಾಸದಲ್ಲಿದ್ದ 35 ಗ್ರಾಮಗಳು ಈಗ ವಸತಿಹೀನವಾಗಿವೆ. ಅನೇಕ 
ಗ್ರಾಮಗಳಲ್ಲಿ ಪ್ರಾಚೀನ ಪಳೆಯುಳಿಕೆಗಳು ಇಂದಿಗೂ ಕಂಡುಬರುತ್ತವೆ. ಸುಮಾರು 
148 ಗ್ರಾಮಗಳು ವಸತಿಗ್ರಾಮಗಳಾಗಿವೆ. ಇವುಗಳಲ್ಲಿ ಸಹ ಅನೇಕ ಐತಿಹಾಸಿಕ 
ಕುರುಹುಗಳು, ದೇವಾಲಯಗಳು, ಹುಡೇವುಗಳು, ವೀರಗಲ್ಲು, ಶಾಸನಗಳು, 
ಮಹಾಸತಿಕಲ್ಲುಗಳು, ಗೋಸಾಸ ಶಿಲ್ಪಗಳು ಕಂಡುಬರುತ್ತವೆ. ಇವುಗಳಲ್ಲಿ ವಿಜಯನಗರ 
ಅರಸರ ಉಲ್ಲೇಖವಿರುವ ಹತ್ತು ಶಾಸನಗಳನ್ನು ಮಾತ್ರ ಈ ಅಧ್ಯಯನಕ್ಕೆ 
ತೆಗೆದುಕೊಳ್ಳಲಾಗಿದೆ. 

1) ಈಸರಾಪುರ (ಇಸ್ಲಾಪುರ) ಶಾಸನ ಸಂಖ್ಯೆ ಹೊ. 84 ಇಮ್ಮಡಿ ಹರಿಹರ ಕ್ರಿ.ಶ. 
1379 ಜನವಸತಿ ಇಲ್ಲದ ಬೇಚರಾಕು ಗ್ರಾಮದ ನೈರುತ್ಮ ದಿಕ್ಕಿನಲ್ಲಿರುವ ಹುಣಸೇಹಾಳ 
ಹರುವಿನ ಹೊಲದಲ್ಲಿರುವ ಈ ಶಾಸನದಲ್ಲಿ 44 ಸಾಲುಗಳವರೆಗೆ ಶಾಸನವಿದೆ. ಇದು 
ಒಂದು ಅಪೂರ್ಣ ಶಾಸನ. ಸುಮಾರು 30 ಸಾಲುಗಳವರೆಗೆ ವಿಜಯ ನಗರ ಅರಸು 
ಹರಿಹರರಾಯರ ವಂಶಾವಳಿ ಮತ್ತು ಬಿರುದುಗಳನ್ನೊಳಗೊಂಡಿರುವುದು ಈ ಶಾಸನದ 
ವೈಶಿಷ್ಟ್ಯವಾಗಿದೆ. 31,32ನೇ ಸಾಲುಗಳಲ್ಲಿ ಶಾಸನದ ಕಾಲಮಾನದ ಉಲ್ಲೇಖವಿದೆ. 
ಹರಿಹರ ರಾಯರ ಮಗನಾದ ಮಹಾಮಂಡಳೇಶ್ವರ ಚಿಕ್ಕರಾಯ ವಡೆಯರು ಆರಗದ 
36 ಕಂಪಣವನ್ನು ಆಳುತ್ತಿದ್ದ ಕಾಲದಲ್ಲಿ ಮಹಾಪ್ರಧಾನ ವೀರ ವಸಂತ ಮಾಧವರಾಯನು 
ಈ ಭಾಗದ ಆಡಳಿತಾಧಿಕಾರಿಯಾಗಿದ್ದ ಸಮಯದಲ್ಲಿ, ದೇವ ಬ್ರಾಹ್ಮಣ ವಿರೋಧಿ 
ದೂಷಕನ ಶಿರಶ್ಛೇದ ಮಾಡಿದ ಸಂಗತಿ ಉಲ್ಲೇಖವಾಗಿದೆ. ಮುಂದೆ ಬರವಣಿಗೆ ಇಲ್ಲದೆ 
ಶಾಸನ ಅಪೂರ್ಣವಾಗಿದ್ದು, ಬಹುಶಃ ಮತ್ತೊಂದು ಶಿಲೆಯಲ್ಲಿ ಮುಂಡುವರಿದಿರಬಹುದು. 
ಇದೊಂದು ಮರಣ ದಂಡನೆ ಶಾಸನವಾಗಿರುವುದು ವಿಶಿಷ್ಟವಾಗಿದೆ. | 


ಹೊನ್ನಾಳಿ ತಾಲ್ಲೂಕಿನ ಶಿಲಾ ಶಾಸನಗಳಲ್ಲಿ ವಿಜಯನಗರ ಅರಸರು ೫೧ 


2) ಕುರುವದಗಡ್ಡೆ ಶಾಸನ ಸಂಖ್ಯೆ ಹೊ. 6 ಹರಿಹರ -2 ಕಾಲಕ್ರಿ.ಶ. 1390 
ಹೊನ್ನಾಳಿಯಿಂದ ದಕ್ಷಿಣ ದಿಕ್ಕಿನಲ್ಲಿ ಗೋವಿನ ಕೋವಿಗ್ರಾಮದ ಪೂರ್ವಕ್ಕೆ ಹರಿಯು 
ತ್ತಿರುವ ತುಂಗ ಭದ್ರಾನದಿ ಮಧ್ಯೆ ಇರುವ ದ್ವೀಪವನ್ನು ಕುರುವದಗಡ್ಡೆ ಅಥವಾ ಗೆಡ್ಡೆ 
ರಾಮೇಶ್ವರವೆಂದು ಕರೆಯುತ್ತಾರೆ. ಕುರುವಗಡ್ಡೆಯಲ್ಲಿರುವ ಕ್ರಿ.ಶ. 1228ರ ಶಾಸನ 
ಸಂಖ್ಯೆ 38 ರಲ್ಲಿ ಬಳ್ಳೆಯ ಕುರುವ, ಮೊರ ಗುರುವ ಎಂಬ ಉಲ್ಲೇಖಗಳಿವೆ. ಕ್ರಿ.ಶ. 
1290ರ ಶಾಸನ ಸಂಖ್ಯೆ 11 ರಲ್ಲಿ ಮೊರಗುರುವ, ಬೆಳೆದ ಕುರುವ ಎಂದಿದೆ. ಕ್ರಿ.ಶ. 
1390ರ ಶಾಸನ ಸಂಖ್ಯೆ 6ರಲ್ಲಿ ಕುರುವ ಎಂದೂ ಕ್ರಿ.ಶ. 1557 ರ ಶಾಸನ ಸಂಖ್ಯೆ 
. 9ರಲ್ಲಿ ಕುರುವ ಎಂಬ ಉಲ್ಲೇಖಗಳಿರುವುದು ಕಾಲ ಕಾಲಕ್ಕೆ ಇದ್ದ ಸ್ಥಳನಾಮಗಳ 
ರೂಪಾಂತರವನ್ನು ತಿಳಿಸುತ್ತವೆ. 

ಕುರುವ ಗಡ್ಡೆ ದ್ವೀಪ, ತುಂಗಭದ್ರಾನದಿ ಮಧ್ಯೆ ರಾಮೇಶ್ವರ ಸುಮಾರು 16 
ಎಕರೆ ವಿಸ್ತಾರವಾಗಿದೆ. ಬಿದಿರು, ಕರುಚಲು ಗಿಡಗಳು ನೆಡು ತೋಪಿನಿಂದ ಕೂಡಿದೆ. 
ಇಲ್ಲಿದ್ದ ಐತಿಹಾಸಿಕ ರಾಮೇಶ್ವರ ದೇವಾಲಯವನ್ನು ಇತ್ತೀಚೆಗೆ ಸಿಮೆಂಟ್‌ ಗಾರೆ 
ಇಟ್ಟಿಗೆಯಿಂದ ನವೀಕರಿಸಿದ್ದಾರೆ. ಅನೇಕ ಪ್ರಾಚೀನ ವಿಗ್ರಹಗಳು ಪ್ರಾಚೀನ ದೇವಾಲಯದ 
ಪಳೆಯುಳಿಕೆಗಳು ಶಾಸನಗಳು ಅಲ್ಲಲ್ಲಿ ಅನಾಥವಾಗಿ ಬಿದ್ದಿವೆ. ಕೆಲವು ನಾಶವಾಗಿದೆ. 
ದೇವಾಲಯದ ದಕ್ಷಿಣ ದ್ವಾರದ ಎದುರು ಕರಿಕಲ್ಲಿನ ಪ್ರಾಚೀನವಾದ ದೀಪಸ್ಥಂಭ' 
ಸುಮಾರು 10 ಮೀ. ಎತ್ತರವಿದ್ದು ಸದೃಢವಾಗಿದೆ. ವಿಜಯನಗರ ಅರಸರ ಕಾಲದ 
ಎರಡು ಶಾಸನಗಳು, ನೋಡುವವರಿಲ್ಲದೆ ನಾಶದ ಹಾದಿಯಲ್ಲಿದೆ. ರಾಮೇಶ್ವರ 
ದೇವಾಲಯದ ದಕ್ಷಿಣ ದಿಕ್ಕಿನಲ್ಲಿರುವ ಶಾಸನ ಸಂಖ್ಕೊ ಹೊ 6 ವಿಜಯನಗರ ಅರಸು 
ಹರಿಹರ- 2 ಆಳ್ವಿಕೆ ಕಾಲಕ್ಕೆ ಸೇರಿದ್ದು ಕ್ರಿ.ಶ. 1390ರ ದಾನ ಶಾಸನವಾಗಿದೆ. 34 
ಸಾಲುಗಳಿರುವ ಶಾಸನದಲ್ಲಿ ಎರಡು ಸಾಲುಗಳಲ್ಲಿ ಶ್ಲೋಕವೂ, ನಂತರದ 12 
ಸಾಲುಗಳಲ್ಲಿ ಕುರುವದ ಸುತ್ತಲ ಗ್ರಾಮದ ಗೌಡರುಗಳ ಹೆಸರುಗಳ ಉಲ್ಲೇಖವಿದೆ. 
ಆನವೇರಿ ನಾಡಿನೊಳಗಣ ಕುರುವದ ರಾಮೇಶ್ವರ ದೇವರ ನಂದಾದೀವಿಗೆ ನೈವೇದ್ಮ 
ಕಂದು, ಆಲೂರು ಚತುಸೀಮೆಯೊಳಗಣ ರಾಮೇಶ್ವರ ದೇವರ ಪೂರ್ವಕ್ಕೆ ತುಂಗ 
ಭದ್ರೆಯ ಸಮೀಪ ರಾಮಪುರವೆಂಬ ಗ್ರಾಮದ ಸುಂಕ ವಸೂಲಿ ಮಾಡಬಾರದೆಂದು 
ನೀಡಿದ ದಾನದ ವಿವರವಿದೆ. ಕೊನೆಯ 9೨ ಸಾಲುಗಳಲ್ಲಿ ಶಾಸನಕ್ಕೆ ತಪ್ಪಿದವರಿಗೆ 
ಶಾಪಾಶಯ ಉಲ್ಲೇಖವಿದೆ. ಕೊನೆಯಲ್ಲಿ ಶ್ರೀ ಎಂದು ಐದು ಬಾರಿ ಕೆತ್ತಿರುವುದು ಈ 
ಶಾಸನದ ವೈಶಿಷ್ಟ್ಯ ಎನ್ನಬಹುದು. 

3) ಸೌಳಂಗ ಶಾಸನ ಎಂ.ಎ.ಆರ್‌. 1942/72 ಇಮ್ಮಡಿ ಹರಿಹರ ಕಾಲ (ಕ್ರಿ.ಶ. 
1392) ಸೌಳಂಗ ಪೂಲೀಸು ಠಾಣೆ ಎದುರಿಗಿರುವ ವೀರಗಲ್ಲು ಶಾಸನ. ವಿಜಯನಗರ 
ದೊರೆ ಇಮ್ಮಡಿ ಹರಿಹರ- 2 ಆಳ್ವಿಕೆ ಕಾಲಕ್ಕೆ ಸೇರಿದ್ದು ಆರಗದ ಜನ್ನರಸ ಒಡೆಯರು 


೫.೨ ವಿಜಯನಗರ ಅಧ್ಯಯನ ೧೩ 


ನಾಡಿನ ಸಮಳಂಗದ (ಸವಳಂಗ) ಕರಿಯ ಗೌಡನ ದಣಾಯಕ ತುರುಬಗೌಡನು ಮಲ್ಲಪ್ಪ 
ವಿರುದ್ಧ ಕಾಳಗದಲ್ಲಿ ಮಡಿದನೆಂದೂ ಆತನ ತಂದೆ ಹಾಡಿಯ ಹರಿಗೆ ನಾಯಕ ವೀರಗಲ್ಲು 
ಸ್ಥಾಪಿಸಿದನೆಂದೂ, ವೀರಗಲ್ಲು ಮಾಡಿಸಿದಪನು ಮುದ್ದೋಜನ ಮಗ ದೇವೋಜನೆಂದು 
ಉಲ್ಲೇಖವಾಗಿದೆ. ಕೊನೆಯಲ್ಲಿ ಮಂಗಳ ಮಹಾ ಎಂದಿದೆ. ಈ ಶಾಸನದಲ್ಲಿ ಹರಿಹರ 
ನೇರ ಸಂಬಂಧವಿಲ್ಲದಿದ್ದರೂ ವಿಜಯನಗರ ಉಪ ರಾಜಧಾನಿಯಾಗಿದ್ದ ಆರಗದ 
ಜನ್ನರಸನು ತನ್ನ ಚಕ್ರವರ್ತಿಯರ ಹೆಸರನ್ನು ಕೆತ್ತಿಸಿರುವುದು ಈ ಶಾಸನದ 
ವೈಶಿಷ್ಟ್ಯವಾಗಿದೆ. 

4) ಯರಗನಹಾಳು : ಯರಗನಹಾಳು ವೀರಭದ್ರ ದೇವಾಲಯ ಹತ್ತಿರವಿರುವ 
ವೀರಗಲ್ಲು ಶಾಸನ ಸಂಖ್ಯೆ ಎಂ.ಎ.ಆರ್‌. 1942/69 ಕ್ರಿ.ಶ. 1397 ಕೆ ಸೇರಿದ್ದು ಈ 
ಶಾಸನದಲ್ಲಿ ವಿಜಯನಗರ ಅರಸರ ಉಲ್ಲೇಖ ಇರುವುದಿಲ್ಲ. ಸಂಗೆಯ ನಾಯಕನು 
ಹೋರಾಟದಲ್ಲಿ ಮಡಿದ ಸಂಗತಿ ಉಲ್ಲೇಖವಾಗಿದೆ. ಶಾಸನ ಅಪೂರ್ಣವಾಗಿದೆ. ಈ 
ಶಾಸನ ವಿಜಯನಗರ ಅರಸು ಇಮ್ಮಡಿ ಹರಿಹರನ ಕಾಲಕ್ಕೆ ಸಂಬಂಧಿಸಿದೆ. 

5) ಸುರಹೊನ್ನೆ ಶಾಸನ ಸಂಖ್ಯೆ 71 ಇಮ್ಮಡಿ ಹರಿಹರ (ಕ್ರಿ.ಶ. 1397) ಧರ್ಮ 
ಶಾಸನ ಸುರಹೊನ್ನೆ ಗ್ರಾಮದ ಶಿವಲಿಂಗಪ್ಪ ಹಿತ್ತಲಲ್ಲಿರುವ ಶಾಸನವು ಇಮ್ಮಡಿ ಹರಿಹರ 
ಕಾಲಕ್ಕೆ ಸೇರಿದ ಅಪರೂಪದ ಧರ್ಮ ಶಾಸನವಾಗಿದೆ. 39 ಸಾಲುಗಳಿರುವ ಈ ಶಾಸನದ 
ಆರಂಭದ 13 ಸಾಲುಗಳು ಶ್ಲೋಕವಿದೆ. ಇಮ್ಮಡಿ ಹರಿಹರ ಹಸ್ತಿನಾವತಿ ಕೋಟೆ 
ಆಳುತ್ತಿದ್ದ ಉಲ್ಲೇಖವಿದೆ. ಮತ್ತು ಆ ಸಮಯದಲ್ಲಿದ್ದ ಮಹಾಪ್ರ ಧಾನ ತುರಕದಳ 
ವಿಭಾಡ ಸಪ್ತಕೊಂಕಣ ಧೂಳೀಪಟ, ಕದಂಬ ಸೂರೈಕಾರ ಕದಂಬ ಪುರಜನ ಪ್ರತಿಪಾಲನ, 
ಗೋವಾಪುರ ವರಾಧೀಶ್ವರ ಶಿ ಶ್ರೀ ವೀರವಸಂತಮಾಧವರಾಯರ ಕುಮಾರ ಬಚಣ್ಣ 
ರಾಯನು ಆಳುತ್ತಿದ್ದನೆಂದೂ, ಬೊಲ್ಲರಸನ ಮಗ ಅನಂತಪ್ಪ ನಂದಾಪುರದಲ್ಲಿ ಸುಂಕದ 
ಅಧಿಕಾರಿಯಾಗಿದ್ದನೆಂದೂ, ಪಾಂಡ್ಮನಾದ ಒಳಗಣ ಹೊಳಗುಂಡಿಯ ಪುರದ ಬಾಳಿನಾಥ 
ದೇವರ ಅಮೃತ ಪಡಿಗೆ, ರಾಯರಾಜಗುರು ಖಂಡೆರಾಯ ಖಳೇಶ್ವರದೇವ ಅಯ್ಕನವರಿಗೆ 
ಧಾರಾಪೂರ್ವಕವಾಗಿ ಕೊಟ್ಟ ಧರ್ಮಶಾಸನ, ಕ್ರಿ.ಶ. 1397ರ ಪುಣ್ಯ ಕಾಲದಲ್ಲಿ 
ಗುತ್ತಿವೇಂಠೆಯಕೆ ಸೇರಿದ ಬಳೆಯನಾಡಿನೊಳೆಗಿನ RR ಯ ಗ್ರಾಮದ ಕಾಲುವಳಿ 
ಸುರಹೊನ್ನೆಯ ಪುರದಲು ನಮ್ಮ ಸುಂಕಕೆರೆ ಸಲುವ ಗ್ರಾಮಗದ್ಮಾಣ ಪಂಚಗಾರುಕ 
ಮಗ್ಗದೆರೆ ಮುದ್ರೆ ಧನಮಾರು ಮದುವದೆರೆ, ಗಾಣದೆರೆ, ಹುಡಿಕೆದೆರೆ, ಕುಲುಮೆದೆರೆ, 
ಮುಂತಾದ ಸುಂಕಗಳನ್ನು ಬಾಳನಾಡ್‌ ದೇವರ ಅಮ್ರುತಪಡಿ ನಂದಾದೀವಿಗೆಗೆ 
ಧಾರಾಪೂರ್ವಜಕವಾಗಿ, ಕೊಟ್ಟ ಧರ್ಮಶಾಸನವಾಗಿದೆ. 25ನೇ ಸಾಲಿನಿಂದ 39 
ಸಾಲಿನವರೆಗೆ ಶಾಪಾಶಯ ಮತ್ತು ಧರ್ಮ ರಕ್ಷಿಸಿದ ಪುಣ್ಮಾಶಯ ಶಾಸನವಿದೆ. 
ಕೊನೆಯಲ್ಲಿ ಶ್ರೀ ಎಂದು ಒಂದು ಸಾರಿ ಮಾತ್ರ ಉಲ್ಲೇಖವಿದೆ. ಏಳು ಶತಮಾನಗಳ 


ಹೊನ್ನಾಳಿ ತಾಲ್ಲೂಕಿನ ಶಿಲಾ ಶಾಸನಗಳಲ್ಲಿ ವಿಜಯನಗರ ಅರಸರು ೫೩ 


ಹಿಂದೆ ಇಂದಿನ ನ್ಮಾಮತಿಗೆ, ನೇಮತ್ತಿ ಎಂಬ ಹೆಸರಿತ್ತು ಮತ್ತು ಸುರಹೊನ್ನೆ ಗ್ರಾಮದ 
ಪ್ರಾಚೀನತೆಯ ಜೊತೆಗೆ ಅಂದು ಚಲಾವಣೆಯಿದ್ದ ಕೈಕಸುಬುಗಳ ಉಲ್ಲೇಖ ಮತ್ತು 
ಅವುಗಳ ಸುಂಕ ಪದ್ದತಿ ಕುರಿತು ಬೆಳಕು ಚಲ್ಲುತ್ತದೆ. ಇಂದಿನಂತೆಯೆ ಕೈ ಮಗ್ಗಗಳು, 
ಗಾಣಗಳು ಮಾತ್ರವಲ್ಲದೆ ಮದುವೆ ಸುಂಕ, ಹುಡಿಕೆ ಸುಂಕ, ಕುಲುಮೆ ಸುಂಕಗಳೂ 
ಇದ್ದ ಸಂಗತಿಯನ್ನು ತಿಳಿಸುವ ಇದೊಂದು ವಿಶಿಷ್ಟ ಶಾಸನವಾಗಿದೆ. 

6) ಸಿಂಗಟಗೆರೆ ಶಾಸನ ಸಂಖ್ಯೆ 7 ಹೊ. 96 ಇಮ್ಮಡಿ ಹರಿಹರ ಕ್ರಿ.ಶ. 1401: 
ಧಾತು ಸಂವಸತ್ಸರದ ಆಶ್ವೀಜ ಶುದ್ದ-1 ಸಿಂಗಟಗೆರೆ ಗ್ರಾಮದ ಬಸವನಗುಡಿಯ 
ದಕ್ಷಿಣಕ್ಕಿರುವ ಹರಿಹರ2 ಚಕ್ರವರ್ತಿಯ ಆಳ್ವಿಕೆಕಾಲದ ಈ ಶಾಸನ ಬಹಳವಾಗಿ ಸವೆದು 
ಹೋಗಿದೆ. ಮೊದಲ 3 ಸಾಲುಗಳು ಮತ್ತು 10ನೇ ಸಾಲಿನ ನಂತರದ ಶಾಸನ 
ಒದಲಾಗುವಂತಿಲ್ಲ. ಶಾ.ಶ. 1323ರ ಉಲ್ಲೇಖವಿರುವ ಶಾಸನದಲ್ಲಿ ಶ್ರೀ ವೀರಪ್ರತಾಪ 
.ಶ್ರೀ ಹರಿಹರರಾಯ ಆಳುತ್ತಿರುವಾಗ ರಾಮನಕೆರೆ ಕಾಲುವೆ ಹಿಂದೂ, ಶ್ರೀಮಂನು, 
ಸೋಮನಾಯ್ಯ, ನಾಗೆಯಣ್ಣ, ನೈಕಂಣರಸರ ಕುಮಾರ ನಾಗಣಗಳೂ ಎಂಬ 
ಉಲ್ಲೇಖವಿದೆ. ಈ ಶಾಸನ ಉದ್ದೇಶ ತಿಳಿದುಬರುತ್ತಿಲ್ಲ. ಬಹುಶಃ ಕೆರೆ ನಿರ್ಮಾಣ 
ಶಾಸನವಿರಬಹುದು. 

7 ಸೌಳೆಂಗ: ಶಾಸನ ಸಂಖ್ಯೆ ಎಂ.ಎ.ಆರ್‌. ರಿ. 1942/77 ಕ್ರಿ.ಶ. 1402, 
ಮಹಾಸತಿಕಲ್ಲು ಸೌಳಂಗ ಗ್ರಾಮದ ಮುಸಾಫಿರ ಖಾನ ಸಮೀಪದಲ್ಲಿರುವ ಮಹಾಸತಿ 
ಶಿಲ್ಪ. ಶಾಸನದ ಮೊದಲ ಪಟ್ಟಿಕೆಯಲ್ಲಿ 3 ಸಾಲುಗಳೂ ಎರಡನೆ ಪಟ್ಟಿಕೆಯಲ್ಲಿ 4 
ಸಾಲುಗಳ ಶಾಸನವಿದೆ. ಶಾ. ಶಕವರುಷ 1324 (ಕ್ರಿ.ಶ. 1402) ಆರಂಭದಲ್ಲಿ ಶೈವ 
ಶ್ಲೋಕವಿದೆ. ಈ ಶಾಸನ ಹರಿಹರ 2 ಆಳ್ವಿಕೆ ಕಾಲಕ್ಕೆ ಸೇರಿದ್ದರೂ ಆತನ 
ಉಲ್ಲೇಖವಿರುವುದಿಲ್ಲ. ಅರಮನೆ ಗೊಂಡಿಯರ ಗಂಡ ಸ್ವಾಮಿಗೆ ದ್ರೋಹಿಗಳ 
ಗಂಡಸ್ವಾಮಿ... ಬಯಿರಗೌಡನ ಮಗ ಅರಿಯಪ, ಆತನ ಪತ್ನಿಯಾದ ದೇಮಲಯಿ 
ಮಲ್ಲಾಯಿಗಳು ಸತಿ ಹೋದ ನೆನಪಿಗೆ ಚೀಲಗೌಡನ ಶಾಸನಕ್ಕೆ ಮಂಗಳ ಮಹಾಶ್ರೀ 

ಶ್ರೀ ಹಡಪದ... ಎಂಬ ಉಲ್ಲೇಖವಿದೆ. ಈ ಶಾಸನದಲ್ಲಿ ಸೌಳಂಗ ಗ್ರಾಮದ 
ಹ: "ಖವಿಲ್ಲದಿರುವುದು ಮತ್ತು ಶ್ರೀ ಎಂಬುದು ಮೂರು ಬಾರಿ ಉಲ್ಲೇಖವಾಗಿರು 
ವುದು ನಂತರ ಹಡಪದ ಎಂದು ಇರುವುದು ವಿಶಿಷ್ಟವಾಗಿದೆ. "ಹಡಪದ" ಎನ್ನುವುದು 
ಶಾಸನ ಕಟೆದ ಶಿಲ್ಪಿಯ ಹೆಸರು ಇರಬಹುದು. 

8) ನ್ಯಾಮತಿ : ಶಾಸನ ಸಂಖ್ಯೆ 7 ಹೊ. 68 ಶಾ.ಶಕ 1325 ಕ್ರಿ.ಶ. 1403 ಶಾಸನ 


(2) 


ನ್ಯಾಮತಿ ಗ್ರಾಮದ ಬೇಡರ ಕೇರಿಯಲ್ಲಿರುವ ವೀರಭದ್ರ ದೇವಸ್ತಾನದ ಪಶ್ಚಿಮ 


ದಿಕ್ಕಿನಲ್ಲಿರುವ ಈ ಶಾಸನ ಸಹ ಅಲ್ಲಲ್ಲಿ ತ್ರುಟಿತವಾಗಿದ್ದು 10 ಸಾಲುಗಳಿವೆ. 
ವಿಜಯನಗರ ಚಕ್ರವರ್ತಿ ಹರಿಹರ 2 ಆಳ್ಳಿಕೆ (1377-1401) ಅಂತಿಮ ಕಾಲದಲ್ಲಿ 


ಉಲ ವಿಜಯನಗರ ಅಧ್ಯಯನ ೧೩ 


ಆತನ ಮಗ ಶ್ರೀ ವೀರಪ್ರತಾಪ... ಪಯರಾಯ ಮಹಾರಾಜರು ವಿಜಯನಗರಿಯ 
ನೆಲವೀಡಿನಲು ಆಳುವಾಗ ನಿಲ್ಲಿಸಿದ ಶಾಸನವಾಗಿದೆ. ಶ್ರೀ ಹರಿಹರ 2 ನಂತರ ಆತನ 
ಹಿರಿಯ ಮಗ ಬುಕ್ಕರಾಯ ಮತ್ತು ವಿರೂಪಾಕ್ಸರಾಯರ: ಮಧ್ಯೆ ಸ್ಪರ್ಧೆ ಇದ್ದು ಎರಡು 
ವರ್ಷ ಆಳಿದ್ದಾರೆ. (1404-06). ನಂತರ ದೇವರಾಯ (1406-22) ವರೆಗೆ ವಿಜಯನಗರ 
ಚಕ್ರವರ್ತಿಯಾಗಿ ಆಳಿದ್ದಾನೆ. ಕಾರಣ ಈ ಶಾಸನ ಕಾಲದಲ್ಲಿ ಬುಕ್ಕರಾಯ ಅಥವಾ 
ವಿರೂಪಾಕ್ಸರಾಯರ ಹೆಸರಿನಲ್ಲಿ ನಿಲ್ಲಿಸಿರಬಹುದೆಂದು ತೀರ್ಮಾನಿಸಬಹುದು. 
ಮಾರಪಯ, ರೊದ್ದದ ಗೋವ ನಿಗಳಂಕಮಲ್ಲ, ಶತಶಾಲುಕ್ಕ ಮಲ್ಲ, ಒಣನಳಿರಾಜಂ 
ಬಳ್ಳಿನಾಡ ನೆಲವತ್ತಿಯ.... ರುತ್ತ ಮಿರ್ದಲ್ಲಿ ಶಕವರುಷ 1325 ಎಂಬಲ್ಲಿಗೆ ಶಾಸನ 
ಸವೆದು ಹೋಗಿದೆ. ವಿಜಯನಗರ ಅರಸ ಇಮ್ಮಡಿ ಹರಿಹರ ನಿಧನವಾದ ನಂತರ 
ಅಥವಾ ಅಂತಿಮ ಕಾಲದ ಈ ಶಾಸನದಲ್ಲಿ ಆತನ ಮಗನ ಹೆಸರಿನಲ್ಲಿ ಸ್ಥಾಪಿತವಾದ 

ಶಾಸನವಾಗಿದೆ. ನ್ಮಾಮತಿಯ ಹೆಸರು 15ನೆಯ ಶತಮಾನದಲ್ಲಿ ಯೂ ನೆಲವತ್ತಿ 
ಎಂದಾಗಿತ್ತು ಎಂಬುದು ತಿಳಿದುಬರುತ್ತದೆ. 
9) ಚಿಕ್ಕ ಗೋಣಿಗೆರೆ ಶಾಸನ ಸಂಖ್ಯೆ ಗಿಯುಯ ಹೊ. 101 ದಾನಶಾಸನ 
ಚಿಕ್ಕಗೋಣಿಗೆರೆ ಕಲ್ಲೇಶ್ವರ ದೇವಾಲಯದ ಪೂರ್ವಕ್ಕಿರವ ಶಾಸನ ಪ್ರಮಾದಿ ಸೆಂ. 
ಮಾಘ ಶು. 11 ಸೋಮವಾರ ಗಾಜನೂರು ಶರಕರಿಗೌಡ, ತಿರುಮಲೆ ಧನ್‌: 
ನಿವಾಸಿ ಮಠವ ಕಟ್ಟಿಕೊಂಡಿರುವ ಸುರಗಿ ಒಡೆಯರಿಗೆ ನಾವು ಕೊಟ್ಟ ವಿವರ ಶಿ 
ಕೃಷ್ಣರಾಯ ಮಹಾರಾಯರು ನಮಗೆ ಉಂಬಳಿಯಾಗಿ ಕೊಟ್ಟಿ ಚಿಕ್ಕ ಕ 
ಗ್ರಾಮವನ್ನು ನಮ್ಮ ತಂದೆ-ತಾಯಿಗೆ ಪುಣವಾಗಬೇಕೆಂದು ಶಿವಾರ್ಪಣ ಮಾಡಿದೆವು. 
ಇದರ ಬೇಡಿಕೆ, ಬಿರಾಡ ಕಾಣಿಕೆ ಸುಂಕ ತಳವಾರಿಕೆ ನೋಡಿಕೊಂಡು ಕಲಿ ಪರಿಯಂತ 
ಅನುಭವಿಸಬೇಕೆಂದು, ಇದಕ್ಕೆ ಅಡ್ಡಿ ್ಲಿಪಡಿಸಿದವರಿಗೆ ಶಾಪಾಶಯ 8 ಸಾಲು ಇದೆ. ಒಟ್ಟು 
23 ಸಾಲುಗಳೆ ಶಾಸನದ 14 ಮತ್ತು 15ನೇ ಸಾಲುಗಳು ತ್ರು ಟಿತವಾಗಿದೆ. ಇದೊಂದು 
ಪುನರ್‌ದಾನ ಶಾಸನ. ಇಡೀ ಗಾ ್ರಿಮವನ್ನೇ ಮಠಕ್ಕೆ ಉಂಬಳಿಯಾಗಿ ಕೊಟ್ಟ ವಿವರಗಳಿವೆ. 
ಇದು ಕೃಷ್ಣ ದೇವರಾಯನ ಕಾಲಕ್ಕೆ ಸೇರಿದೆ. ಅರುವ ಪಯ ಪಟ್ಟಣ ಎಲ್ಲಿದೆ? 
ತೀರ್ಮಾನಿಸಬೇಕಾಗಿದೆ. | 

10) ಶಿವಮೊಗ್ಗ ಸಂಪುಟದ ಅನುಬಂಧ ಹೊ. 124- ಸೌಳಂಗ- ಶಿವಮೊಗ್ಗ ರಸ್ತೆ 
ಎಡಭಾಗದಲ್ಲಿ ನಿಲ್ಲಿಸಿದ 4 ಸಾಲಿನ ಶಾಸನ ಈಗ ಹೂತುಹೋಗಿದೆ. `ಆನೆಗೊಂದಿಯ 
ಮಠದ ವಿಜೇಂದ್ರ ಒಡೆಯರ ಸಉಳಂಗದ ಗಾ ಗ್ರಾಮಕ್ಕೆ ಶುಭಮಸ್ತು ಎಂದಿದೆ. ಇದು 
16ನೇ ಶತಮಾನದ ಲಿಪಿ ಹೊಂದಿದ್ದು, ಆನೆಗೊಂದಿ ಮಠದ ವಿಜೇಂದ್ರ ಒಡೆಯರು 
ಸವುಳಂಗ ಗ್ರಾಮಕ್ಕೆ ಭೇಟಿ ನೀಡಿ ಶುಭ ಹಾರೈಸಿದ ಶಾಸನವಾಗಿದೆ. 


ಹೊನ್ನಾಳಿ ತಾಲ್ಲೂಕಿನ ಶಿಲಾ ಶಾಸನಗಳಲ್ಲಿ ವಿಜಯನಗರ ಅರಸರು ೫2 


ಆಕರಗಳು 
1) ° ಗೋಪಾಲ ಬಾ.ರಾ.ಡಾ. ಸಂ. ವಿಜಯನಗರ ಶಾಸನ ಅಧ್ಯಯನ 
ಪ್ರ. ರಾಜ್ಯಪುರಾತತ್ವ ಮತ್ತು ವಸ್ತು 
ಸಂಗ್ರಹಾಲಯ ಮೈಸೂರು 


2) ಕೊಟ್ರೇಶ್‌ನಾ ಉತ್ತಂಗಿ ಡಾ. ಸಂ. ಹೊನ್ನೆಲೆಗಳು, 
ಪ್ರಹಸನಾದ್ರಿ ಪ್ರಕಾಶನ, ಹೊನ್ನಾಳಿ, 
| ವರ್ಷ 2004 
: 3) ಜಯದೇವಪ್ಪ ಜೈನಕೇರಿ ಲೇ. ವಿಜಯನಗರ ಅಧ್ಯಯಂ ಸಂಪುಟ 8 


ಪ್ರ. ನಿರ್ದೇಶಕರು, ರಾಜ್ಮ ಪ್ರಾಚ್ಯವಸ್ತು 
ಮತ್ತು ವಸ್ತುಸಂಗ್ರಹಾಲಯಗಳ 
ನಿರ್ದೇಶನಾಲಯ, ಹೊಸಪೇಟೆ 2003 


೬. ದೇವರಾಯನ ಹರಳುಕುಂಟೆಯ ಅಪ್ರಕಟಿತ ಶಾಸನ 


ಡಾ. ಎಂ.ಜಿ. ಮಂಜುನಾಥ 


ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಹರಳುಕುಂಟೆ ಗ್ರಾಮವು ಕೋಲಾರ ಜಿಲ್ಲೆಯ 
ಅತ್ಯಂತ ಪ್ರಾಚೀನ ಗ್ರಾಮಗಳಲ್ಲೊಂದು. ಈ ಗ್ರಾಮವು ಐತಿಹಾಸಿಕವಾಗಿ, ಧಾರ್ಮಿಕವಾಗಿ 
ಹಾಗೂ ಸಾಂಸ್ಕೃತಿಕವಾಗಿಯೂ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಈ ಗ್ರಾಮದ 
ಹೊರವಲಯದಲ್ಲಿ ಕ್ರಿ.ಶ. ಸುಮಾರು 450 ರ ಕಾಲಘಟ್ಟದಲ್ಲಿ ಗಂಗದೊರೆ ಇಮ್ಮಡಿ 
ಮಾಧವನು ವ ಬೌದ್ದ ವಿಹಾರವೊಂದರ ಅವಶೇಷವನ್ನು ಪತ್ತೆಹಚ್ಚಿ ಆ ಬಗ್ಗೆ 
ಒಂದು ಸಂಶೋಧನಾ ಲೇಖನವನ್ನು ಪ ಪ್ರಕಟಿಸಿದೆ. ಆ ಸಂದರ್ಭದಲ್ಲಿ ಹರಳುಕುಂಟೆಯಲ್ಲಿ' 
ಕ್ಲೇತ್ರ ಕಾರ್ಯ ಮಾಡುತ್ತಿದ್ದಾಗ ಆ ಊರಿನ ಆಂಜನೇಯ ದೇವಾಲಯದ ಹೊರ 
ಗೋಡೆಯ ಬಳಿ ಕಣಶಿಲೆಯ ಫಲಕವೊಂದರ ಮೇಲೆ ಬರೆಯಲಾಗಿದ್ದ ಶಿಲಾ ಶಾಸನ 
“ವೊಂದು ದೊರೆಯಿತು. ಆ ಶಾಸನದ ಪಾಠ ಈ ಕೆಳಗಿನಂತಿದೆ : 


|. ಸ್ವಸ್ತಿಶ್ರೀ ** * * ಸಂವತ್ಸರದ ಮಾಗ ಸುಂ೧೦ಆ 

2. ಶ್ರೀಮನು ಮಹಾಮಂಡಳೇ ಸ್ವರ ರಾಜಾಧಿರಾ 

5. ಜ ರಾಜಪರಮೇಸ್ವರ ಬಾಸೆಗೆ ತಪ್ಪುವ ರಾಯರಗಂ 
4. ಡ ಶ್ರೀ ವೀರಹರಿಹರರಾಯರ ಕುಮಾರ ದೇವರಾ 
5. ಯರು ಆಳುವ ಕಾಲದಲ್ಲಿ ಮುಳುವಾಯಿ | 

6. ರಾಜ್ಮದ ಹೊದೆನಾಡ ಹರಳುಕುಂಟೆ ಜೋತಿಯ 

7. ನಾಯಕರ ಮಗ ಮದ್ದಿಯನಾಯಕರು ಮಾ 

8. ಡಿದ ಪದಿಷ್ಟಿ ಹನುಮಂತದೇವರು ಹ 

9. ನುಮಂತ ದೇವರ ಪೂಜಾರಿಗೆ ಕೊಟ್ಟ ಗದ್ದೆ ಅಇ 
10. ಗೊಳಹೊಲ ಮೂಗೊಳ ॥ ಹನುಮಂತದೆವರಮಾ 
11. ಡಿದ ಪಿತ್ತಾರಿಗೆ ಕೊಟ್ಟಗದ್ದೆ ಅಇಣಗೊಳಹೊಲಮೂ 
12. ಗೊಳ ಸರ್ಬ್ಣಮಾನ್ಮಇಧರ್ಮೇವನು ಆರೊಬ್ಬಲಳಿ 
13. ದಡೆಗಂಗೆಯ ತಡಿಯಲಿ ಕವಿಲೆಯಕೊಂ 

14. ದಪಾಪದಲಿ ಹೋವನೂ ॥ 


ದೇವರಾಯನ ಹರಳುಕುಂಟೆಯ ಅಪ್ರಕಟಿತ ಶಾಸನ ೫೭ 


ವಿಜಯನಗರದ ಅರಸ ವೀರಹರಿಹರರಾಯನ ಮಗ ದೇವರಾಯನು ಆಳುತ್ತಿದ್ದ 
ಕಾಲದಲ್ಲಿ ಮುಳವಾಯಿ ರಾಜದ ಹೊದೆನಾಡಿಗೆ ಸೇರಿದ ಹರಳುಕುಂಟೆಯ ಜ್ಯೋತಿಯ 
ನಾಯಕರ ಮಗ ಮದ್ದಿಯನಾಯಕರು ಹನುಮಂತದೇವರನ್ನು ಪ್ರತಿಷ್ಠೆ ಮಾಡಿಸಿ ಆ 
ದೇವರ ಪೂಜಾರಿಗೆ 5 ಕೊಳಗ ಗದ್ದೆ, 3 ಕೊಳಗ ಹೊಲವನ್ನು ಕೊಟ್ಟರು. ಹನುಮಂತ 
ದೇವರ ವಿಗ್ರಹವನ್ನು ಮಾಡಿದ ಶಿಲ್ಪಿಗೆ 5 ಕೊಳಗ ಗದ್ದೆ ಮೂರು ಕೊಳೆಗ ಹೊಲವನ್ನು 
ಯಾವ ತೆರಿಗೆಗಳೂ ಇಲ್ಲದಂತೆ ಸರ್ವಮಾನ್ಮವಾಗಿ ಕೊಟ್ಟರು ಎಂದು 'ಶಾಸನ 
ದಾಖಲಿಸಿದೆ. 


ಪ್ರಸ್ತುತ ಶಾಸನೋಕ್ತ 1ನೇ ದೇವರಾಯನು ಕ್ರಿ.ಶ 1404 ರಿಂದ 1421 ರವರೆಗೆ 
ಅಧಿಕಾರದಲ್ಲಿದ್ದನು. ಆ ಕಾಲಘಟ್ಟದಲ್ಲಿ ವಿಜಯನಗರದ ಸಾಮ್ರಾಜ್ಯಕ್ಕೆ ಸೇರಿದ್ದ 
ಮುಳವಾಯಿ ರಾಜ್ಯವು ಒಂದು ಪ್ರಮುಖವಾದ ಆಡಳಿತ ಘಟಕವಾಗಿತ್ತು. ಮುಳವಾಯಿ 
ರಾಜ್ಯಕ್ಕೆ ಸೇರಿದ ಹೊದೆನಾಡು ಪ್ರಸ್ತುತ ಶ್ರೀನಿವಾಸಪುರ ತಾಲೂಕಿನ ಹೊದ್ದಿ ಎಂದು 
ಗುರುತಿಸಬಹುದು. ಹರಳುಕುಂಟೆ ಗ್ರಾಮವು ಕ್ರಿ.ಶ. 4ನೆಯ ಶತಮಾನದಷ್ಟು 
ಪ್ರಾಚೀನವಾಗಿದ್ದು ಕ್ರಿ.ಶ. ಸು. 450ರ ಕಾಲದ ಗಂಗದೊರೆ ಇಮ್ಮಡಿ ಮಾಧವನ ಮೆಳೆ 
ಕೋಟೆ ತಾಮ್ರ ಶಾಸನದಲ್ಲಿಯೂ ದಾಖಲಾಗಿದೆ. ಹೊದೆನಾಡು ಪುದೋಲಿ, ಪುದಲ್ಲಾಡು, 
ಹೊದಲವಾಡಿ, ಹೊದ್ದಿ ಎಂದು ಶಾಸನಗಳಲ್ಲಿ ದಾಖಲಾಗಿರುವುದನ್ನು ಗುರ್ತಿಸಬಹುದು. . 
ಜ್ಯ್ಕೋತಿನಾಯಕನ ಮಗ ಮದ್ದೆಯ ನಾಯಕನು ಹರಳುಕುಂಟೆಯ ಸ್ಥಳೀಯ ಪಾಳೆಯ 
ಗಾರನಾಗಿ ಆಳ್ವಿಕೆ ಮಾಡುತ್ತಿದ್ದನು. ಹರಳುಕುಂಟೆ ಗ್ರಾಮದಲ್ಲಿ ವಿಜಯನಗರದ ಅರಸರ 
ಕಾಲದಲ್ಲಿ ನಿರ್ಮಿಸಿದ ಕೋಟೆಯ ಅವಶೇಷಗಳನ್ನು ಈಗಲೂ ಗಮನಿಸಬಹುದು. 


೭. ವಳ್ತೂರು ಮಹಾಲಿಂಗೇಶ್ವ ರ ದೇವಸ್ಥಾ ನದ 
ಇಮ್ಮಡಿ ದೇವರಾಯನ ಶಾಸನ - ಒಂದು ಅಧ್ಯ ಯನ 


- ಡಾ. ಬಿ.ಜಗದೀಶ ಶೆಟ್ಟಿ 


ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ತಾಲೂಕಿನ ವಳ್ಳೂರು ಇತಿಹಾಸ ಕಾಲದಲ್ಲಿ 
ವಿವಿಧ ಚಟುವಟಿಕೆಗಳ ಕೇಂದ್ರ ವಾಗಿತ್ತು. ವಿಜಯನಗರ ಆಡಳಿತ ಕಾಲದಲ್ಲಿ ಬಾರಕೂರು 
ರಾಜ್ಯದ ಭಾಗವಾಗಿತ್ತು. ಇಲ್ಲಿನ ಪ ಪ್ರಮುಖ ದೇವಾಲಯ ಮಹಾಲಿಂಗೇಶ್ವ ರ ದೇವಸ್ಥಾನ. 
ಈ ದೇವಸ್ಥಾನದಲ್ಲಿ ವಿಜಯನಗರ ಕಾಲದ ಮೂರು ಶಾಸನಗಳಿವೆ. ಒಂದರಲ್ಲಿ 
ಅಕ್ಷರಗಳು ಬಹಳಷ್ಟು ನಷ್ಟ ವಾಗಿದ್ದು, ಹೆಚ್ಚಿನ ವಿವರಗಳು ತಿಳಿದುಬರುವುದಿಲ್ಲ. 
ಇನ್ನೊಂದು ಶಾಸನ ವಿಜಯನಗರ ದೊರೆ ಇಮ್ಮಡಿ ದೇವರಾಯನ ಕಾಲದ್ದಾಗಿದೆ. ಈ 
ಶಾಸಿನ ಪ್ರಕಟವಾಗಿದ್ದರೂ ವಿವರವಾದ ಅಧ್ಯಯನ ಆಗಿಲ್ಲ. ಈ ಶಾಸನದ ವಿವರವಾದ 
ಅಧ್ಯಯನ ಈ ಪ್ರಬಂಧದ ಉದ್ದೇಶ. 

ಇಲ್ಲಿ ಅಧ್ಯಯನಕ್ಕೆ ಆರಿಸಿಕೊಂಡಿರುವ ಶಾಸನ ವಿಜಯನಗರ ದೊರೆ ಇಮ್ಮಡಿ 
ದೇವರಾಯನದ್ದು. ಈ ಶಾಸನ 34 ಸಾಲುಗಳನ್ನು ಹೊಂದಿದ್ದು ಅದರ ತೇದಿ ಶಕ 
ವರ್ಷ 1360ನೇಯ ಪಿಂಗಳ ಸಂವಸ್ತರದ ಕಾರ್ತಿಕ ಶು 1ಲು ಅಂದರೆ ಕ ಕ್ರಿ.ಶ. 1438. 
ಇದು ಕನ್ನಡ ಭಾಷೆಯಲ್ಲಿದೆ. ರಾಜ ದೇವರಾಯನನ್ನು ಸಾಮಾನ ಸ 
ಅಂದರೆ ಶ್ರೀ ಮನ್ಮ ಹಾರಾಜಾಧಿರಾಜ ರಾಜ ಪರಮೇಶ್ವರ ಎಂದು ಉಲ್ಲೇಖಿಸಲಾಗಿದೆ. 
ಆಗ ಬಾರಕೂರು ರಾಜ್ಮವನ್ನು ಆಳುತ್ತಿದ್ದವನು ಅಣ್ಣಪ್ಪ ಒಡೆಯ. ಅವನು ನೀಡಿದ 
ದತ್ತಿಯನ್ನೂ ಶಾಸನ ತಿಳಿಸುತ್ತದೆ. ಚೆನ್ನಕೇಶವ ದೇವರಿಗೆ ನೈವೇದ್ಮ್ಧ ಮತ್ತು ನಂದಾ 
ದೀಪದ ವೆಚ್ಚಕ್ಕಾಗಿ ಶಾಸನದಲ್ಲಿ ನಮೂದಿಸಲಾಗಿರುವ ಭೂಮಿಯ ಉತ್ಪನ್ನವನ್ನೂ 
ದಾನ ಮಾಡಿದ ವಿಷಯ ಶಾಸ ಸಿನದಲ್ಲಿದೆ. ಅದರೊಂದಿಗೆ ಮಹಾದೇವರ ರಕ್ಷಾ ಭೋಗ 

ಕ್ಷೀರ ಮತ್ತು ಎಣ್ಣೆಯ ಖರ್ಚಿಗಾಗಿ ನೀಡಿದ ದಾನವನ್ನೂ ಶಾಸನ ತಿಳಿಸುತ್ತದೆ. 

ಇಲ್ಲಿನ ದಾನದ ವಿವರದೊಂದಿಗೆ ಇನ್ನೂ ಅನೇಕ ವಿಷಯಗಳನ್ನೂ ಈ ಶಾಸನದ 
ಸಹಾಯದಿಂದ ಅಧ್ಯಯನ ಮಾಡಬಹುದು. ಮೊದಲನೆಯದಾಗಿ ಊರಿನ ಹೆಸರಿನ 
ವ್ಯುತ್ಪತ್ತಿ. ವಿಜಯನಗರ ಕಾಲದಲ್ಲಿ ಈ ಊರು "ವೊಳತೂರು' ಎಂಬುದಾಗಿ ಕರೆಯ 
ಲ್ಪಡುತ್ತಿತ್ತು. ಈಗ ಅದು ವಳ್ತೂರು ಆಗಿದೆ. ಕರಾವಳಿಯಿಂದ ಒಳಗೆ ಇದ್ದುದ ರಿಂದ 
ಈ ಹೆಸರು ಬಂದಿರಬಹುದು. ಎಂಬ ಅಭಿಪಾ ್ರಿಯವನ್ನು ಡಾ. ಬಿ.ವಸಂತ ಶೆಟ್ಟಿಯವರು 


ವಳ್ತೂರು ಮಹಾಲಿಂಗೇಶ್ವರ ದೇವಸ್ತಾನದ ಇಮ್ಮಡಿ ದೇವರಾಯನ ಶಾಸನ ೫೯ 


ವ್ಯಕ್ತಪಡಿಸುತ್ತಾರೆ. ಈ ಶಾಸನ ಆಗಿನ ಗ್ರಾಮಯಿದ್ದಿರಬಹುದಾದ ಊರು- 38ನ್ನು 
ಹೆಸರಿಸುತ್ತದೆ. ಅಲ್ಲದೆ ಈ ಶಾಸನದ ಕೊನೆಯಲ್ಲಿ ಊರು ಮು(ವತ್ತ ಎಂಬ)ರ ಸುಹಸ್ತಿದ 
ವೊಪ್ಪ ಎಂದು ಹೇಳಿರುವುದು ಶಾಸನ ಸಮಯದಲ್ಲಿ ಅವರ ಒಪ್ಪಿಗೆ ಪಡೆಯುವ 
ಕ್ರಮವಿತ್ತೆನ್ನುವುದನ್ನು ದೃಢೀಕರಿಸುತ್ತದೆ. | 

ಈ ಶಾಸನದಲ್ಲಿ ದಾನ ನೀಡಿರುವ ಭೂಮಿಯ ಬಗ್ಗೆ ಹೇಳುವಾಗ ಗಡಿಯನ್ನು 
ಉಲ್ಲೇಖಿಸಿದ್ದು, ಬಯಲು ಮಕ್ಕಿ ಮುಂತಾದ ಭೂಮಿಯ ವಿಭಾಗಗಳು ಕಂಡುಬರುತ್ತವೆ. 
ಹೆಚ್ಚಿನ ನೀರಾವರಿ ವ್ಯವಸ್ಥೆ ಇರುವ ತಗ್ಗಾದ ಪ್ರದೆಶ ಬಯಲಾದರೆ, ಬಯಲು ಮತ್ತು 
ಬೆಟ್ಟಿನ ಮಧ್ಯೆ ಇರುವ ಭೂಮಿ ಮಕ್ಕಿ. ಫಲವತ್ತ ತೆಯಲ್ಲಿ ಇದು ಬಯಲಿಗಿಂತ 
ನಿಕೃಷ್ಟವಾಗಿದ್ದು ಮಳೆಯ ನೀರನ್ನು ಅವಲಂಭಿಸಿದ ಭೂಮಿ.' 

ಈ ಶಾಸನ ಭೂಮಿಯ ಮಾಲಕ ಹೊಂದಿದ್ದ ಎಂಟು ಹಕ್ಕುಗಳ ಬಗ್ಗೆಯೂ 
ತಿಳಿಸುತ್ತದೆ. (ಅಷ್ಟ ಭೋಗ) ನಿಧಿ (ಸಂಪತ್ತು) ನಿಕ್ಷೇಪ (ಭೂಮಿಯಲ್ಲಿ ಹುದುಗಿರುವ 
ಆಸ್ಲಿ) ಪಾಷಾಣ (ಕಲ್ಲುಗಳಿಂದ ಕೂಡಿದ ವ್ಯವಸಾಯ ಮಾಡದ ಭೂಮಿ) ಅಗಾಮಿ 
(ಮುಂದಿನ ಹಕ್ಕು ಮತ್ತು ಸೌಲಭ್ಯಗಳು) ಸಿದ್ದ (ವ್ಯವಸಾಯ ಮಾಡಿದ ಭೂಮಿ) ಸಾಧ್ಯ 
(ಭೂಮಿ ಯಲ್ಲಿನ ಬೆಳ್ಳೆ' ಅಲ್ಲದೆ ಅದರೊಂದಿಗೆ ಗೆಯುವ ಅಳುವ ಮತ್ತು ಮರ 
ಫಲಗಳ ಮೇಲಿನ ಹಕ್ಕನ್ನು ಉಲ್ಲೇಖಿಸುತ್ತದೆ.? 

ವ್ಯವಸಾಯಕ್ಕೆ ಅಗತ್ಯವಾದ ನೀರಾವರಿ ಸೌಲಭ್ಯ ಯಾವ ರೀತಿಯಲ್ಲಿರುತ್ತದೆ 
ಎಂಬುದೂ ಈ ಶಾಸನದಿಂದ ತಿಳಿದುಬರುತ್ತದೆ. ಉದಾ: ನೀರು ಹರಿಯುವ ತೋಡು. 
ಭೂಮಿಯ ಮಾಲಕರ ಬಗ್ಗೆ ಹೇಳುವಾಗ ಅಳಿಯ ಮಾದಂಣ ಸೆಟ್ಟಿಯ ಗಡಿ ಎಂದು 
ಹೇಳಿರುವುದು ಆಗಿನ ಕಾಲದ ಸಮಾಜ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ' 
ಉಪಯುಕ ವಾದ ಮಾಹಿತಿಯಾಗಿದೆ. ತುಳುನಾಡಿನಲ್ಲಿ ಪ್ರಚಲಿತವಿರುವ ಅಳಿಯ ಸಂತಾನ 
ಪದ್ದತಿಯಂತೆ ನಾಡವ ಜಾತಿಯಲ್ಲಿ ಕುಟುಂಬದ ಹಕ್ಕು ನಿರ್ಧಾರವಾಗುವುದು ತಾಯಿಯ 
ಕಡೆಯಿಂದ. 

ಇಲ್ಲಿ ಅರಸನ ಕೆರೆಯ ಉಲ್ಲೇಖ ಬರುತ್ತದೆ. ಊರಿನ ಅಭಿವೃದ್ದಿಯ ದೃಷ್ಟಿಯಿಂದ 
ಅರಸನಿಂದ ಈ ಕೆರೆ ನಿರ್ಮಾಣವಾಗಿರಬೇಕು. ಆದ್ದರಿಂದ ಅದು ಅರಸನ ಕೆರೆಯೆಂದು 
ಹೆಸರು ಪಡೆಯಿತು. ವೈಯಕ್ತಿಕ ಭೂ ಒಡೆತನದ ಉಲ್ಲೇಖ (ಅಳಿಯ ಮಾದಂಣ ಸೆಟ್ಟಿ, 
ಕುಂಜತರ ಇತ್ಯಾದಿ) ಬಿತ್ತುವ ಬೀಜದ ಆಧಾರದ ಮೇಲೆ ಭೂಮಿಯನ್ನು ಅಳೆಯುವ 
ವಿಧಾನದ ಬಗ್ಗೆ ಉಲ್ಲೇಖವಿದೆ. ಈ ಶಾಸನ ವಳ್ತೂರಿನಲ್ಲಿ ಚೆನ್ನಕೇಶವ ದೇವಸ್ಥಾನ 
ಇದ್ದ ಬಗ್ಗೆ ತಿಳಿಸುತ್ತದೆ. ಮಹಾಲಿಂಗೇಶ್ವರ ದೇವಸ್ಥಾನ ಇರುವ ಜಾಗವನ್ನು ಈ ಶಾಸನ 
“ಮೊಳತೂರು ಕೇರಿ” ಎಂದು ಉಲ್ಲೇಖಿಸುತ್ತದೆ. ಈ ಶಾಸನ ಮಹಾಲಿಂಗೇಶ್ವರ 
ದೇವರನ್ನು “ವೊಳತೂರು ಕೇರಿಯ ಮಹಾದೇವ” ಎಂದು ಕರೆದಿದೆ. ಈ ಶಾಸನ 


೬೦ ವಿಜಯನಗರ ಅಧ್ಯಯನ ೧೩ 


ತುಳುನಾಡಿನ ದ್ರವರೂಪದ ವಸ್ತುಗಳ ಅಳತೆಯ ವಿಧಾನದ ಬಗ್ಗೆಯೂ ಬೆಳಕು 
ಚೆಲ್ಲುತ್ತದೆ. ಶಾಸನಗಳಲ್ಲಿ ಹಾಗೂ ಇತರ ಲಿಖಿತ ದಾಖಲೆಗಳಲ್ಲಿ ಈ ಬಗ್ಗೆ ಉಲ್ಲೇಖ 
ವಿದೆ. ಅದೇ ಹಾಡ ಚಂದ್ರಮಕವಿಯ ಗೊಮ್ಮಟೇಶ್ವರ ಚರಿತ್ರೆಯಲ್ಲಿ ಎಂಣೆಯ ಹಾಡ 
ಮತ್ತು ತುಪ್ಪದ ಹಾಡದ ಉಲ್ಲೇಖವಿದೆ.* ಶಾಸನವೂ ಇತರ ಶಾಸನಗಳಂತೆ ಹಾಡದ 
ಬಗ್ಗೆ ತಿಳಿಸುತ್ತದೆ. 

ಒಟ್ಟಿನಲ್ಲಿ ಈ ಶಾಸನ ಮಹಾಲಿಂಗೇಶ್ವರ ಮತ್ತು ಚೆನ್ನಕೇಶವ ದೇವಸ್ಥಾನಗಳ 
ಪ್ರಾಚೀನತೆ ಮತ್ತು ಮಹತ್ವವನ್ನು ತಿಳಿಯಲು ಸಾಮಾಜಿಕ ಮತ್ತು ಆರ್ಥಿಕ ಇತಿಹಾಸದ 
ಅಧ್ಯಯನಕ್ಕೆ ಒಂದು ಮುಖ್ಯ ಆಕರ. 


ಟಿಪ್ಪಣಿಗಳು 

1. ಬಿ.ಜಗದೀಶ್‌ ಶೆಟ್ಟಿ, "ದಿ ಆಗ್ರೋ ಇಕಾನಮಿಕ್‌ ರಿಲೇಶನ್ಸ್‌ ಆಂಡ್‌ ಸೋಶಿಯಲ್‌ ಸ್ಪಕ್ನರ್‌ 
ಇನ್‌ ದಕ್ಷಿಣ ಕನ್ನಡ ಕ್ರಿ.ಶ. 1000-1600, ಪುಟಗಳು 45-48 

2೬. ಆದೇ. ಪು. 97 

3. ಪಿ.ಗುರುರಾಜ ಭಟ್‌ “ಸ್ಟಡೀಸ್‌ ಇನ್‌ ತುಳುವ ಹಿಸ್ಟರಿ ಎಂಡ್‌ ಕಲ್ದರ್‌' (ಮಣಿಪಾಲ 
1975) ಪುಟಗಳು 256-267 | 
ಚಂದ್ರಮಕವಿ ಗೊಮ್ಮಟೇಶ್ವರ ಚರಿತ್ರೆ - (ಸಂ. ಟಿ.ಚಂದ್ರಶೇಖರ, ಪುಟ 128) 
ಲಲಿತಾ ದೇವಿಯ ಮೂಡಬಿದರೆ ಶಾಸನ, ದಕ್ಷಿಣ ಭಾರತದ ಶಾಸನಗಳು, ಸಂಪುಟ 7. 
ಎನ್‌. ಸಂಖ್ಯೆ 229 


ದೇವಸ್ಥಾನದ ಗರ್ಭಗೃಹದ ಎದುರು ಎಡಬದಿಗೆ 

ವಳ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಶಾಸನ 
|. ಶ್ರೀ ಗಣಾಧಿಪತಿಯೇ ನಮಃ ಶ್ರೀ ಸರಸ್ವತ್ಯೆ ನಮಃ ಶ್ರೀ ಗುರುಭ್ಕೋ 
ನಮಃ ಶುಭಮಸ್ತು | ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರ 
ವೆ ತ್ರಯಿಲೋಕ್ಕ ನಗರಾರಂಭ ಮೂಲ ಸ್ತಂಭಾಯ ಶಂಭವೆ ಸ್ವಸ್ಪಿ 
ಶ್ರೀ ಜಯಾಭ್ಯುದಯ ಶಕನರ್ಷ 1360 ನೇಯ ಪಿಂಗಳ ಸಂವತ್ಸರದಕಾ 
ರ್ತ್ರಿಕ ಶು ೧ಲು ಶ್ರೀ ಮನ್ಮಹಾರಾಜಾಧಿರಾಜ ರಾಜಪರಮೇಶ ರ ಶ್ರೀ ವೀರ 
6. ಶ್ರೀ ದೇವರಾಯ ಮಹಾರಾಯರು ವಿಜೆಯನಗರಿಯ ಸಿಂಹಾಸನದಲ್ಲಿರ್ದು 
Ronee ವಂರ್ನ ಧರ್ಮಶ್ರಮಂಗಳನೂ ಪ್ರತಿಪಾಲಿಸುವ ಕಾಲದಲ್ಲೂ ಅಂ 
8. ಣಪ್ಪವೊಡೆಯರು ಬಾರಕೂರು ರಾಜ್ಯವನ್ನಾಳುತ್ತಿದ್ದಲ್ಲಿ ಅಂಣಪ್ಪ ವೊಡೆಯ 


Mh Ge Me 


ವಳ್ತೂರು ಮಹಾಲಿಂಗೇಶ್ವರ ದೇವಸ್ತಾನದ ಇಮ್ಮಡಿ ದೇವರಾಯನ ಶಾಸನ ೬೧ 


3 
10. 


$1, 


23 
26. 
271. 


28. 
29. 


ರುಅರಸನಕೆಯ............೬೬೨೬೬೬೩೬೬: ಮಾಡಿದ ಧರ್ಮ ಶ್ರೀ ಶ್ರೇಯೆ 
I ಕಚುಹಾ4 
ಕಂಪ್ರತಿಗ1ಕಂಆ........... .. ಕಾಗ 16 
ನಂದಾ ದೀಪ್ತಿಗೆ ge 

LET ies eens TO RS 
ಆಕುಳೆ ಯಿಪ್ಪತ್ತು 

ಹೊಂನು ವರ್ಷಂಪ್ರತಿ ಆ ಚಂದ್ರಾರ್ಕ್ಯ ಸ್ತಾಯಿಯಾಗಿ .............. 
NN... DRE EET cee 


(ಸೀಮೆಯ) ವಿವರ ವೊಳತೂರು ಬಡಗ ಬಯಲೊಳಗೆ ಮೂಡಲು ಬಾಳಿನ 
ಮಕ್ಕಿಯಿಂದ ತಡುವಲು ತೆಂಕಲು ನೀರು ಹರಿವ ತೋಡಿದಂ ಬಡಗಲು 
ಪಡುವಲು ಆ [ಅ]ಳಿಯ ಮಾದಂಣಸೆಟ್ಟಿಯ ಗಡಿ ಇಂದಂ ಮೂಡಲು 
ಬಡಗ | 

ಣ ಕುಂಜ ತರನ ಗಡಿಯಿಂದಂ ತೆಂಕಲು ಯಿಂತಿ ಚತುಸ್ಪೀಮೆಯ ವೊ 


i ಗದ್ದೆ ಮಕ್ಕಿ ಸಹ ಬೆದೆಗಣಗಿಲು ಸಾಗಂಡುಂಗದಲು 
Be ಯು ಬಡಗಣ ಗದ್ದೆ 1 

ese ಗದ್ದೆ 1 ತಾರಲಿ 1 ಸಹ ಬಿತ್ತು ಮು5 
pee ಬಾಕು ವೊಜನ ಬಳಿ ಗದ್ದೆ 1 ಕಂ ಬಿತ್ತುಮು !' 
REESE s0 ess ದೇವರಿಗೆ 

NS ಗೆಯುವ ಆಳು ಮರ ಫಲ ನಿಧಿ ನಿಕ್ಲೇಪ 

ORE eee ಅಗಾಮಿ ಸಿದ್ದ ಸಾಧ್ಯ, ಅಷ್ಟ ಭೋಗ 
ತೆಜ ಸ್ವಾಮ್ಮಸ 

BR i cccccscccceis ಚೆಂನ ಕೆ ಶವ ದೇವರಿಗೆ ಧಾರೆಯೆ ಅದು 
ಬರದಾ 

pH csvess ooo eee ದ ಧರ್ಮ (ಸದತ್ತಾಂ ಪರದತ್ತಾವಾಮೋಹ ) 
ರೆತಿಂದಾರದತ್ರಯದಿಯತೆಷ 


ಷ್ಟಿರ್ವರ್ಷ ಸಹಪ್ರಾಣಿ (ವಿಷ್ಣಾಯಂ) ಚಾಯತೆ ಕ್ರಿಮಿ : | ಯಿ ಧರ್ಮಕ್ಕೆ 
ಅರೊಬರು | 
ರು ತಪ್ಪಿದಂ 


PS ವಾಪ್ಟೋತಿ ಪಾಲನಾದ ಚುತಂ ಪ 


D) 
1 


ಖಾತಿ 


30. 


314 


ಕ 


33.48 
34. 


ವಿಜಯನಗರ ಅಧ್ಯಯನ ೧೩ 


ದಂ | ಯಿ ಧರ್ಮವನೂ ಪಾಲಿಸ ತಪ್ಪದು 01 ಗಶಿಯನೆ ಯಿದುವರು | 
ದೇವರಿಗೆ ರಕ್ಷಾ ಭೋಗ ವೊಳತೂರು ಕೆ (ರ) ಯ ಶ್ರೀ ಮಹಾದೇವರಿಗೆ 
ವರುಷಂಪ್ರ 

NE ಹಾಡದಲು ವೊಂದು ಹಾಡ 
ಯೆಂಣೆಯನೂ ಕೊಟ್ಟು ಬಹುದು ಯಿಂತಪ್ಪುದಕೆ ವೊಳತೂರು ಊರು ಮು 
[ವತ್ತ ಎಂಟ]ರ ಸುಹಸ್ತದ ವೊಪ್ಪ ಕೇರಿಯ ಶ್ರೀ ಮಹಾದೇವರು 


ಶುಭಮಸ್ತು ಶ್ರೀ 


ಆ. ಹಂಪಿ ಶಾಸನಗಳಲ್ಲಿ ದೇಶೀ ಪ್ರವಾಸಿಗರು 


ಎನ್‌. ಎಸ್‌. ವೀರೇಶ ಉತ್ತಂಗಿ 


"ಎಲ್ಲಾ ರಸ್ತೆಗಳು ಹಂಪಿಯ ಕಡೆಗೆ' ಎಂಬ ಮಾತನ್ನು ವಿಜಯನಗರ ಮತ್ತು ಅದರ 
ಪೂರ್ವದ ಸ್ಮಾರಕಗಳು, ಶಾಸನಗಳು ಸಾಕ್ಲೀಕರಿಸುತ್ತವೆ. ಗತಕಾಲದ ಚರಿತ್ರೆಯನ್ನು 
ತನ್ನೊಡಲಲ್ಲಿ ಗರ್ಭೀಕರಿಸಿಕೊಂಡು, ದೇಶೆ -ವಿದೇಶ ಪ್ರವಾಸಿಗರನ್ನು ಸುಮಾರು ೬೦೦ 
ವರ್ಷಗಳಿಂದಲೂ ಕೈಬೀಸಿ ಕರೆಯುತ್ತಿರುವುದು ಆ ಪ್ರವಾಸಿಗರಲ್ಲಿ ಪ್ರತಿ ಕ್ಷಣ ಕ್ಷಣಕ್ಕೂ 
ಕುತೂಹಲ ಕೆರಳಿಸಿ ರೋಮಾಂಚನ ಉಂಟು ಮಾಡುತ್ತಿರುವುದು ಎಲ್ಲರ ಕಣ್ಣುಗಳ 
ಮುಂದೆ ಇದೆ. ಹಂಪಿಯ ಸ್ಮಾರಕ ಮತ್ತು ಅಳಿದುಳಿದ ಅವಶೇಷ ಗಳನ್ನು ನೋಡಲು 
ಜಗತ್ತಿನ ನಾನಾ ಭಾಗಗಳಿಂದ ಪ್ರವಾಸಿಗರು ಬರುತ್ತಾರೆ. ಬಂದ ಪ್ರವಾಸಿಗರು ತಾವು 
ನೋಡಿದ ಹಂಪಿಯ ಪರಿಸರವನ್ನು ಮತ್ತು ಸ್ಮಾಕರಗಳನ್ನು ತಮ್ಮ ನೆಲೆಯಲ್ಲಿ 
ಅರ್ಥೈಸಿಕೊಂಡು ತಮ್ಮ ಪ್ರವಾಸ ಕಥನದಲ್ಲಿ ದಾಖಲಿಸಿರುವುದು ಇತಿಹಾಸ ಪುಟಗಳಿಂದ, 
ತಿಳಿದು ಬರುತ್ತದೆ. ವಿಜಯನಗರದ ಸಾಮ್ರಾಟರ ಆಳ್ವಿಕೆಯ ಕಾಲದಲ್ಲಿ ಅನೇಕ 
ದೇಶಗಳಿಂದ ಪ್ರವಾಸಿಗರು ಹಂಪಿಗೆ ಬಂದು ಇಲ್ಲಿನ ಸ್ಮಾರಕಗಳ ಬಗ್ಗೆ ಸಾಮ್ರಾ ಟರ 
ಬಗ್ಗೆ, ಜನಸಾಮಾನ್ಮರ ಬಗ್ಗೆ-ಡೊಮಿಂಗೋ ಪೇಯಿಸ್‌, ಡುವರ್ಟೋ ಬಬ್ಬೋಸ್‌, 
ಅಬ್ದುಲ್‌ ರಜಾಕ್‌, ನ್ಯೂವಿಜ್‌, ನಿಕೊಕಾಲೋ ಕೊಂಟೆ ಇನ್ನೂ ಮುಂತಾದ ಪ್ರವಾಸಿಗರು ' 
ತಮ್ಮ ಪ್ರವಾಸ ಕಥನದಲ್ಲಿ ದಾಖಲಿಸಿರುವುದು ಕಂಡುಬರುತ್ತದೆ. 

ಹಂಪಿಗೆ ಬರೀ ವಿದೇಶ ಪ್ರವಾಸಿಗರು ಮಾತ್ರ ಬರಲಿಲ್ಲ. ದೇಶೀ ಪ್ರವಾಸಿಗರು 
(ದೇಶೀ ಎಂಬ ಪದವನ್ನು ಭಾರತೀಯರು ಎಂಬ ಅರ್ಥದಲ್ಲಿ ಬಳಸಲಾಗಿದೆ )ಹಂಪಿಗೆ 
ಬಂದು ವಿರೂಪಾಕ್ಟನ ದರ್ಶನ ಮಾಡಿದ್ದರ ಬಗ್ಗೆ, ವಿರೂಪಾಕ್ಷ ದೇವಾಲಯದ ಮುಖ್ಯ 
ಗೋಪುರ ಕಂಡು ಆನಂದಭರಿತರಾದ ಬಗ್ಗೆ, ಅಲ್ಲದೆ ಹಂಪಿಯ ನಾನಾ ಕಡೆಗೆ ತಿರುಗಾಡಿ 
ಹರ್ಷಗೊಂಡ ಬಗ್ಗೆ ಅನೇಕ ಶಾಸನಗಳು ದಾಖಲಿಸಿವೆ. ಪ್ರಸ್ತುತ ಲೇಖನದಲ್ಲಿ ನಾನು 
ಹಂಪಿ ಶಾಸನಗಳಲ್ಲಿ ಉಲ್ಲೇಖಿತವಾದ ದೇಶೀ ಪ್ರವಾಸಿಗರನ್ನು ಕುರಿತು ವಿಶ್ಲೇಷಿಸುವ 
ಪ್ರಯತ್ನ ಮಾಡಿದ್ದೇನೆ. ನನ್ನ ಈ ಅಧ್ಯಯನವನ್ನು ಈ ಕೆಳಕಂಡಂತೆ ವರ್ಗೀಕರಿಸಿಕೊಂಡಿ 
ದ್ದೇನೆ. 

೧) ರಾಜಪರಿವಾರದ ಪ್ರವಾಸಿಗರು ೨) ಉತ್ತರ ಭಾರತದ ಪ್ರವಾಸಿಗರು 
೩) ದಕ್ಟಿಣ ಭಾರತದ ಪ್ರವಾಸಿಗರು ೪) ಇತರೆ ಪ್ರವಾಸಿಗರು 


೬೪ | ವಿಜಯನಗರ ಅಧ್ಯಯನ ೧೩ 


೧) ರಾಜಪರಿವಾರದ ಪ್ರವಾಸಿಗರು :- "ಹಂಪಿ' ಶತ-ಶತಮಾನಗಳಿಂದಲೂ 
ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಸುಕ್ಸೇತ್ರ. ಯಾವುದೇ ರಾಜನಿರಲಿ ಹಂಪಿಯ 
ಮೂಲಕ ಹಾದು ಹೋಗಬೇಕಾಗಿ ಬಂದಾಗ ಅಥವಾ ಯುದ್ದದಲ್ಲಿ ಗೆದ್ದು ಬಂದಾಗ 
ವಿರೂಪಾಕ್ಷನ ದರ್ಶನ ಪಡೆದು ಕೃತಾರ್ಥರಾಗಲು ಹಂಪಿಗೆ ಒಂದೆರಡರು ದಿನಗಳ 
ಮಟ್ಟಿಗೆ ಬಂದು ಹೋಗುತ್ತಿದ್ದರು. ಈ ಕುರಿತು ಕೆಲವು ಶಾಸನಗಳು ದಾಖಲಿಸಿವೆ. 
"ರಾಮ ರಾಜು ತಿರುಮಲರಾಯಲು'' ಎಂದು ಹಂಪಿಯ ಒಂದು ಶಾಸನ ಪೆನುಗೊಂಡೆಯ 
ತಿರುಮಲರಾಯ ಹಂಪಿಗೆ ಬಂದಿದ್ದನ್ನು ಉಲ್ಲೇಖಿಸುತ್ತದೆ. ಮತ್ತೊಂದು ಶಾಸನವು 
"ಜಿನಭಂಡಾರಂ ದೇಮರಸು''ಎಂದಿದೆ.? ಟಿನಭಂಡಾರದ ದೇಮರಸನು ಬಹುಶಃ 
ರಾಜವಂಶಸ್ಥನಾಗಿರಬಹುದು. 

ಕೋಟಿಲಿಂಗ ಸ್ಥಳದಲ್ಲಿಯ ದೇವಸ್ತಾನದ ಒಳಗೆ ಉಬ್ಬು ಶಿಲ್ಪಗಳ ಕೆಳಭಾಗದಲ್ಲಿ 
ಇರುವ ಶಾಸನವು “೧) ರಾಯಸ್ತರಾಮ ೨) ಚಂದ್ರದೀಕ್ಷಿತರು ೩) ಸಿಂಗಮ ೪)ಸಂಗ್ಯರಮ 

೫) ಮಂಗರಸರು ೬) ಹಿರಿನಾಗರಸರು ೭) ಟಿಕನಾಗರಸರು ೮) ಕಾಮರಸರು”'3 ಎಂದು 
ಶಾಸನದ ರಾಮಚಂದ್ರ ದೀಕ್ಷಿತ ಸಿಂಗಮ, ಸಂಗ್ಯರಮ, ಮಂಗರಸರು, ಹಿರಿಯನಾಗರಸ್ಮ 
ಚಿಕ್ಕನಾಗರಸ, ಕಾಮರಸ” ಮುಂತಾದವರ ಹೆಸರುಗಳು ದಾಖಲಿಸುತ್ತದೆ. ಈ ಶಾಸನದಲ್ಲಿ 
ಬಹುತೇಕ ಹೆಸರುಗಳ ಮುಂದೆ "ಅರಸು' ಎಂಬ ಪದ ಬಂದಿರುವುದರಿಂದ ಇವರು 
ಯಾವುದೋ ಒಬ್ಬ ರಾಜನ ಮಕ್ಕಳೊ ಅಥವಾ ಸಂಬಂಧಿಕರೋ ಇರಬಹುದೆಂದು 
ಊಹಿಸಲು ಸಾಧ್ಯವಿದೆ. 

ಕನಕಗಿರಿ ಗೋಪುರದ ಕಂಬವೊಂದರಲ್ಲಿ “ಶ್ರೀ ರಾಯಣರಾಜ”4 ಎಂದು ಶಾಸನ 
ಉಲ್ಲೇಖಿಸುತ್ತದೆ, ಈ ರಾಯಣರಾಜನು ಯಾವುದೋ ಒಂದು ಪ್ರಾಂತ್ಯ ದಪ್ರಾ ೦ತ್ಕಾ 
ಧಿಕಾರಿಯಾಗಿರಬಹುದೇ ? ಅಥವಾ ಒಂದು ಪಾಳೆಪಾಟ್ಟಿನ ಪಾಳೆಯಗಾರನಾಗಿರ 


ಬಹುದೇ? ಅಥವಾ ಸ್ವತಃ ರಾಜನೇ ಆಗಿರಬಹುದು. ಏಕೆಂದರೆ ಈತನ ಉಲ್ಲೇಖ 


ಬರುವುದು ಗೋಪುರದ ಕಂಬವೊಂದರಲ್ಲಿ. ಹಜಾರರಾಮಸ್ವಾಮಿ ಜನಾ 
ಗರ್ಭಗೃಹದ ಎಡಗೋಡೆಯ ಮೇಲೆ “ಹ.....ಮ... ವಾಯ ವೀರರಸಸನ ಮಗ 
ವೀರ.... ರಾಯ.... ಗವಿರಯ...5 ಎಂದು ಶಾಸನ ದಾಖಲಿಸುತ್ತದೆ. ಇದರಲ್ಲಿ 
'ವೀರರಸ' ಮತ್ತು "ರಾಯ' ಎಂಬ ಪದಗಳನ್ನು ನೋಡಿದರೆ ಇವರೂ ಸಹ ಯಾವುದೋ 
ದೇಶದ ರಾಜರಾಗಿದ್ದು, ಹಜಾರರಾಮಸ್ವಾಮಿ ದೇವಸ್ಥಾ ನಕ್ಕೆ ಬಂದು ದೇವರದರ್ಶನ 
ಪಡೆದು ಏನೋ ದಾನ ನೀಡಿ ಹೋಗಿರುವಂತಿದೆ. 

ಎಚ್‌.ಪಿ. ಸಿಯ ಚರ್ಚ್‌ ಎದುರು ಗುಂಡಿನ ಮೇಲಿನ ಕ್ರಿ. ಶ. ೧೫೫೧ ರ ಶಾಸನವು 
“ವಿರೋಧ ಕೃತು ಸಂವತ್ಸರದ 

ಪ (ಪುಶ್ಮ ತು ೨ ಮಂಗಳವಾರದಲು ಶ್ರೀ 

ಶ್ರೀ ಮನ(ನ್ಮ)ಹಾ ಮಂಡಲೇಶ್ವರ ಟಿಕತಿಂ 


ಹಂಪಿ ಶಾಸನಗಳಲ್ಲಿ ದೇಶೀ ಪ್ರವಾಸಿಗರು ೬೫ 


ಮ ರಾಜ ಕೊಂಡಯದೇವ ಮಹಾ ಅರಸುಗ. 

ಲು ತಂಮ..... ಪುಂಣ್ಮ ಕಾಲದಲು””$ 

ಎಂದು ಒಂದು (ಅನ್ಯ)ಪ್ರಾಂತ್ಯದ (ಬಹುಶಃ ವಿಜಯನಗರ ಸಾಮ್ರಾಟರೇತರ 
ಸಾಮಂತನಾಗಿರಬಹುದು) ಮಹಾಮಂಡಳೇಶ್ವರನಾದ ಚಿಕ ತಿಮ್ಮರಾಜ ಕೊಂಡಯ್ಯ 
ದೇವನೆಂಬ ಮಹಾಅರಸು ವಿರೋಧ ಕೃತು ಸಂವತ್ಸರದ ಪುಶ್ಯ ಶುದ್ದ ೨ ರ ಮಂಗಳವಾರ 
ದಂದು ಹಂಪಿಗೆ ಬಂದದ್ದನ್ನು ದಾಖಲಿಸುತ್ತದೆ. | 

ಕ್ರಿ. ಶ. ೨೭-೭-೧೪೯೪ ರ ತೆಲುಗು ಶಾಸನವು 

“ಕಾಮುಂಗೋಲನಿ ಸೂರಪರಾಜು ಅನ್ನಯಕೊಡಕು 

ಅಂನಯ್ಮ (ನು) ಶ್ರೀ ತುಂಗಭದ್ರಾ ತೀರಂ ಭಾಷ್ಯರ ಕ್ಲೇತ್ರಮಂದಲ 

ಶ್ರೀ ಪಂಪಾ ವಿರೂಪಾಕ್ಷ ದೇವಂಡು ಆಯುರಾರೋಗ್ಯ ಐಶ್ವರ್ಯಾಭಿವ್ರಿದ್ದಿ”' 

ಎಂದು ಮುಂತಾಗಿ ಆಂದ್ರದ ಕಾಮುಂಗೋಲ ಪ್ರದೇಶದ ರಾಜನಾದ 
ಸೂರಪರಾಜನು ಮಗನಾದ ಅನ್ನಯ್ಕ ತನ್ನ ಆಯುಷ್ಯ, ಆರೋಗ್ಯ ವೃದ್ದಿಯಾಗಲೆಂದು 
ತುಂಗಭದ್ರಾ ತೀರದ ಭಾಷ್ಯ್ಕರ ಕ್ಷೇತ್ರದ ಶ್ರೀ ಪಂಪಾ ವಿರೂಪಾಕ್ಷ ದೇವರಲ್ಲಿ ಬೇಡಿಕೊಂಡ 
ವಿವರವಿದೆ. 

ಹಾಗೆಯೇ ಮತಂಗ ದೇವರ ಗುಹೆಯ ಹತ್ತಿರ ಇರುವ ಶಾಸನವು "ರಾಟೆಯ . 
ನಾಯ್ಕನು ನಾಗೆನಾಯ್ಕನು..... ಮತಂಗೇಶ್ವರ ದೇವರ ದರುಶನವಾಗಿ ಕೃತಾರ್ಥರಾದರು 
ಶ್ರೀರಾಮ”'* ಎಂದು ರಾಟೆಯನಾಯ್ಯ, ನಾಗೆಯನಾಯ್ಕ ಮುಂತಾದವರು ಮತಂಗೇಶ್ವರ 
ದೇವರ ದರ್ಶನ ಪಡೆದು ಕೃತಾರ್ಥರಾದಂತೆ ತಿಳಿಸುತ್ತದೆ. ಈ ನಾಯಕರು ದೂರದ 
ಒಂದು ಪಾಳೆಪಟ್ಟಿನ ಅರಸರಾಗಿರಬಹುದು. | 

೨. ಉತ್ತರ ಭಾರತದ ಪ್ರವಾಸಿಗರು:- ದೇಶದ ಉತ್ತರ ಭಾಗದಿಂದ ಸಾವಿರಾರು 
ಮಂದಿ ಪ್ರವಾಸಿಗರು ಹಂಪಿಗೆ ಬಂದು ಹೋಗಿದ್ದರೂ ಆ ಕುರಿತು ಶಾಸನಗಳಲ್ಲಿ 
ಬಹಳಷ್ಟು ಉಲ್ಲೇಖವಾಗಿಲ್ಲ. ಹಂಪಿ ದಕ್ಷಿಣ ಭಾರತದ ಬಹುದೊಡ್ಡ ಯಾತ್ರಾಸ್ಥಳ 
ವಾದರೆ ಉತ್ತರ ಭಾರತದಲ್ಲಿ ಕಾಶಿ ಬಹುದೊಡ್ಡ ಯಾತ್ರಾಸ್ಥಳವಾಗಿದೆ. ದಕ್ಷಿಣದವರು 
ಉತ್ತರ ಭಾರತಕ್ಕೆ ಹೋದರೆ, ಉತ್ತರ ಭಾರತದವರು ದಕ್ಷಿಣ ಭಾರತಕ್ಕೆ ಪ್ರವಾಸ 
ಬರುವುದು ಬಹುಹಿಂದಿನಿಂದ ನಡೆದುಕೊಂಡು ಬಂದಿದೆ. ಹಂಪಿಯ ಕೆಲವು ಶಾಸನಗಳು 
ಮಾತ್ರ ಉತ್ತರ ಭಾರತದ ಕೆಲವು (ಒಂದೆರಡು) ಊರುಗಳ ನಿವಾಸಿಗಳು ಹಂಪಿಗೆ ಬಂದು 
ಹೋಗಿದ್ದರ ಬಗ್ಗೆ ದಾಖಲಿಸುತ್ತವೆ. ದೇವನಾಗರಿ ಲಿಪಿಯ ಕೆಲವು ಶಾಸನಗಳು 
ದಾಖಲಿಸಿರುವ ವ್ಯಕ್ತಿಗಳು ಉತ್ತರ ಭಾರತೀಯರಾಗಿರಬಹುದು. 

ಕೋದಂಡರಾಮ ದೇವಸ್ಥಾನದ ಪಶ್ಚಿಮಕ್ಕೆ ನದಿಯಲ್ಲಿರುವ ಬಂಡೆಯ ಮೇಲಿನ 
ಕ್ರಿ. ಶ. ಸು. ೧೬ ನೇ ಶತಮಾನದ ಶಾಸನವು "“ವಾರಣಾಸಿಯ ದೇವಂಗಣಗಳ ಮಗ 


೬೬ ವಿಜಯನಗರ ಅಧ್ಯಯನ ೧೩ 


ವಾರಾಣಾಸಿಯ ಲಖಂಣ ಮಾಡಿದ ದೇಶ್ರೀ ಶ್ರೀ ಶ್ರೀ””” ಎಂದು ವಾರಾಣಾಸಿಯ ದೇವಣನ 
ಮಗ ಲಖಣ್ಣನು ಹಂಪಿಗೆ ಬಂದು ಹೋಗಿದ್ದನ್ನು ದಾಖಲಿಸುತ್ತದೆ. ಹಾಗೆಯೇ ಮತಂಗ 
ಪರ್ವತದ ದಕ್ಷಿಣಕ್ಕೆ ತುರ್ತುಕಾಲುವೆಯ ದಕ್ಷಿಣದ ಬಂಡೆಯ ಮೇಲಿರುವ 
ನಾಗರಲಿಪಿಯ ಶಾಸನವು""ಶ್ರೀ ವಾಸುದೇವ””'” ಎಂದು ಉಲ್ಲೇಖಿಸುತ್ತದೆ. ಅಂದರೆ 
ಉತ್ತರ ಭಾರತದ ಸಂಸ್ಕೃತ ಜನ್ಮ ಭಾಷೆಗಳು ನಾಗರಿಲಿಪಿ ಬಳಸುವುದರಿಂದ ಈ ವ್ಯಕ್ತಿ 
ಉತ್ತರ ಭಾರತದ ವ್ಯಕ್ತಿಯಾಗಿರಬಹುದೆಂದು ಊಹಿಸಬಹುದಾಗಿದೆ. 

ಮಾಲ್ಕವಂತ ಬೆಟ್ಟದ ಮೇಲೆ ರಘುನಾಥ ದೇವಾಲಯದ ಪಶ್ಚಿಮಕ್ಕೆ ಇರುವ 
ಗುಂಡಿನ ಮೇಲಿರುವ ಶಾಸನವು "“ಶ್ರೀ ಗಣೇಶ ಗೋವಿಂದೇವ, ತುತಾನ್ವಿಹೇ ಗರುಡೀ.... 
ಳ ಮಹಾಲಕ್ಸುಮಿ”'' ಎಂಬ ದೇವನಾಗರಿಲಿಪಿಯ ಈ ಶಾಸನ ಗಣೇಶ, ಗೋವಿಂದ 
ಮತ್ತು ದೇವಿ ಮಹಾಲಕ್ಷ್ಮಿಯರನ್ನು ದಾಖಲಿಸುತ್ತದೆ. ಇದು ಸಹ ಉತ್ತರ ಭಾರತದವರ 
ಹೆಸರುಗಳನ್ನು ಹೇಳುತ್ತದೆ ಎಂದು ಖಚಿತವಾಗಿ ಹೇಳಲು ಬರುವುದಿಲ್ಲ. ದೇವನಾಗರಿಲಿಪಿ 
ಯಿಂದ ಈ ಶಾಸನ ಬರೆದಿರುವುದರಿಂದ ಇದರಲ್ಲಿ ಉಲ್ಲೇಖವಾಗಿರುವ ಹೆಸರುಗಳು 
ಉತ್ತರಭಾರತದ ಪ್ರವಾಸಿಗರ ಹೆಸರುಗಳಿರಬಹುದೆಂದು ಊಹಿಸಬಹುದಾ ಗಿದೆ. 

ವಿರೂಪಾಕ್ಷ ದೇವಾಲಯದ ರಂಗಮಂಟಪದ ಉತ್ತರ ಪ್ರದೇಶದ ರಂಗಮಂಟಪ 
ದಲ್ಲಿ ಹಾಸಿರುವ ಕಲ್ಲಿನಲ್ಲಿರುವ ಶಾಸನವು “ತಪತೀವಿಶಲ ಜೀಲಕಂಠವಿಠಲ”'!? ಎಂದು 
ದಾಖಲಿಸುತ್ತದೆ. ಇಲ್ಲಿರುವ ತಪತೀ ವಿಠಲ, ಜೀವಕಂಠವಿಠಶಲ ಎಂಬ ಹೆಸರುಗಳ 
ಪೂರ್ವದಲ್ಲಿ ಬರುವ "ತಪತೀ'ಮತ್ತು “ಜೀವಕಂಠ' ಎಂಬವವು ಪ್ರದೇಶವಾಟ ಅಥವಾ 
ಗ್ರಾಮ, ಪಟ್ಟಣಗಳ ಹೆಸರುಗಳಾಗಿರಬಹುದು. ಈ ಶಾಸನವೂ ಸಹ ದೇವನಾಗರಿ 
ಲಿಪಿಯಲ್ಲಿದೆ. ಇನ್ನು ಮುಂತಾದ ಶಾಸನಗಳು ಉತ್ತರಭಾರತದ ಪ್ರವಾಸಿಗರನ್ನು ಹೆಸರಿಸು 
ತ್ತದೆ. ಬಹುಶಃ ಸ್ಥಳೀಯರು ಅಥವಾ ದಕ್ಷಿಣ ಭಾರತದ ಪ್ರವಾಸಿಗರು ದೇವನಾಗರಿ 
ಲಿಪಿಯನ್ನು ಬಳಸುವುದಿಲ್ಲ. ದೇವನಾಗರಿಲಿಪಿಯನ್ನು ಬಳಸುವವರು ಬಹುತೇಕ 
ಉತ್ತರಭಾರತೀಯರಾಗಿದ್ದಾರೆ. ಉತ್ತರ ಭಾರತದಿಂದ ಹಂಪಿಗೆ ಪ್ರವಾಸ ಬಂದವರೇ 
ಇಲ್ಲಿನ ಕಲ್ಲು -ಬಂಡೆಗಳ ಮೇಲೆ ತಮ್ಮ ಹೆಸರುಗಳನ್ನು ದೇವನಾಗರಿಲಿಪಿ ಯಲ್ಲಿ 
ಬರೆದಿದ್ದಾರೆಂದು ಖಚಿತವಾಗಿ ಹೇಳಲು ಅವಕಾಶವಿದೆ. ಉತ್ತರ ಭಾರತದ ಬಹುತೇಕ 
ಎಲ್ಲಾ ಭಾರತೀಯ ತಮ್ಮ ಮಾತೃಭಾಷೆಗಳಿಗೆ ದೇವನಾಗರಿ ಲಿಪಿ ಬಳಸುತ್ತಿ ರು ವುದನ್ನು 
ಇಂದಿಗೂ ಕಾಣಬಹುದು. 

ಒಂದರೆಡು ಶಾಸನಗಳು ಮಾತ್ರ ಉತ್ತರ ಭಾರತದ ಊರುಗಳನ್ನು ವ್ಯಕ್ತಿಗಳ ಜೊತೆ 
ಉಲ್ಲೇಖಿಸಿರುವುದನ್ನು ಬಿಟ್ಟರೆ ಉಳಿದ ಶಾಸನಗಳು ಕೇವಲ ವ್ಯಕ್ತಿಗಳ ಹೆಸರು ಗಳನ್ನು 
ಮಾತ್ರ ದೇವನಾಗರಿ ಲಿಪಿಯಲ್ಲಿ ದಾಖಲಿಸಿವೆ. ದೇವನಾಗರಿ ವಿಪಿಯಿಂದ ಹೆಸರುಗಳನ್ನು 
ಬರೆದಿರುವುದರಿಂದ ಇವರು ಉತ್ತರ ಭಾರತದವರಾಗಿರಬಹುದೆಂದು ಅರ್ಥೈಸಬಹುದು. 


ಹಂಪಿ ಶಾಸನಗಳಲ್ಲಿ ದೇಶೀ ಪ್ರವಾಸಿಗರು ೬೭ 


೩. ದಕ್ಷಿಣ ಭಾರತದ ಪ್ರವಾಸಿಗರು :- ದಕ್ಷಿಣ ಭಾರತದ ಪ್ರವಾಸಿಗರು ತಮ್ಮ 
ಮಾತೃಭಾಷೆಯಲ್ಲಿ ಹಂಪಿಗೆ ಬಂದ ನೆನಪಿಗಾಗಿ ಶಾಸನ ಬರೆದಿದ್ದಾರೆ. ಇವರುಗಳನ್ನು 
ಮೂರು ರೀತಿಯಲ್ಲಿ ವರ್ಗೀಕರಿಸಿಕೊಂಡು ಅಧ್ಯಯನಕ್ಕೆ ಒಳಪಡಿಸಲಾಗಿದೆ. ೧) ಆಂಧ್ರ 
ಪ್ರದೇಶದ ಪ್ರವಾಸಿಗರು ೨) ಕರ್ನಾಟಕದ ಪ್ರವಾಸಿಗರು. ಮತ್ತು ೩) ತಮಿಳುನಾಡಿನ 
ಪ್ರವಾಸಿಗರು. 

೧) ಆಂಧ್ರಪ್ರದೇಶದ ಪ್ರವಾಸಿಗರು :- ಆಂಧ್ರಪ್ರದೇಶದ ಪ್ರವಾಸಿಗರು ಹಂಪಿಗೆ 
ಬಂದು ಹಂಪಿಯ ನಾಲ್ಕಾರು ಕಡೆ ಸುತ್ತಾಡಿ ಹೋಗಿದ್ದರ ಬಗ್ಗೆ ತೆಲುಗಿನಲ್ಲಿಯೇ ಶಾಸನ 
ಬರೆದಿರುವುದನ್ನು ಕಾಣಬಹುದು. ಬರೀ ಗಂಡಸರಷ್ಟೇ ಅಲ್ಲದೆ ಹೆಂಗಸರೂ ಪ್ರವಾಸ 
ಬಂದುದರ ಬಗ್ಗೆ ಶಾಸನಗಳು ದಾಖಲಿಸುತ್ತವೆ. 

ಕೃಷ್ಣಸ್ವಾಮಿ ದೇವಾಲಯದ ಈಶಾನ್ಯಕ್ಕೆ ವಿರೂಪಾಕ್ಷ ದೇವಾಲಯಕ್ಕೆ ಹೋಗುವ 
ಹಳೇ ರಸ್ತೆಯ ಪಶ್ಚಿಮಕ್ಕೆ ಇರುವ ಬಂಡೆಯ ಮೇಲಿರುವ ಕ್ರಿ. ಶ. ೧೬ ನೇ ಶತಮಾನದ 
ತೆಲುಗು ಶಾಸನವು “ತಿರುಪತಿ ಬೆಹರಿ ಗಂಧಂ ಬಸುವಯ್ಯ ತೇವಾ”!3 ಎಂದು 
"ತಿರುಪತಿಯ ಬಸುವಯ್ಯ' ಎಂಬ ೭ ವ್ಯಕ್ತಿ ಹಂಪಿಗೆ ಬಂದ ಹೋಗಿದ್ದನ್ನು ದಾಖಲಿಸು 
ತ್ತದೆ. ಹಜಾರರಾಮಸ್ವಾಮಿ ದೇವಾಲಯದ ಬಾಗಿಲ ಬಳಿ ನೆಲಕ್ಕೆ ಹಾಸಿರುವ ಕಲ್ಲಿ 
ನಲ್ಲಿರುವ ಶಾಸನವು ತಿಂಮಯ”'!* ಎಂದು ಉಲ್ಲೇಖಿಸುತ್ತದೆ. ಅಂದರೆ "ತಿಮ್ಮಯ್ಮ' , 
ಎಂಬ ವ್ಯಕ್ತಿಯ ಹೆಸರನ್ನು ದಾಖಿಳಿಸುತ್ತದೆ ಈ ತಿಮ್ಮಯ್ಯ ಆಂಧ್ರದವನಿರ ಬಹುದು. 
ಏಕೆಂದರೆ ಆಯಾ ಪ್ರದೇಶದ ಪ್ರಚಲಿತ ದೇವರುಗಳ ಹೆಸರುಗಳನ್ನು ತಮ್ಮ ಮಕ್ಕಳಿಗೆ 
ನಾಮಕರಣ ಮಾಡುವುದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಆದ್ದರಿಂದ ಈ 
ತಿಮ್ಮಯ್ಯ ತಿರುಪತಿ ಪ್ರದೇಶದವನಾಗಿರಬಹುದು. ಆನೆಶಾಲೆಯ ಹಿಂದಿರುವ ವೈಷ್ಣವ 
ದೇವಾಲಯದ ಮಾಳಿಗೆಯ ಒಳಮ್ಮೆ ಮೇಲೆ ಇರವ ತೆಲುಗು ಭಾಷೆಯ ಶಾಸನವು 
“ಜವಾರ್ದನುನಿ ಸೇವ ಪರುಡು ಬರುಲಿ ಕೊ (ಕೊಂ)ಡ್ಡಯ್ಮ'”' ಎಂದು ಜನಾರ್ಧನ 
ದೇವರ ಸೇವಕ (ಭಕ್ತ) ಬರುಲಿ ಕೊಂಡಯ್ಯನನ್ನು ಹೆಸರಿಸುತ್ತದೆ. "ಬರುಲಿ'ಎಂಬುದು 
ಬಹುಶಃ ಆಂಧ್ರದ ಒಂದು ಊರಾಗಿರಬಹುದು. ಹಾಗೆಯೇ ರಾಣಿವಾಸದ ಉತ್ತರ 
ಗೋಪುರದ ಬಳೆಯ ಸಣ್ಣ ಬಾಗಿಲ ಹಿಂದಿನ ಬಂಡೆಯ ಮೇಲಿರುವ ತೆಲುಗು ಶಾಸನವು 
“ಒಬಳೇಶಡು'''” ಎಂದು ಉಲ್ಲೇಖಿಸುತ್ತದೆ. ಅಂದರೆ "“ಒಬಳೇಶ್ವರ'ಎಂಬ ವ್ಯಕ್ತಿ 
ಹಂಪಿಗೆ ಬಂದಿದ್ದರ ಬಗ್ಗೆ ತಿಳಿಸುತ್ತದೆ. ಮಾಲ್ಕವಂತದಿಂದ ಮುಂದೆ ಇರುವ ಬಂಡೆಯ 
ಮೇಲಿರುವ ತೆಲುಗು ಶಾಸನವು "“ಅಗರಾಮುಡ”'' ಎಂದು "ಅಗ ರಾಮಣ್ಣನನ್ನು' 
ದಾಖಲಿಸುತ್ತದೆ. 

ಒಟ್ಟಾರೆಯಾಗಿ ಈ ಮೇಲಿನ ಶಾಸನಗಳು ತೆಲುಗು ಭಾಷೆ ಮತ್ತು ಲಿಪಿಯಿಂದ 
ರಚಿತವಾಗಿರುವುದರಿಂದ ಇಲ್ಲಿನ ವ್ಯಕ್ತಿಗಳು ಆಂಧ್ರದವರಾಗಿದ್ದು, ಹಂಪಿಗೆ ಪ್ರವಾಸ 


೬೮ ವಿಜಯನಗರ ಅಧ್ಯಯನ ೧೩ 


ಬಂದ ಹೋಗಿರಬಹುದೆಂದು ಊಹಿಸಬಹುದು. ಬಹುಶಃ ಇವರ ಜೊತೆ ಸ್ತ್ರೀಯರೂ 
ಬಂದಿರುವ ಸಾಧ್ಯತೆ ಇದೆ ಈ ಕುರಿತು ಹೆಚ್ಚಿನ ಅಧ್ಯಯನದ ಅಗತ್ಮವಿದೆ. 

೨. ತಮಿಳು ನಾಡಿನ ಪ್ರವಾಸಿಗರು :- ತಮಿಳುನಾಡಿನ ಪ್ರವಾಸಿಗರು ಹಂಪಿಗೆ 
ಬಂದು ಹೋಗಿದ್ದರ ಬಗ್ಗೆ ಒಂದೆರಡು ಶಾಸನಗಳು ದಾಖಲಿಸಿವೆ. ಈ ಶಾಸನಗಳು 
ತಮಿಳು ಭಾಷೆ ಮತ್ತು ಲಿಪಿಯಲ್ಲಿ ರಚಿತವಾಗಿವೆ. ಆದ್ದರಿಂದ ಈ ಶಾಸನಗಳಲ್ಲಿ 
ದಾಖಲಾದ ವ್ಯಕ್ತಿಗಳು ತಮಿಳುನಾಡಿನವರಾಗಿರಬಹುದೆಂದು ಭಾವಿಸಬಹುದಾಗಿದೆ. 

ಹಜಾರರಾಮಸ್ವಾಮಿ ದೇವಾಲಯದ ಗೋಡೆಯ ಮೇಲಿರುವ ತಮಿಳು ಭಾಷೆಯ 
ಶಾಸನವು "“ನಿಜತಿಮ(ರಾ)ಮಿಕೂನ್‌'''* ಎಂದು "ತಿಮ್ಮರಾಮಿಕೂನ'ನನ್ನು ಹೆಸರಿ 
ಸುತ್ತದೆ. ತಳವಾರ ಘಟ್ಟದ ಹತ್ತಿರ ಹಳೆರಸ್ತೆ -ಹೊಸರಸ್ತೆ ಕೂಡುವ ಸ್ಥಳದ ಹತ್ತಿರ 
ಬಂಡೆಯ ಮೇಲೆ ಇರುವ ಶಾಸನವು “ನಮ್ಮ ಅಳ್ವಾರುಲ”'!” ಎಂದು ಯಾವುದೋ 
ಒಬ್ಬ ವ್ಯಕ್ತಿಯ ಹೆಸರನ್ನು ದಾಖಲಿಸುತ್ತದೆ. “ಅಳ್ವಾರುಲ'ಎಂಬ ಪದ ಬಳಸಿರುವುದರಿಂದ 
ಈ “ಅಳ್ವಾರುಲ' ತಮಿಳುನಾಡಿನ ಪ್ರದೇಶದವನಾಗಿರಬಹುದೆಂದು ಬಾವಿಸಲಾಗಿದೆ. 

ವಿರೂಪಾಕ್ಷ ದೇವಾಲಯದ ರಂಗಮಂಟಪದ ಮಧ್ಯೆ ""ಕಳಹತ್ತಿ ಕ.... 
ಮ..ಕುಪನು”'*” ಎಂದು ಶಾಸನ ಕಾಳಹಸ್ತಿ ಕುಪನನ್ನು ಹೆಸರಿಸುತ್ತದೆ. ಅಲ್ಲದೆ ಇದೇ 
ದೇವಾಲಯದ ವಾಯುವ್ಯಕ್ಕೆ ವಿದ್ಯಾರಣ್ಯಮಂಟಪದ ಸ್ಥಾನ ಘಟ್ಟದ ಬಳಿ ಇರುವ 
ಚಿಕ್ಕ ಗುಡಿಯ ಗೋಡೆಯ ಮೇಲೆ ಇರುವ ಕ್ರಿ. ಶ. ಸು. ೧೫-೧೬ ನೇ ಶತಮಾನದ 
ಶಾಸನವು “ರಾಮಾಭಟಯನ ಮಪ (ಗ) ಪ್ರಸಂನ ಕಾಳಹಸ್ತಿ ಈಶ್ವರು ತೀರ್ಥನು””?. 
ಎಂದು ಕಾಳಹಸ್ಸಿಯ ರಾಮಭಟ್ಟ $ಿರ ಮಗ ಈಶ್ವರ ತೀರ್ಥನು ಹಂಪಿಗೆ ಬಂದುದ್ದನ್ನು 
ದಾಖಲಿಸುತ್ತದೆ. ಇಲ್ಲಿಯ ಕಾಳಹಸ್ತಿ ತಮಿಳುನಾಡಿನದಾಗಿರಬಹುದು. 

೩. ಕನ್ನಡನಾಡಿನ ಪ್ರವಾಸಿಗರು:- ಕರ್ನಾಟಕದ ವಿವಿಧ ಭಾಗಗಳಿಂದ, ಹತ್ತಾರು 
ಊರುಗಳಿಂದ ಪ್ರವಾಸಿಗರು ಹಂಪಿಗೆ ಬಂದು ವಿರೂಪಾಕ್ಷನ ದರ್ಶನ ಪಡೆದು 
ಕೃತಾರ್ಥರಾದ ಬಗ್ಗೆ ಶಾಸನಗಳು ದಾಖಲಿಸಿವೆ. ಅವರು ವಿವಿಧ ಕಾಲ ಘಟ್ಟಗಳಲ್ಲಿ 
ಹಂಪಿಗೆ ಬಂದಿರುವುದು ಶಾಸನಗಳಲ್ಲಿ ಕಂಡು ಬರುತ್ತದೆ. ಹಂಪಿಯ ಶ್ರೀ ವಿರೂಪಾಕ್ಷ 
ದೇವರು ಕನ್ನಡಿಗರ ಆರಾಧ್ಯದೈವಗಳಲ್ಲೊಂದೆಂಬುದು ಗಮನಾರ್ಹ ಅಂಶ. 

ಮತಂಗ ದೇವರ ಗುಹೆಯ ಹತ್ತಿರದ ಕೊಳದ ಬಳಿಯ ಬಂಡೆಯ ಮೇಲಿರುವ 
ಶಾಸನವು “ಪರಾಭವ ಸಂವತ್ಸರದ ಆಶ್ವಿಜ ರ್ಬ ಆದಿವಾರದಲು ಭಾರಧ್ವಾಜ ಗೋತ್ರದ : 
ಗೊಬುರ ಎ... ದೇವಂಣಗಳ ಮಕ್ಕಳು ವಿಸಂಣಗಳು” ಎಂದು ಗೊಬ್ಬೂರ ದೇವಣ್ಣನ ' 
ಮಗ ವಿಸಣ್ಣ (ಭಾರದ್ವಾಜ ಗೋತ್ರ)ನು ಪರಾಭವ ಸಂವತ್ಸರದ ಆಶ್ವೀಜ ಬಹುರ್ಳ 
ರ ಆದಿತ್ಯವಾರದಂದು ಹಂಪಿಗೆ ಬಂದಿರುವುದನ್ನು ತಿಳಿಸುತ್ತದೆ. ಮತಂಗ ಪರ್ವತದ 
ವೀರಭದ್ರ ದೇವಾಲಯದ ಬಳಿಯಿರುವ ಬಂಡೆಯ ಶಾಸನವು “ಪಿಂಗಳ ಸಂವತ್ಸರದ 


ಹಂಪಿ ಶಾಸನಗಳಲ್ಲಿ ದೇಶೀ ಪ್ರವಾಸಿಗರು ೬೯ 


ಏಕಾದೆಸೆ ಭಾನುವಾರದಲು ಮಟ್ಟರಸರ ಮಂಗಾಯ ಮಂಗಳು ರಾಮಾಯಿ ವಿರು (ಪ್ರಾ 
ಕ್ಲ ದೇವರು ಕಳಸವನು ಕಂಡು ನಮಸ್ಮಾರವನು ಮಾಡಿ ಕೃತಾರ್ಥ ಆವಳು.... ಪೂವಾಯಿ 
ಕಲ್ಲಾಯಿ ನಿಟ್ಟೂರ ದೇವಂಣ””” ಎಂದು ನಿಟ್ಟೂರಿನ ನಾನಾ ವ್ಯಕ್ತಿಗಳು ಅಂದರೆ 
ರಾಯಣ್ಣ. ಧೂಭಪ್ಪನ ಮಗಮಯನಪ್ಪ ಮಯಿಲಪ್ಪನ ತಾಯಿ ಸತಾಯಿ, ಮಲ್ಲಪ್ಪ, 
ಮಾಯಕ ಈಕೆಯ ಮಕ್ಕಳಾದ ಪೂವಾಯಿ ಕಲ್ಲಾಯಿ ನಿಟ್ಟೂರ ದೇವಣ್ಣ. ಅಲ್ಲದೆ 
ಮಟ್ಟರಸ ಮತ್ತು ಮಂಗಾಯರ ಮಗಳಾದ ರಾಮಾಯಿಯು ಹಂಪಿಗೆ ಬಂದು ಮತಂಗ 
ಪರ್ವತವನ್ನೇರಿ ವಿರೂಪಾಕ್ಸ ದೇವರ ಕಳಸವನ್ನು ಕಂಡು ಕೃತಾರ್ಥರಾದರೆಂದು ಶಾಸನ 
ದಾಖಲಿಸುತ್ತದೆ. ಬಹುಶಃ ಈ ಪ್ರವಾಸಿ ತಂಡ ಮೈಸೂರು ಪ್ರಾಂತದ್ದಿರಬಹುದು. ಇವರು 
ಪಿಂಗಳ ಸಂವತ್ಸರದ ಏಕಾದಶಿ ಭಾನುವಾರದಂದು ಹಂಪಿಗೆ ಬಂದಿರುವರು. 
ಇದೇ ದೇವಾಲಯದ ಬಳಿಯ ಇನ್ನೊಂದು ಶಾಸನವು “ಶ್ರೀ ಪ್ಲವಂಗ ಸಂ 

ಭಾದ್ರಪದ ಬಂಗ ಬಾಗಿಯ ಹಳಿಯ ಹರಿಯಪನ ಮಗ ನಾಗಪ ಬಂದನು” ಎಂದು 
" ಬಾಗಿಯ ಹಳ್ಳಿಯ ಹರಿಯಪ್ಪನ ಮಗ ನಾಗಪ್ಪ ಶ್ರೀ ಪ್ಲವಂಗ ಸಂವತ್ಸರದ ಭಾದ್ರಪದ 
' ಬಹುಳೆ ೧ ರಂದು ಹಂಪಿಗೆ ಬಂದ್ದನ್ನು ದಾಖಲಿಸುತ್ತದೆ. ವೈಷ್ಣವ ದೇವಾಲಯದ 
ಪೂರ್ವಗೋಡೆಯ ಮೇಲಿರುವ ಶಾಸನವು “ಬಂಕಾಪುರದ ಶಂಕರನಾರಾಯಣ” 
ಎಂದು ಬಂಕಾಪುರ ಗ್ರಾಮದ ಶಂಕರನಾರಾಯಣ ಎಂಬ ವ್ಯಕ್ತಿಯನ್ನು ದಾಖಲಿಸುತ್ತದೆ. . 
ಹಾಗೆಯೇ ವಿಠಲ ದೇವಾಲಯದ ಸಭಾ ಮಂಟಪದ ಮೆಟ್ಟಿಲ ಮೇಲಿರುವ ಶಾಸನವು 
“ವಿಲುಕೋಟಿಯ ಮಲಯ' ಮತ್ತು "ತೊಂಟೆ ತಿಂಮಯ”” ಎಂಗು ವಿಲುಕೋತಿ 
ಗ್ರಾಮದ ಮಲ್ಲಯ್ಯ ಮತ್ತು ತೊರೆ ಗ್ರಾಮದ ತಿಮ್ಮಯ್ಯ ಎಂಬ ವ್ಯಕ್ತಿಗಳನ್ನು 
ದಾಖಲಿಸುತ್ತದೆ. ಇವರು ಬಹುಶಃ ಬಂಧುಗಳಿರಬಹುದು. 

ಮತಂಗ ಪರ್ವತದ ಪೂರ್ವಕ್ಕೆ ತುರ್ತಾ ಕಾಲುವೆ ಮೇಲಿರು ಗುಂಡಿನ ಮೇಲೆ 
ಇರುವ ಶಾಸನವು “ಕಟ್ಟೆ ನಾಗಯನ ಮಂಮಗನೂ ಮಲ್ಲಯನು”' ಎಂದು 
ಉಲ್ಲೇಖಿಸುತ್ತದೆ." ನಾಗಯನ ಮೊಮ್ಮಗ ಮಲ್ಲಯ್ಮನು "ಕಟ್ಟೆ' ಗ್ರಾಮದವನಾಗಿರ 
ಬಹುದು. ಮೌಲ್ಮ್ಕವಂತದಿಂದ ಮುಂದೆ ಇರುವ ಬಂಡೆಯ ಮೇಲೆ ಇರುವ. ಶಾಸನವು 
“ದಂಮುರ ಘನಪ್ಪ'”” ಎಂದು ದಮ್ಮುಂದ ಗ್ರಾಮದ ಘನಪ್ಪನನ್ನು ಉಲ್ಲೇಖಿಸು 
ತ್ರದೆ. ಅಲ್ಲದೆ ಮತಂಗ ದೇವರ ಗುಹೆಯ ಮೇಲಿನ ಬಂಡೆಯಲ್ಲಿನ ಶಾಸನವು 
“ಫರಿಧಾಮ ಸಂವತ್ಸರದ ಪಾಲ್ಗುಣ ಪಾಡಿವ..... ದಲು.... ಬಂಮಿಸೆಟ್ಟಿ ಬರಮಸೆಟ್ಟೆ'”” 
ಎಂದು ಬಮ್ಮಿ ಶೆಟ್ಟೆ ಮತ್ತು ಭರ್ಮಶೆಟ್ಟಿ ಮತ್ತು ರಾಮಶೆಟ್ಟಿಯರನ್ನು ಉಲ್ಲೇಖಿಸು 
ತ್ರದೆ. ಇವರು ಬಹುಶಃ ಸಹೋದರರು ಅಥವಾ ಸೋದರ ಸಂಬಂಧಿ ಗಳಾಗಿರಬಹುದು. 
ಇವರುಗಳು ಪರಿಧಾವಿ ಸಂವತ್ಸರದ ಪಾಲ್ಗುಣ ಮಾಸದಲ್ಲಿ ಹಂಪಿಗೆ ಬಂದಿರುವುದನ್ನು 
ಶಾಸನ ದಾಖಲಿಸುತ್ತದೆ. 


೭೦ ವಿಜಯನಗರ ಅಧ್ಯಯನ ೧೩ 


ಮತಂಗ ಪರ್ವತದ ಶಾಸನವು "“ಸಾಳವಾಹನ ಶಕದ ರಲದ್ರಿ ಸಂವತ್ಸರದ ಅಶ್ವೀಜ 
ಸುಧ '' ಸೋಮವಾರದಲು ಕ ಉಸಿಕ ವಿಸ್ವಾಮಿತ್ರ ಗೋತ್ರದ ತೊಂಬೆರಾಜನ ಮಲಪನ 
ಮಗ ಅನತಪನು ಮತಂಗ ದೇವರ ದರುಶನವಾದನು” ಎಂದ ರೌದ್ರಿ ಸಂವತ್ಸರದ 
ಆಶ್ವೀಜ ಶುದ್ದ ೧ ರ ಸೋಮವಾರದಂದು ಮಲಪನ ಮಗ ಅನಂತಪನು ಮತಂಗ 
ದೇವರ ದರ್ಶನವನ್ನು ಮಾಡಿದ್ದರ ಬಗ್ಗೆ ವಿವರಿಸುತ್ತದೆ. ಈ ಶಾಸನದಲ್ಲಿ 
ಉಲ್ಲೇಖಿತವಾದ "ಲೊಂಬೆರಾಜ' ಬಹುಶಃ ಒಂದು ಪ್ರದೇಶದ ಹೆಸರು ಅಥವಾ ಊರಿನ 
ಹೆಸರಾಗಿರಬಹುದೆಂದು ಊಹಿಸಬಹುದು. p 

ಇದೇ ಶಾಸನದ ಹತ್ತಿರ ಇನ್ನೊಂದು ಬಂಡೆಯ ಮೇಲಿರುವ ಶಾಸನವು "“ಆಂಗಿರಸ 
ಸಂವತ್ಸರದ ಪುಷ್ಕ್ಠ ತು. ೬ ಸೋಮಸಂಗಮ ಕೆತಪ್ಪನ ಮಗ ಮೊದಂಣನು ಮತಂಗ 
ಪರ್ವತಕ್ಕೆ ಬಂದು ವಿರೂಪಾಕ್ಷ ದೇವರ ಕಂಡು ಕೃತಾರ್ಥನಾದನು”'! ಎಂದು 
ಉಲ್ಲೇಖಿಸುತ್ತದೆ. "ಸೋಮಸಂಗನ'ದ ಕೆತಪ್ಪನು ಮಗ ಮಾದಣ್ಣ ಎಂಬುವನು 
ಆಂಗೀರಸ ಸಂವತ್ಸರದ ಪುಷ್ಕ ಶುದ್ದ ೬ ರಂದು ಮತಂಗ ಪರ್ವತಕ್ಕೆ ಬಂದು ವಿರೂಪಾಕ್ಷ 
ದೇವರ ಮಹಾದ್ವಾರ ಕಂಡು ಕೃತಾರ್ಥರಾದ ಬಗ್ಗೆ ದಾಖಲಿಸುತ್ತದೆ. "ಸೋಮಸಂಗ" 
ಎಂಬುದು ಒಂದು ಊರಿನ ಹೆಸರಾಗಿರಬಹುದು. 


ಗೋಪಣನ ತಾಯಿ ಮಾದಮ'”3 ಎಂದು ಪೊಗಳಪ, ರಂಗಪ ಅವನ ತಾಯಿ ಬನದಮ್ಮ, 
ಬೋಗಣ್ಣ ಮತ್ತು ಮಾದಮ್ಮನ ಮಗ ಗೋಪಣರು ಹಂಪಿಗೆ ಬಂದಿರುವು ದನ್ನು 
ಸೂಚಿಸುವಂತೆ ದಾಖಲಿಸಿದೆ. ಅಲ್ಲದೆ ಇದೇ ಸ್ಥಳದ ಕೊಳದ ಬಳಿಯ ಬಂಡೆ ಯಲ್ಲಿನ 
ಶಾಸನವು “ಪರಾಭವ ಸಂವತ್ಸರದ.. ಕಾಶ್ಯಪ ಗೋತ್ರದ ನರಸಿಂಹ ದೇವಗಳ ಮಗ 
ತು.... ಗೋಪಯ ಲಖಂಣಂಗಳ”3' ಎಂದು ಪರಾಭವ ಸಂವತ್ಸರದಲ್ಲಿ ಕಾಶ್ಯಪ 
ಗೋತ್ರದ ನರಸಿಂಹ ದೇವನ ಮಕ್ಕಳಾದ ಗೋಪಯ ಮತ್ತು ಲಖಂಣ್ಣರು ಹಂಪಿಗೆ 
ಬಂದಿರುವ ಸಾಧ್ಯತೆಯನ್ನು ದಾಖಲಿಸಿದೆ. 

ಕನ್ನಡ ನಾಡಿನ ಪ್ರವಾಸಿಗರು ವಿವಿಧ ಊರುಗಳಿಂದ ಬಂದುದ್ದರ ಬಗ್ಗೆ ವಿರೂಪಾಕ್ಸ 
ಮತಂಗೇಶ್ವರ ದರ್ಶ ಪಡೆದುದರ ಬಗ್ಗೆ ಕನ್ನಡ ಭಾಷೆಯಲ್ಲಿ ಮತ್ತು ಅದೇ ಲಿಪಿ 
ಯಲ್ಲಿಯೇ ಶಾಸನ ಬರೆದಿದ್ದಾರೆ. ಇವರನ್ನು ಈ ಕಾರಣದಿಂದ ಕನ್ನಡ ನಾಡಿನ ಪ್ರವಾಸಿಗ 
ರೆಂದು ಕರೆದಿದ್ದೇನೆ. 

೪) ಇತರೆ ಪ್ರವಾಸಿಗರು :- ಈ ಪ್ರವಾಸಿಗರನ್ನು ಕುರತು ಶಾಸನಗಳಲ್ಲಿ ಅಲ್ಲಲ್ಲಿ 
ಉಲ್ಲೇಖ ಕಂಡು ಬರುತ್ತದೆ. ಇವರು ಸ್ಥಳೀಯರೇ ಆಗಿರಬಹುದು ಇಲ್ಲವೆ ಬೇರೆ 
ಬೇರೆ ಪ್ರದೇಶಕ್ಕೆ. ಬೇರೆ ಬೇರೆ ರಾಜ್ಯಕ್ಕೆ, ಭಾಷೆಗಳಿಗೆ ಸಂಬಂಧಿಸಿದವರಾಗಿರಬಹುದು. 


ಈ” 


ಹಂಪಿ ಶಾಸನಗಳಲ್ಲಿ ದೇಶೀ ಪ್ರವಾಸಿಗರು ಹಿ 


ಈ ಕುರಿತು ಶಾಸನಗಳು ಯಾವುದೇ ಮಾಹಿತಿ ನೀಡುವುದಿಲ್ಲ. ಇವರುಗಳ ಹೆಸರುಗಳನ್ನು 
ಮಾತ್ರ ಶಾಸನಗಳು ದಾಖಲಿಸುತ್ತವೆ. 

ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ -೩ ರ ಹಂಪಿ ಶಾಸನಗಳಲ್ಲಿ ಕ್ರಮವಾಗಿ 
೧೮ ೩೨೩6೮, ಇಂ ೪೩,೪೬ ರPE್‌ ೨೧೭ ೨೨೨, ೨೫ ಇನ್ನು 
ಮುಂತಾದ ಸಂಖ್ಯೆಯ ಶಾಸನಗಳು ಕೇವಲ ವ್ಯಕ್ತಿಯ ಹೆಸರುಗಳನ್ನು ಮಾತ್ರ 
ದಾಖಲಿಸುತ್ತವೆ. “ವಿರೂಪಾಕ್ಷ ದೇವಾಲಯದ ವಿದ್ಮಾರಣ್ಮಮಂಟಪದ ಸ್ನಾನಘಟ್ಟದ 
ಬಳಿ ಇರುವ ಶಾಸನ "“(ಶ್ರೀ) ಪತಿಕ ವೀರಭದ್ರ” ಎಂದೂ, ಅದೇ ದೇವಾಲಯದ 
ರಂಗಮಂಟಪದ ಪೂರ್ವಬಾಗಿಲ ಬಳಿಯ ಶಾಸನ “ಮಾದಯ”್‌ ಎಂದೂ, ಇದೇ 
ಶಾಸನದ ಕೆಳಗೆ “ದೇವರಸಯ್ಯ ವೀರ....”, ಅದೇ ಸ್ಥಳದ ಇನ್ನೊಂದು ಶಾಸನ 
ಶಾಸನ "“ಬಸಪನಾ...”3' ಅಲಿಲೇ ಇರುವ ಮತ್ತೊಂದು ಸಾಸನ “ಬಸವಪ.... ಹಳಿ 
ತಿರುಪಯ್ಮ ಬೋದಕ ಮಾದಯ್ಮ” “ಅಲ್ಲೇ ಮೆಟ್ಟಿಲುಗಳ ಮೇಲೆ ನಾಗನಪನ 
ಬಿಂನಹ.... ಲಿಂಗಪನ ಬಿಂನಹ”' ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ "“ಗೋಪಯ 
ಚಿತಾಪಣ್ಣ''* ಕೋಟಿ ಲಿಂಗದ ಹತ್ತಿರದ ಬಂಡೆಯ ಮೇಲೆ “ವೀರಯ”'*' 
“ತಿರುಮಪ'' ಅದೇ ಸ್ಥಳದ ಲಿಂಗದಗಳ ಸಮೂಹ ಹೊಂದಿರು ಮತ್ತೊಂದು ಬಂಡೆಯ 
ಮೆಲೆ "“"ತಿಂಮಪ'”* ಅದೇ ದೇವಾಲಯದ ಉತ್ತರ ಗೋಪುರ ದ್ವಾರದ ನೆಲದ ಮೇಲಿನ 
ಶಾಸನವು “ಬಲಪ್ರದಾಸ''*“ ಅದೇ ದೇವಾಲಯದ ಪ್ರಾಕಾರದ ಹೊರಗೆ ಪೂರ್ವ ಬಾಗಿಲ 
ಬಳಿ ನೆಲಕ್ಕೆ ಹಾಸಿರುವ ಕಲ್ಲಿನಲ್ಲಿರುವ ಸಾಸನವು "“ತಿಂಮಯ'”* ಎಂದು ದಾಖಲಿಸಿದೆ. 

ಈ ಮೇಲಿನ ಎಲ್ಲಾ ಶಾಸನಗಳು ಕೇವಲ ಒಂದೆರಡು ಪದಗಳ ಶಾಸನಗಳಾಗಿವೆ. 
ಇವುಗಳು ಕೇವಲ ವ್ಯಕ್ತಿಗಳ ಹೆಸರುಗಳನ್ನು ಮಾತ್ರ ದಾಖಲಿಸಿವೆ. ಈ ಶಾಸನಗಳಲ್ಲಿ 
ವೀರಭದ್ರ, ಮಾದಯ್ಯ, ದೇಮರಸಯ್ಯ, ಬಸವ, ತಿರುಪಯ್ಯ, ನಾಗಪ, ಲಿಂಗಪ, 
ಗೋಪಯ, ಚಿತಾಪಣ್ಣ, ವೀರಯ್ಕ, ತಿಮ್ಮಪ್ಪ, ತಿಮ್ಮಯ್ಯ, ಲಕ್ರೆ,ಬಲದ್ರದಾಸ ಇನ್ನು 
ಮುಂತಾದ ಹೆಸರುಗಳನ್ನು ನೋಡಿದರೆ ಇವರು ಸ್ಥಳೀಯರೇ ಆಗಿರುವ ಸಾಧ್ಯ ತೆಇದೆ. 
ಅಥವಾ ಹಂಪಿಗೆ ಹತ್ತಿರದ ಪ್ರದೇಶದರಿರಬಹುದು. ಇವರುಗಳು ತಮ್ಮ ಬಿಡುವಿನ 
ವೇಳೆ ಹಂಪಿಸುತ್ತಾಡಲು ಬಂದು ಈ ರೀತಿಯ ಹೆಸರುಗಳನ್ನು ಬರೆದು ಹೋಗಿರಬಹು 
ದೆಂದು ಊಹಿಸಲು ಸಾಧ್ಯವಿದೆ. 
ಒಟ್ಟಾರೆಯಾಗಿ ಹೇಳುವುದಾದರೆ ವಿದೇಶಿ ಪ್ರವಾಸಿಗರಂತೆ ಅವರಿಗಿಂತಲೂ 
ರುಪಟ್ಟು ಹೆಚ್ಚು ದೇಶೀ ಪ್ರವಾಸಿಗರು ಹಂಪಿಗೆ ಬಂದು ಅದರ ವಿವಿಧ ಕಡೆ 
ಡಿ ; ಆನಂದಪಟ್ಟು ಕೃತಾರ್ಥ ರಾಗಿರುವುದು ವಾಸ್ತವಿಕ ಸತ್ಯ. ಈ ಕುರಿತು 
ರು ಹತ್ತಾರು ಉಲ್ಲೇಖಿಸಿರುವುದು ಗಮನಾರ್ಹ ಅಂಶವಾ ಗಿದೆ. RA 
ಷೆಯಲ್ಲಿಯೇ ತಮ್ಮ ಹೆಸರುಗಳನ್ನು ಬರೆದಿರುವುದು 


8 
ಕ 


et 
K 


8 
ಗ) 
Hy 


EL 
3 
೪ 
ಮೆ 
CL 
GL 

4 
L 
[E. 
eG 


೭೨ ' ವಿಜಯನಗರ ಅಧ್ಯಯನ ೧೩ 


ಈ ಅಧ್ಯಯನಕ್ಕೆ ತುಂಬಾ ಅನುಕೂಲವಾಗಿದೆ. ಎಲ್ಲ ವ್ಯಕ್ತಿಗಳೂ ತಮ್ಮ ಊರುಗಳ 
ಹೆಸರುಗಳನ್ನು ಉಲ್ಲೇಖಿಸದೆ ಬರಿ ತಮ್ಮ ಹೆಸರನ್ನಷ್ಟೇ ಉಲ್ಲೇಖಿಸಿ ದ್ದರಿಂದ ಅವರುಗಳ 
ನೆಲೆ ಕಂಡುಹಿಡಿಯುವುದು ಒಂದು ಶ್ರಮದಾಯಕ ಕೆಲಸವಾಗಿದೆ. ಈ ದೇಶೀ ಪ್ರವಾಸಿಗ 
ರನ್ನು ಕುರಿತು ಇನ್ನೂ ಹೆಚ್ಚಿನ ಸಂಶೋಧನೆ ಆಗಬೇಕಾಗಿದೆ. 


ಅಡಿ ಟಿಪ್ಪಣಿಗಳು 


1) ಕನ್ನಡ ವಿಸ್ವವಿದ್ಯಾಲಯಶಾಸನ ಸಂಪುಟು.- ೩-ಹಂಪಿ ಶಾಸನಗಳು -ಸಂಖ್ಯೆ 
೧೫೨, ಪುಟ - ೧೨೦ 

2) ಅದೇ ಶಾಸನ ಸಂಖ್ಯೆ - ೧೬೯ - ಪುಟ ೧೨೬ 

3) ಅದೇ ಶಾಸನ ಸಂಖ್ಯೆ - ೧೭೩ - ಪುಟ ೧೨೯ 

4) ಅದೇ ಶಾಸನ ಸಂಖ್ಯೆ - ೫೨ - ಪುಟ ೩೧ 

5) ಅದೇ ಶಾಸನ ಸಂಖ್ಯೆ - ೨೬೯ - ಪುಟ ೨೦೧ 

6) ಅದೇ ಶಾಸನ ಸಂಖ್ಯೆ - ೨೪೬ - ಪುಟ ೨೫೧ 

1) ಅದೇ ಶಾಸನ ಸಂಖ್ಯೆ -೬೦ - ಪುಟ ೫೧ 

8) ಅದೇ ಶಾಸನ ಸಂಖ್ಯೆ - ೧೨೯ - ಪುಟ ೧೦೪ 

೨) ಅದೇ ಶಾಸನ ಸಂಖ್ಯೆ - ೧೪೦ - ಪುಟ ೧೧೪ 
10) ಅದೇ ಶಾಸನ ಸಂಖ್ಯೆ - ೩೦೧ - ಪುಟ ೨೧೯ 
11) ಅದೇ ಶಾಸನ ಸಂಖ್ಯೆ - ೩೭೭ - ಪುಟ ೨೬೩ 
12) ಅದೇ ಶಾಸನ ಸಂಖ್ಯೆ -೩೬ - ಪುಟ ೨೩ 
13) ಅದೇ ಶಾಸನ ಸಂಖ್ಯೆ - ೭೦ - ಪುಟ ೬೪ 
14) ಅದೇ ಶಾಸನ ಸಂಖ್ಯೆ - ೨೫೯ - ಪುಟ ೨೦೦ 
15) ಅದೇ ಶಾಸನ ಸಂಖ್ಯೆ - ೩೩೧ - ಪುಟ ೨೪೪ 
16) ಅದೇ ಶಾಸನ ಸಂಖ್ಯೆ - ೩೩೪ - ಪುಟ ೨೪೫ 
17) ಅದೇ ಶಾಸನ ಸಂಖ್ಯೆ - ೩೮೧ - ಪುಟ ೨೬೮ 
18) ಅದೇ ಶಾಸನ ಸಂಖ್ಯೆ - ೨೬೮ - ಪುಟ ೨೦೪ 
19) ಅದೇ ಶಾಸನ ಸಂಖ್ಯೆ - ೨೨೬ - ಪುಟ ೧೭೭ 
20) ಅದೇ ಶಾಸನ ಸಂಖ್ಯೆ - ೪೦ - ಪುಟ ೨೪ 
21) ಅದೇಶಾಸನಸಂಖ್ಯೆ-೧೦-ಪುಟ ೬ 
22) ಅದೇ ಶಾಸನ ಸಂಖ್ಯೆ - ೧೨೭ - ಪುಟ ೧೦೩ 
23) ಅದೇ ಶಾಸನ ಸಂಖ್ಯೆ - ೧೧೬ - ಪುಟ ೯೮ 


ಹಂಪಿ ಶಾಸನಗಳಲ್ಲಿ ದೇಶೀ ಪ್ರವಾಸಿಗರು | ೭೩ 


24) ಅದೇ ಶಾಸನ ಸಂಖ್ಯೆ - ೧೧೦ - ಪುಟ ೯೫ 
25) ಅದೇ ಶಾಸನ ಸಂಖ್ಯೆ - ೨೧೨ - ಪುಟ ೧೭೦ 
26) ಅದೇ ಶಾಸನ ಸಂಖ್ಯೆ - ೨೧೯, ೨೨೦ - ಪುಟ ೧೭೪ 
27) ಅದೇ ಶಾಸನ ಸಂಖ್ಯೆ - ೩೦೬ - ಪುಟ ೨೨೨ 
28) ಅದೇ ಶಾಸನ ಸಂಖ್ಯೆ - ೩೮೦ - ಪುಟ ೨೬೪ 
29) ಅದೇ ಶಾಸನ ಸಂಖ್ಯೆ - ೧೨೦ - ಪುಟ ೧೦೦ 
30) ಅದೇ ಶಾಸನ ಸಂಖ್ಯೆ - ೧೦೮ - ಪುಟ ೯೪ 
31) ಅದೇ ಶಾಸನ ಸಂಖ್ಯೆ - ೧೦೯ - ಪುಟ ೯೪ 
32) ಅದೇ ಶಾಸನ ಸಂಖ್ಯೆ - ೧೨೩ - ಪುಟ ೧೦೧ 
33) ಅದೇ ಶಾಸನ ಸಂಖ್ಯೆ - ೧೨೮ - ಪುಟ ೧೦೩ 
34) ಅದೇ ಶಾಸನ ಸಂಖ್ಯೆ -೧೯ - ಪುಟ ೯ 

35) ಅದೇ ಶಾಸನ ಸಂಖ್ಯೆ -೩೭ - ಪುಟ ೨೩ 
36) ಅದೇ ಶಾಸನ ಸಂಖ್ಯೆ - ೩೮ - ಪುಟ ೨೩ 
37) ಅದೇ ಶಾಸನ ಸಂಖ್ಯೆ -೪೧ -ಪುಟ ೨೪ 
38) ಅದೇ ಶಾಸನ ಸಂಖ್ಯೆ - ೪೩ - ಪುಟ ೨೫ 
39) ಅದೇ ಶಾಸನ ಸಂಖ್ಯೆ - ೪೪ - ಪುಟ ೨೫ 
40) ಅದೇ ಶಾಸನ ಸಂಖ್ಯೆ - ೪೬ - ಪುಟ ೨೬ 
4]) ಅದೇ ಶಾಸನ ಸಂಖ್ಯೆ - ೧೬೦ - ಪುಟ ೧೨೪ 
42) ಅದೇ ಶಾಸನ ಸಂಖ್ಯೆ - ೧೭೧ - ಪುಟ ೧೭೩ 
43) ಅದೇ ಶಾಸನ ಸಂಖ್ಯೆ - ೨೧೨ - ಪುಟ ೧೭೩ 
44) ಅದೇ ಶಾಸನ ಸಂಖ್ಯೆ - ೨೨೨ - ಪುಟ ೧೭೫ 
45) ಅದೇ ಶಾಸನ ಸಂಖ್ಯೆ - ೨೫೪೯ - ಪುಟ ೨೦೦ 


ಆಕರ ಗ್ರಂಥ 


೧) ಡಾ. ದೇವರ ಕೊಡಾರೆಡ್ಡಿ ಮತ್ತು ಇತರರು (ಸಂ) ಕನ್ನಡ ವಿಶ್ವವಿದ್ಯಾಲಯ ಶಾಸನ 
ಸಂಪುಟ - ೩ ಹಂಪಿ ಶಾಸನಗಳು - ಪ್ರಸಾರಾಂಗ ಕನ್ನಡ ವಿ. ಎ. ಹಂಪಿ, ೨೦೦೦ 


೯. ವಿಜಯನಗರದ ಕಾಲದ ಒಂದು ಅಪೂರ್ವ ಶಾಸನ 
ಬ್ರಹ್ಮದೇಯವನ್ನು ವಾಪಸ್ಸು ಪಡೆದಿರುವ ವಿಶೇಷ ಪ್ರಸಂಗ 
ಡಾ. ಎನ್‌.ನಂದೀಶ್ವರ 


ಭಾರತೀಯ ಪರಂಪರೆಯಲ್ಲಿ ದಾನವನ್ನು ಕುರಿತು ಬೇರೆ ಬೇರೆ ರೀತಿಯಾಗಿ ವ್ಮಾಖ್ಯಾನಿಸಿ 
ದ್ದಾರೆ. ಸಂಪ್ರದಾಯಶೀಲ ಹಿಂದೂಗಳ ಜೀವನದಲ್ಲಿ ಸಾಧಿಸಬಯಸುವ ಧ್ಮೇಯಗಳ 
ಸಾಧನೆಗೆ ದಾನದ ಪರಿಕಲ )ಿನೆಯನ್ನು ಒಂದು ಸಾಧನವಾಗಿ ಬಳಸಲಾಗಿದೆ. ಹಿಂದೂ 
ಧರ್ಮಗ್ರಂಥಗಳಲ್ಲಿ ಹೇಳುವಂತೆ ದಾನ ಎಂದರೆ ಅಕ್ಷರಶಃ ಒಂದು ವಸ್ತುವಿನ ಉಡು 
ಗೊರೆ. ಆದರೆ ಪ್ರಾಚೀನ ಭಾರತದ ಆಧ್ಯಾತ್ಮಿಕ ಜೀವನದಲ್ಲಿ ಅದಕ್ಕೆ ವಿಶೇಷವಾದ 
ಮಹತ್ವವಿದೆ. 

ವಾರಿಯ ಸ್ತ್ಯಸ್ತಿಮಾಪ್ಮೊೋತಿ | ಸುಖಮಕ್ಟಯಮನ್ನದ: 

ತಿಲಪ್ರದ: ಪ್ರಜಾಮಿಷ್ಟಾಂ | ದೀಪದಶ್ನಕ್ಸುರುತ್ತಮಂ | 

ಭೂಮಿದೋ ಭೂಮಿಮಾಪ್ಲೋತಿ | ದೀರ್ಫಮಾಯುರ್ಹಿರಣ್ಯದ: 

ಗೃಹದೋಗ್ಯ್ರ್ಯಾಣಿ ವೇಶ್ಮಾನಿ | ರೂಪ್ಯದೋ ರೂಪಮುತ್ತಮಂ | 

' ವಾಸೋದಶ್ವಂದ್ರ ಸಾಲೋಕ್ಕ | ಮಶ್ಚಿನಾಲೋಕ್ಕಮಶ್ವದ: 

ಅನಡುದ್ದ: ಶ್ರೀಯಂ ಮಷ್ಯಂ | ಗೋದೋ ಬ್ರಧ್ದಪ್ಮ ವಿಷ್ಟಪಂ | 

ಇದನ್ನು ಹೀಗೆ ತಿಳಿಯಬಹುದಾಗಿದೆ. ನೀರನ್ನು ಕೊಟ್ಟ ವನಿಗೆ ತೃಪ್ತಿ ದೊರಕುತ್ತದೆ. 
ಆಹಾರ ನೀಡಿದವನಿಗೆ ಅನಂತ ಸುಖ: ಭೂಮಿಯನ್ನು ನೀಡಿದವನಿಗೆ ದೇಶದ ಆಡಳಿತವೂ; 
ಸುವರ್ಣದಾನ ಮಾಡಿದವನಿಗೆ ದೀರ್ಪಾಯುಷ್ಯವೂ ದೊರಕುತ್ತ ಡಿ ಬೆಳ್ಳಿಯನ್ನು ದಾನ 
ಮಾಡಿದವನು ದೇಹಸೌಂದರ್ಯವನ್ನು ಪಡೆಯುತ್ತಾನೆ; ವಸ್ತ್ರದಾನ ಮಾಡಿದವನು 
ಚಂದ ್ರಲೋಕವನ್ನು ಪಡೆಯುತ್ತಾನೆ; ಅಶ್ವದಾನ ಮಾಡಿದವನಿಗೆ ಅಶ್ವಿನೀ ದೇವತೆಗಳ 
ಲೋಕವು ದೊರಕುತ್ತದೆ; ಎತು ಗಳನ್ನು ನೀಡಿದವನು ಐಶ್ವರ್ಯವನ್ನೂ; ಗೋವುಗಳನ್ನು 
ದಾನ ಮಾಡಿದವನು ಸೂರ್ಯಲೋಕವನ್ನು $ ಪಡೆಯುತ್ತಾನೆ. 

ದಾನದ ಮಹತ್ವ ವನ್ನು ವರ್ಣಿಸುತ್ತಾ ಪಿ.ವಿ.ಕಾಣೆಯವರು ಹೀಗೆ ಹೇಳುತ್ತಾರೆ: 
ಕೃತಾ ತ್ರೇತಾ, ದ್ವಾಪರ ಮತ್ತು ಕಲಿ ಈ ನಾಲ್ಕು ಯುಗಗಳ ಅತ್ಯಂತ ಮುಖ್ಯ ಸಾಧನ 
ವಿಧಾನಗಳು ಕ್ರಮವಾಗಿ ತಪಸ್ಸು, ಜ್ಞಾನ, ಯುಜ್ಞ ಮತ್ತು ದಾನ. ಗೃಹಸ್ಥ್ಹಾಶ್ರಮವು 


ವಿಜಯನಗರದ ಕಾಲದ ಒಂದು ಅಪೂರ್ವ ಶಾಸನ ೭೫ 


ಅತ್ಯಂತ ಮುಖ್ಯವಾದದ್ದು. ಏಕೆಂದರೆ ಗೃಹಸ್ತರು ಇತರ ಎಲ್ಲಾ ಆಶ್ರಮಗಳಲ್ಲಿರುವವ 
ರಿಗೂ ಆಹಾರವನ್ನು ನೀಡುತ್ತಾನೆ ಎಂಬುದಾಗಿ ಮನುವು ಹೇಳುತ್ತಾನೆ. ಹಖುಗ್ವೇದವೂ 
ದಾನವನ್ನು ಪ್ರಶಂಸಿಸುತ್ತದೆ. 

ಭಾರತದಲ್ಲಿ ಗುಪ್ತರ ಕಾಲದಿಂದಲೂ ದಾನಗಳನ್ನು ದಾಖಲಿಸುವಾಗ ಶಾಸನಗಳು 
ಸಾಮಾನ್ಯವಾಗಿ ದಾನಿಯ ವಂಶಾವಳಿಯನ್ನು ನಿರೂಪಿಸುತ್ತವೆ. ಇದಕ್ಕೆ ಧಾರ್ಮಿಕವಾದ 
ಒಂದು ಕಾರಣವೂ ಇದೆ. ಅಶ್ವಲಾಯನ ಶ್ರೌತ ಸೂತ್ರದ ೯ನೆಯ ಅಧ್ಯಾಯದ 
ಮೂರನೆಯ ಸೂತ್ರವೂ ಕುಲಮಗ್ರೇ ಪರಿಕ್ಟೇತ ಯೇ ಮಾತೃತ: ಪಿತೃತಶ್ವೇತಿ ಯಥೋಕ್ತ 
ಪುರನಸ್ತಾತ್‌' ಎಂದು ಹೇಳುತ್ತದೆ. ಕುಲ ಅಂದರೆ ಹುಟ್ಟು ಅಥವಾ ವಂಶವನ್ನು ತಂದೆ 
ಮತ್ತು ತಾಯಿ ಎರಡೂ ಕಡೆಗಳಿಂದ ಪರಿಶುದ್ದಿಗಾಗಿ ಪರೀಕ್ಲಿಸಬೇಕು. ಮಾತೃತಃ ಪಿತೃತಶ್ವ 
ವಿದ್ಮಾದಿಭಿಃ ದಶ ಪುರುಪ ಶುದ್ದಿಃ ಕುಲಮ್‌ ಎಂಬುದಾಗಿ ಅಶ್ವಲಾಯನ ಗೃಹ್ಮಸೂತ್ರವು 
ಹೇಳುತ್ತದೆ. ತಾಯಿಯ ಕಡೆ ಮತ್ತು ತಂದೆಯ ಕಡೆ ಹತ್ತು ತಲೆಮಾರಿನವರೆಗೆ ವಿದೆ 
ಮೊದ ಲಾದವುಗಳಲ್ಲಿ ಶುದ್ದವಾಗಿದೆಯೆ ಎಂದು ಪರಿಶೀಲಿಸಬೇಕು. ಅಂತಹ ಪರಿಶುದ್ಧ 
ಕುಲದ ಒಬ್ಬ ವ್ಯಕ್ತಿ ಮಾತ್ರವೇ ದಾನ ನೀಡಲು ಮತ್ತು ಪರಿಗ್ರಹಿಸಲು ಅರ್ಹನು. 
ಶಾಸನಗಳಲ್ಲಿ ಬರುವ ವಂಶಾವಳಿಯ ವರ್ಣನೆಯು ದಾನ ಕೊಡಲು ದಾನಿಗಿರುವ 
ಅರ್ಹತೆಯನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತದೆ. ದೇವಲನ ಪ್ರಕಾರ ಒಂದು ದಾನಕ್ಕೆ, 
ಆರು ಅಂಗಗಳು ಅಥವಾ ಭಾಗಗಳು ಇರುತ್ತವೆ. ಅವು: 1) ದಾನಿ, 2) ಪ್ರತಿಗ್ರಹಿ, 3) 
ಶ್ರದ್ದೆ ಅಥವಾ ದಾನ ಪ್ರವೃತ್ತಿ, 4) ದಾನದ ವಸ್ತು. ಅದನ್ನು ದಾನಿಯು ವಿಹಿತವಾದ 
ರೀತಿಯಲ್ಲಿ ಸಂಪಾದಿಸಿರಬೇಕು. 5) ಸೂಕ್ತ ಕಾಲ ಮತ್ತು 6) ಸೂಕ್ತ ಸ್ಥಳ: ದಾನ 
ಶಾಸನಗಳು ಸಾಮಾನ್ಯವಾಗಿ ಈ ಆರು ಅಂಗಗಳನ್ನು ಒಳಗೊಂಡಿರುತ್ತವೆ. 

ಹಿಂದೂ ಧರ್ಮದಲ್ಲಿ ದಾನಕ್ಕಿರುವ ಒಂದು ವಿಶೇಷ ಲಕ್ಷಣವೆಂದರೆ, ದಾನವನ್ನು 
ಕೊಡುವವನ ಮನಸ್ಸಿನಲ್ಲಿ ಉಪಕಾರ ಅಥವಾ ಸಹಾಯ ಮಾಡುತ್ತಿರುವ ಭಾವನೆ 
ಯಾಗಲಿ, ಪಡೆಯುವವನ ಮನಸ್ಸಿನಲ್ಲಿ ದಾಕ್ಷಿಣ್ಯದ ಭಾವನೆಯಾಗಲಿ, ಹಲ್ಲು ಕಿರಿಯುವ 
ಭಾವನೆಯಾಗಲಿ ಇಲ್ಲದಂತೆ ನೋಡಿಕೊಳ್ಳು Bre ಇದಕ್ಕೆ ಕಾರಣ ಇಲ್ಲಿರುವ ಭಾವನೆ 
ಪ್ರತಿಗ್ರಹಿಯು ದಾನವನ್ನು ಸ್ವೀಕರಿಸುವುದರ ಮೂಲಕ ದಾನಿಯು ಪುಣ್ಮವನ್ನು ಸಂಪಾ 
ದಿಸಲು ಸಹಾಯ ಮಾಡುತ್ತಾನೆ ಎಂಬುದು: ದಾನ ಮಾಡುವುದು ಒಂದು ಧಾರ್ಮಿಕವಾದ 
ಕರ್ತವ್ಯ ಎಂಬ ವಿಚಾರ ದಾನಿಯ ಮನಸ್ಸಿಗೆ ಬರುವುದು. 

ಬಲಗೈ ಕೊಟ್ಟಿದ್ದು" ಎಡಗೈಗೆ ತಿಳಿಯದ ಹಾಗಿರಬೇಕು ಎಂಬಂತೆ ದಾನವ 
ರಹಸ್ಯವಾಗಿ ಕೊಡಬೇಕು ಎನ್ನುವುದು ಸ್ವಾರಸ್ಯಕರವಾದ ಸಂಗತಿಯಾದರೂ ಬ 
ಶಾಸನಗಳು ರಾಜರು, ಅಧಿಕಾರಿಗಳು ಮತ್ತಿತರರು ನೀಡಿದ ದಾನಗಳನ್ನು ಜೋರಾಗಿ 


ಘೋಷಿಸುತ್ತವೆ. ಇದಕ್ಕೆ ಕೊಡುವ ಕಾರಣ ಪ್ರತಿಗ್ರಹಿಯ ಬಳಿ ಆ ವಸ್ತು 'ವಿನ ಒಡೆತನಕ್ಕೆ 


೭೬ ವಿಜಯನಗರ ಅಧ್ಯಯನ ೧೩ 


ಸಂಬಂಧಿಸಿದ ಅಧಿಕೃತ ದಾಖಲೆ ಇರಬೇಕು ಎನು ವುದು. ಆದರೆ ಇದು ದಾನಿಯಾದ 
ರಾಜನು ದಾನವನ್ನು ರಾಜನೀತಿಯ ಉಪಕಣವಾಗಿ ಉಪಯೋಗಿಸುವ ಉದೆ ೀಶವನ್ನು | 
ನೆರವೇರಿಸುತ್ತದೆ. 

ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲ್ಲೂಕಿನ ಗುಂಡಿಗನೂರಿನ ಕಟ್ಟೆ ಬಸವಣ್ಣ ನ ಗುಡಿಯ 
ಮುಂದೆ ನಿಲ್ಲಿಸಿದ ವಿಶ್ವವಿದ್ಯಾಲಯ ಶಾಸನ ಸಂಪುಟ 1, ಬಳ್ಳಾರಿ ಜಿಲ್ಲೆ ಶಾಸನಗಳು 
ಇದರಲ್ಲಿ, ಸಿರುಗುಪ್ಪ 43ರಲ್ಲಿ ಪ್ರಕಟವಾಗಿರುವ ಶಾಸನವು ಸಂಸ್ಕತ ಹಾಗೂ ಕನ್ನಡ 
ಮಿಶ್ರಿತ ಭಾಷೆಯಲ್ಲಿರುತ್ತದೆ. ಪೂರ್ವಾರ್ಧದಲ್ಲಿ ಸಂಸ್ಕೃತ ಭಾಷೆಯ ಪ್ರಾರ್ಥನಾ ಶ್ಲೋಕ 
ಅನಂತರ ಕನ್ನಡ ಭಾಷೆಯಲ್ಲಿ ಶಾಸನ ಬರ್ಯಾ ಶಾಸನದ ಪಾಠ ಈ ರೀತಿ 
ಇದೆ. 

1 ಶುಭಮಸ್ತು ನಮಸ್ತುಂಗ | ಶಿರಚುಂಬಿ | ಚಂದ್ರ ಚಾ 

2 ಮರಚಾರವೇ | ತ್ರಯಿಲೋಕ್ತ ನಗರಾರಂಭ ಮೂಲಸ ಶಿಂಭಾಯ ಶಂ 

3 ಭವೇ ಸ್ವಸ್ತಿಶ್ರೀ ಜಯಭ್ಭು ದಯ ಶಾಲಿವಾಹನ ಶಕವರುಷಂಗಳು 

4 ೧೪೬೫ನೆಯ ಶೋಭಕೃತು ಸಂವಛರಾ ಭದ್ರಪದ ಶುಧ ೬ ಲು 

೨ ಶ್ರೀಮಂನ್‌ ಮಹಾರಾಜಾಧಿರಾಜ ರಾಜಪರಮೇಶ್ವರ ಶ್ರೀವೀರಪ್ರತಾ 

6 ಪ ಶ್ರೀವೀರಸದಾಶಿವರಾಯ ಮಹಾರಾಜರು ಪ್ರುಥ್ವೀರಾಜ್ಮಂಗೈಯು 

1 ತ್ರಿರಲು ಹಂಪೆಯ ಶಿ ಶ್ರೀವಿರುಪಾಕ್ಷದೇವರ ಅಮು ್ರಿತಪಡಿಗೆ Hy 

8 ಕುಯಿಗೋಡ ಸೀಮೆಯೊಳಗಣ ಗುಂಡನೆನುರ ಗ್ರಾಮವನು ಪ್ರತಾ 

9 ಪದೇವರಾಯ ಮಹಾರಾಯರು ಲಕ್ಸುಮೀಕಾಂತ ದೀಕ್ಷಿತರಿಗೆ 

10 ಏಕಭೋಗವಾಗಿ ಧಾರೆಯನೆಟಿದು ಕೊಟ್ಟ ಶಾಪನಸ್ತವಾಗಿ ಕೂಟ ಅ 

11 ಗ್ರಹಾರದಲು ದಕ್ಷಿಣ ಸಮುದ್ರಾದಿಪತಿ ಲಖಣದಣಾಯಕರಿಂದ ಮು 

12 ಮುಟುಗೋಳಿನಲು ಅರಮನೆಗೆ ಅಗ್ಗಕ್ಸಯದಾನದತ್ತಿಗಳ ಕ್ರಯಪತ್ರಗಳು 

13 ಅರಮನೆಗೆ ಭಿಠಶಸಂಬಂಧ ಆ ದಾನಪತ್ರ ಕ್ರಯಪತ್ರ ತಾಂಬ್ರ ಶಾಸನ 

14 ಆದ ಗಾ ಗ್ರಾಮಯಿಷ್ಟನು ಪ ್ರಹುಡದೇವನ ಮಹಾರಾಜರು ಶ್ರಿ 

1೨ ವಿರೂಪಾಕ್ಸದೇವರ... 

16 ದ ನೈವೇದ್ಮಕೆ ಸಮರ್ಪಿಸಿ ಕೊಟ್ಟೂ... ಸ್ತಾನಿಕ ಲಕ್ಸು 

17 ಮಿನಾಥ ದೀಕ್ಲಿತರ ವಂಶನಷ್ಟವಾಗಿ ಹೋಹೊಗಿರಲಾಗಿಕಲ ಅವ... 

18 ಕೊಲ ಭಂಡಾರವಾದಂತಾ... ಗಿ ಯಿದಸಂಮಂಧ ಆ ಗ್ರಾಮದ ಶಾಷನ 

19 ಉ | ಶ್ರೀವಿರೂಪಾಕ್ಸದೇವರ ಭಂಡಾರದಲಿ ಯಿಧ ಶಾಷನವನು 


ವಿಜಯನಗರದ ಕಾಲದ ಒಂದು ಅಪೂರ್ವ ಶಾಸನ ಸಿಪಿ 


20 ಸ್ತಾನಿಕರು ಯಿಸ್ತಾನದವರಿಗೆ ರಾಮರಾಜ ಅಯನವರು 1 ಸದಾಶಿವದೇವ 

21 ಮಹಾರಾಯರಿಗೆ ಬಂಣ.... ಮಾಡಿಸಿದೇವೆ ಆದೆ ಗ್ರಾ 

ee (ಮುಂದೆ ನೆಲದಲಿ ಸೇರಿದೆ) 

ಈ ಶಾಸನವು ವಿಜಯನಗರದ ಸಾಮ್ರಾಜ್ಯದ ತುಳುವ ವಂಶದ ವೀರ ಸದಾಶಿವ 
ದೇವ ಮಹಾರಾಯನ (1543-1570) ಕಾಲದ್ದಾಗಿದೆ. ಇದನ್ನು ಶಕವರುಷ 144೨ ನೇ 
ಶೋಭಕೃಥುನಾಮ ಸಂವತ್ಸರದ ಭಾದ್ರಪದ ಶುಕ್ಲಪಕ್ಷದ ಷಷ್ಠಿ ತಿಥಿ ಸೋಮವಾರ 
ದಂದು ಬರೆದುದಾಗಿದೆ. 1543 ಸೆಪ್ಟೆಂಬರ್‌ 4, ಮಂಗಳವಾರ) ವಿಜಯನಗರ 
ಪ್ರತಾಪದೇವಮಹಾರಾಯರ ಆಳ್ವಿಕೆಗೂ ಹಿಂದೆ ಕುರುಗೋಡು ಸೀಮೆಯೊಳಗಣ 
ಗುಂಡಿಗನೂರು ಗ್ರಾಮವು ಹಂಪೆಯ ಶ್ರೀ ವಿರೂಪಾಕ್ಷ ದೇವರ ಅಮೃತಪಡಿಗೆ 
ಸಲ್ಲುವಂತಹದ್ದಾಗಿದ್ದು ಶಾಸನದಿಂದ ತಿಳಿಯುತ್ತದೆ. ಅಂದರೆ ದೇವಾದಾಯವಾಗಿ 
ನೀಡಲ್ಪಟ್ಟಿದ್ದ ಗ್ರಾಮವನ್ನು ಅನಂತರದಲ್ಲಿ ರಾಜ್ಯಾಧಿಕಾರವನ್ನು ಪಡೆದಿದ್ದ ಪ್ರೌಢದೇವ 
ರಾಯನು ಲಕ್ಷ್ಮಿಕಾಂತ ದೀಕ್ಷಿತ ಎಂಬುವ ಪ್ರಾಯಶಃ ವಿರೂಪಾಕ್ಷ ದೇವಾಲಯದ 
ಸ್ತಾನಿಕನಾಗಿದ್ದ ಬ್ರಾಹ್ಮಣರಿಗೆ ಏಕಭೋಗವಾಗಿ ದಾರೆಯೆರೆದುಕೊಟ್ಟ ವಿಷಯವನ್ನು 
ಈ ಶಾಸನದಲ್ಲಿ ತಿಳಿಸುತ್ತದೆ. ಏಕಭೋಗವಾಗಿ ಕೊಟ್ಟಿದ್ದಂತಹ ಈ ದಾನವು ಲಕ್ಲೀಕಾಂತ 
ದೀಕ್ಲಿತನ ಸಂತತಿಯವರು ಬದುಕಿರುವವರೆಗೆ ಮಾತ್ರ ಸಲ್ಲುವಂತಹದ್ದಾಗಿರುತ್ತದೆ. . 
ಆದರೆ ಇದೇ ಶಾಸನದಲ್ಲಿ ಲಕ್ಷ್ಮೀಕಾಂತ ದೀಕ್ಕಿ ) ತನ ವಂಶನಷ್ಟವಾಗಿ ಹೋಗಿರುವ ಕಾರಣ 
ಮುಂದೆ ಈ ಏಕಭಾಗ ಬ್ರಹ್ಮದೇಯಕ್ಕೆ ಬೆಲೆ ಇಲ್ಲದೆ ಹೋಗುವುದರಿಂದ ಅನಂತರ 
ಅಧಿಕಾರಕ್ಕೆ ಬಂದ ವಿಜಯನಗರದ ಸದಾಶಿವ ದೇವ. ಮಹಾರಾಜ ಮತ್ತು 
ರಾಮರಾಜಯ್ಕನವರು ಈ ದಾನವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಯಿತು. ಮುಂದೆ ' 
ಆ ದೇವಾಲಯದ ಸ್ಥಾನಿಕರು (ಬ್ರಾಹ್ಮಣರು) ಅಳಿಯ ರಾಮರಾಜಯ್ಯನನ್ನು ಕೇಳಿ 
ಕೊಳ್ಳಲು ನಂತರ ರಾಮರಾಜಯ್ಯನು ಗುಂಡಿಗನೂರು ಅಗ್ರಹಾರದ ಅರ್ಧಭಾಗವನ್ನು 
ವಿರೂಪಾಕ್ಷ ದೇವರಿಗೆ ಧಾರೆಯೆರೆದು ಕೊಟ್ಟನು. ಉಳಿದ ಅರ್ಧಭಾಗವನ್ನು ದೇವಾ 
ಲಯದ ಸ್ಥಾನಿಕರಾದ ಬ್ರಾಹ್ಮಣರಿಗೆ ಮತ್ತೆ ದತ್ತಿ ನೀಡಿರುವುದು ಕಂಡುಬರುತ್ತದೆ. 
ವಿರೂಪಾಕ್ಟ ದೇವಾಲಯದ ಭಂಡಾರಕ್ಕೆ ವಾಪಸ್ಸು ಮಾಡಿರುವ ಸಂಗತಿಯನ್ನು ಈ 
ಶಾಸನ ಉಲ್ಲೇಖಿಸುತ್ತದೆ. ಇದು ಒಂದು ವಿಶಿಷ್ಟ ಸಂಗತಿ. ಏಕಭೋಗ ಎಂಬುದಕ್ಕೆ 
ಒಂದು ಖಚಿತವಾದ ಆಧಾರವನ್ನು ಈ ಶಾಸನವು ನೀಡುತ್ತದೆ. ಅಲ್ಲದೆ ಮೂಲತಃ 
ದೇವಾದಾಯವಾಗಿದ್ದಂತಹ ದಾನವನ್ನು ರಾಜ ತನಗೆ ಬೇಕಾದವರಿಗೆ ಬ್ರಹ್ಮದೇಯವಾಗಿ 
ನೀಡುವಂತಹ ಸಂದರ್ಭಗಳು ಇದ್ದವು ಎಂಬುದಕ್ಕೆ ಈ ಶಾಸನ ಒಂದು ಒಳ್ಳೆಯ 
ಉದಾಹರಣೆಯಾಗಿದೆ. 


೭೮ ವ | ವಿಜಯನಗರ ಅಧ್ಯಯನ ೧೩ 


ಈ ಶಾಸನವು ಮೂಲತಃ ದೇವಾದಾಯವಾಗಿದ್ದು ಅದನ್ನು ಅನಂತರದಲ್ಲಿ, 
ಬ್ರಹ್ಮದೇಯವಾಗಿ ಅಂದರೆ ಬ್ರಾಹ್ಮಣರಿಗೆ ಕೊಟ್ಟ ಶಾಸನವಾಗಿದೆ. ಸಾಮಾನ್ಯವಾಗಿ 
ಬ್ರಹ್ಮದೇಯವನ್ನಾಗಲೀ ದೇವದಾಯಗಳಾಗಲೀ ವಾಪಸ್ಸು ಪಡೆಯುವುದು ಧರ್ಮ 
ಶಾಸ್ತ್ರದ ವಿರುದ್ಧವಾಗಿರುತ್ತದೆ. ಆದರೂ ಪ್ರಕೃತ ಶಾಸನವು ಬ್ರಹ್ಮದೇಯವನ್ನು ಕೊಟ್ಟ 
ಉದ್ದೇಶಗಳಿಗೆ ಬಳಸದೆ, ಕಾಲಾಂತರದಲ್ಲಿ ದುರ್ವಿನಿಯೋಗವಾಗುತ್ತಿ ರುವುದನ್ನು ರಾಜಸ್ವ 
ಪರಿಗಣಿಸಿ ಕೇವಲ ಏಕಭೋಗವಾಗಿ ಕೊಟ್ಟ ಬ್ರಹ್ಮದೇಯವನ್ನು ವಾಪಸ್ಸು ಪಡೆದಿರು 
ವುದು ಮನನೀಯವಾದ ಅಂಶವಾಗಿದೆ. ಅಂದರೆ ರಾಜ್ಯಾಂಗವು ದಾನ ಪಡೆ ದವರು 
ಪಡೆದ ದಾನ ಸದ್‌ವಿನಿಯೋಗ ಮಾಡಿಕೊಳ್ಳದೆ ಅದರ ದುರ್ಬಳಕೆ ಆಗುತ್ತಿದ್ದರೆ, ಅದನ್ನು 
ವಾಪಸ್ಸು ಪಡೆಯಬಹುದಾಗಿತ್ತು ಎಂಬ ಅಂಶ ವಿಜಯನಗರ ಕಾಲದ ಶಾಸನಗಳಲ್ಲಿ 
ತಿಳಿದುಬರುತ್ತದೆ. 

ಮೂಲತಃ ಹಂಪಿಯ ವಿರೂಪಾಕ್ಷ ದೇವರ ಅಮೃತಪಡಿಗೆಂದು ನೀಡಿದ್ದ 
ಕುರುಗೋಡು ಪ್ರಾಂತ್ಯದಲ್ಲಿದ್ದ ಗುಂಡಿಗನೂರು ಎಂಬ ಗ್ರಾಮವನ್ನು ಪ್ರೌಢಪ್ರತಾಪದೇವ 
ರಾಯನು ಲಕ್ಷ್ಮೀನಾರಾಯಣ ದೀಕ್ಷಿತ ಎಂಬ ಬ್ರಾಹ್ಮಣನಿಗೆ ಏಕಭೋಗ ಅಗ್ರಹಾರ 
ವನ್ನಾಗಿ ದಾನವಾಗಿ ಕೊಟ್ಟನು. ಆದರೆ ಆ ಲಕ್ಟೀನಾರಾಯಣ ದೀಕ್ಷಿತ ಸಂತತಿಯು 
ಕ್ಷೇಣವಾಗಲು ಅದನ್ನು ರಾಜಸ್ವವು ತನ್ನ ವಶಕ್ಕೆ ಮತ್ತೆ ತೆಗೆದುಕೊಂಡಿತು. (ವಿಜಯನಗರ 
ಸರ್ಕಾರ). ನಂತರ ದೇವಾಲಯದ ಸ್ಥಾನಿಕರು (ಬ್ರಾಹ್ಮಣರು) ಅಳಿಯ ರಾಮರಾಜಯ್ಕ 
ನನ್ನು ಪುನಃ ತಮಗೆ (ಸ್ಥಾನಿಕರಿಗೆ) ಕೊಡಬೇಕೆಂದು ಮನವಿ ಮಾಡಲು ರಾಜನು ಮತ್ತೆ 
ಆ ಗುಂಡಿಗನೂರಿನ ಅಗ್ರಹಾರದ ಅರ್ಧಭಾಗವನ್ನು ಅದೇ ವಿರೂಪಾಕ್ಸದೇವರ ಅಮೃತ 
ಪಡಿಗೆಂದು ಮರುದಾನವನ್ನು ಕಪಿಲಷಷ್ಠಿಯ ಪುಣ್ಮದಿನದಂದು ತಮ್ಮ ತಂದೆ 
ಅಚ್ಚುತರಾಯನಿಗೆ ಅಖಂಡ ಪುಣ್ಮವಾಗಲೆಂದು ಧಾರೆ ಎರೆದು ಅದರ ಚತುಸ್ಸೀಮೆ 
ಯನ್ನು ನಿರ್ದೇಶಿಸಿ ಕೊಟ್ಟರು. ಅವುಗಳ ಜೊತೆಗೆ ಕೆಲವು ಗದ್ದೆಗಳನ್ನು ಹಾಗೂ ಒಂದು 
ತೋಟವನ್ನು ದಾನವಾಗಿ ಕೊಟ್ಟಿ ವಿಷಯ ಪ್ರಮುಖವಾಗಿದೆ. 

ಇಲ್ಲಿ ಹಂಪಿಯ ವಿರೂಪಾಕ್ಸದೇವರ ಅಮೃತಪಡಿಗೆಂದು ನಿಗದಿಪಡಿಸಿದ್ದ 
ಭೂಮಿಯನ್ನು ರಾಜ ಲಕ್ಷ್ಮೀನಾರಾಯಣ ದೀಕ್ಸಿತ ಎಂಬ ಬ್ರಾಹ್ಮಣನಿಗೆ ಕೊಟ್ಟ ದಾನವು 
ಅನಂತರದಲ್ಲಿ ಇತರರಿಂದ ದುರ್ಬಳಕೆಯಾಗುತ್ತಿ ರುವುದನ್ನು ಕಂಡು ರಾಜನು ದಾನವನ್ನು 
ವಾಪಸ್ಸು ಪಡೆದದ್ದೇ ಪ್ರಧಾನ ವಿಷಯವಾಗಿದೆ. 

ಆಧಾರ ಸೂಚಿ 
1. ಡಾ. ಎಂ.ಪ್ರಸನ್ನಕುಮಾರ್‌ (ಅನುವಾದ ಆರ್‌.ಎಲ್‌.ಅನಂತರಾಮಯ್ಯ), “ಮೈಸೂರಿನ 
ಇತಿಹಾಸದಲ್ಲಿ ದಾನ? ಮಂಗಳೂರು. 2001 

2 ದೇವರಕೊಂಡಾರೆಡ್ಡಿ ಮತ್ತು ಇತರರು, (ಸಂ). ಕನ್ನಡ ವಿಶ್ವವಿದ್ಧಾನಿಲಯ ಶಾಸನ 

ಸಂಪುಟ 1, ಬಳ್ಳಾರಿ ಜಿಲ್ಲೆ ಶಾಸನಗಳು, ಹಂಪಿ. 


೧೦. ಸಂಡೂರು ಪರಿಸರದಲ್ಲಿ ವಿಜಯನಗರ ಕಾಲದ 
ಶಾಸನಗಳ ಪ್ರಸರಣ ಮತ್ತು ಕಾರಣ 


ಡಾ. ಗಿರಿಜಾ 


ಸಂಡೂರು ತಾಲೂಕು ಭೌಗೋಳಿಕವಾಗಿ ಮತ್ತು ನೈಸರ್ಗಿಕವಾಗಿ ಅನೆಕ ಸಂಪತ್ತನ್ನು 
ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರುವ ಪ್ರದೇಶವಾಗಿದೆ. ಸುತ್ತಲೂ ದೊಡ್ಡ ದೊಡ್ಡ 
ಗುಡ್ಡಗಳು ಸಣ್ಣ ಸಣ್ಣ ರುರಿ, ಹಳ್ಳಗಳಿಂದ ಕೂಡಿದ ನೀರಿನ ಸೆಲೆಗಳು, ಅದಿರಿನ 
ನಿಕ್ಷೇಪಗಳು, ಫಸಲು ಕೊಡುವ ಭೂಭಾಗಗಳಿಂದ ಕೂಡಿದೆ. ಅಂದರೆ ನೈಸರ್ಗಿಕ 
ಸಂಪನ್ಮೂಲಗಳು ಎಲ್ಲಾ ಕಡೆಗೂ ಸಮನಾಗಿ ಹಂಚಿಕೆಯಾಗಿಲ್ಲ. ಎಲ್ಲ ಕಡೆಗೂ ಒಂದೇ 
ರೀತಿಯ ಭೂಭಾಗ ಕಾಣಸಿಗುವುದಿಲ್ಲ. ಕೆಲವು ಭಾಗ ಉತ್ತಿಬಿತ್ತಿ ಬೆಳೆಯಲು ಯೋಗ್ಯ 
ವಾದ ಭೂಭಾಗವನ್ನು ಹೊಂದಿದ್ದು, ಮತ್ತೆ ಕೆಲವು ಭೂಪ್ರದೇಶಪು ಅದಿರಿನ ನಿಕ್ಷೇಪ 
ಗಳಿಂದ ಕೂಡಿರುವುದು. ಆದ್ದರಿಂದ ಈ ತಾಲೂಕಿನಲ್ಲಿ ಕಂಡುಬರುವ ಶಾಸನಗಳನ್ನು . 
ನಾವು ಒಂದೆ ಸಮನಾಗಿ ಒಂದೇ ಭಾಗದಲ್ಲಿ ಪ್ರಸರಣವಾಗಿರುವುದನ್ನು ಕಾಣಲು ಸಾಧ್ಯ 
ವಾಗುವುದಿಲ್ಲ. ಏಕೆಂದರೆ ಎಲ್ಲಿ ಭೂಭಾಗವು ಉತ್ತಿ ಬಿತ್ತಿ ಬೆಳೆಯಲು ಯೋಗ್ಯ 
ವಾಗಿದೆಯೋ ಹಾಗೂ ಎಲ್ಲಿ ಜಲಸಂಗ್ರಹಣೆಗೆ ಯೋಗ್ಮವಾಗಿದೆಯೋ ಅಂತಹ ಪ್ರದೇಶ 
ದಲ್ಲಿ ಮಾತ್ರ ಶಾಸನಗಳನ್ನು ಕಾಣುತ್ತೇವೆ. ಅವುಗಳಲ್ಲಿ ಈ ತಾಲೂಕಿನಲ್ಲಿ ಮುಖ್ಯವಾಗಿ 
ವಿಜಯನಗರ ಅರಸರಿಂದ ನೆಡಿಸಲ್ಪಟ್ಟ ಶಾಸನಗಳ ಮತ್ತು ಅವರಿಂದ ಈ ಶಾಸನಗಳನ್ನು 
ನೆಡಿಸಲ್ಪಡಲು ಕಾರಣವೇನೆಂಬ ಕೆಲವು ಅಂಶಗಳನ್ನು ಇಲ್ಲಿ ಚರ್ಚಿಸಲಾಗಿದೆ. 

ಸಂಡೂರು ತಾಲೂಕು ಸುಮಾರು 85 ಹಳ್ಳಿಗಳನ್ನು ಹೊಂದಿದ್ದು, ಮೂರು 
ಹೋಬಳಿಗಳನ್ನೊಂದಿದೆ.. ಅವುಗಳೆಂದರೆ ತೋರಣಗಲ್ಲು, ಸಂಡೂರು, ಚೋರುನೂರು 
ಹೋಬಳಿಗಳಾಗಿವೆ. ಈ ಮೂರು ಹೋಬಳಿಗಳಲ್ಲಿ ವಿಜಯನಗರದ ಅರಸರಿಂದ 
ನೆಡಿಸಲ್ಪಟ್ಟ ಶಾಸನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುವುದು. ತೋರಣಗಲ್ಲು 
ಮತ್ತು ಚೋರುನೂರು ಹೋಬಳಿಗೆ ಸೇರಿದ ಕೆಲವು ಹಳ್ಳಿಗಳಲ್ಲಿ. ಇದಕ್ಕೆ ಕಾರಣ ಈ 
ಎರಡು ಹೋಬಳಿ ಪ್ರದೇಶಗಳು ಬಯಲು ಪ್ರದೇಶಗಳಾದ್ದರಿಂದ ಇಲ್ಲಿ ಹೆಚ್ಚಿನ ಶಾಸನ 
ಗಳ ಪ್ರಸರಣವನ್ನು ಕಾಣಲು ಸಾಧ್ಯ. ಆದರೆ ಸಂಡೂರು ಹೋಬಳಿಯಲ್ಲಿ ಮಾತ್ರ 
ಕೆಲವೇ ಕೆಲವು ಹಳ್ಳಿಗಳಲ್ಲಿ ಈ ಅವಧಿಯ ಶಾಸನಗಳು ಕಂಡುಬಂದರು ವಿರಳವೆಂದೇ 
ಹೇಳಬೇಕು. ಏಕೆಂದರೆ ಈ ಪ್ರದೇಶ ಕಬ್ಬಿಣದ ಅದಿರಿನ ನಿಕ್ಟೇಪಗಳಿಂದ ಕೂಡಿದ 


ಆಂ ವಿಜಯನಗರ ಅಧ್ಯಯನ ೧೩ 


ಪ್ರದೇಶವಾಗಿದ್ದರಿಂದ ಇಲ್ಲಿ ಕಬ್ಬಿಣದ ಅದಿರಿನ ಶಿಲೆಗಳೇ ಹೆಚ್ಚಾಗಿ ದೊರೆಯುತ್ತವೆಯೇ 
ಹೊರತು ಶಾಸನವನ್ನು ಬರೆಯಲು ಬಳಸಲ್ಪಡುವ ಬೆಣಚು ಶಿಲೆಗಳು ಈ ಭಾಗದಲ್ಲಿ 
ಕಡಿಮೆ ದೊರೆಯುತ್ತವೆ. ಆದ್ದರಿಂದ ಈ ಅವಧಿಯ ಶಾಸಗಳು ಸಂಡೂರು ಹೋಬಳಿಯ 
ಭಾಗದಲ್ಲಿ ಕಂಡುಬರುವುದು ವಿರಳ. 

ಇನ್ನು ಸಂಡೂರು ತಾಲ್ಲೂಕಿನ ಸುತ ಶ್ರಮುತ್ತಲಿನ ತಾಲ್ಲೂ ಕನ್ನು ಹೊರತುಪಡಿಸಿದರೆ 
ಬಳ್ಳಾರಿ ತಾಲೂಕು ಮತ್ತು ಕೂಡ್ಲಿಗಿ ತಾಲೂಕಿನಲ್ಲಿಯೂ ಈ ಅವಧಿಯ ಶಾಸನಗಳು 
ಕಡಿಮೆಯಾಗಿಯೇ ಕಂಡುಬರುವುವು. ಆದರೆ ಹೊಸಪೇಟಿ ತಾಲೂಕಿನಲ್ಲಿ ಮಾತ್ರ ಹೆಚ್ಚಿನ 
ಸಂಖೆಯಲ್ಲಿ ಈ ಅವಧಿಯ ಶಾಸನಗಳು ಕಂಡುಬರುತ್ತವೆ. 

ಒಟ್ಟಿನಲ್ಲಿ ಬೇರೆ ಪ್ರದೇಶಗಳಿಗೆ ಹೋಲಿಸಿದರೆ ಸಂಡೂರು ತಾಲೂಕಿನಲ್ಲಿ ಈ 
ಅವಧಿಯ ಶಾಸನಗಳು ಕಂಡುಬರುವುದು ವಿರಳವೆಂದೇ ಹೇಳಬಹುದು. ಇದಕ್ಕೆ 
ಮುಖವಾದ ಕಾರಣವೆಂದರೆ ಈ ಪ್ರದೇಶವು ಪ್ರಾಚೀನ ಕಾಲದಿಂದಲೂ ಲೋಹ 
ತಯಾರಿಕಾ ಕೇಂದ್ರವಾಗಿತ್ತು ಎಂಬುದಕ್ಕೆ ಈ ತಾಲೂಕಿನಲ್ಲಿ ಕಂಡುಬರುವ ಬೃಹತ್‌ 

ಪ್ರಮಾಣದ ಅದಿರಿನ ನಿಕ್ಷೇಪ ಇಂದಿಗೂ ಉಳಿದು ಬಂದಿರುವುದಲ್ಲದೆ, ಇದಕ್ಕೆ ಪೂರಕ 

ವಾದ ಮಾಹಿತಿಯನ್ನು ನೀಡುವ ಶಾಸನಗಳು ಕುಡಿತಿನಿ ಗ್ರಾಮದಲ್ಲಿ ಕಾಣುತ್ತೆ 'ವೆ. 
ಅದರಂತೆ ಶಿ ಶ್ರೀಮದ್‌ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಕಾರ್ತಿಕೇಯ ತಪೋ 
ವನವೆಂದು, ಸ್ಕಂದ ಪುರಾಣದ ಉಲೆ ್ಲೀಖದಂತೆ. ಲೋಹಾಚಲವೆಂದು ಈ ವಿಷಯದ 
ಬಗ್ಗೆ ವಿವರವಾದ ಮಾಹಿತಿ ಇರುವುದನ್ನು ಕಾಣುತ್ತೇವೆ. ಆದರೆ ಸಂಡೂರಿನ ಸ ಸ್ಥಳೀಯ ' 
ವಾಗಿ ಗಣಿಗಾರಿಕೆಯ ಕುರಿತಾದ ಪ ಪ್ರತ್ಕೇಕವಾದ ಮಾಹಿತಿಯನ್ನು ನೀಡುವ ಶಾಸನಗಳು 
ಮಾತ್ರ ಈ ಪ್ರದೇಶದಲ್ಲಿ ಕಾಣದಿರುವುದು ಆಶ್ಚರ್ಯದ ಸಂಗತಿಯೇ ಸರಿ. ಮುಖ್ಯವಾಗಿ 
ಈ ಪ್ರದೇಶವು ಯುದ್ದಕ್ಕೆ ಬೇಕಾದಂತಹ ಆಯುಧಗಳು ಅಂದರೆ ಶಸ್ತ್ರಾಸ್ತ್ರ ಸ್ರಗಳನ್ನು 
ನಿರ್ಮಿಸುವ ಸ ಛಗಳಾಗಿದ್ದ ೦ತೆ ತಿಳಿದು ಬರುವುದು. ಮತ್ತು ಅದಕ್ಕೆ ಸಾಕ್ಲಿ ಎಂಬಂತೆ 
ಇಂದಿಗೂ ಈ ಪ್ರದೇಶದಲ್ಲಿ ಕಂಡುಬರುವ ಅನೇಕ ಕೋಟೆಗಳು ಅದರಲ್ಲಿಕಂಡುಬರುವ 
ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸುವ ಗೃಹಗಳು ಅಂದರೆ ಅನೆಕ ಕಟ್ಟಡಗಳ ಅವಶೇಷಗಳನ್ನು 
ಈ ತಾಲೂಕಿನ ಕೆಲವು ಭಾಗದ ಬೆಟ್ಟಗಳ ಸಾಲಿನಲ್ಲಿ ಕಂಡುಬರುವುವು. ಈ ಆಧಾರದಿಂದ 

ಈ ಪ್ರದೇಶವು ವಿಜಯನಗರ ರಾಜಧಾನಿಗೆ ಒಂದು ಶಿಕ್ಷಣ ಸ್ಥಳವಾಗಿ, ಆಯುಧಗಳನ್ನು 
ಇತೀಧಿವ ಸ ಸ್ಥಳವಾಗಿತ್ತು ಎಂದು ತಿಳಿದುಬರುವುದು. ಒಟ್ಟಿನಲ್ಲಿ ಈ ಭಾಗದ ಶಾನಸ 

ಪ್ರಸರಣದ ಅಂಶಗಳು ಹೀಗಿವೆ. 


ಸಂಡೂರು ಪರಿಸರದಲ್ಲಿ ವಿಜಯನಗರ ಕಾಲದ ಶಾಸನಗಳ ಪ್ರಕರಣ ಮತ್ತು ಕಾರಣ ೮೧ 


ದಾನ ಶಾಸನಗಳು ಹೆಚ್ಚು 
ಸಂಡೂರು ಪರಿಸರದಲ್ಲಿ ಹೆಚ್ಚಾಗಿ ದೇವಾಲಯದ ನಿತ್ಯದ ಸೇವೆಗಾಗಿ ತೋಟದಾನ, 
ಭೂಮಿದಾನ, ಗ್ರಾಮದಾನ ಕೆಲವು ತೆರಿಗೆ ದಾನ ಇತ್ಕಾದಿಗಳನ್ನು ದಾನ ನೀಡಿದ ಸಂದರ್ಭ 
ದಲ್ಲಿ ನೆಡಿಸಲ್ಪಟ್ಟ ದಾನ ಶಾಸನಗಳೇ ಅಧಿಕವಾಗಿ ಈ ಭಾಗದಲ್ಲಿ ಕಾಣಸಿಗುವವು. 


ಕೆರೆ ನಿರ್ಮಾಣ ಶಾಸನಗಳು ಅಧಿಕ 

ಕೆರೆಗಳು ಜನಜಾನುವಾರುಗಳಿಗೆ, ವ್ಯವಸಾಯಕ್ಕೆ ನಿತ್ತದ ಹಲವಾರು ಚಟುವಟಿಕೆ 
ಗಳಿಗೆ ತುಂಬಾ ಉಪಯುಕ್ತವಾಗಿದ್ದು, ಈ ರೀತಿಯ ಕೆರೆಗಳನ್ನು ನಿರ್ಮಿಸುವುದರಿಂದ 
ಅಂತರ್‌ ಜಲ ಹೆಚ್ಚುವುದು ಎಂಬ ಕಾರಣದಿಂದಲೂ ಪ್ರತಿ ಗ್ರಾಮದಲ್ಲಿ ಕೆರೆಯನ್ನು 
ಸಾಮಾನ್ಯವಾಗಿ ನಿರ್ಮಿಸಿದ್ದನ್ನು ಕಾಣುತ್ತೇವೆ. ಅಂತಹವುಗಳಲ್ಲಿ ವಿಜಯನಗರದ ಅವಧಿ 
ಯಲ್ಲಿಯ ಒಬ್ಬ ಅಧಿಕಾರಿಯಿಂದ ನಿರ್ಮಿಸಲ್ಪಟ್ಟ ಕೆರೆಗಳನ್ನೇ ಈ ಭಾಗದಲ್ಲಿ ಹೆಚ್ಚಾಗಿ 
ಕಾಣುತ್ತೇವೆ. ಇದಕ್ಕೆ ಕಾರಣ ಈ ಪ್ರದೇಶವು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾದ್ದ 
ರಿಂದ ಈ ರೀತಿಯ ಕೆರೆಗಳು ಈ ಪರಿಸರದಲ್ಲಿ ನಿರ್ಮಾಣಗೊಂಡಿರಬೇಕು. 


ಬಂಡೆಗಲ್ಲು ಶಾಸನಗಳೇ ಅಧಿಕ 

ಈ ಪ್ರದೇಶವು ಹೆಚ್ಚಾಗಿ ಬೆಟ್ಟಗಳನ್ನೊಂದಿದ ಪ್ರದೇಶವಾಗಿದ್ದು, ಕೆಲವು ಭಾಗ 
ಕಬ್ಬಿಣದ ಅದಿರಿನ ಶಿಲೆಗಳಿಂದ ಕೂಡಿದ್ದರೆ ಮತ್ತೆ ಕೆಲವು ಕಡೆಗಳಲ್ಲಿ ಹೆಚ್ಚಾಗಿ ಗ್ರಾನೈಟ್‌ 
ಶಿಲೆಗಳೇ ಬಹಳಷ್ಟು ಕಾಣಸಿಗುವವು. ವಿಜಯನಗರದ ಅವಧಿಯ ಹೆಚ್ಚಿನ ಶಾಸನಗಳು 
ಗ್ರಾನೈಟ್‌ ಶಿಲೆಗಳಲ್ಲಿ ಕಂಡರಿಸಿದವುಗಳಾಗಿವೆ. ಅದರಂತೆಯೇ ಸಂಡೂರು ಪರಿಸರದಲ್ಲಿ 
ಕಂಡುಬರುವ ಈ ಅವಧಿಯ ಬಹುಸಂಖ್ಯೆಯ ಶಾಸನಗಳು ಗ್ರಾನೈಟ್‌ ಶಿಲೆಗಳಲ್ಲಿ 
ಕಂಡರಿಸಿದ ಶಾಸನಗಳೇ ಆಗಿವೆ. ಕಾರಣ ತೋರಣಗಲ್ಲು ಮತ್ತು ಚೋರುನೂರು 
ಭಾಗಗಳು ಸಾಮಾನ್ಯವಾಗಿ ಬಯಲು ಸಿಈಮಾ ಪ್ರದೇಶವಾದ್ದರಿಂದ ಆ ಪ್ರದೇಶಗಳಲ್ಲಿ 
ಹೆಚ್ಚಾಗಿ ಗ್ರಾನೈಟ್‌ ಶಿಲೆಗಳು ಹರಡಿಕೊಂಡಿದ್ದು, ಸ್ಥಳೀಯವಾಗಿ ದೊರಕುವ 
ಬಂಡೆಗಲ್ಲುಗಳಲ್ಲಿಯೆ ಅಧಿಕವಾಗಿ ಶಾಸನಗಳನ್ನು ಕೆತ್ತಿರುವುದನ್ನು ಕಾಣುತ್ತೇವೆ. 


ಶಿವ ದೇವಾಲಯಕ್ಕೆ ಹೆಚ್ಚಿನ ಶಾಸನಗಳನ್ನು ಹಾಕಿಸಿದ್ದನ್ನು ಕಾಣುತ್ತೇವೆ 
ಸಂಡೂರು ಪರಿಸರವು ಪ್ರಾಚೀನ ಕಾಲದಿಂದಲೂ ಪ್ರಮುಖವಾದ ಶೈವಕ್ಸೆತ್ರ 
ವಾಗಿತ್ತು ಎಂಬುದಕ್ಕೆ ಈ ಪ್ರದೇಶದಲ್ಲಿ ಕಂಡುಬರುವ ಹೆಚ್ಚಿನ ಶೈವ ದೇವಾಲಯಗಳು. 
ಮತ್ತು ಈ ಪ್ರದೇಶವು ಹಿಂದಿನಿಂದಲೂ ಶೈವಕ್ಸೇತ್ರವಾಗಿತ್ತು ಎಂಬುದಕ್ಕೆ ಇಲ್ಲಿನ 
ಕುಮಾರಸ್ವಾಮಿ ಬೆಟ್ಟದ ಕುಮಾರಸ್ವಾಮಿ ದೇವಾಲಯ, ಪಾರ್ವತಿ ಮತ್ತು ಈಶ್ವರಲಿಂಗ 
ದೇವಾಲಯ ಹಾಗೂ ಅಲ್ಲಿನ ಶಾಸನಗಳು ಪ್ರಮುಖ ಆಧಾರಗಳಾಗಿವೆ. ಅದರಂತೆಯೇ 
ಜಯನಗರ ಅವಧಿಯಲ್ಲಿಯೂ ಕೂಡ ಈ ಕ್ಸೇತ್ರವು ಶೈವ ದೇವತೆಯ ಆರಾಧನ 


೮೨ ವಿಜಯನಗರ ಅಧ್ಯಯನ ೧೩ 


ಸ್ಥಳವಾಗಿತ್ತು ಎಂಬುದಕ್ಕೆ ಈ ಪ್ರದೇಶಗಲ್ಲಿ ಕಾಣಸಿಗುವ ಅನೇಕ ಶಾಸನಗಳೇ ಮುಖ್ಯ 
ಆಕರಗಳಾಗಿವೆ. ಅವುಗಳೆಂದರೆ- 

ಕುರೆಕುಪ್ಪೆ ಗ್ರಾಮದ ಕ್ರಿ.ಶ. 1523 ರ ಶಾಸನದ ಉಲ್ಲೇಖದಂತೆ ಈ ಗ್ರಾಮದ 
ಈಶ್ವರ ದೇವಾಲಯವು ವಿಜಯನಗರದ ಅರಸ ಕೃಷ್ಣದೇವರಾಯನ ಆಳ್ವಿಕೆಯ 
ಅವಧಿಯಲ್ಲಿ ನಿರ್ಮಿಸಲ್ಪಟ್ಟಿದ್ದೆಂದು ತಿಳಿದುಬರುವುದು. ಅಂದು ಈ ಗ್ರಾಮವು ಸರ್ವ 
ರಿಂದ ಮಾನ್ಯವಾದ ಸರ್ವಮಾನ್ಮ ಅಗ್ರಹಾರವಾಗಿತ್ತೆಂದು ಹಾಗೂ ಹಸ್ತಿನಾವತಿಯ 
ವಳಿತಕ್ಕೆ ಸೇರಿದ ಆರು ಬಾಡಗಳ (ಹಳ್ಳಿಗಳ) ದೊರವದಿ (ದರೋಜಿ) ಯ ವೆಂಠೇಯಕ್ಕೆ 
(ಆಡಳಿತ ವಿಭಾಗಕ್ಕೆ) ಸೇರಿದ ಈ ಕುರೆಕುಪ್ಪೆ ಗ್ರಾಮಕ್ಕೆ ಪ್ರತಿನಾಮವಾಗಿ ಇನ್ನೊಂದು 
ಹೆಸರು "ಅನಂತಸೇತು' ಎಂದು ಕರೆಯುತ್ತಿದ್ದರೆಂದು ತಿಳಿದುಬರುವುದು. ಅಂದು ಈ 
ದೇವಾಲಯಕ್ಕೆ ವಿರೂಪಾಕ್ಷ ದೇವಾಲಯವೆಂದು ಹೆಸರಿದ್ದು, ಇಂದು ಪಂಪಾಪತಿ 
ದೇವಾಲಯವೆಂದು ಕರೆಯಲ್ಪಡುತ್ತಿರುವುದು. 

ಅಂತಾಪುರ ಗ್ರಾಮದ ಕ್ರಿ.ಶ. ಶಾಸನವು 1547 ರ ಶಾಸನವು ಹರಪಣ್ಣನು ಗೌಡ 
ಮತ್ತು ಸೇನಬೋವ ಹಾಗೂ ಗ್ರಾಮದ ಜನರ ಒಪ್ಪಿಗೆ ಪಡೆದು. ಆವಿನಮಡುವಿನ 
ಸೀಮೆಯಲ್ಲಿರುವ ಅಂತಾಪುರದ ಶಿಥಿಲವಾಗಿದ್ದ ಮಲ್ಲಿಕಾರ್ಜುನ ದೇವಸ್ಥಾನವನ್ನು 
ಜೀರ್ಣೋದ್ದಾರಗೊಳಿಸಿದ್ದ ಸಂದರ್ಭದಲ್ಲಿ ಶಾಸನ ಹಾಕಿಸಿದ್ದನ್ನು ಕಾಣುತ್ತೇವೆ. ಇದೇ 
ಗ್ರಾಮದ ಕ್ರಿ.ಶ. 1553ರ ಶಾಸನವು ಉಟಗಲ ತಿಮ್ಮರಸನು ಸದಾಶಿವರಾಯ, 
ರಾಮರಾಜ ಮತ್ತು ತಿರುಮಲ ರಾಜರಿಗೆ ಪುಣ್ಮವಾಗಲೆಂದು ಅಂತಾಪುರದ 
ಮಲ್ಲಿಕಾರ್ಜುನ ದೇವರಿಗೆ ನಿರಂತರ ದೀಪ ಉರಿಸಲು ಕೆಲವು ತೆರಿಗೆಗಳನ್ನು ದಾನ 
ನೀಡಿದ್ದನ್ನು ದಾಖಲಿಸುತ್ತದೆ. ಇದೇ ಗ್ರಾಮದ ಕ್ರಿ.ಶ. 16ನೇ ಶತಮಾನದ ಶಾಸನವು 
ತಿಮ್ಮರಸಯ್ಮ ಎಂಬ ವ್ಯಕ್ತಿ ಈ ಗ್ರಾಮದ ಮಲ್ಲಿಕಾರ್ಜುನ ದೇವಾಲಯದ ನಂದಾ 
ದೀಪಕ್ಕೆ ಎರಡು ಹಣವನ್ನು ನೀಡಿದ ಸಂದರ್ಭದಲ್ಲಿ ಶಾಸನ ಹಾಕಿಸಿದಂತೆ ತಿಳಿಸುವುದು. 
ಸಂಡೂರಿನ ಕ್ರಿ.ಶ. 1544ರ ಶಾಸನವು ಸದಾಶಿವ ದೇವರಾಯನ ಆಳ್ವಿಕೆಯ ಸಂದರ್ಭ 
ದಲ್ಲಿ ಸೊಂಡೂರು ಸೀಮೆಗೆ ಸಲ್ಲುವ ನಾಯಿಂದರಿಗೆ ಕೆಲವು ತೆರಿಗೆಗಳನ್ನು ಬಿಟ್ಟಂತೆ 
ತಿಳಿಸುವುದು. ಆವಿನಮಡುವಿನ ಕ್ರಿ.ಶ. 1551ರ ಶಾಸನವು ಹಿರಿ ಅನಂತಾಪುರದ 
ಮಲ್ಲಿಕಾರ್ಜುನ ದೇವರಿಗೆ ಆವಿನಮಡುವಿನ ಕೆರೆಯ ಕೆಳಗಿನ 13 ಮತ್ತರು ಹೊಲವನ್ನು 
ಮತ್ತು 3 ಮತ್ತರು ತೋಟ ದಾನ ನೀಡಿದ್ದನ್ನು ತಿಳಿಸುವುದು. 

ಒಟ್ಟಿನಲ್ಲಿ ಈ ಅವಧಿಯಲ್ಲಿ ವೈಷ್ಣವ ದೇವಾಲಯಕ್ಕಿಂತಲೂ ಹೆಚ್ಚಿನ ಸಂಖ್ಯೆ 
ಯಲ್ಲಿ ಈ ಭಾಗದ ಶೈವ ದೇವಾಲಯದ ನಿರ್ಮಾಣ, ಜೀರ್ಣೋದ್ದಾರ ಪೂಜೆ 
ಪುನಸ್ಕಾರಗಳಿಗೆ ತೆರಿಗೆ, ಹಣ, ಗ್ರಾಮ, ಅಗ್ರಹಾರ, ತೋಟ, ಹೊಲ ಹಾಗೂ ನಿತ್ಯದ 
ನೈವೇದ್ಯಕ್ಕಾಗಿ ಮತ್ತು ನಂದಾದೀಪ ಉರಿಸುವ ಸಲುವಾಗಿ ಎಣ್ಣೆ ಹೀಗೆ ದಾನ ನೀಡಿದ 
ಸಂದರ್ಭದಲ್ಲಿ ಶಾಸನಗಳನ್ನು ಹಾಕಿಸಿರುವುದನ್ನು ಕಾಣುತ್ತೇವೆ. 


ಸಂಡೂರು ಪರಿಸರದಲ್ಲಿ ವಿಜಯನಗರ ಕಾಲದ ಶಾಸನಗಳ ಪ್ರಕರಣ ಮತ್ತು ಕಾರಣ ೮೩ 


ಈ ಅವಧಿಯ ವೀರಗಲ್ಲು ಮತ್ತು ಮಾಸ್ತಿಕಲ್ಲುಗಳ ಸಂಖ್ಯೆ ಕಡಿಮೆ 

ಸಂಡೂರು ಪ್ರದೇಶವು ಪೂರ್ವ ಕಾಲದಿಂದಲೂ ಲೋಹ ತಯಾರಿಕಾ ಕೇಂದ್ರವಾ 
ಗಿದ್ದ ರಿಂದ ಇಲ್ಲಿ ಕಮ್ಮಾರಿಕೆಯ ಕೆಲಸವೇ ಹೆಚ್ಚಾಗಿ ನಡೆಯುತ್ತಿತ್ತು ಎಂದು ತಿಳಿದು 
ಬರುವುದು. ಇದು ಹೆಚ್ಚು ಅರಣ್ಮವನ್ನು ಹೊಂದಿದ ಪ್ರದೇಶವೂ ಆಗಿರುವುದರಿಂದ 
ಇಲ್ಲಿಜನವಸತಿ ಕಡಿಮೆ ಇತ್ತು. ಆದ್ದರಿಂದ ಇಲ್ಲಿಯ ಉತ್ಪತ್ತಿಯೂ ಕಡಿಮೆಯಾಗಿರು 
ತ್ತಿತ್ತು. ಅದರಂತೆ ಎಲ್ಲಿ ಜನ ವಸತಿ ಕಡಿಮೆ ಇರುತ್ತದೆಯೋ ಅಂತಹ ಪ್ರದೇಶದಲ್ಲಿ 
ಕಲಹಗಳು ಸಂಭವಿಸುವ ಸಂದರ್ಭಗಳು ಕಡಿಮೆಯಾಗಿರುತ್ತಿತ್ತು. ಈ ಒಂದು ಹಿನ್ನೆಲೆ 
ಯಿಂದ ಈ ಪ್ರದೇಶದಲ್ಲಿ ವಿಜಯನಗರ ಅವಧಿಯಲ್ಲಿ ನೆಡಿಸಲ್ಪಟ್ಟ ವೀರಗಲ್ಲುಗಳ 
ಸಂಖ್ಯೆಯ ಪ್ರಮಾಣ ಕಡಿಮೆಯೆಂದೇ ಹೇಳಬೇಕು. ಹೀಗಾಗಿ ಸತಿಕಲ್ಲುಗಳೂ ಸಹ 
ವಿರಳವಾಗಿಯೇ ಕಂಡುಬರುತ್ತವೆ. ಆದರೆ ಇದೇ ಮುಂದುವರಿದ ಶೈಲಿಯನ್ನೊಳೆಗೊಂಡ 
ಪಾಳೆಗಾರ ಅವಧಿಯ ಸ್ಮಾರಕಗಳನ್ನು ಹೆಚ್ಚಾಗಿ ಕಾಣುತ್ತೇವೆ. 


ಅಧಿಕಾರಿಗಳಿಂದ, ಸಾಮಂತ ಅರಸರಿಂದ ಹಾಕಿಸಿದ ಶಾಸನಗಳೇ ಹೆಚ್ಚು 

ಈ ತಾಲೂಕಿನಲ್ಲಿ ಕಂಡುಬರುವ ಶಾಸನಗಳು ನೇರವಾಗಿ ಅರಸರಿಂದ 
ಹಾಕಿಸಲ್ಪಟ್ಟಿರುವುದು ತುಂಬಾ ವಿರಳೆ. ಆದರೆ ಮಹಾಮಂಡಳೇಶ್ವರರು, ಸೇನಾಧಿಪತಿ 
ಗಳು, ಸೇನಭೋವ, ಗೌಡ ಹೀಗೆ ಸ್ಥಳೀಯ ಅಧಿಕಾರಿಗಳಿಂದ ದೇವಾಲಯದ ನಿರ್ಮಾಣ, 
ಜೀರ್ಣೋದ್ದಾರ, ಭೂದಾನ, ತೋಟದಾನ, ಕೆರೆ ನಿರ್ಮಾಣ, ಗ್ರಾಮದಾನ ನೀಡಿದ 
ವಿಷಯವನ್ನು ತಿಳಿಸುವ ಶಾಸನಗಳೇ ಅಧಿಕಾರವಾಗಿ ಕಂಡು ಬರುವವು. ಅವುಗಳಂದರೆ 

ಕ್ರಿ ಶ. 1539 ಚಿಕ್ಕಕೆರೆ ಯಾಕಿನ ಹಳ್ಳಿಯ ಶಾಸನವು ಅಚ್ಚುತರಾಯನ 
ಆಳ್ವಿಕೆಯಲ್ಲಿ ಅವನ ಕೈಕೆಳಗೆ ಅಧಿಕಾರಿಯಾಗಿದ್ದ ಬಯಕಾರ ರಾಮಪ್ಪಯನು ಈ 
ಗ್ರಾಮದಲ್ಲಿ ಒಂದು ಕೆರೆಯಲ್ಲಿ ನಿರ್ಮಿಸಿದ ಸಂದರ್ಭದಲ್ಲಿ ಶಾಸನ ಹಾಕಿಸಿದ್ದನ್ನು ಕಾಣ 
ಬಹುದು. ಇದೇ ಅಧಿಕಾರಿಂದ ಈ ತಾಲೂಕಿನ ಹುಲಿಕುಂಟಾ ಗ್ರಾಮದಲ್ಲಿ ಕ್ರಿ. ಶ. 
1556ರ ವೇಳೆಗೆ ಮತ್ತೊಂದು ಕೆರೆ ನಿರ್ಮಿಸಿದ ಸಂದರ್ಭದಲ್ಲಿ ಈ ಶಾಸನ ನೆಡಿಸಿದ್ದನ್ನು 
ಕಾಣುತ್ತೇವೆ. ಮತ್ತು ಕುರೆಕುಪ್ಪ ಗ್ರಾಮದಲ್ಲಿ ಕ್ರಿ. ಶ. 1523 ರ ಕೃಷ್ಣದೇವರಾಯನ 
ಅವಧಿಯಲ್ಲಿ ವಿರೂಪಾಕ್ಷ ದೇವಾಲಯ ನಿರ್ಮಿಸಿ, ಅದರ ನಿರ್ವಹಣೆಗಾಗಿ ಕೆಲವು 
ದಾನ ನೀಡಿದ್ದನ್ನು ನೋಡುತ್ತೇವೆ. ಆವಿನ ಮಡುವಿನ ಕ್ರಿ. ಶ. 1551 ರ ಶಾಸನವು 
ಸದಾಶಿವ ದೇವರಾಯನ ಕೈಕೆಳಗೆ ಮಹಾಮಂಡಳೇಶ್ವರನಾಗಿದ್ದ ರಾಮರಾಜ ತಿಮ್ಮ 
ರಾಜನ ಪುತ್ರ ವಿಶಲರಾಜ ಮಹಾದೇವ ಅರಸನು ಆವಿನಮಡುವಿನ ಕೆರೆ ಕೆಳಗಿನ ಹೊಲ 
ಮತ್ತು ಹರಣಪ್ಪ ಎಂಬ ವ್ಯಕ್ತಿ ಗೌಡ ಮತ್ತು ಸೇನಬೋವ ಹಾಗೂ ಗ್ರಾಮದ ಜನರ 
ಒಪ್ಪಿಗೆ ಪಡೆದು ಆವಿನಮಡುವಿನ ಸೀಮೆಯಲ್ಲಿರುವ ಅಂತಾಪುರದ ಶಿಧಿಲವಾಗಿದ್ದ 
ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಜೀರ್ಣೋದ್ದಾರಗೊಳಿಸಿದ್ದನ್ನು ತಿಳಿಸುತ್ತದೆ. ಇದೇ 


ಆ೪ ವಿಜಯನಗರ ಅಧ್ಯಯನ ೧೩ 


ಗ್ರಾಮದ ಕ್ರಿ. ಶ. 1551 ರ ಶಾಸನವು ಮಹಾಮಂಡಲೇಶ್ವರ ರಾಮರಾಜ ತಿರುಮಲ 
ರಾಜನ ಮಗ ತಿಮ್ಮ ರಾಜನು ಕಿರಿಯ ಅಂತಾಪುರದಲ್ಲಿ ಮಲ್ಲಿಕಾರ್ಜುನ ದೇವರಿಗೆ 
ಅವಿನ ಮಡವು ಕೆರೆಯ ಕೆಳಗೆ ತೋಟದಾನ ನೀಡಿದ್ದನ್ನು ತಿಳಿಸುವುದು. ಇದೇ ಗ್ರಾಮದ 
ಕ್ರಿ ಶ. 1553 ರ ಶಾಸನವು ಉಟಗಲ ತಿಮ್ಮರಸನು ಸದಾಶಿವರಾಯ ರಾಮರಾಜ 
ಮತ್ತು ತಿರುಮಲರಾಜನರಿಗೆ ಪುಣ್ಯವಾಗಲೆಂದು ಅಂತಾಪುರದ ಮಲ್ಲಿಕಾರ್ಜುನ ದೇವರಿಗೆ 
ನಿರಂತರ ದೀಪ ಉರಿಸಲು ಕೆಲವು ತೆರಿಗೆಗಳನ್ನು ದಾನ ನೀಡಿದ್ದನ್ನು ದಾಖಲಿಸುವುದು. 

ಒಟ್ಟಾರೆಯಾಗಿ ಸಂಡೂರು ಪ್ರದೇಶವು ಹೆಚ್ಚು ಅರಣ್ಯವನ್ನು ಮತ್ತು ಕಬ್ಬಿಣದ 
ಅದಿರಿನ ನಿಕ್ಷೇಪವನ್ನು ಹೊಂದಿದ ಪ್ರದೇಶವಾಗಿರುವುದರಿಂದ ಇಲ್ಲಿ ಕಬ್ಬಿಣ ತಯಾ 
ರಿಕೆಯ ಚಟುವಟಿಕೆಗಳೇ ಹೆಚ್ಚಾಗಿ ನಡೆಯುತ್ತಿದ್ದಂತೆ ತಿಳಿದುಬರುವುದು. ಇಂತಹ ಕಬ್ಬಿಣ 
ತಯಾರಿಕೆಯ ಪ್ರದೇಶದಲ್ಲಿ ಕಮ್ಮಾರಿಕೆಯ ವೃತ್ತಿಯನ್ನು ಬಲ್ಲಂತ ಜನರು ಹೆಚ್ಚಾಗಿ 
ವಾಸಿಸುತ್ತಿದ್ದಂತೆ ತೋರುವುದು, ಅವರನ್ನು ಹೊರತುಪಡಿಸಿದರೆ ಸಾಮಾಸ್ಕವಾಗಿ 
ಜನವಸತಿ ಈ ಪ್ರದೇಶದಲ್ಲಿ ಕಡಿಮೆ ಎಂದೇ ಹೇಳಬೇಕು. ಎಲ್ಲಾ ಜನವಸತಿ ಕಡಿಮೆ 
ಯಾಗಿರುತ್ತದೆಯೋ ಅಂತಹ ಪರಿಸರದಲ್ಲಿ ಶಾಸನಗಳ ಪ್ರಸರಣವು ಕಡಿಮೆಯಾಗಿಯೇ 
ಇರುತ್ತದೆ ಎಂಬುದು ಒಂದು ಕಾರಣವಾಗಿದ್ದರೆ, ಈ ತಾಲೂಕಿನಲ್ಲಿ ಶಾಸನಗಳನ್ನು 
ಹಾಕಿಸಲು ಬಳಸುವ ಶಿಲೆಗಳಾದ ಬೆಣಚು ಶಿಲೆಗಳ ಕೊರತೆ ಇರುವುದು ಮತ್ತೊಂದು 
ಗಮನಾರ್ಹವಾದ ಕಾರಣವಾಗಿದೆ. ಹಾಗೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ 
ಈ ಶಿಲೆಗಳನ್ನು ಹೊತ್ತು ತರುವುದು ಕಷ್ಟದ ಕೆಲಸವಾದ್ದರಿಂದ ಈ ಭಾಗದಲ್ಲಿ ಶಾಸನಗಳ 
ಪ್ರಸರಣ ವಿರಳವಾಗಿರಬೇಕು ಎಂದು ತಿಳಿದುಬರುವುದು. 


ಪರಾಮರ್ಶನ ಗ್ರಂಥಗಳು 


ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಶಾಸನ ಸಂಪುಟ -1, ಸಂ : ಡಾ. ದೇವರಕೊಂಡ ರೆಡ್ಡಿ 
ಕರ್ನಾಟಕ ಶಾಸನಗಳು ಬಾಗ -1.C. S. Patil. 

ಕರ್ನಾಟಕ ಖನಿಜ ಸಂಪತ್ತು ಬಿ. ಪಿ. ರಾಧಾಕೃಷ್ಣ 

ಲೋಹಾದ್ರಿಯ ಮಡಿಲು, ಸ್ಮರಣ ಸಂಚಿಕೆ, ಸಂ : ವೃಷಬೇಂದ್ರಾಚಾರ್ಯ. 


AN 


೧೧. ಒಂದನೇ ಬುಕ್ಕರಾಯನ ಧಾರ್ಮಿಕ ಶಾಸನಗಳು 


ಡಿ.ಎಂ.ನಾಗರಾಜು 


ಸಂಗಮ ವಂಶದ ಹರಿಹರ ಮತ್ತು ಬುಕ್ಕ, ಕಂಪಣ, ಮಾರಪ್ಪ ಮತ್ತು ಮುದ್ದಪ್ಪ ಈ 
ಐವರು ಸಹೋದರರು ಸಂಗಮನ ಮಕ್ಕಳು. ಈ ಸಹೋದರರೇ ವಿಜಯನಗರದ 
ಮಹಾರಾಜ್ಯ ಸ್ತಾಪನೆಗೆ ತಳಹದಿ ಹಾಕಿದರು. ತನ್ನ ಸಹೋದರರ ಸಹಕಾರದಿಂದ ಹೊಸ 
ರಾಜ್ಯವನ್ನು ಸ್ಥಾಪಿಸಿದ ಒಂದನೆಯ ಹರಿಹರನು 1336ರಿಂದ 1355 ರವರೆಗೆ ರಾಜ್ಯಭಾರ 
ಮಾಡಿದನು. ಒಂದನೇ ಬುಕ್ಕರಾಯನು ಹರಿಹರನ ಉತ್ತರಾಧಿಕಾರಿಯಾಗಿ ಸುಮಾರು 
ಇಪ್ಪತ್ತರೆಡು ವರ್ಷಗಳ ಕಾಲ 1356-1377ರವರೆಗೆ ರಾಜ್ಯಭಾರ ಮಾಡಿದನು. ಸಂಗಮ 
ವಶಂದ ಅರಸರಲ್ಲಿ ಬುಕ್ಕರಾಯನಷ್ಟು ಪ್ರಖ್ಯಾತಿಗೆ ಬಂದವರು ಬೇರಾರೂ ಇಲ್ಲ. 
ಅವನು ತನ್ನ ಸಹೋದರನಿಗೆ ಬಲಭುಜದಂತಿದ್ದುಕೊಂಡು ವಿಜಯನಗರ ಸ್ಥಾಪನಾ 
ಕಾರ್ಯದಲ್ಲಿ ಹೆಚ್ಚಿನ ಸೇವೆಯನ್ನು ಸಲ್ಲಿಸಿದನು. ಯುವರಾಜನಾಗಿದ್ದುಕೊಂಡು ಅವನು 
ತನ್ನ ಸಹೋದರನಿಗೆ ನೆರವಿತ್ತು ಸ್ವಲ್ಪ ಕಾಲ ತನ್ನ ಹೆಸರಿನಲ್ಲಿಯೇ ಶಾಸನಗಳನ್ನು 
ಹೊರಡಿಸಿದನು. | 

ಬುಕ್ಕರಾಯನು ದಕ್ಷ ಆಡಳಿತಗಾರನಾಗಿದ್ದನು. ಜೈನರಲ್ಲೂ ಮತ್ತು ವೈಷ್ಣವರಲ್ಲೂ 
ಉದ್ಭವಿಸಿದ ಮತೀಯ ವೈಷಮ್ಯವನ್ನು ಅಳಿಸಿ ಹಾಕಿ ಎರಡು ಕೋಮಿನವರು ಸ್ನೇಹ 
ಸೌಹಾರ್ದತೆಯಿಂದ ಬಾಳಲು ಅವಕಾಶ ಮಾಡಿಕೊಟ್ಟನು. ಅವನ ಕಾಲದಲ್ಲಿ ಎಲ್ಲ 
ವರ್ಗದ ಜನರು ಸುಖಸಂತೋಷದಿಂದ ಬಾಳ್ವೆ ನಡೆಸುತ್ತಿದ್ದರು. ವೀರನಾಗಿ ರಾಜ್ಯಭಾರ 
ಮಾಡಿದ ಬುಕ್ಕನು ಸಂಗಮ ವಂಶದ ಅರಸರಲ್ಲಿ ಅತಿ ಶ್ರೇಷ್ಠನೆನಿಸಿದ್ದಾನೆ. 

ಒಂದನೇ ಬುಕ್ಕ ವಿಜಯನಗರದ ನಿಜವಾದ ಶಿಲ್ಪಿ. ಒಂದನೇ ಬುಕ್ಕ ತನ್ನ ಅಣ್ಣ 
ಹರಿಹರನ ರಾಜ್ಯದ ಕಾಲಕ್ಕೆ ಅವನ ಬಲಗ್ಯೆಯಂತೆ ನಿಂತಿದ್ದು, ರಾಜ್ಮಭಾರದಲ್ಲಿ ಸಹಾಯ 
ಮಾಡಿದ ಇವನ ಬಗೆಗೆ ಶಿಲಾಶಾಸನಗಳು 1333 ರಿಂದ 1377ರವರೆಗೂ ಸಿಗುತ್ತದೆ. 
1355ರಿಂದ ಇವನೇ ರಾಜನಾಗತೊಡಗಿದ. ಬುಕ್ಕನ ಮಗ ಕುಮಾರ ಕಂಪಣ, ಯದುಗಿ 
ನಿರೂಪಂಣೊಡೆಯ, ಬುಕ್ಕನ ಪಟ್ಟದ ರಾಣಿ ಪದುಮಲದೇವಿ. 

ಕ್ರಿ.ಶ. 1357ರ ಕೋಟೇಶ್ವರ ಶಾಸನದಲ್ಲಿ ಮಾದಜಸಯನ ಮೊಮ್ಮಗ 
ಸಬಸುತಿಯ ನಾಯಕನ ಮಗ ರವಾಳದೇವನು ಒಂದು ಭೂಮಿಯನ್ನು ವಿಷ್ಣು ತಿರುಳ 
ನಿಂದ ಕೊಂಡು ಕೋಟೇಶ್ವರ ದೇವರ ಸೇವೆಗೋಸ್ಕರ ದಾನ ನೀಡಿದ ದಾಖಲೆಯಿದೆ. 


೮೬ ವಿಜಯನಗರ ಅಧ್ಯಯನ ೧೩ 


ಇದೇ ವರ್ಷದ ಕುಂದಾಪುರ ಶಾಸನದಲ್ಲಿ ರಾಜನ ಆದೇಶದ ಮೇರೆಗೆ ಮಹಾಪ್ರಧಾನ 
ಮಾಲೆದಂಣಾಯಕ ಒಂದು ಹೊಸ ಭೂಮಿ ಮತ್ತು ಹಳೆ ಭೂಮಿ ಕಳೆದುಹೋದುದಕ್ಕೆ 
ಒಂದು ಹೂಸ ಭೂಮಿಯನ್ನು ಶಂಕರನಾರಾಯಣ ದೇವರ ಸೇವೆಗೋಸ್ಕರ ದಾನ ನೀಡಿ 
ದ್ದನ್ನು ತಿಳಿಸುತ್ತದೆ. ಕ್ರಿ.ಶ. 1358ರ ಕಣ್ಣಗಾಲ ಶಾಸನದಲ್ಲಿ ಕಣ್ಣಗಾಲ ಪ್ರಭು ದೇವರಿಗೆ 
ಶಾಶ್ವತವಾಗಿ ಅಮೃತಪಡಿಗೋಸ್ಕರ ಮಾದೆಯ ನಾಯಕನ ಮಗ ಹರುಪೆಯ ನಾಯಕನು 
ಭೂಮಿ ದಾನ ನೀಡಿದ ವಿವರವಿದೆ. ಕ್ರಿ.ಶ. 1359ರ ಮಾಂಬಳ್ಳಿ ಶಾಸನದಲ್ಲಿ ಶ್ರೀ 
ವೈದ್ಯನಾಥ ದೇವರ ಸೇವೆಗೋಸ್ಕರ ತೆಂಗಿನ ತೋಟ'"ಮತ್ತು ಹದಿನೈದು ಮನೆಗಳನ್ನು 
ಅಪ್ಪಯನಾಯಕನು ದಾನವಾಗಿ ಕೊಟ್ಟಿದ್ದಾನೆ. ತೀವಗಣ ಇನಾರಿದೇವರ ಅಮೃತಪಡಿಯ 
ಪೂಜೆಗೋಸ್ಯರ ಮಾರಿಸೆಟ್ಟಿ ಮಗ ದೇವಣಸೆಟ್ಟಿ ಅಂದಾರಸೆಟ್ಟಿಯ ಮಗ ಕಾಳಿಸೆಟ್ಟಿಯಿಂದ 
ಕೊಂಡು ದಾನ ನೀಡಿದ್ದನ್ನು ತಿಳಿಸುತ್ತದೆ. ವೈಜನಾಥದೇವರಿಗೆ ತೆಂಗಿನತೋಟ, ಹಲಸಿನ 
ತೋಟವನ್ನು ಸೆಟ್ಟಿಮಣನು ದಾನ ನೀಡಿದ ದಾಖಲೆಯಿದೆ. ಕ್ರಿ.ಶ. 1360ರ ಪಾಳ್ಮ 
ಶಾಸನದಲ್ಲಿ ಸೆಟ್ಟಿಗನ ಪಾಳಯ ಜನಾರ್ಧನ ದೇವರ ಸೇವೆಗೋಸ್ಕರ ಮಣಿಲನಾಡೊಳ 
ಗಣ ಚೆಂಡನಹಳ್ಳಿ ಮೊಗನಾಡೊಳಗಣ ಹರದನೊರಪುರ ಎರಡು ಗ್ರಾಮಗಳನ್ನು ಈಶ್ವರ 
ಬೇವನ ಒಡೆಯನ ಸುಪುತ್ರ ತಿಪ್ಪಣ್ಣವೊಡೆಯನು ದಾನ ನೀಡಿದ ವಿವರವಿದೆ. ಕ್ರಿ.ಶ. 
1362ರ ಕವಲೇದುರ್ಗದ ಶಾಸನದಲ್ಲಿ ಬುಕ್ಕಣವೊಡೆಯರ ಕುಮಾರ ವಿರುಪಣ 
ವೊಡೆಯರು ಅರಗದ ರಾಜ್ಯವಾಳುತ್ತಿದ್ದಾಗ ವಂದಗಿರಿನಗರಿಯ ಕೋಟೆಯ ಮಯಿಲಾರ 
ದೇವರಿಗೆ ಅಮೃತಪಡಿಗೋಸ್ಕರ ಮೂರು ಖಂಡುಗ ಭೂಮಿಯನ್ನು ದಾನ ನೀಡಿದ 
ಉಲ್ಲೇಖವಿದೆ. ಕ್ರಿ.ಶ. 1363ರ ಕಣವೆ ಶಾಸನದಲ್ಲಿ ತಡತಾಳ ಪಾರ್ಶ್ವ ದೇವರ 
ದೇವಸ್ಥಾನದ ಆಚಾರಿಯರು ಸೂರಿಗಳ ಕೊಡೆ ಸಂವಾಜನ ಮಾಡಿದ ಬಗ್ಗೆ ಉಲ್ಲೇಖಿಸು 
ತ್ತದೆ. ಕ್ರಿ.ಶ. 1364ರ ಕೋಟೇಶ್ವರ ಶಾಸನದಲ್ಲಿ ಮಲ್ಲಯ ದಂಣಾಯಕ ಬಾರಕೂರು 
ರಾಜ್ಯ ಆಳುತ್ತಿರುವಾಗ ಕೋಟೇಶ್ವರ ದೇವರ ಸೇವೆಗೋಸ್ಕರ ಚಕ್ಕರೆಯ ಊರಿನ 30 
ಕುಟುಂಬಗಳು ಮತ್ತು ಬೇರೆಯವರು 12 ಹೊನ್ನು ನಿವೇಶನಗಳು ಖುಷ್ಕಿ ಮತ್ತು 
ಗದ್ದೆ ಭೂಮಿಗಳನ್ನು ದೇವರಿಗೆ ದಾನ ನೀಡಿದ ದಾಖಲೆಯಿದೆ. ಇದೇ ವರ್ಷದ 
ಬುಂಟಿವಾಲಮೂಡ ಶಾಸನದಲ್ಲಿ ರಾಜನ ಆದೇಶದ ಮೇರೆಗೆ ಮಂಗಳೂರಿನ 
ಮಾದರಸನು ಪುದು ಗ್ರಾಮವನ್ನು ಕೆಲವು ಬ್ರಾಹ್ಮಣರಿಗೆ ತೆರಿಗೆ ರಹಿತವಾಗಿ ನೀಡಿ 12 
ಮೂಟೆ ಅಕ್ಕಿಯನ್ನು ಮಂಜುನಾಥ ದೇವರ ಸೇವೆಗೋಸ್ಕರ ದಾನ ನೀಡಿದ್ದನ್ನು ತಿಳಿಸು 
ತ್ತದೆ. ಕ್ರಿ.ಶ. 1365ರಲ್ಲಿ ಕೋಟೇಶ್ವರ ಶಾಸನದಲ್ಲಿ ರಾಜನ ಆದೇಶದ ಮೇರೆಗೆ 
ಮಡೆಯನಾಗಪ್ಪನ ಮಗನಾದ ಧರಣಿದೇವನು ಕೋಟೇಶ್ವರದಲ್ಲಿ4 ಭೂಮಿಗಳನ್ನು 
ಖರೀದಿಸಿ, 124 ಮೂಟೆ ಬತ್ತ ಮತ್ತು 18 ಹೊನ್ನುಗಳನ್ನು ಕೋಟೇಶ್ವರ ದೇವಾಲಯದ 
ಅಡಿಗೆಯವನಿಗೆ ಮತ್ತು 6 ಜನ ಬ್ರಾಹ್ಮಣರಿಗೆ ನಿತ್ಯ ಆಹಾರಕ್ಕೋಸ್ಕರ ದಾನ ನೀಡಿದ್ದನ್ನು 


ಒಂದನೇ ಬುಕ್ಕರಾಯನ ಧಾರ್ಮಿಕ ಶಾಸನಗಳು - WE 


ತಿಳಿಸುತ್ತದೆ. ಇನ್ನೊಂದು ಶಾಸನದಲ್ಲಿ ಹೊಸ ಪಟ್ಟಣದಲ್ಲಿ ಬೆನಕೆಯ ನಾಯಕನ ಮಗ 
ಭುಚೇಯನಾಯಕ ಶಿವರದಲ್ಲಿ ಆಳುತ್ತಿರುವಾಗ ನಿಡುಗಲ್ಲು ರಾಜ್ಯ ಮುಖ್ಯ ಪಟ್ಟಣದಲ್ಲಿ 
ಗೋಪಿನಾಥದೇವರ ಸೇವೆಗೋಸ್ಮರ ಗೋಪ ಸಮುದ್ರ ಗ್ರಾಮವನ್ನು ದಾನವಾಗಿ 
ನೀಡಿದ್ದನ್ನು ತಿಳಿಸುತ್ತದೆ. ಕ್ರಿ.ಶ. 1365ರ ಮಾಡಲ್ಲಿ ಶಾಸನದಲ್ಲಿ ಮಾಡೆಹಳ್ಳಿ ಮಲ್ಲಿನಾಥ 
ದೇವರ ಸೇವೆಗೋಸ್ಕರ, ಬಂಡೆಹಳ್ಳಿ ಮತ್ತು ಮಾಡೆಹಳ್ಳಿಯ ಕಂದಾಯ ಗ್ರಾಮಗಳ 
ತೆರಿಗೆ ಕಂದಾಯ ಒಂದು ಭಾಗವನ್ನು ನಾಡು, ನಗರ ಮತ್ತು ನಾನಾ ದೇಶಿಗಳ ಅಪ್ಪಣೆ 
ಪಡೆದು ನಾಯಕನು ಭೂಮಿ ದಾನ ನೀಡಿದ ದಾಖಲೆಯಿದೆ. 

ಆಂಧ್ರಪ್ರದೇಶದ, ಅನಂತಪುರ ಜಿಲ್ಲೆ ಹಿಂದೂಪುರ ತಾಲೂಕಿನ ಕೊತ್ತಸಿವರಂ 
ಗ್ರಾಮದ ಕ್ರಿ.ಶ. 1365ರ ಶಾಸನದಲ್ಲಿ ಬೆನಕೆಯ ನಾಯಕರ ಕುಮಾರ ಬೂಚಿಯ 
ನಾಯಕರು ನಿಡುಗಲ್ಲಿನ ರಾಜ್ಯಕ್ಕೆ ಮುಖ್ಯವಾದ ಸಿವರದ ಪಟ್ಟಣದಲ್ಲಿ ಆಳುತ್ತಿದ್ದಾಗ 
ಗೋಪಿನಾಥ ದೇವರ ಸೇವೆಗೆ ಸಿವರದ ಬಡಗಣ ಗೋಪಸಮುದ್ರವನ್ನು ದತ್ತಿಯಾಗಿ 
ಸಿವರದ ಸಿವದಾಸಿಗಳ ಮಕ್ಕಳು ರಾಮಕೃಷ್ಣದಾಸ ಮತ್ತು ಕೇಶವದಾಸಿಗೆ ನೀಡುತ್ತಾರೆ 
ಎಂದು ದಾಖಲಿಸಿದೆ. ಕ್ರಿ.ಶ. 1366ರ ಹಂಪಿ ಶಾಸನದಲ್ಲಿ ಒಂದನೇ ಬುಕ್ಕಣ ಒಡೆಯನ 
ಮಹಾಪ್ರಧಾನನಾದ ಬಸವದಣ್ಣಾಯಕನು ವಿರೂಪಾಕ್ಟ ದೇವರ ಸೇವೆಗಾಗಿ ರಾಮಪುರದ 
ಕೆರೆಯ ಕೆಳಗೆ ಭೂದಾನ ಮಾಡಿದ್ದನ್ನು ತಿಳಿಸುತ್ತದೆ. ಇದೇ ವರ್ಷದ ಕಾಮಗೆರೆ, 
ಶಾಸನದಲ್ಲಿ ಬಂಡೆಹಳ್ಳಿ ಸ್ಲಾನದ ಮೊಡೆಹಳ್ಳಿಯ ಶ್ರೀ ಮಲ್ಲನಾಥದೇವರಿಗೋಸ್ಕರ 
ಕೆಲವು ನಿಗದಿಪಡಿಸಿದ ತೆರಿಗೆಗಳನ್ನು ಸೋವಣ ಕೇತೆಯನಾಯಕನು ದಾನ ನೀಡಿದ್ದಾನೆ. 
ಕ್ರಿ.ಶ. 1368ರ ತಗಡೂರು ಶಾಸನದಲ್ಲಿ ಮೂಲ ಸ್ಥಾನದೇವರ ದೀಪಾಲಂಕಾರಕ್ಕೆ ಮತ್ತು 
ನಿರ್ವಹಣೆಗೋಸ್ಕರ ಸೇವಕರು, ಒಬ್ಬ ಹೂವಿನ ತೋಟಗಾರನಿಗೆ ಮತ್ತು ತಮ್ಮಡಿಗಳಿಗೆ 
20 ಗದ್ಮಾಣಗಳನ್ನು ಒಪ್ಪಿಸಿದ ವಿಷಯವನ್ನು ತಿಳಿಸುತ್ತದೆ. ಇದೇ ಕಾಲದ ಹರದನಹಳ್ಳಿ 
ಶಾಸನದಲ್ಲಿ ಅಣಲೇಶ್ವರ ದೇವರ ಪೂಜೆ ನೈವೇದ್ಯಗೋಸ್ಕರ ಉಯ್ಯಮಪಳ್ಳಿಯ ಗೌಡು 
ಗಳು ಕೇಶವಪುರದ ಮಹಾಜನರು ಭೂಮಿ ದಾನ ನೀಡಿದ ದಾಖಲೆಯಿದೆ. ಮತ್ತೊಂದು 
ಇದೇ ತೇದಿಯ ಅರಸೀಕೆರೆಯ ಶಾಸನ ಮಲ್ಲಿಕಾರ್ಜುನ ದೇವರ ಸೇವೆಗೆ ನೈವೇದ್ಮ 
ಪೂಜೆಗೋಸ್ಕರ ಅಗುಳಿಯ ಭೂಮಿಗಳನ್ನು ಸರ್ವಮಾನ್ಯವಾಗಿ ಅರಸೀಕೆರೆಯ ಮಹಾ 
ಜನರು ದಾನ ನೀಡಿದ ದಾಖಲೆಯಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ 
ಕಬ್ಬಗಲ್ಲು ಶಾಸನದಲ್ಲಿ. ವಿನಾಯಕದೇವರ ನಿತ್ಯ ಪೂಜೆಗೆ ಭೂಮಿ ದಾನ ನೀಡಿದ 
ವಿಷಯವಿದೆ. ಕ್ರಿ.ಶ. 1369ರ ಬನವಾಸಿ ಶಾಸನದಲ್ಲಿ ಮಹಾಪ್ರಧಾನ ಮಾಧವಾಂಕ 
ಬನವಾಸಿ 120% ಪ್ರಾಂತ್ಯ ಆಳುತ್ತಿರುವಾಗ ರಟ್ಟಕುಲದ ಶಿವದೇವ ಪ್ರಭುವಿನ ಮಗ 
ನಾಗಪ್ಪನು ಬನವಾಸಿ ಮಧುಕಾಂತ ಸಾನಿಧ್ಯದಲ್ಲಿ ವೀರೇಶ್ವರ ದೇವರ ಒಂದು ವಿಗ್ರಹ 
ಪ್ರತಿಷ್ಠಾಪಿಸಿ ಒಂದು ಗ್ರಾಮ ಮತ್ತು ಹಣ ದೇವರಿಗೆ ದಾನ ನೀಡಿ ಲಾಕುಳೇಶ್ವರ ದೇವರ 
ಒಡೆಯರ ಕುಮಾರ ಬಿಕ್ಕದೇವರ ಒಡೆಯರ ಕಯಲು ಒಪ್ಪಿಸಿದ ದಾಖಲೆಯಿದೆ. 


೮೮ ವಿಜಯನಗರ ಅಧ್ಯಯನ ೧೩ 


ಶ. 1369ರ ಮೇಲುಕೋಟೆ ಶಾಸನದಲ್ಲಿ ನಾರಾಯಣ ದೇವರಿಗೆ ಮಾಯಿಲನ 
ಘೀಧ: ಕೆರೆಯ ಕೆಳಗೆ ಇರುವ ಕುಂಬಾರಕಟ್ಟಿಯ ಭೂಮಿಯನ್ನು ತಿರುನಾರಾಯಣಪುರ 
ವೈಷ್ಣವರು ನಾಮಳವರ್‌ ದೇವರ ಪೂಜೆಗೋಸ್ಕರ ಒಂದು ಗ್ರಾಮವನ್ನು ದಾನ ನೀಡಿ 
ದ್ದನ್ನು ತಿಳಿಸುತ್ತದೆ. ಇದೇ ವರ್ಷದ ಬಾಳೆಹಳ್ಳಿ ಶಾಸನದಲ್ಲಿ ಮಹಾಪ್ರಧಾನ ವೀರುಪಣ್ಣ 
ವೊಡೆಯ ಅರಗದ ರಾಜ್ಮವಾಳುತ್ತಿದ್ದಾಗ, ಶಾಂತಳಿಗೆ ನಾಡಿನ ಬಾಳೇಹಳ್ಳಿ ವೀರೇಶ್ವರ 
ದೇವಾಲಯದ ಸೇವೆಗೆ ನೈವೇದ್ಧ ಪೂಜೆಗೋಸ್ಕರ ಮಾದರಸ ಒಡೆಯ ಬಾಳೆಹಳ್ಳಿ 

ಗ್ರಾಮದಲ್ಲಿ ಭೂಮಿಯನ್ನು ದಾನ ನೀಡಿದ ದಾಖಲೆಯಿದೆ. 8 ಕ್ರಿ.ಶ. 1370ರ ತಿರುವಾಡಿ 
ಶಾಸನದಲ್ಲಿ ತಿರುವಡಿಯ ಮಾದಲಿಶ್ವರ ಮಾಡೆಯ ಔನ ದೇವರ ಸೇವೆಗೋಸ್ಕರ 
ಬುಕ್ಕಣವೊಡೆಯನು ಕೀಳ್ಬ ಅಣಿಮಜೆಗಾಡಿ ಪಟ್ಟುನಲ್ಲಿಯ ಸಾಟಿಪಟು ಗ್ರಾಮವನ್ನು 
ದಾನ ನೀಡಿದ ವಿವರವಿದೆ. 
ಇದೇ ಕಾಲದ ಕಳಸ ಶಾಸನದಲ್ಲಿ ಕಳಸನಾಥ ದೇವರಿಗೆ ವಿರುಪಂಣವೊಡೆಯನು 
ದಾನ ನೀಡಿದ್ದನ್ನು ತಿಳಿಸುತ್ತದೆ. ಕ್ರಿ.ಶ. 1371ರ ದೇವವೃಂದ ಶಾಸನದಲ್ಲಿ ರಾಮನಾಥ 
ದೇವರಿಗೆ ಮತ್ತು ನೃತ್ಯಗಾತಿಯರಿಗೋಸ್ಕರ ಕೆಲವು ನಿಗದಿಪಡಿಸಿದ ಭೂಮಿಗಳನ್ನು 
ದಾನ ನೀಡಿದ್ದನು ಎಂದುತಿಳಿಸುತ್ತದೆ. ಕ್ರಿ.ಶ. 1372ರ ಗುಂಡ್ಲುಪೇಟೆ ಶಾಸನದಲ್ಲಿ 
ರಾಮನಾಥ ದೇವರ ಪಾತ್ರಭೋಗ ಸೇವೆಗೆ ನೃತ್ಸಗಾರ್ತಿಯರ ನಿರ್ವಹಣೆಗೋಸ್ಕರ 30 
ಗದ್ಮಾಣವನ್ನು ವಿಜಯಪ್ರಸನ್ನ ಅಗ್ರಹಾರದ ಮಹಾಜನರು ದಾನವಾಗಿ ನೀಡಿದ 
ಉಲ್ಲೇಖವಿದೆ. ಕ್ರಿ.ಶ. 1373ರ ಕೋಟೇಶ್ವರ ಶಾಸನದಲ್ಲಿ ಮಹಾಪ್ರಧಾನ ಗೋಷರಸ 
ವೊಡೆಯ ನತ ರಾಜ್ಯ ಆಳುತ್ತಿರುವಾಗ ನಂದಿನಾಥ, ಭೃಂಗಿನಾಥ, ವೀರಭದ್ರದೇವ 
ಮತ್ತು ಗಣಕುಮಾರ ಹೆಗ್ಗಡೆ ಕೋಟೇಶ್ವರದಲ್ಲಿ ನಿಗದಿಪಡಿಸಿದ ಸರಹದ್ದಿನ ಕೆಲವು 
ನಿವೇಶನ ಮತ್ತು ಭೂಮಿಯನ್ನು ಕೊಂಡು ಕೋಟೇಶ್ವರ ದೇವರ ಕಟಿಯಹಬ್ಬಗಳಲ್ಲಿ 
ಉಭಯ ಜಂಗಮರುಗಳ ಆಹಾರದಾನಕ್ಕೋಸ್ಕರ 12 ಮೂಟೆಗಳ ಅಕ್ಕಿ ಮತ್ತು 40 
ಹೊನ್ನುಗಳನ್ನು ದಾನ ನೀಡಿದ ವಿವರವಿದೆ. & ಕ್ರಿ.ಶ. 1376ರ ಶೃಂಗೇರಿಯ ಸುಪ್ರಸಿದ್ದ 
ವಿದ್ಮಾಶಂಕರೆ ದೇವಾಲಯ ನಿರ್ಮಿಸಿ ದೇವರ ಪೂಜೆ ನೈವೇದ್ಯಕ್ಕೆ ದಾನ ಬಿಟ್ಟಿದ್ದಾ ನೆ. 
ಕ್ರಿ.ಶ. 1276ರ ಕೋಲಾರ ಶಾಸನದಲ್ಲಿ ಸಿಪತಿ ದೇವಾಲಯ ದೀಪ ಸ್ತಂಭಕ್ಕೋಸ್ಕರ 
ಆಳಗಿಯ ವರದಾರ್‌ನ ಮಗ ವೆಂಗಾಡ್ವರ್‌ ನಂದಗುಳಿನಾಡಿನಲ್ಲಿ 400 ಕೂಳಿ ಭೂಮಿ 
ಯನ್ನು ದಾನ ನೀಡಿದ ದಾಖಲೆಯಿದೆ. ಇದೇ ವರ್ಷದಲ್ಲಿ ಮದ್ದೂರು ಶಾಸನದಲ್ಲಿ 
ಮಂತ್ರಿ ನಾಗರಸನ. ಆಜ್ಞೆಯ ಮೇರೆಗೆ ಚಂದರಸನು ನೀಲಮಾಣಿಕ್ಕ ಮಂದಿರವನ್ನು 
ಜೀರ್ಣೋದ್ದಾ ರ ಮಾಡಿಸುವುದಕೊ ೀಸ್ಮರ ಭೂಮಿ ಬಿಟ್ಟ ವಿಷಯವಿದೆ. ಕಿ ಕ್ರಿ.ಶ. 1377ರ 
ಕೋಟೇಶ್ವರ ಶಾಸನದಲ್ಲಿ ಔಂನರಸನು ಬಾರಕೂರು ರಾಜ್ಕವಾಳುತ್ತಿರುವಾಗ ಮಹಾ 
ಪ್ರಧಾನ ಮದ್ದೆದಂಣಾಯಕ 3 ನಿವೇಶನ ಭೂಮಿ ಖರೀದಿಸಿ ಕೋಟೇಶ್ವರ ದೇವರ 


ಒಂದನೇ ಬುಕ್ಕರಾಯನ ಧಾರ್ಮಿಕ ಶಾಸನಗಳು ೮೯ 


ಸೇವೆ, ನೈವೇದ್ಮ ಪ್ರತಿದಿನ 13 ಬ್ರಾಹ್ಮಣರ ಆಹಾರದಾನ ಕ್ಕೋಸ್ಕರ ಇಬ್ಬರ ಸ್ತ್ರೀಯರ 
ಸಂಬಳಕ್ಕೋಸ್ಕರ ಕೆಲವು ಚಿನ್ನವನ್ನು ದಾನ ನೀಡಿದ ವಿವರವಿದೆ. ಹಾಗೂ ಕೂಡ 
ಮುದ್ದಯದಂಣಾಯಕ ಚಿನ್ನದ ಕೋಲನ್ನು ದೇವಸ್ಥಾನಕ್ಕೆ ಅರ್ಪಿಸಿದ್ದನ್ನು ತಿಳಿಸುತ್ತದೆ. 
ಇದೇ ಕಾಲದ ಬಂಟ್ವಾಳ ಮೂಡ ಶಾಸನದಲ್ಲಿ ಪಂಡರಿದೇವ ಮಂಗಳೂರು 
ರಾಜ್ಯವಾಳುತ್ತಿರುವಾಗ ತಿಮಿರೇಶ್ವರ ದೇವರ ಸೇವೆಗೋಸ್ಕರ ಕೆಲವು ನಿವೇಶನ, 
ಭೂಮಿಯನ್ನು ಕೆಲವು ಸೆಟ್ಟಿಗಳು ದಾನ ನೀಡಿದ ದಾಖಲೆಯಿದೆ. 


ಕಡೂರು ತಾಲ್ಲೂಕಿನ ಕಬ್ಬಳ ಶಾಸನ ಸವೆದಿದೆ. ಸೋಮೇಶ್ವರ ದೇವರ 
ದೀಪಾಲಂಕಾರಕ್ಕೆ ಮತ್ತು ಪೂಜೆಗೋಸ್ಕರ ಮಹಾಪ್ರಭು ಹೆಸರಿನಲ್ಲಿ ಕೆಲವು ದಾನ ನೀಡಿದ 
ವಿವರವಿದೆ. ಹಂಪಿಯ ಶಾಸನದಲ್ಲಿ ವಿಜಯನಗರದ ಪಟ್ಟಣದ ಪೂರ್ವಕ್ಕಿರುವ 
ಸೋಮವಾರದ ಬಾಗಿಲಿನ ಉತ್ತರಕ್ಕಿರುವ ಸೋಮದೇವರ ಕೊತ್ತಳವನ್ನು ಉಲ್ಲೇಖಿಸು 
ತ್ತದೆ. | | 

ವಿಜಯನಗರದ ಅರಸರು ಹಿಂದೂ ಧರ್ಮದ ಲಕ್ಷಣವಾದ ಪರಮತಸಹಿಷ್ಟುತೆ 
ಯನ್ನು ಮೈಗೂಡಿಸಿಕೊಂಡು ಅನ್ನ ಮತೀಯರಾದ ಕ್ರೈಸ್ತ, ಇಸ್ಲಾಂ ಧರ್ಮೀಯರಿಗೆ 
ತಮ್ಮ ಸಾಮ್ರಾಜ್ಮದಲ್ಲಿ ಆಶ್ರಯ ಕೊಟ್ಟು ಸಲುಹಿದರು. ಸೇನೆಯಲ್ಲಿ ಮುಸಲ್ಮಾನರನ್ನು 
ಸೇರಿಸಿಕೊಂಡಿದ್ದನು. ಸಾಮ್ರಾಜ್ಮದ ವಿವಿಧೆಡೆಗಳಲ್ಲೂ ದೇವಸ್ಥಾನಗಳಲ್ಲದೆ ಮಸೀದಿ . 
ಗಳೂ ಇಗರ್ಜಿಗಳು ಇದ್ದವು. ಎಲ್ಲಾ ಧರ್ಮಗಳಿಗೂ ಸಮಾನ ಅವಕಾಶವಿದ್ದ ವಿಜಯ 
ನಗರದಲ್ಲಿ ಅರಸರು ಹಿಂದೂ ಸಾಧುಸಂತರನ್ನು ಕ್ರೈಸ್ತ ಪಾದ್ರಿಗಳನ್ನು ಇಸ್ಲಾಂ ಪೀರ್‌ 
ಗಳನ್ನು ಸಮಾನ ಗೌರವಗಳಿಂದ ಕಾಣುತ್ತಿದ್ದರು. ಹಂಪೆಯಲ್ಲಿ ಹಿಂದೂ ದೇವಾಲಯ 
ವಲ್ಪದೆ, ಜೈನ ಬಸದಿಗಳನ್ನು ಕಾಣಬಹುದು. ಕಾರ್ಕಳ ಮತ್ತು ವೇಣೂರಿನ ಬಾಹುಬಲಿ 
ವಿಗ್ರಹಗಳು ಈ ಕಾಲದ ರಚನೆ. ಬೇರೆ ಬೇರೆ ಸಂಪ್ರದಾಯದ ವಿದ್ವಾಂಸರು, ಸಾಧು ' 
ಸಂತರು, ಕವಿಗಳು ವಿಜಯನಗರದಲ್ಲಿದ್ದರು. ವಿಜಯನಗರದ ಅರಸರು ಶೈವ ಇಲ್ಲವೆ 
ವೈಷ್ಣವ ಪಂಥಕ್ಕೆ ಸೇರಿದವರಾಗಿದ್ದು ಪಂಥ ಭೇದಕ್ಕೆ ಅವಕಾಶವಿರಲಿಲ್ಲ. ಹಲವಾರು 
ಶಿವ ಮತ್ತು ವೈಷ್ಣವ ದೇವಾಲಯಗಳು ಕಟ್ಟಲ್ಪಟ್ಟವು. ವಿಜಯನಗರವು ಸರ್ವಧರ್ಮ 
ಸಮನ್ವಯವನ್ನು ಸಾಧಿಸಿತು. ವಿಜಯನಗರದಲ್ಲಿ ಮತೀಯ ಸ್ವಾತಂತ್ರ್ಯ ವಿದ್ದು, 
ಇದೊಂದು ಜಾತ್ಯತೀತ ರಾಜ್ಯ ಎನಿಸಿತ್ತು. ಶೃಂಗೇರಿಯ ಅದ್ವೈತ ಮಠಕ್ಕೆ ಹೆಚ್ಚಿನ 
ದತ್ತಿಗಳನ್ನು ಕೊಡುತ್ತಿದ್ದರು. ವಿಜಯನಗರದ ಅರಸರು ಶೈವರಾಗಿದ್ದರೂ ವರಾಹವು 
ಅವರ ರಾಜ್ಯ ಚಿಹ್ನೆಯಾಗಿತ್ತು. ಹಂಪೆಯಲ್ಲಿ ಶಿವ ಮತ್ತು ವಿಷ್ಣುವಿನ ದೇವಾಲಯಗಳನ್ನು 
ಕಟ್ಟಲಾಯಿತು. 


೯೦ 


ವಿಜಯನಗರ ಅಧ್ಯಯನ ೧೩ 


ಆಧಾರ ಗ್ರಂಥಗಳು 
1. ಎಸ್‌.ಐ.ಐ. ಸಂ. IX ಬಾಗ 11 
2.ಎ.ಕಸಂ. 3,4,8, 10, 13 
3. ಕವಿಶಾ ಸಂ. 3, ಹಂಪಿ ಶಾಸನಗಳು 
4. ಕವಿಶಾಸಂಿ 4, (ತಮಿಳುನಾಡಿನ ಕನ್ನಡ ಶಾಸನಗಳು) 
5. ಕವಿಶಾ.ಸಂ. 5, (ಆಂಧ್ರಪ್ರದೇಶದ ಕನ್ನಡ ಶಾಸನಗಳು) 


6. ಎಆರ್‌. ಐ.ಇ 1934-35 ನಂ. ಬಿ. 356. 


೧೨. ವಿಷ್ಣು ಗಯಾದಲ್ಲಿರುವ ವಿಜಯನಗರದ 
ಕೃಷ್ಣದೇವರಾಯನ ವಿಜಯ ಶಾಸನ 
ಡಾ. ಕೆಳೆದಿ ವೆಂಕಟೇಶ್‌ ಜೋಯಿಸ್‌ 


ವಿಜಯನಗರದ ಕೃಷ್ಣದೇವರಾಯನ ಕೀರ್ತಿಯು (ಕ್ರಿ.ಶ. 1509-1529) ಭಾರತದ 
ಉದ್ದಗಲಕ್ಕೂ ಹರಡಿತ್ತು. ಗಂಗೆಯ ತಟೆಯಿಂದ ಲಂಕೆಯವರೆಗೆ ಅವನ ಹೆಸರು ಪಸರಿಸಿ 
ದ್ದನ್ನು ಉದಯಾಂಬರಂನಲ್ಲಿರುವ ಶಾಸನ ತಿಳಿಸುತ್ತದೆ. ಈ ಗಂಗಾ ನದಿಯ ತಟದಲ್ಲಿ 
ರುವ ಗಯಾದಲ್ಲಿ ಕೃಷ್ಣದೇವರಾಯನು ಹಾಕಿಸಿದನೆಂದು ಹೇಳುವ ಶಾಸನ ವೊಂದಿದೆ. 
ಈ ಶಾಸನದ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಕೆಲವರು ಕೃಷ್ಣದೇವರಾಯನು ಈ 
ಪ್ರದೇಶವನ್ನು ಗೆದ್ದುದರ ಸಲುವಾಗಿ ಹಾಕಿಸಿದ ವಿಜಯ ಶಾಸನವೆಂದೂ ಇನ್ನು ಕೆಲವು 
ಇದು ಧರ್ಮ ಶಾಸನ ಎಂದೂ ಅಭಿಪ್ರಾಯಿಸುತ್ತಾರೆ. ವಿಜಯನಗರ ಸಂಪುಟ ದಲ್ಲಿಈ 
ಶಾಸನ ಸೇರಿರುವುದಿಲ್ಲವಾದ್ದರಿಂದ ಇದನ್ನು ಇಲ್ಲಿ ಪರಿಚಯಿಸಲು ಪ್ರಯತ್ನಿಸ ಲಾಗಿದೆ." . 
ಗಯಾದ ದೇವಾಲಯದ ಮುಖ ತೋರಣದಲ್ಲಿ ಈ ಶಿಲಾಶಾಸನವಿದೆ. ಇದರ 
ಲಿಪಿ ಕನ್ನಡ. ಭಾಷೆ ತೆಲುಗು. ಇದರ ಕಾಲ ಆಷಾಢ ತಿಂಗಳ 13ರಂದು ವೃಷಾ (ವಿಷು) 
ಸಂವತ್ಸರದ ಶಾ.ಶ. 1444 ಅಂದರೆ ಕ್ರಿ.ಶ. 1522. ಈ ವೇಳೆಯಲ್ಲಿ ಈ ಪ್ರದೇಶವು 
ಮೊಗಲ್‌ ಬಾಬರನ ಆಡಳಿತಕ್ಕೆ (1526) ಒಳಪಟ್ಟಿತ್ತು. ಬುಕಾನನನು ತನ್ನ ಪಾಟ್ಲಾ 
ಗಯಾ 1811ರ ವರದಿಯಲ್ಲಿ ಗಯೆಯ ವಿಷ್ಣುಪಾದ ದೇವಾಲಯದ ಪಕ್ಕದಲ್ಲಿ ಕ್ರಿ.ಶ. 
1522ರಲ್ಲಿ ಕೃಷ್ಣದೇವರಾಯ ಮತ್ತು ಅವನ ಪಟ್ಟಮಹಿಷಿ ತಿರುಮಲ ದೇವಿಯ ಹೆಸರಲ್ಲಿ 
ಒಂದು ಕಲ್ಲಿನ ತೋರಣ ಕಟ್ಟಿಸಿರುವ ಕುರಿತು ಬರೆಯುತ್ತಾನೆ. ಇದು ಕೃಷ್ಣ ದೇವರಾಯನ 
ಕೀರ್ತಿಯು ಗಂಗಾನದಿಯ ಉತ್ತರಕ್ಕೂ ಹಬ್ಬಿತ್ತೆನ್ನಲು ಅವಕಾಶ ಕಲ್ಪಿಸುತ್ತದೆ. ಅಂತೆಯೇ 
1526ರಲ್ಲಿನ ಬಾಬರನ ಆತ್ಮಚರಿತ್ರೆಯಲ್ಲಿ ಭಾರತದ ವಿವಿಧ ಪ್ರದೇಶಗಳ ರಾಜರು 
ಅಂದು ಯಾರು ಯಾರಿದ್ದರು ಎಂದು ಹೇಳುತ್ತ ಕೃಷ್ಣದೇವರಾಯನ ಹೆಸರನ್ನು 
ಉಲ್ಲೇಖಿಸದೇ ವಿಜಯನಗರದ ಅರಸನು ತನ್ನ ಕಾಲದಲ್ಲಿ ಬಲಾಢ್ಮವಾಗಿದ್ದ ನೆಂದು 
ಬರೆಯುತ್ತಾನೆ. 
ದು ಕೆಲವು ಸಣ್ಣಪುಟ್ಟ ರಾಜರುಗಳ ಆಡಳಿತ ಈ ಪ್ರದೇಶದಲ್ಲಿತ್ತು. ಈ 
ಅವಧಿಯಲ್ಲಿ ಗಯಾ ಪ್ರದೇಶದ ಸಂಪರ್ಕ ವಿಜಯನಗರದ ಅರಸರಿಗೆ ಹೆಚ್ಚಿದ್ದಂತೆ 
ಕಂಡುಬರುವುದಿಲ್ಲ. ವಿಜಯನಗರಕ್ಕೆ ಬಿಹಾರದ ದಕ್ಷಿಣ ಭಾಗದ ಸಂಪರ್ಕವಿದ್ದ ಕುರಿತು 


೯೨ ವಿಜಯನಗರ ಅಧ್ಯಯನ ೧೩ 


ಮಾಹಿತಿ ದೊರೆ ಯುತ್ತದೆ. ಆಸ್ಲಾನ ಕವಿ ನಂದಿ ತಿಮ್ಮನ ಅಥವಾ ಮುಕ್ಕು ತಿಮ್ಮಯ್ಮನು 
(ಮುಕ್ಕು ಎನ್ನುವುದು ತಿಮ್ಮನ ಅಡ್ಡ ಹೆಸರಲ್ಲ, ಅದು ಅವನ ಅರಮನೆಯಲ್ಲಿಯೇ 
ಆನೆಯ ಹೆಸರು. ಹಿಂದಿನಿಂದ ಬಂದ) ರೂಢಿಯಂತೆ ಹೆಣ್ಣು ಮಗಳ ಮೂಗನ್ನು ವರ್ಣಿಸಿ 
ದಾಗ ದೊರೆತ ಗೌರವವೆಂದು ತಿಳಿದುಬರುತ್ತದೆ.?) ತನ್ನ ದೊರೆಯ ಪ್ರತಿನಿಧಿಯಾಗಿ 
ಈ ಪ್ರದೇಶಕ್ಕೆ ಭೇಟಿ ಇಡುತ್ತಿದ್ದನೆಂದು ತಿಳಿದುಬರುತ್ತದೆ. ಈ ಶಾಸ ಸನವನ್ನು ಇವನೇ 
ಕೃಷ್ಣ ದೇವರಾಯನ ಪಿತೃಗಳಿಗೆ ತರ್ಪಣವನ್ನು ಬಿಟ್ಟು ಈ ಶಾಸನವನ್ನು ಬರೆಸಿರ 
ಬೇಕೆಂಬುದೂ ಇತಿಹಾಸಕಾರರ ಅಭಿಪ್ರಾಯವಾಗಿದೆ. 
ಸಾಮಾನ್ಯವಾಗಿ ಅರಸರು ತಮ್ಮ ಪರವಾಗಿ ಪುಣ್ಮ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮ 
ಮಾಡಲು ಬೇರೆಯವರನ್ನು ಕಳಿಸುವುದಿತ್ತು. ಅಂತಹ ಎರಡು ಶಾಸನಗಳು ತೆರೆಂಗಾಣ 
ದಲ್ಲಿದೆ. ಅದರಲ್ಲಿ ಒಂದರಲ್ಲಿ ಇಬ್ಬರನ್ನು ರಾಜರು ವಾರಣಾಸಿಗೆ ಅಜ್ಜಿಯ ಹೆಸರಲ್ಲಿ 
ಧರ್ಮಕಾರ್ಯಕ್ಕಾಗಿ ಕಳುಹಿಸಿದ ವಿವರವಿದೆ. ಇನ್ನೊಂದು ಶಾಸನ ಕ ಕ್ರಿ.ಶ. 1272ರದ್ದಾ 
ರಿದ್ದು ಅದು ಹೆಚ್ಚು ಜನ ಯಾತ್ರೆ ಕೈಗೊಳ್ಳುವ ಮಲಯಾ ಗುಂಡ sete ಅದರಂತೆ 
ಈ ಶಾಸನ ಹಾಕಿಸಿರಬಹುದೆಂದಿದೆ. ವಿಜಯದ ದ್ಯೋತಕವಾಗಿ ಈ ಶಾಸನ ಹಾಕಿಸರ 
ಬೇಕೆಂಬ ಮಾತೂ ಇದೆ. ಶಾಸನವನ್ನು ಗಮನಿಸಿದಾಗ ಇದರಲ್ಲಿ ಬರುವ ಹೇಳಿಕೆಗಳು 
ವಿಜಯ ಕುರಿತ ಮೂಲ ವಿಷಯಕ್ಕೆ ಸಂಬಂಧ ಕಂಡುಬರುವುದಕ್ಕಿಂತ ಧರ್ಮ ವಿಷಯಕ್ಕೇ 
ಹೆಚ್ಚು ಹತ್ತಿರವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಈ ಶಾಸನ ಒಮ್ಮೊಮ್ಮೆ ಧರ್ಮ ಶಾಸನ 
ದಂತೆಯೂ ಕಂಡುಬರುತ್ತದೆ. ಅರಸನಿಗೆ ಈ ಪ ಪ್ರದೇಶಕ್ಕೆ ಯಾತ್ರಾರ್ತಿವಾಗಿ ಹೋಗುವ 
ಮನಸ್ಸು ಬಂದಿದ್ದು ಹಾಗೆ ಹೋದಾಗ ಹಾಕಿಸಿರುವ ಶಾಸನ ಇದಾಗಿರಬಹುದಾದ್ದರಿಂದ 
ಇದನ್ನು ಧರ್ಮ ವಿಜಯ ಶಾಸನ ಎಂದೂ ಹೇಳಬಹುದೆಂದು ಹೇಳುವವರಿದ್ದಾರೆ. 
ಆದರೆ ವಿಜಯ ಶಾಸನ ಎಲ್ಲಿ ದೊರೆತಿದೆಯೋ ಆ ಪ್ರದೇಶ ಅರಸರ ಆಳ್ವಿಕೆಗೆ ಒಳಪಡ 
ಬೇಕು ಅಥವಾ ಅರಸರ ಪ್ರಭಾವಕ್ಕೆ ಒಳಪಟ್ಟ ಪ್ರದೇಶವಾಗಿರಬೇಕು ಅಥವಾ ಆ 
ಪ್ರದೇಶದ ಮೇಲೆ ಅರಸರು ದಾಳಿ ಮಾಡಿರಬೇಕು. ಅಂತಹ ಕಡೆಗಳಲ್ಲಿ ವಿಜಯ ಶಾಸನ 
ಹಾಕಿಸುವುದು ರೂಢಿ. ಇದಕ್ಕೆ ಉದಾಹರಣೆಯಾಗಿ ಸಿಮುದ್ರಗುಪ್ತ ತನ್ನ ವಿಜಯ ಶಾಸನ 
ವನ್ನು ಕಂಚಿಯಲ್ಲಿ ಹಾಕಿಸಿರುವುದನ್ನು, ರಾಜೇಂದ್ರ ಚೋಳನು ಉತ್ತರ ಭಾರತಕ್ಕೆ ದಾಳಿ 
ಮಾಡಿದಾಗ ತನ್ನ ವಿಜಯ ಸ ಿಂಭವನ್ನು ಗಂಗೆಯ ತಟದಲ್ಲಿ ಹಾಕಿಸಿರುವುದನ್ನು 
ಉಲ್ಲೇಖಿಸಬಹುದು. ಕರ್ನೂಲು ಜಿಲ್ಲೆಯ ತಿ ತ್ರಿಪುರಾಂತಕಂ ನಲ್ಲಿರುವ ಕೊಪ್ಪರಂಜಂಗಾ 
ಶಾಸನ ಮತ್ತು ಪೂರ್ವ ಗೋದಾವರಿ ಜಿಲ್ಲೆಯ ದಕ್ಷರಾಮಂ ಶಾಸನಗಳನ್ನು ಇಲ್ಲಿ 
ಉದಾಹರಿಸಬಹುದು. ಅದು ಕೊಪರಂಜಂಗನ ರಾಜ್ಯ ತ್ರಿಪುರಾಂತಕ ದವರೆಗೆ ವಿಸ್ತರಿಸಿ 
ತ್ರೆಂದಲ್ಲ. ಅವನು ದಾಳಿಯ ಕಾಲಕ್ಕೆ ಅಲ್ಲಿಗೆ ಬಂದಿದ್ದು ತನ್ನ ವಿಜಯದ ಸಂಕೇತವಾಗಿ 
ಶಾಸನ ಹಾಕಿಸಿರಬಹುದು. ಅದರಂತೆ ಕೃಷ್ಣದೇವರಾಯನ ಶಾಸನ ಸಹ ಅವನು ಗಂಗಾ 


ವಿಷ್ಣು ಗಯಾದಲ್ಲಿರುವ ವಿಜಯನಗರದ ಕೃಷ್ಣದೇವರಾಯನ ವಿಜಯ ಶಾಸನ ೯೩ 


ನದಿಯ ದಂಡೆಯವರೆಗೆ ದಾಳಿ ಮಾಡಿರಬೇಕೆನ್ನುವ ಸೂಚನೆಯನ್ನು ಈ ಶಾಸನ 
ಕೊಡುತ್ತದೆ. ಅವರಿಂದ ತೆರಿಗೆ ಸಂಗ್ರಹಿಸಿರಬೇಕು. ಅಲ್ಲಸಾನಿ ಪೆದ್ದನನ ಮನುಚರಿತ 
ಕಾವ್ಯದಲ್ಲಿ ಅವನೇ ಹೇಳುವ ಪ್ರಕಾರ ಉದಯಾಚಲನು ಯುದ್ದಗಳನ್ನು ಆಟಗಳಂತೆ 
ಎಣಿಸಿದನಂತೆ. ಐದು ರಾಜ್ಯಗಳು ಅವನ ಯುದ್ದದ ಶಿಟಕ್ಕೆ ತಲೆಬಾಗಿದ ವಂತೆ. ಅವದ, 
ಸಿಕಂದರ, ಸಿಂಧೂರ ಅಧ್ಯಕ್ಷ ಮುಂತಾದವರು ಅವನು ಖಡ್ಗಕ್ಕೆ ಬಲಿಯಾದರೆಂದು 
ತಿಳಿಸುತ್ತಾನೆ. ಈ ಹಿನ್ನೆಲೆಯಲ್ಲಿ ಇದನ್ನು ಥರ್ಮ ವಿಜಯ ಶಾಸನ ಎಂದು ಕರೆಯ 
ಬಹುದಾಗಿದೆ. | | | 

ಕವಿ ಪೆದ್ದನನ ಮನುಚರಿತ ಕಾವ್ಯದಲ್ಲಿ ಉದಯಾಚಲ ಮತ್ತು ಸಿಂಧೂರ 
ಅಧಕ್ಷರನ್ನು ನಲ್ಲೂರ ಜಿಲ್ಲೆಯ ಉದಯಗಿರಿಯವರೆಂದು ಗುರುತಿಸಲಾಗಿದೆ. ಅವರ 
ಜೊತೆ ಗಜಪಾತಿಯೂ ಸೇರಿದ್ದನು. ಸಿಕಂದರ್‌ ಅನ್ನುವ ಹೆಸರು ಮೊಗಲ ಸಿಕಂದರನಿಂದ 
ಬಂದಿದೆ. ಅವರು ಅಪಂಚ ಗೌಡ, ಧಾತ್ರಿಯ, ಸಾರಸ್ವತರು, ಕನ್ಮಾಕುಬ್ಬದವರು, ಮೈಥಿಲಿ 
ಯವರು, ಗೌಡರು, ಉತ್ಕಲದವರನ್ನು ಸೂಚಿಸುತ್ತದೆ. ಅದು ಗುಜರಾತಿನವರೆಗೆ 
ವಿಸ್ತರಿಸಿತ್ತು. 

ಪೆದ್ದನನು ಹೇಳುವ ಈ ಸಿಕಂದರನು ಡೆಲ್ಲಿಯಲ್ಲಿ 1488 ರಿಂದ 1516 ರವರೆಗೆ 
ಆಳಿದನೆಂದು ತಿಳಿದುಬರುತ್ತದೆ. ಇದು ಸಂಶಯಕ್ಕೆ ಕಾರಣವಾಗುತ್ತದೆ. ಈ ಹೆಸರು : 
ಡೆಲ್ಲಿಯಲ್ಲಿ ಆಳಿದ ಸಿಕಂದರ ಲೋದಿಗೆ ಹೊಂದಾಣಿಕೆಯಾಗುತ್ತದೆ. ಕೃಷ್ಣದೇವರಾಯನು 
ಕಟಕದ ಮೇಲೆ ದಾಳಿ ಮಾಡಿ 1516ಕ್ಕೆ ಗಂಗಾನದಿಯ ವಿಭಾಗಕ್ಕೆ ಹೋದುದು 
ಗೊತ್ತಾಗುತ್ತದೆ. ಮತ್ತು ದಿಲ್ಲಿಯ ಸೈನ್ಯವನ್ನು ಸೋಲಿಸಿದ್ದೂ ತಿಳಿದುಬರುತ್ತದೆ. 
ಕೃಷ್ಣದೇವರಾಯನು ಸಿಕಂದರನನ್ನು ಸೋಲಿಸಿದನೆಂಬುದೂ ಸಂಶಯಕ್ಕೆ ಕಾರಣವಾಗಿದೆ. 
ಐದು ಗೌಡ ರಾಜರು ಈ ಪ್ರದೇಶವನ್ನು ಆಳಿದುದನ್ನು ನಂಬುವುದು ಕಷ್ಟವಾಗುತ್ತದೆ. 
ಕೃಷ್ಣದೇವರಾಯನು ಅವದನನ್ನು ಗೆದ್ದನೆಂದು ಹೇಳಲಾಗುತ್ತದೆ. ಈ ಪ್ರದೇಶದಲ್ಲಿ 
ಅವದನನ ಆಳ್ವಿಕೆ ಕುರಿತು ಸರಿಯಾದ ವಿವರ ಸಿಗುವುದಿಲ್ಲ. ಗಯಾ ಕೃಷ್ಣದೇವರಾಯನ 
ದಾಳಿ ಮಾಡಿದ ಎನ್ನುವ ಕಾಲಕ್ಕೆ ಸಣ್ಣ ರಾಜಧಾನಿಯಾಗಿದ್ದಿರಬೇಕು. ಅದಾದ ಮೇಲೆ 
ವಿಜಯ ಪಡೆದುದಕ್ಕೆ ಕೃಷ್ಣದೇವರಾಯನು ಗಯಾದಲ್ಲಿ ನಂದಿ ತಿಮ್ಮನ ಈ ಶಾಸನ 
ಹಾಕಿಸಿರಬೇಕು. ಅಷ್ಟದಿಗ್ಗಜ ಕವಿಯ ಹಾಗೆ. ಈತ ಗಂಗಾ ತೀರಕ್ಕೆ ಅರಸರ ಜೊತೆ 
ಹೋಗಿದ್ದು ಅರಸನ ವಿಜಯ ಸಾಧನೆಯನ್ನು ದಾಖಲಿಸಲು ಪ್ರಯತ್ನಿಸಿರಬಹುದು. 
ಆದ್ದರಿಂದ ಇದನ್ನು ಕೃಷ್ಣದೇವರಾಯನ ವಿಜಯವನ್ನು ಸೂಚಿಸಿದ ಧರ್ಮಶಾಸನ ಎಂದು 
ಹೇಳಬಹುದೇನೋ. ಆದರೆ ಶಾಸನ ಪಾಠ ಮಾತ್ರ ಇದು ಕೃಷ್ಣದೇವರಾಯನು ತನ್ನ 
ತಂದೆಯವರ ಕರ್ಮಾದಿಗಳನ್ನು ನಡೆಸಿದ ಕುರಿತು ತಿಳಿಸುತ್ತದೆ. 


೯೪ 


ವಿಜಯನಗರ ಅಧ್ಯಯನ ೧೩ 


ಶಾಸನ ಪಾಠ 


p, 
ಸಃ 


ಸ್ವಸ್ತಿ ಶ್ರೀ ಜಯಾಭ್ಮದಯ ಶಾ 

. ಲಿವಾಹನ ಶಕ ವರುಷಂಬುಲು 

. 1444 ಆಗು ನೆಂತಿ ವೃಷ ಸಂ 

ವತ್ಸರ ಆಷಾಢ (ಧ) ಬಹುಲ 13 ಮಾ 
ಶ್ರೀಮನ್‌ ಮಹಾರಾಜ ಆಧಿರಾಜ ರಾಜ 
. ಪರಮೇಶ್ವರ ವೀರ ಪ್ರತಪ ವೀರ 

7. ಕ್ರಿಷ್ಟದೇವ ಮಹಾರಾಯಲು 

8. ವೆಂಚನ ವಿಜಯ ಶಾಸನ 

9. ಮು ತಿರುಮಲದೆವಿ ವಲ್ಲಭಕ ಕ 

10. ರುನಾಮಯ ಹೃದಯ ರಜ ಕಂ 

11. ಟೀರವ ಈಶ್ವರ ನರಸ ರ ಗಾರ 
12. ವರ ನಂದನ 

13. ಬಾಸದ 

14. ಪ್ಲುವರ 

15, ಗಂಡಂ 

16. ಕ್ಕ 

17. ಯಿ (ಇ) ಸಾ 

18, ಸನಮು 

19, ಮುಕ್ಕು 

20. ತಿಮ್ಮಯ 

21. ವ್ರಸೆನು (1) 


ಟಿಪ್ಪಣಿಗಳು 


ಡಾ. ದಿನೇಶ ಚಂದ್ರಶೇಖರ ಮತ್ತು ಶ್ರೀ ಎಚ್‌.ಕೆ. ಶರ್ಮರವರು ಗಯಾದ ಶಾಸನಗಳು. 
ವೀರ ಸಲಿಂಗಂ ಆಂದ್ರಕಾವುಲ ಚರಿತಾ ಪಾಟ 2 ಪುಟ 199 ವಿವರವಿದೆ. 


ಅರ್ಧ ಶತಮಾನದ ಹಿಂದೆ ಸ ರ್ಗಸ್ಥ ಶ್ರೀ ಕೆ.ವಿ.ಲಕ್ಷ್ಮಣರಾಯರು ಪೆದ್ದನನ ಕಾವ್ಯದ 
ಬಗ್ಗೆ ಜನರ ಗಮನಸೆಳೆದರು, ಆಂಧ್ರಸಾಹಿತ್ಮ ಪತ್ರಿ ತ್ರಿಕೆಯಾದ ಕೊಕನಾಡಿಗೆ ಕೊಟ್ಟ 
ವಿಜಯಗಳ ವಿವರ ಇಲ್ಲಿದೆ. 


ವಿಷ್ಣು ಗಯಾದಲ್ಲಿರುವ ವಿಜಯನಗರದ ಕೃಷ್ಣ ದೇವರಾಯನ ವಿಜಯ ಶಾಸನ ೯೫ 


ಆಧಾರಗಳು 
1. ಆಗಸ್ಟ್‌, ಅಕ್ಟೋಬರ್‌ ಮತ್ತು ಡಿಸೆಂಬರ್‌ 1959ರಲ್ಲಿ ತೆಲುಗು ಭಾರತೀ ಪತ್ರಿಕೆ 
ಯಲ್ಲಿ ಕೃಷ್ಣದೇವರಾಯನ ಗಯಾ ಶಾಸನದ ಬಗ್ಗೆ ಎನ್‌.ವೆಂಕಟರಮಣಯ್ಯ 
ಮತ್ತು ಕೆ.ಎಚ್‌.ಶರ್ಮ ಇವರುಗಳು ಚರ್ಚಿಸಿದ್ದಾರೆ. 


2.  ಬುಕ್ಕಾನನ ವರದಿಯನ್ನು ಎಲ್‌.ಪಿ. ವಿದ್ಯಾರ್ಥಿಯ The Sacred Complex 
in Hindu Gaya ಸೋಣ 


3. The Cultural Heritage of India-Ramakrishna Mission Publication 
Vol. II] p.34. 


4. ಕೃಷ್ಣಸ್ವಾಮಿ ಅಯ್ಯಂಗಾರ್‌ (20) The Sources of Vijayanagar History. 

5. ವರಪ್ರಸಾದ ಶಾಸ್ತಿ: Dakhini Pandits in Banaras in Indian Anitiquary 
Vol. 41, pp. 7-13. 

6. ಪ್ರಧಾನ ಸಂಪಾದಕ: ಎಂ.ವಿ.ಸೀತಾರಾಮಯ್ಯ, ಶ್ರೀ ಕೃಷ್ಣದೇವರಾಯನ ದಿನಚರಿ. 

7. ತಿಮ್ಮಣ್ಣ ಕವೀಂದ್ರ ವಿರಚಿತ ಕರ್ಣಾಟ ಕೃಷ್ಣರಾಯ ಭಾರತ ಕ.ಸಾ.ಪ. 1979 
ಪೀಠಿಕೆ 

8. ಕೃಷ್ಣದೇವರಾಯ ಮತ್ತು ಕನ್ನಡ, ದತ್ತಿ ಉಪನ್ಯಾಸಗಳನ್ನು 1986 ಬಿ.ಎಂ.ಶ್ರೀ 
ಸ್ಮಾರಕ ಪ್ರತಿಷ್ಠಾನ ಬೆಂ. ಡಾ: ಜಿ.ಎಸ್‌.ದೀಕ್ಷಿತ್‌ರವರ ಕೃಷ್ಣದೇವರಾಯ ಮತ್ತು 
ಕನ್ನಡ ಸಂಸ್ಕೃತಿ ಲೇಖನ. 

9. A noteonthe Gaya inscription of Krishnadevaraya, 


N, Venkatamanayya, Andra, 
10.-: Ep. Ind. XXXII, No, 20-3, p. 111, 


೧೩. ಅರಳೆಗೋಡಿನ ವೀರಗಲ್ಲು ಶಾಸನ- 
ಕರಾವಳಿಯಲ್ಲಿ ಸೂಕ್ಷ್ಮತೆ ಪಡೆದ ವಿಜಯನಗರದ ಆಡಳಿತ 


ಡಾ. ಪಿ.ಎನ್‌. ನರಸಿಂಹಮೂರ್ತಿ 


ವಿಜಯನಗರದ ಹುಟ್ಟು ದಕ್ಷಿಣಭಾರತದಲ್ಲಿ ಒಂದು ವಿದ್ಯುತ್‌ ಸಂಚಾರವನ್ನೇ ಸೃಷ್ಟಿ 
ಸಿತು. ಅನಿಶ್ಚತೆಯ ಆಗರವಾಗಿದ್ದ ಅಂದಿನ ಪರಿಸ್ಥಿತಿಗೆ ಒಂದು ನಿಖರತೆಯ ದಿಕ್ಕು 
ದೊರೆತಂತಾಯಿತು. ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆ ಮತ್ತು ಆಚರಣೆಗೆ ಸೂಕ್ತವಾದ 
ರಾಜಕೀಯ ಪ್ರೇರಣಶಕ್ತಿ ದೊರೆಯಿತು. ಈ ವಿಷಯವನ್ನು ಇಡೀ ದೇಶಕ್ಕೆ ಮಾದರಿ 
ಯಾಗಬಲ್ಲ ನ್ಯಾಯ, ನೀತಿ, ಧರ್ಮಸಮನ್ವಯತೆ ಇತ್ಯಾದಿಗಳ ಪರಿಪಾಲನೆಗೆ ರಾಜ 
ಕೀಯ ವಾತಾವರಣ ಸೃಷ್ಟಿಯಾಯಿತು. 


ಸಾಗರೋತ್ತರ ವಾಪಾರ, ವಹಿವಾಟುಗಳ ಪ್ರಮುಖ ತಾಣವಾಗಿದ್ದ ಕರಾವಳಿ 
ಭಾಗವು ವಿಜಯನಗರದ ಆಗುಹೋಗುಗಳಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಹಾಗಾಗಿ 
ಸಾಮ್ರಾ ಟರ ಗಮನವು ಈ ಭಾಗದ ಮೇಲೆ ವಿಶೇಷವಾಗಿತ್ತು. ಸಂಗಮವಂಶದ ಆಳ್ವಿ ಕೆ 
ಕಾಲದಲ್ಲಿ ಇದನ್ನು ನಿಚ್ಚಳವಾಗಿ ಬಿಂಬಿಸುವ ಆಧಾರಗಳು ವಿಪುಲವಾಗಿ ದೊರೆಯುತ್ತವೆ. 
ಆದರೆ 15ನೆಯ ಶತಕದ ಮಧ್ಯಭಾಗದಿಂದ ಪರಿಸ್ಥಿತಿ ಸಮತೋಲನ ಕಳೆದುಕೊಳ್ಳತೊಡಗಿ 
ಕೊನೆಗೆ ಅದು ಕೇವಲ ನಾಮಮಾತ್ರ ಉಳಿಯುವಂತಾದುದು ದುರದೃಷ್ಟಕರ ಸಂಗತಿ. 
ಸ್ಥಿರತೆಯ ಚೌಕಟ್ಟಿನೊಳಗೂ ನಾಜೂಕಿನ ಅಸ್ಲಿರತೆಯ ವಲಯವೊಂದು ಇದ್ದುದು, 
ಹಾಗೂ ಅದು ಸಾಮ್ರಾ ಜ್ಮೃದ ಪ್ರಮುಖ ವಲಯವೂ ಆಗಿದ್ದುದು ಒಂದು ವಿಪರ್ಯಾಸ. 


ಇಮ್ಮಡಿ ದೇವರಾಯನನಂತರ ಬಂದ ಮಲ್ಲಿಕಾರ್ಜುನ ರಾಯನ ಕಾಲದಲ್ಲಿ 
ಆಡಳಿತದ ಶಕ್ತಿ ಕಳೆಗುಂದತೊಡಗಿತು. ಇದು ವಿರೂಪಾಕ್ಷನ ಕಾಲದಲ್ಲಿ ಮೇರೆ ಮೀರಿತು. 
ಸಮಯ ಸಾಧಿಸಿದ ಬಹಮನಿ ಸ ಸುಲ್ತಾನರು ಗೋವಾವನ್ನು ಆಕ್ರಮಿಸಿಕೊಂಡರು. ತನ್ನ 
ಅಸಹಾಯಕತೆಯನ್ನು ಅರಿತ ಕೇಂದ್ರಾಡಳಿತ ಕರಾವಳಿ ಅರಸಿನ್ನು ಅವರಷ್ಟಕ್ಕೆ ಬಿಟ್ಟು 
ಕಳೆದುಹೋದ ಗೋವಾ ಭಾಗವನ್ನು ಪುನರ್‌ವಶಮಾಡಿಕೊಳ್ಳುವ ಪ್ರ ಯತ್ನ ಮಾಡಲಿಲ್ಲ. 
ಮುಂದೆ ಪೋರ್ಚುಗೀಸರ ಆಗಮನ ಅಷ್ಟೇ ಆತಂಕಕಾರಿಯಾಗಿ ಪರಿಣಿಸಿತು. ಗೋವ 
ಅವರ ವಶವಾದಾಗ ಬಲಿಷ್ಠ ಚಕ್ರವರ್ತಿ ಎನಿಸಿಕೊಂಡಿದ್ದ ಕೃಷ್ಣರಾಯ ಮಹಾ ರಾಯನೂ 
ಏನೂ ಮಾಡದೆ ಸುಮ್ಮನಿದ್ದ. ಇದು ಕರಾವಳಿಯಲ್ಲಿ ಅನಿಶ್ಚಿತತೆ ಮತ್ತು ಆತಂಕದ 
ಅಸಹಾಯಕ ವಾತಾವರಣವನ್ನು ಸೃಷ್ಟಿಸಿತು. 


ಅರಳುಗೋಡಿನ ವೀರಗಲ್ಲು ಶಾಸನ ೯೭ 


ಹಿಂದೆ ಇಲ್ಲಿನ ಪರಸ್ಪರ ಕಾದಾಡುತ್ತಿದ್ದ ಅರಸುಮನೆತನಗಳನ್ನು ನಿಯಂತ್ರಿಸಲು 
ಕೇಂದ್ರವೇ ಸೈನ್ಯ ಕಳುಹಿಸಿ ಕಾರ್ಯನಿರ್ವಹಿಸಿದ ಉದಾಹರಣೆಗಳಿವೆ. ಆ ಸಂದರ್ಭಗಳಲ್ಲಿ 
ಕೆಲ ಸ್ಥಳೀಯ ಅರಸರ ಸಹಕಾರ ಪಡೆದಿರುವುದೂ ಶಾಸನಗಳಲ್ಲಿ ಪ್ರಕಟಗೊಂಡಿದೆ. 
ಆದರೆ ಈಗ ಬದಲಾದ ಪರಿಸ್ಥಿತಿಯನ್ನು ಸ್ಥಳೀಯ ಅರಸರ ಸಹಾಯಕ್ಕೆ ಕೇಂದ್ರ 
ಕೈಚಾಚುವ ಪರಿಸ್ತಿತಿ ನಿರ್ಮಾಣವಾಗಿತ್ತು. ಇದನ್ನು ಪುಷ್ಟೀಕರಿಸಲು ಎರಡು ಸೂಕ್ತ 
ಉದಾಹರಣೆಗಳನ್ನು ಇಲ್ಲಿ ವಿವೇಚಿಸಲಾಗಿದೆ. ಎರಡೂ ಉದಾಹರಣೆಗಳ ಚಕ್ರವರ್ತಿ 
ಸದಾಶಿವರಾಯನ ಕಾಲಕ್ಕೆ ಸೇರಿದವು. ಕಾಲದಿಂದ ಕಾಲಕ್ಕೆ ತಾನೇ ಮಾಡಿದ ತಪ್ಪುಗಳಿಂ 
ದಾಗಿ ತುಳುವದ ಅರಸರುಗಳ ಮೇಲಿನ ತನ್ನ ಹತೋಟಿಯನ್ನು ವಿಜಯನಗರದ ಕೇಂದ್ರ 
ಸರಕಾರ ಸಂಪೂರ್ಣವಾಗಿ ಕಳೆದುಕೊಂಡಿತ್ತು ಎಂಬುದನ್ನು ಈ ಉದಾಹರಣೆಗಳ 
ಸ್ಪಷ್ಟೀಕರಿಸುತ್ತೇವೆ. 


ತುಳುವವನ್ನು ಹತೋಟಿಗೆ ತರಲು ಮಾಡಿದ ಪರ್ಯಾಯ ಕ್ರಮಗಳಲ್ಲಿ 
ಮೊದಲನೆಯದು ಹಾಡುವಳ್ಳಿಯ ರಾಣಿ ಚೆನ್ನಭೈರಾದೇವಿಯ ಸಹಾಯ ಯಾಚಿಸಿದುದು, 
ಎರಡನೆಯದು ಕೆಳದಿ ಸದಾಶಿವನಾಯಕನಿಗೆ ಇಡಿಯ ತುಳುವ ರಾಜ್ಮವನ್ನು "ಅಮರ 
ಮಾಗಣಿ'ಯಾಗಿ ಕೊಟ್ಟುದು. ಈ ವಿಷಯಗಳಿಗೆ ಸಂಬಂಧಿಸಿದಂತೆ ದೊರೆತಿರುವ ಒಂದು 
ಹೊಸ ಶಾಸನವನ್ನು ಇಲ್ಲಿ ವಿಮರ್ಶಿಸಲಾಗಿದೆ. 


ಇದೊಂದು ವೀರಗಲ್ಲು ಶಾಸನ. ಸಾಗರ ತಾಲೂಕಿನ' ಶರಾವತಿ ಮುಳುಗಡೆ 
ಪ್ರದೇಶದ ಭಾರಂಗಿ ಹೋಬಳಿಯ ತುಮ್ರಿ ಬಳಿ ಇರುವ ಅರಳೆಗೋಡಿನಲ್ಲಿ ಇದು 
ದೊರೆತಿದೆ. ಇದನ್ನು ಪತ್ತೆ ಮಾಡಿರುವ ಎಚ್‌.ಜಿ.ಶ್ರೀಧರ ಅವರು ಈ ಬಗ್ಗೆ 
14-11-1987ರ ಉದಯವಾಣಿ ಪತ್ರಿಕೆಯಲ್ಲಿ ಸಂಕ್ಷಿಪ್ತ ವರದಿ ಪ್ರಕಟಿಸಿದ್ದಾರೆ. ಅಲ್ಲಿ 
ಅವರು ಕೊಟ್ಟ ಶಾಸನ ಪಾಠ ಪ್ರಸಕ್ತ ನನ್ನ ಅವಲೋಕನಕ್ಕೆ ಸಹಕಾರಿಯಾಗಿದೆ. 

ಎರಡು ಪಟ್ಟಿಗಳಲ್ಲಿ ಒಟ್ಟು ಹತ್ತು ಸಾಲುಗಳ ಬರಹ ಇರುವ ಈ ವೀರಗಲ್ಲು 
ಒಂದು ಪ್ರಮುಖ ದಾಖಲೆ. ಶಾಸನದ ಮುಖ್ಯ ವಿಷಯ ಹೀಗಿದೆ: 


ವಿಜಯನಗರ ಚಕ್ರವರ್ತಿ ಸದಾಶಿವರಾಯ ಮಹಾರಾಯನ ಕಾಲದಲ್ಲಿ ಆತನ ವಿರೂಪದಿಂದ 
ಮಹಾಮಂಡಲೇಶ್ವರ ಚೆನ್ನಭೈರಾದೇವಿ ಅಮ್ಮನವರು ಹಾಡುವಳಿ, ಬಟಕಳ ಮುಂತಾದ ಸಮಸ್ತ 
ರಾಜ್ಮವನಾಳುತ್ತಿದ್ದಾಗ ಅವರ ಅಜ್ಞಾವರ್ತಿಯಾದ ಹಯಿವನಾಯಕರ ತಿರುಮನಾಯಕನು ರಾಯರ 
ವಿರೂಪ ಹಿಡಿದು ರಾಯಲೆಮಸಳಿಯರ ಸಹವಾಗಿ ತುಳುರಾಜ್ಮದ ಮೇಲೆ ದಂಡೆತ್ತಿ ಹೋಗಿ ರಾಜಕಾರ್ಯ 
ಮಾಡಿದ್ದಾಗ ಯುದ್ದದಲ್ಲಿ ವೀರಾವೇಶದಿಂದ ಹೋರಾಡಿ ವೀರ ಸ್ವರ್ಗ ಪಡೆದ. 


ಈ ಶಾಸನದಲ್ಲಿ ಹಲವು ಮುಖ್ಯ ಅಂಶಗಳಿವೆ. ಇದರ ಕಾಲ ಶಕ 1477 
ಆಅನಂದಸಂವತ್ಸರ. ವಯಿಶಾಖ ಬ.ಸು. ಮಂಗಳೆವಾರ. ಇಲ್ಲಿ ಸ್ವಲ್ಪ ತಪ್ಪಾಗಿದೆ. ಅದು 
ವಯಿಶಾಖ ಬಹುಳ ಶುದ್ದ 13 ಎಂದಿರುವುದು. ಇದು ಬಹುಳವೋ ಅಥವಾ ಶುದ್ದವೋ- 
ಸರಿಯಾಗಿ ಅರ್ಥೈಸಲಾಗುವುದಿಲ್ಲ. 


೯೮ ವಿಜಯನಗರ ಅಧ್ಯಯನ ೧೩ 


|. ಬಹುಳ 13 ಆದರೆ ಅದು ಕ್ರಿ.ಶ. 1554 ಏಪ್ರಿಲ್‌ 29 ಭಾನುವಾರಕ್ಕೆ ಸರಿ 
ಹೊಂದುತ್ತದೆ. 
2. ಶುದ್ದ 13 ಆದರೆ ಅದು ಕ್ರಿ.ಶ. 1554 ಏಪ್ರಿಲ್‌ 15 ಭಾನುವಾರವಾಗುತ್ತದೆ. 


ಎರಡೂ ಸಂದರ್ಭಗಳಲ್ಲಿ ವಾರ ಭಾನುವಾರ, ಮಂಗಳವಾರವಲ್ಲ. ಶಾಸನ ಪಾಠ 
ಸಿದ್ಧಪಡಿಸುವಲ್ಲಿ ತಪ್ಪಾಗಿರಬಹುದೆಂದು ಭಾವಿಸಿ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು 
ಬ.ಸು. ೧೫ ಎಂದು ಯೋಚಿಸಿದರೆ ಆಗ ಎರಡೂ ಸಂದರ್ಭಗಳಲ್ಲಿ ಶಾಸನದ ವಾರ 
ಮಂಗಳವಾರವೇ ಬರುತ್ತದೆ. ಅದು ಹೀಗಿದೆ- 


1. ಬ. 15-ಕ್ರಿ.ಶ. 1554 ಮೇ 1 ಮಂಗಳವಾರ 
2.ಶು. 15ಕ್ರಿ. ಶ. 1554 ಏಪ್ರಿಲ್‌ 17- ಮಂಗಳವಾರ 


ಪ್ರಾಯಶಃ ನ್‌; ನಿಜವಾದ ದಿನಾಂಕ ಶು. 15- ಕ್ರಿ.ಶ. 1554 ಏಪ್ರಿಲ್‌ 17 
ಇರಬೇಕು. We ; 

ಕರ್ನಾಟಕದ ಕರಾವಳಿಯಲ್ಲಿ ವಿಜಯನಗರ ಕಾಲದಲ್ಲಿ ಅರಸು ಮನೆತನಗಳೆಲ್ಲವೂ 
ಜೈನ ಅರಸು ಮನೆತನಗಳು. ಇದರಲ್ಲಿ ಹಾಡುವಳ್ಳಿಯ "ಸಾಳುವ' ಮನೆತನವೂ ಒಂದು. 
ಇವೆಲ್ಲಾ ವಿಜಯನಗರಾಧೀನವಾಗಿದ್ದರೂ ಅಪರೂಪಕ್ಕೆ ಇವರ ಶಾಸನಗಳಲ್ಲಿ 
ಸಾಮ್ರಾಟರ ಉಲ್ಲೇಖ ಇರುವುದನ್ನು ಕಾಣಬಹುದು. ಇವರು ಹಾಕಿಸಿರುವ ಹೆಚ್ಚಿನ 
ಶಾಸನಗಳು ಸ್ವತಂತ್ರ ನೆಲೆಯಲ್ಲೇ ಇವೆ. ಇದು ಅಂದಿನ ಪರಿಸ್ಥಿತಿಗೆ ಅನುಗುಣವಾಗಿ 
ಹುಟ್ಟಿಕೊಂಡ ಅನುಸರಣೆ. ಆದರೆ ಇವರೇನೂ ಸಾಮ್ರಾಜ್ಯದಿಂದ ಹೊರತಾಗಿ ಇರಲಿಲ್ಲ. 
"ತಮಗೆ ಲಾಭವಾಗಬಹುದಾದ ಸಂದರ್ಭಗಳಲ್ಲಿ ಮಾತ್ರ ಅವರು ತಮ್ಮನ್ನು ವಿಜಯ 
ನಗರ ಸಾಮ್ರಾಟರ ಸಾಮಂತರೆಂದು ಕರೆದುಕೊಳ್ಳುತ್ತಿದ್ದರೆಂಬುದು ಆ ಕಾಲದ ತುಳು 
ನಾಡಿನ ಶಾಸನಗಳಿಂದ ವಿಶದವಾಗುತ್ತದೆ' ಎಂದು ಡಾ. ಕೆ.ವಿ.ರಮೇಶ ಅಭಿಪ್ರಾಯ 
ಪಟ್ಟಿದ್ದಾರೆ. [ತುಳುನಾಡಿನ ಇತಿಹಾಸ, ಪು. 114 (1960)]. 

ಆದರೆ ಪ್ರಸ್ತುತ ಶಾಸನದಲ್ಲಿನ ಉಲ್ಲೇಖ ಅಷ್ಟು ಲಘುವಾಗಿದ್ದಂತೆ ಕಾಣುವುದಿಲ್ಲ. 
ಹಾಡುವಳ್ಳಿಯ ರಾಣಿ ಮಹಾಮಂಡಲೇಶ್ವ ರ ಚೆನ್ನಭೈರಾದೇವಿಯ ಚಕ್ರವರ್ತಿಯ 
ನಿರೂಪದಿಂದ ಆಳುತ್ತಿ ದ್ಹಂತೆಯೂ, ಈಕೆಯ ಆಜ್ಞಾವರ್ತಿಯಾದ ತಿರುಮನಾಯಕನು 
"ರಾಯರ' ಅಂದರೆ ಚಕ್ರವರ್ತಿಯ ನಿರೂಪ ಹೊತ್ತು ಆ ರಾಯನ ಸೈನ್ನ ಸಮೇತ 
ತುಳು ರಾಜ್ಯದ ಮೇಲೆ ದಂಡೆತ್ತಿ ಹೋದ. ತುಳು ರಾಜ್ಯವನ್ನು ತನ್ನ ವಶದಲ್ಲಿರಿಸಿಕೊಳ್ಳುವ 
ಸಲುವಾಗಿ ಅಥವಾ ಅಲ್ಲಿನ ಪರಿಸ್ಥಿತಿಯನ್ನು ಹತೋಟಿಗೆ ತರುವ ಸಲುವಾಗಿ ಕರಾವಳಿ 
ರಾಜಮನೆತನದ ಸಹಾಯವನ್ನೇ ಚಕ್ರವರ್ತಿ ಬಯಸಿದಂತೆ ಇಲ್ಲಿ ಕಾಣುತ್ತದೆ. 


ಅರಳುಗೋಡಿನ ವೀರಗಲ್ಲು ಶಾಸನ ೯೯ 


ಇದೇ ಸಮಯದಲ್ಲಿ ಕೆಳದಿ ಬಸವರಾಜನ - "ಶಿವತತ್ವ ರತ್ನಾಕರ' ದತ್ತ ದೃಷ್ಟಿ 
ಹಾಯಿಸಿದರೆ- ಅಲ್ಲಿ ಚಕ್ರವರ್ತಿ ಸದಾಶಿವರಾಯನು ಕೆಳೆದಿಯ ಸದಾಶಿವನಾಯಕನಿಗೆ 
ಇಡಿಯ ತುಳು ರಾಜ್ಮವನ್ನು "ಅಮರ ಮಾಗಣೆ'ಯಾಗಿಕೊಟ್ಟ (ಕಲ್ಲೋಲ 5, ಪದ್ಮ 
20: ತುಳುನಾಡಿನ ಇತಿಹಾಸ, ಪು. 114). ಇದು ಪ್ರಾಯಶಃ ಕ್ರಿ.ಶ. 1550 ರ ವೇಳೆಗೆ 
ಆಗಿರಬಹುದು ಎಂದು ಕೆ.ವಿ. ರಮೇಶ ಅಭಿಪ್ರಾಯಪಟ್ಟಿದ್ದಾರೆ. (ಅದೆ. ಪು. 114) 
"ತುಳುವವನ್ನು ಗೆದ್ದು ಬರುವಂತೆ ಸದಾಶಿವನಾಯಕನಿಗೆ ಸಾಮ್ರಾಟನೇ ಆಜ್ಞೆ ಮಾಡಿದ' 
ಎಂದು ಕೆಳದಿ ಬಸವರಾಜ ತಿಳಿಸುತ್ತಾನೆ. (ಕಲ್ಲೋಲ 5, ಪದ್ಯ 30-31). 

ಅಂದರೆ ಆ ವೇಳೆಗೆ ತುಳುವದ ಪರಿಸ್ತಿತಿ ಸರಿ ಇರಲಿಲ್ಲವೆಂದಾಯ್ತು. ಪರಿಸ್ತಿತಿ 
ಯನ್ನು ನಿಭಾಯಿಸುವಲ್ಲಿ ಕೇಂದ್ರ ಅಸಹಾಯಕವಾಗಿದ್ದರೂ ಚತುರತೆಯಿಂದ 
ಪರ್ಯಾಯ ವ್ಯವಸ್ಥೆ ಮಾಡಿರುವುದು ಇಲ್ಲಿ ಸ್ಪಷ್ಟವಾಗಿದೆ. ಹಾಡುವಳ್ಳಿ ಕರಾವಳಿಯ 
ರಾಜ್ಯವೇ ಆಗಿದ್ದರೆ ಕೆಳದಿ ಕರಾವಳಿಗೆ ಹೊಂದಿಕೊಂಡಂತಿದ್ದ ಮಲೆನಾಡಿನ ರಾಜ್ಯ. 
ಎರಡರ ಸಹಕಾರವನ್ನು ಚಕ್ರವರ್ತಿಯಾಚಿಸಿದ. | 

ಪ್ರಸ್ತುತ ಶಾಸನ ಕ್ರಿ.ಶ. 1554 ಏಪ್ರಿಲ್‌ 17ಕ್ಕೆ ಸೇರಿದ್ದು ಅದರಲ್ಲಿ ಹಾಡುವಳ್ಳಿ 
ರಾಣಿಯ ಸಹಾಯವನ್ನು ಚಕ್ರವರ್ತಿ ಯಾಚಿಸಿರುವುದನ್ನು ಕಂಡರೆ ಕೆಳದಿಯ ಸದಾಶಿವ 
ನಾಯಕನಿಗೆ ಇಡೀ ತುಳು ರಾಜ್ಯವನ್ನೇ "ಅಮರಮಾಗಣೆ'ಯಾಗಿ ಯಾವಾಗ ಕೊಡಲಾ ' 
ಯಿತು ಎಂಬ ಪ್ರಶ್ನೆ ಏಳುತ್ತದೆ. ಕ್ರಿ.ಶ. 1550ರ ವೇಳೆಗೆ ಈ ಕಾರ್ಯ ನಡೆದಿದ್ದರೆ 
ಕ್ರಿ.ಶ. 1554ರಲ್ಲಿ ಹಾಡುವಳಿ ರಾಣಿಯ ಪ್ರವೇಶಕ್ಕೆ ಆಸ್ಪದ ಇರುತ್ತಿರಲಿಲ್ಲ. ಹಾಗೊಮ್ಮೆ 
ಈಕೆ ಕೆಳದಿ ಪರವಾಗಿಯೂ ಕಾರ್ಯ ನಿರ್ವಹಿಸಿದ್ದರೆ ಅದು ಶಾಸನದಲ್ಲಿ ದಾಖಲಾಗು 
ತ್ತಿತ್ತು. ಆದರೆ ಹಾಗಾಗಿಲ್ಲ. ಪ್ರಾಯಶಃ ಕೆಳದಿ ಸದಾಶಿವ ನಾಯಕನಿಗೆ ತುಳು ರಾಜ್ಯ 
"ಅಮರಮಾಗಣೆ' ಯಾಗಿ ದೊರೆತದ್ದು ಈ ಶಾಸನದ ಕಾಲಾನಂತರ. 


ಈ ಮಾತನ್ನು ಪುಷ್ಟೀಕರಿಸುವಂತಿದೆ. ಬಸರೂರಿನ ಒಂದು ಶಾಸನ. (5.1.1. Vol 
IX-Il, NO. 655) ಇದರೆ ಶಕ 1476 ಆನಂದ ಸಂವತ್ಸರ, ಕಾರ್ತಿಕ, ಶು. 1. ಇದು 
ಕ್ರಿ.ಶ. 1554 ಅಕ್ಟೋಬರ್‌ 27 (ಶನಿವಾರಕ್ಕೆ ಸರಿ ಹೊಂದುತ್ತದೆ. ಪ್ರಸ್ತುತ ಶಾಸನದ 
ಕಾಲದ ಆರು ತಿಂಗಳುಗಳ ನಂತರ ಹುಟ್ಟಿದ್ದು ಬಸರೂರಿನ ಈ ಶಾಸನ. ಇದರಲ್ಲಿ 
ಸದಾಶಿವ ಮಹಾರಾಯರ ನಿರೂಪದಿಂದ ಸದಾಶಿವನಾಯರೂ ತುಳುರಾಜ್ಯ ಮಾಡಿ 
ಕೊಂಡು ಎಂದಿದೆ. (ಶಾಸನ ಪಾಠ ಸಾಲು 3-6). ಇದರ ಆಧಾರದಲ್ಲಿ ಹೇಳಬಹುದಾದರೆ 
- ಕೆಳದಿ ಸದಾಶಿವನಾಯಕನಿಗೆ ತುಳು ರಾಜ್ಯ ಅಮರಮಾಗಣೆಯಾಗಿ ದೊರೆತದ್ದು 
ಪ್ರಾಯಶಃ ಕ್ರಿ.ಶ. 1554ರ ಆಗಸ್ಟ್‌-ಸೆಪ್ಟೆಂಬರ್‌ ವೇಳೆಗೆ, ಈ ನಿಟ್ಟಿನಲ್ಲಿ ಅರಳಗೋಡಿನ 
ಶಾಸನ ಒಂದು ಪ್ರಮುಖ ದಾಖಲೆ. 


೧೦೦ ವಿಜಯನಗರ ಅಧ್ಯಯನ ೧೩ 


ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭದಿಂದಲೇ ಅದರ ಆಳ್ವಿಕೆಗೆ ಒಳಪಟ್ಟು 
ಮಂಗಳೂರು ಮತ್ತು ಬಾರಕೂರು ರಾಜ್ಯಗಳಾಗಿ ವಿಂಗಣೆ ಹೊಂದಿದ ತುಳುನಾಡು 
ಸಾಮ್ರಾಟರ ಪೂರ್ಣ ಅಧಿಕಾರಕ್ಕೆ ಒಳಗಾಗಿರಲಿಲ್ಲ ಎಂಬುದು ಇದರಿಂದ ವ್ಮಕ್ಕವಾಗು 
ತ್ತದೆ. ಇಲ್ಲಿಯ ಶಾಸನಗಳು ಇದಕ್ಕೆ ಮತ್ತೂ ಪುಷ್ಪಿ ನೀಡುತ್ತವೆ. ಅದು ಕೃಷ್ಣರಾಯ 
ಮಹಾರಾಯನ ಕಾಲಾನಂತರವಂತೂ ಮತ್ತಷ್ಟು ಬಿಗಾಡಿಯಿಸಿತು ಎಂದು ಕೆ.ವಿ.ರಮೇಶ 
ಅಭಿಪ್ರಾಯಪಟ್ಟಿದ್ದಾರೆ. (ತುಳುನಾಡು ಪು. 114) 

ಚೆನ್ನಭೈರಾದೇವಿಅಮ್ಮನ ಸೇನಾನಿ ತಿರುಮನಾಯಕನು ಚಕ್ರವರ್ತಿ ಸೈನ್ಮವನ್ನು 
ನಡೆಸಿ ತುಳುವದ ಯಾವ ಭಾಗದ ಮೇಲೆ ಧಾಳಿ ಮಾಡಿದ ಎಂಬುದು ತಿಳಿಯುವುದಿಲ್ಲ. 
ಅಲ್ಲದೆ ಅದಕ್ಕೆ ಕಾರಣ ಮತ್ತು ಅದರ ಉದ್ದೇಶ ಈಡೇರಿತೇ ಎಂಬುದೂ ತಿಳಿಯುವು 
ದಿಲ್ಲ. ಯುದ್ದದಲ್ಲಿ ವೀರಾವೇಶದಿಂದ ಹೋರಾಡಿದ ತಿರುಮನಾಯಕ ಮಡಿದು 
ವೀರಸ್ವರ್ಗ ಪಡೆದ. 

ಈತನಿಗೆ ಸ್ಮಾರಕ ನಿಲ್ಲಿಸಿರುವುದು ಅರಳಗೋಡಿನಲ್ಲಿ. ಇದು ಇವನ ಸ್ವಗ್ರಾಮವೇ 
ಅಥವಾ ಮಡಿದ ಸ್ಥಳವೇ ಎಂಬುದು ಪ್ರಶ್ನೆಯಾಗೇ ಉಳಿದಿವೆ. ಅಲ್ಲದೆ ಈ ಸ್ಮಾರಕವನ್ನು 
ಇರಿಸಿದವರಾರು - ರಾಣಿಯೋ ಅಥವಾ ಸಂಬಂಧಿಗಳೋ ಇವಕ್ಕೂ ಉತ್ತರವಿಲ್ಲ. 


ಒಟ್ಟಿನಲ್ಲಿ ಕೆಳದಿ ಅರಸರ ಹಿಡಿತಕ್ಕೆ ಸಿಕ್ಕಿ ನಲುಗುವ ಮೊದಲು ಹಾಡುವಳ್ಳಿ 
ರಾಜ್ಯವು ರಾಜಕೀಯವಾಗಿ ಹಲವು ರೀತಿಯ ಪ್ರಮುಖ ಪಾತ್ರಗಳನ್ನು ವಹಿಸಿತ್ತು 
ಎಂಬುದು ಅರಳಗೋಡಿನ ಶಾಸನವೂ ಸೇರಿದಂತೆ ಹಲವು ಶಾಸನಗಳಿಂದ ವ್ಯಕ್ತವಾಗು ' 
ತ್ತದೆ. ಇದರೊಂದಿಗೆ ವಿಜಯನಗರದ ಆಡಳಿತದಲ್ಲಿದ್ದ ಅಸಹಾಯಕತೆಯೂ ಪ್ರಕಟ 
ವಾಗಿದೆ. | ; 


ಅರಳುಗೋಡಿನ ವೀರಗಲ್ಲು ಶಾಸನ ೧೦೧ 


ಅರಳಗೋಡಿನ ವೀರಗಲ್ಲು ಶಾಸನ 


ಶಾಸನ ಪಾಠ 


ಒಂದನೆಯ ಪಟ್ಟಿ 


1. 


ಸ್ವಸ್ತಿ ಶ್ರೀ (1*) ನಮಸ್ತುಂಗ ಶಿರಶ್ನುಂಬಿ ಚಂದ್ರಚಾಮರ ಚಾರವೇ 
ತ್ರೈಲೋಕ್ಕ ನಗರಾಂಭ ಮೂಲಸ್ತಂ. 

ಭಾಯಶಂಭವೇ || ಸ್ವಸ್ತಿ ಭಂ ಈ ಜಯಾಭ್ಯುದಯ ಸಾಲಿವಾಹನ ಶಕವರುಶ 
೧೪೨೨ನೆಯ ವರಸಗೆ ಸಲು 


ವ ಆನಂದ ಸಂವತ್ಸರದ ವಯಿಶಾಖ ಬ ಸು ೧೩ ಮಂಗಳವಾರ ದಲಿ ಶ್ರೀ 
ಮದ್ರಾಜಾಧಿರಾಜ ರಾಜ 


ಎರಡನೆಯ ಪಟ್ಟಿ 


4. 


U 


ಪರಮೇಶ್ವರರಾದ ಸದಾಶಿವರಾಯ ಮಹಾರಾಯರು ವಿದ್ಮಾನಗರಿ ಮುಂತಾದ 
ಸಮ 

ಸ್ತ ರಾಜ್ಯಂಗಳನು ಪ್ರತಿಪಾಲಿಸಿಕೊಂಡು ಯಿಹ ಕಾಲದಲು ಅವರ ನಿರುಪ 
ದಿಂದ ಶ್ರೀ ಮನ್ಮಹಾ 

ಮಂಡಲೇಶ್ವರ ಚೆಂನಬಯಿರಾದೇವಿ ಅಂಮನವರು ಹಾಡವಳಿ ಬಟಕಳ . 
ಮುಂತ್ತಾದ ಸಮಸ್ತ ರಾಜ್ಮಮ 

ನು ಪ್ರತಿಪಾಲಿಸವಂದಿದಲಿ ಅವರ ಮುದ್ರಹಸ್ತದ ಹಯಿವ ನಾಯಕರ 
ತಿರುಮನಾಯಕರು ರಾಯರ ನಿ 

ರೂಪ ವಿಡಿದು ರಾಯ ಮಸಳಿಯರ ಸಹವಾಗಿ ತುಳು ರಾಜ್ಯದ ಮೇಲೆ 
ದಂಡೆ ಹೋಗಿ ರಾಜಕರ್ಮವನು ಮಡಿ 

ಯಾ ಮಹಾರಾಜ ಕಾರ್ಯದೆಯಿಗೆ ಸ್ವಾಮಿಕಾರ್ಯಕ್ಕಾಗಿ ಮಹಾವೀರತ್ವ 
ವನುಮಾಡಿ ವೀಶಸ್ವರ್ಗವನು ಪ 


ಡದರು (11*)ಶ್ರೀ ಶ್ರೀ ಶ್ರೀ (11*) 


೧೪. ಡಾ. ಹೆರಾಸ್‌ ಕಂಡಂತೆ ವಿಜಯನಗರ 
ನಿರೂಪವನ್ನೊಳೆಗೊಂಡ ಚಿನ್ನದ ಓಲೆ ಪತ್ರ 


ಕೆಳದಿ ಗುಂಡಾ ಜೋಯಿಸ್‌ 


ರಾಬರ್ಟ್‌ ಸೀವೆಲ್‌ರವರ ೩ Forgotten Empire ಕೃತಿಯ ಪುಟ 233-234 ರಲ್ಲಿ 


“Senhor Lopes tells me that he has found in the National Archives in 
the Torre do Tombo, amongst the ‘Livros das Moncoes’, a number of papers 
bearing on this suject. The most interesting are those contained in Volume 
XXXIV (FOL 91-99). These were written by the Captain-General of Meliapor 
(St. Thome) by Padre Pero Mexia of the Company of Jesus, and by the 
Bishop; and amongst the other documents are to be seen translations of two 
palm leaf letters written by the King of Vijayanagar, then at Vellore. 


We know that 1639, the King of Vijayanagara was named Ranga or Sri 
Ranga, and that he was at that time residing at Chandragiri; because in that 
year Mr. Day the head of the English trading station at Madras, obtained: 
from the king a grant of land at that palce, one mile broad by five miles long 
on which Fort St. George was afterwards constructed" 


ಹೀಗೆ ಕಂಡುಬರುವಂತೆ ಮದರಾಸಿಗೆ “ಶ್ರೀರಂಗರಾಯಲಪಟ್ಲಂ” ಎಂಬುದನ್ನು 
ಪ್ರಾಂತೀಯ ನಾಯಕನ ತಂದೆಯ ನಾಮಾಂಕಿತದಲ್ಲಿ “ಚೆನ್ನಪಟ್ನಮ್‌” ಎಂಬುದಾಗಿ 
ಬದಲಾಯಿಸಿದ್ದುದು ಈಗ “ಚೆನ್ನೈ” ಎಂದಾಗಿರಬಹುದೇ? ! 


ಕುತೂಹಲಾಸಕ್ತಿಗಳಿಂದ ಕೂಡಿದ ಚಾರಿತ್ರಿಕ ದಾಖಲೆಯ ಈ ಒಲೆಪತ್ರಗಳನ್ನು 
ಶೋಧಿಸಲು. ಹೆರಾಸ್‌ರವರು ಲಿಸ್ಫನ್‌ನಲ್ಲಿರುವ Torre dಂ Tombo ರಾಷ್ಟ್ರೀಯ 
ಪತ್ರಾಗಾರದಲ್ಲಿ ಪ್ರಯತ್ನಿಸಿ ವಿಫಲರಾದರು. ಇದೇ ಚಿಂತೆಯಲ್ಲಿ ಮಗ್ಗರಾಗಿದ್ದ ಹೆರಾಸ್‌ 
ರವರಿಗೆ ಪ್ರಸಂಗವಶಾತ್‌ ಗೋವಾ ಪಂಜೀ ಪತ್ರಾಗಾರ (Archivo da Secretaria Geral 
dಂ Gಂverno) ದಲ್ಲಿ ಸೇಂಟ್‌ ಹೋಮ್‌ ಆಫ್‌ ಫಾದರ್‌ Pero Mexia ಮತ್ತು ಬಿಷಪ್‌ 
ಕೇಂದ್ರದಲ್ಲಿರುವ ಬೃಹತ್‌ ದಫ್ತರಖಾನೆಯಲ್ಲಿ ಈ ಕುರಿತ ಮಾಹಿತಿಗಳು ಆಶ್ಚರ್ಯ 
ದೊಂದಿಗೆ ಅವರಿಗೆ ಗೋಚರಿಸಿತು. ವಿಜಯನಗರ ಇಮ್ಮಡಿ ವೆಂಕಟರಾಯನ ಆಸ್ಥಾನಕ್ಕೆ 
ಬೇಟಿ ನೀಡಿದ ವೈಸ್‌ರಾಯಿ ಡೊಂ ಮಿಗಲ್‌ ಡಿ. ನರೋನ್ಸ್ಹಾ, ಕೊಂಡೆ ಡಿ ಲಿನ್ಹಾರೆಸ್‌ 
(Dom Mignel de Noronha, Conde de Linhares) ಇತಿಹಾಸದೊಂದಿಗೆ ವಿಜಯನಗರ 
ಚಕ್ರವರ್ತಿ ವೆಂಕಟನು ವೆಲ್ಲೋರಿನ ಆಸ್ಥ್ಲಾನದಿಂದಲೇ ಬೆಳಕು ಕಂಡ ಈ ಓಲೆಗಳ 


ಡಾ. ಹೆರಾಸ್‌ ಕಂಡಂತೆ ವಿಜಯನಗರ ನಿರೂಪವನ್ನೊಳಗೊಂಡ ಚಿನ್ನದ ಓಲೆ ಪತ್ರ ೧೦೩ 


ಸ್ವಹಸ್ತಾಕ್ಷರ ಮಾಹಿತಿಗಳನ್ನು ಪೋರ್ಚುಗೀಸ್‌ ಭಾಷೆಗೆ ತರ್ಜುಮೆಯಾಗಿದ್ದು, ಹೆರಾಸ್‌ 
ರವರು ಇಂಗ್ಲೀಷ್‌ ಭಾಷಾಂತರಗಳೊಂದಿಗೆ ನೀಡಿರುವು ದನ್ನು ಅವರ ಮಾತಿನಲ್ಲಿಯೇ 
ಸಂಶೋಧಕರ ಗಮನಕ್ಕೆ ನಿರೂಪಿಸಲಾಗಿದೆ.? 


Seldom did I return home as happy and satisfied during my stay at 


Panjim as that evening. The letters I had been hoping for vainly for several 
months, were carefully copied and filed in my collection of documents. 


How can we explain the existence of these duplicates in the Archives 
at Panjim? For these Panjim letters, are only copies of the originals, as I had 
supposed the Lisbon Manuscripts to be. Since the possession of the fort of 
Pulicat was always considered of great importance by the Protuguese, the 
Viceroy of Goa thought it advisable to send the letters recieved on these 
transactions to the King of Portugal himself, but not before being copied in 
Goa in order to be also kept in his own Archives. Such are the copies I 
found almost three centuries after, that they are simply copies is evident 
after a careful examiniation. Nowhere is this affirmed, indeed, as in other 
documents, for instance a letter of Philips II of Spain and Portugal to Venkata 
1 as published in the QIMS entiltled “Copia da Carta que va nestas Vilas 
Para el Rey de Bisnagar.> But the size of the paper is not different from the 
rest of the volume and the very hand writing quite known to me as the one 
of a copyist of the government offices, give no ground for reasonable doubt. 


ಇಂತಹ ಪತ್ರಗಳಲ್ಲಿ ಫಾದರ್‌: ಪೀರೋ ಮೆಕ್ಸಿಯೋ ಅವರ ಸಂಗ್ರಹಗಳು 
ಪ್ರಾಮುಖ್ಯವಾಗಿದ್ದು ಈ ಕೆಳಗಿನ ಸಂಗತಿಗಳನ್ನು ಒಳಗೊಂಡಿದ್ದು ಕುತೂಹಲ 
ಹುಟ್ಟಿಸುತ್ತವೆ: | 

1. ಸೇಂಟ್‌ ಥೋಂ (8. Thome)ನ ಬಿಷಪ್‌ ಹಾಗೂ ಕ್ಯಾಪ್ಟನ್‌ ಜನರಲ್‌ 
ಪತ್ರಗಳಲ್ಲಿ ಸಂಚಾರೀ ವಿವರಣೆಗಳು. 

2.  ಮಾಂಕೋಸ್‌ ಡು ರೀನೋ (Monocoes do Reino) ನಂ. 19 ಅನೋ ಡಿ 
(Ano de) 1633. fol 1154-1158 ಕಾಗದದಲ್ಲಿರುವ ವಿವರಗಳು-ಪತ್ರ 
ಪ್ರಮಾಣ 10x72 

3. ಮಂತ್ರಿ ಸೆಂಟ್‌ ಥೋಮಿನ ($t. Thome) 1604, 1610, 1611 ರ ಮಾನ 
ಪಾಡ್‌ (Manapad) ಸಂಗ್ರಹಗಳು. 

4, ಗಿಜಿ (ಜಿಂಜಿ) ಕೃಷ್ಣಪ್ಪನಾಯಕ, ಹಿರಿಯ ವೆಂಕಟರಾಯರ 1619-1620 
ಹಾಗೂ (ಮಣಿ ಕಾವೇರಿ?) Manicavariಯ 1628 ರಿಂದ 1634 ರರೆಗಿನ 
ಪತ್ರಗಳು. 


೧೦೪ | ವಿಜಯನಗರ ಅಧ್ಯಯನ ೧೩ 


5. ಇಮ್ಮಡಿ ವೆಂಕಟರಾಯನಲ್ಲಿಗೆ ರಾಯಭಾರಿಗಳಾಗಿದ್ದು ವೈಸ್‌ರಾಯ್‌ ಡೋಂ 
ಮಿಗಲ್‌ ಡಿ ನರೋನ್ಹಾ (Viceray Dom Miguel de Noronha) ಮತ್ತು 
ಕೊಂಡೆ ಡಿ ಲಿನ್ಹಾರೆಸ್‌ (Conde de Linhares) ಹಾಗೂ ಲಿನ್ಹಾರೆಸ್‌ನು 
ತನ್ನ 70ನೇ ವಯಸ್ಸಿನಲ್ಲಿ 1639 ರಲ್ಲಿ ತಿರುವಾಂಕೂರಿನ ಕುಲಂನಲ್ಲಿ ನಿಧನ 
ವಾದ ಸಂಗತಿಯೂ ರೋಚಕತೆಯುಂಟಾಗುತ್ತದೆ. 

6. ಬರ್ರಾಡಾಸ್‌ನ ವಿವರಣೆಯಲ್ಲಿ (ಹಿರಿಯ) ವೆಂಕಟರಾಯನ ನಿಧನದ ಸಂಗತಿ, 
ಇಮ್ಮಡಿ ವೆಂಕಟರಾಯನಲ್ಲಿಗೆ ದೂತನಾಗಿ ಆಗಮಿಸಿದ ಪೀರೋ ಮೆಕ್ಚಿಯಾ 
ವಿವರಗಳಿವೆ. ಸಜೆ ಟಿ 


ಲೇಖನ ವಿಸ್ತಾರ ಭಯದಿಂದ ಪ್ರಕೃತ ವೆಲ್ಲೋರಿನ ಆಸ್ತಾನದಿಂದಲೇ ಬರೆದ 
ಒಲೆಪ್ರತಿಯ ಪೋರ್ಚುಗೀಸ್‌ ಭಾಷೆಯಿಂದ ಹೆರಾಸ್‌ರವರು. ಇಂಗ್ಲೀಷ್‌ ಬಾಷೆಗೆ 
ಭಾಷಾಂತರಿಸಿದ ಹಲವಾರು ಸಂಗತಿಗಳು ಗಮನಾರ್ಹವಾಗಿದೆ. ಐತಿಹಾಸಿಕ ಮಹತ್ವ 
ಗಳಿಂದ ಕೂಡಿದ ಹಾಗೂ 1565ರ ತಾಳೀಕೋಟೆ ಯುದ್ಧಾನಂತರದ ಈ ಮಾಹಿತಿಗಳು 
ವಿಜಯನಗರ ಚರಿತ್ರೆಯಲ್ಲಿ ಶಾಸನ ಸಂಪುಟಗಳಿಗೆ ಸೇರಲು ಆಕರಗಳನ್ನು ದೊರಕಿಸಿ 
ಕೊಡುತ್ತವೆ. ವಿದ್ವಾಂಸರ ಅವಲೋಕನೆಗಾಗಿ ಹೆರಾಸ್‌ರವರ ಭಾಷಾಂತರವನ್ನೇ 
ನೀಡಲಾಗಿದೆ. 


As regards the delivery of horses, elephants and money over to me in 
Jafanapatam it is not just; neither do 1 as for them before the delivery of 
Paleacate, nor have I ships nor means to get them here: it will be necessary 
that the same fleet which will take them there, would bring them to the 
fortress of St. Thome. And he repeated this several times, and that was 
reasonable that your Excellency would do so, etc., The third point that he 
touched on is that the money promised to Thima Raya and Rangapa Raya 
should not be given to them if they were to conitnue in the rebellions state in 
which they were, because they were in possession of a great part of the 
kingdom; but in spite of their being destroyed by him and that they were no 
longer in the bonds of friendship with him (the king) nor were going to 
enter this league, he the king does not wish for the money at all, but since 1 
have tod him much of your Excellency's generosity he leaves it entirely to 
your discretion hoping that your Excellency will think proper to add some 
more horses, elephants, etc., according to your Excellency's liberatiites and 
grandeur. As regards the tribute and pension of the fortress says the king 
that the fortress shall continue to enjoy the same privileges of liberlities and 
pension, which are aslo prevalent at St. Thome. The king had always at 
Paleacate and St. Thome his adigars (governors) and he has them still there 
and receives from these lands the income of 8 thousand patacoes (Brazilian 
coin) which is expected to the increased at present; hence the fortress will 


ಡಾ. ಹೆರಾಸ್‌ ಕಂಡಂತೆ ವಿಜಯನಗರ ನಿರೂಪವನ್ನೊಳಗೊಂಡ ಚಿನ್ನದ ಓಲೆ ಪತ್ರ ೧೦೫ 


remain as it was when taken, with the same privileges, lands and pensions 
and if the Portuguese like to have it upon these conditions, says the king, he 
has no objections at all, but if they are unwilling to have them on these 
terms he, will conitnue to appoint his adigars as he has done till now. 


In reference to the hostages, the king asked me to tell your Excellency 
to recommend this to the Captian-General and the inhabitants of St. Thome 
and everything will carefully be done; because the king says that to avoid 
bribing the captains and other such treachery, he will witness, personally 
everything. He added besides: 1 am taking this trouble on your behalf, Father, 
because you are my friend. In return I offered myself to be next to him on 
the occasion, for which he thanked me very much. The king to my mind 
does not make any unreasonable request: anyhow your Excellency may act 
according to your views. 


The king handed over to me an olla (letter) for your Excellency written: 
on a golden plate where he in brief refers to the afore said things. 
Consequently I see no need to send an extract of the letter written in 
Portuguese, where the same things are said, but in detail and more diffusely, 
the bearr takes the “Golden Letter’ laid in a Silver cover. This is what I did 
as regards the essentials of our business. Now I shall narate somethings 
observed by me here, but before this let me tell you that this business was 
carried on in the most complete secrecy: myself, my Cariacapule, the King 
and one of his servants alone being present. The day I reached the Royal 
Camp, one Dutchman and an ambassador from the King of Siam were just 
rearing the place after offering the king two elephants, one gloden casket 
full of musk seeds in the name of the king of Siam, and in name of the 
Dutch they offered one bag full of grain, one full of corn and another full of 
nutmeg; one cask of ordinary small size full of camphor, all presents being 
valued at four thousand Xerafins (old coin); each bag contained 1 quintal 
(100 Ibs). In spite of all these rich presents the King gave them only 100 
pagodas (Gold coin in India) for their expenses; sending a message through 
the ambassador of Siam that he would not have another interview with 
them. The ambassador came to complain to me that though I have taken no 
presents to the King as he did the King gave me more respect, than to him 
and granted me a village. I told him that the King knew me many years ag0 
and was familar to me. 


ಫಾದರ್‌ ಪೀರೆ ಮೆಕ್ಸಿಯಾನು ದಿ. 13-7-1634 ರಲ್ಲಿ ವೆಲ್ಲೋರಿನಿಂದ ಬರೆದ ಈ 
ಪತ್ರದ ನಿರೂಪವಾಗಿದೆ. 
Il Third letter (an extact) 


The King of Bisnaga‘ after recovering from the sickness, became wiser 
he did not go personally to Perconde (Penukonda) but sent the prince, his 
nephew and heir-apparent to the throne and with him Timma Raya whose 


೧೦೬ ವಿಜಯನಗರ ಅಧ್ಯಯನ ೧೩ 


two wives are retained as hostages in the fortress of Vellur in order to keep 
him faithful to his duty. some other Captains of great fame go along with the 
Prince. The King has already returned to Vellur where I shall go to visit him 
and at the same time to congratulate him on his recovery. It is a general talk 
that he wishes to make his sons Naique of Tanjaur and Negapatam which is 
very likely because the King has kept under his protection some captains, 
enemies of the Naique of Tanjaur and in close relations with that of Ginjya 
(Ging1)... 
Today 23 September, 1634, Fr. Pero Mexia. 
ಉಪಸಂಹಾರ 

"'ಹೆರಾಸ್‌ರವರ ಶೋಧನೆಯಲ್ಲಿ ಕಂಡುಬಂದ ಇಂತಹ ಅಮೂಲ್ಯ ಮಾಹಿತಿ 
ಗಳನ್ನೊಳಗೊಂಡ ಮೂಲ ಸಾಮಗ್ರಿಗಳು ವಿಜಯನಗರ ಮಹಾಯುದ್ದ 1565ರ 
ನಂತರದ ವಿಜಯನಗರೋತ್ತರ ಇತಿಹಾಸವನ್ನು ಪುನರ್ರಚಿಸುವಲ್ಲಿ ಸಹಕಾರ ನೀಡುತ್ತವೆ. 
ಮೂರನೆಯ ರಂಗರಾಯ, ವೆಂಕಟ, ಮಧುರೆಯ ತಿರುಮಲನಾಯಕ ಮುಂತಾದವರ 
ರಾಜಕೀಯ, ಸಾಮಾಜಿಕ ಹಾಗೂ ಆರ್ಥಿಕ ಚರಿತ್ರೆಯನ್ನು ಕುರಿತಂತೆ ಹೆರಾಸ್‌ರವರ 
ಸ್ವಂತ ಸಂಗ್ರಹದಲ್ಲಿದ್ದ ಈ ಮಾಹಿತಿಗಳು ವಿನೂತನ ಬೆಳಕನ್ನು ಚೆಲ್ಲುತ್ತವೆ. ಇದರಲ್ಲಿ 
ಕಂಡುಬರುವಂತೆ ಈವರೆಗೂ ಯಾರ ಗಮನಕ್ಕೂ ಬಾರದಿರುವ ಚಿನ್ನ ಬೆಳ್ಳಿ ಪತ್ರದ 
ಶಾಸನಗಳು ಅಪೂರ್ವವಾಗಿದ್ದು ಕುತೂಹಲಾಸಕ್ತಿಯುಂಟು ಮಾಡುತ್ತವೆ. ನನಗೆ ತಿಳಿದ 
ಮಟ್ಟಿಗೆ ಡಾ. ಬಾ.ರಾ.ಗೋಪಾಲ್‌ರವರ ಹಾಗೂ ಮದರಾಸಿನ ಶಾಸನ ಸಂಪುಟಗಳಲ್ಲಾ 
ಗಲೀ ಶ್ರೀ ರಾಮಶರ್ಮರವರ ಕೃತಿಯ ಆಕರಗಳಲ್ಲಾಗಲೀ ಇದು ಸೇರಿದಂತೆ 
ಕಂಡುಬರುವುದಿಲ್ಲ. ಕೆಳದಿ ಹಾಗೂ ವಿಜಯನಗರ ಇತಿಹಾಸದಲ್ಲಿ ಹಲವಾರು ಘನೀಕೃತ 
ಸಂಶೋಧನಾ ಪ್ರಕಟಣೆಗಳು ಹೆರಾಸ್‌ರವರಿಂದ ಹೊರಬಂದಿವೆ. ಇವುಗಳ ಸಂಪುಟವನ್ನು 
ಹೊರತರುವುದು ಅತ್ಯಗತ್ಯ. ಹೆರಾಸ್‌ರವರ ಗ್ರಂಥಭಂಡಾರವೂ ಅಮೂಲ್ಕವಾಗಿದ್ದು, 
ಇದನ್ನು ಮನ್ನ್ಗಗಂಡ ಮುಂಬೈ ಸರಕಾರವು ಇದನ್ನು ಕೊಳ್ಳಲು ಯೋಜಿಸಿತ್ತೆಂದು 
ಕೇಳಿದ್ದೇನೆ. ವಿಜಯನಗರ ಅಂತ್ಮಕಾಲದ ಪೆನುಗೊಂಡೆ, ವೆಲ್ಲೂರು, ತಂಜಾವೂರಿನ 
ಇತಿಹಾಸವನ್ನೊಳಗೊಂಡ ಆಕರಗಳ ಕ್ಯಾಟಲಾಗ್‌, ಪೋರ್ಚುಗೀಸರ ಅಸೆಂಟೋ, 
ಡಚ್‌ರ ಬಟಾವಿಯಾ ಡಾಗ್‌ ರಿಜಿಷ್ಟರುಗಳು, ಸಯಾಂ, ಸಿಲೋನ್‌ಗಳ ವಾಣಿಜ್ಕ್ಮೋ 
ದ್ಹಿಮೆ ಹಾಗೂ ಪಳೆಯುಳಿಕೆಗಳ ಕ್ಯಾಟಲಾಗ್‌ಗಳು ವಿಜಯನಗರ ಚರಿತ್ರೆಗೆ ವಿಪುಲ 
ಸಂಪುಟಗಳನ್ನು ನೀಡಬಲ್ಲುವು. ಈ ದಿಸೆಯಲ್ಲಿ ಅಪ್ರಕಟಿತ ತಂಜಾವೂರಿನ ಗೋವಿಂದ 
ದೀಕ್ಸಿತನ ಚರಿತ್ರೆಯನ್ನು ತಿರುಪತಿಯ ಆರ್ಥಿಕ ಸಹಾಯದಿಂದ ಪ್ರಕಟಿಸಿರುವೆನು. 


ಸ್ಥೂಲವಾಗಿ ಹಲವಾರು ಅಪ್ರಕಟಿತ ಆಕರಗಳನ್ನು ವಿದ್ವಾಂಸರ ಗಮನಕ್ಕಾಗಿ ಇಲ್ಲಿ 
ನೀಡಲಾಗಿದೆ. | 


ಡಾ. ಹೆರಾಸ್‌ ಕಂಡಂತೆ ವಿಜಯನಗರ ನಿರೂಪವನ್ನೊಳೆಗೊಂಡ ಚಿನ್ನದ ಓಲೆ ಪತ್ರ ೧೦೭ 


I 


VI 


VII 


VII 


Chronica dos Reis de Bisnaga (The Chronicle of the kings of 
Vijayanagara) Ed by David Lopes, Society of Geography of Lisbon 
1897. 


QIMS. Vol XIV (ಹಲವಾರು ಆಕರಗಳು) 

Venkata I addressed to Philp III of Spain. Archives of Panjim- 
(Archivo da Secretaria Geral do Governo) ಇವುಗಳಲ್ಲಿ Very nble 
King of Bisnaga ಎಂಬುದಾಗಿ ಉಲ್ಲೇಖಿಸಿದೆ. 

The King of the Viceroy Dated- 

Lisbone D 20-2-1614 

Panjim Archives - 7-7-1613 - 

Moncoes do Reino N12 Ano de 1614 fol 26 


Wrote to Fr. J. Alwares at Rome OB 1-11-1606 

Written in Madrid D 27-1-1607 

ಇದರಲ್ಲಿ “Seated on the Jewelled throne” ಎಂದಿದೆ. ಇದು ಈಗಿನ 
ಮೈಸೂರು ರತ್ನಸಿಂಹಾಸನವೇ? 

Fr. N. Pinenta D 21-12-1602 


Fr. Coutinhos Letters dated- Vellore D 11-10-1608 


The Jesuit influence in the Court of Vijayanagar- by Rev H. Heras, 
S.J.A.M. QIMS, vol XIV 


Goethals Indian Library, St Xaviers College, Calcutta- Vol I. 


ಒಟ್ಟಿನಲ್ಲಿ ಖ್ಯಾತ ಇತಿಹಾಸ ತಜ್ಞ ಹೆರಾಸ್‌ರವರೇ ನುಡಿದಂತೆ- 


These extracts outline the history of the relations of the Great Aravidu 
Emperor with the old allies of the Vijayanagar Empire. I hope they will be 
read with interest by the admirers of that wonderful Hindu Empire, pending 
publication of my work on its foruth dynasty.” 


ವಿಜಯನಗರೋತ್ತರ ನೂತನ ಇತಿಹಾಸದಲ್ಲಿ ಹೆಚ್ಚಿನ ಸಂಶೋಧನೆ ಕೈಗೊಳ್ಳಲು 
ಮದರಾಸಿನಲ್ಲಿ 11ನೇ ಓರಿಯಂಟಲ್‌ ಸಮ್ಮೇಳನದಲ್ಲಿ (11 Oriental Conference) 
22-24 December 1924 ರಂದು ಹೆರಾಸ್‌ರವರು ಸಾದರಪಡಿಸಿದ ಪ್ರಬಂಧ ಹಾಗೂ 
ತುಲನಾತ್ಮಕ ಮಾಹಿತಿಗಳನ್ನು ನನ್ನ ಪ್ರಬಂಧದ ಮೂಲಕ ತಮ್ಮ ಅವಗಾಹನೆಗೆ 
ತಂದಿರುವೆನು.* 


೧೦೮೬ 


ವಿಜಯನಗರ ಅಧ್ಯಯನ ೧೩ 


ಅಡಿ ಟಿಪ್ಪಣಿ . 

A Forgotten Empire- Sewel, Pp. 233-234 ನೋಡಿರಿ. 

ಪೋರ್ಚುಗೀಸರ ಅಸೆಂಟೋ ಸಂಪುಟಗಳಲ್ಲಿ ಇವುಗಳನ್ನು ಗುರುತಿಸಬಹುದು. 
(Assentos do Conselho do Estado: PP. 503, 512, ೨513, 524, 534) 
ದಿ 8-9-2007 ರಂದು ಹಗರಿ ಬೊಮ್ಮನಹಳ್ಳಿಯಲ್ಲಿ ಜರುಗಿದ ಕರ್ನಾಟಕ 
ಇತಿಹಾಸ ಅಕಾದೆಮಿ ಸಭೆಯಲ್ಲಿ ಸಾದರಪಡಿಸಿದ ನನ್ನ ಪ್ರಬಂಧದಲ್ಲಿ ಇದೇ 
ಮಾದರಿಯ ಚಾರಿತ್ರಿಕ ಕೆಳದಿ ದಾಖಲೆಗಳೂ ಉಪಲಬ್ದವಿವೆ. 

ಅದೇ ಕರ್ನಾಟಕ ಇತಿಹಾಸ ಅಕಾಡೆಮಿ ವಿದ್ವತ್‌ ಸಭೆಯಲ್ಲಿ ಸಾದರಪಡಿಸಿದ ಕೆಳದಿ- 
ಪೋರ್ಚುಗೀಸ್‌ ಕುರಿತ ನನ್ನ ಪ್ರಬಂಧದಲ್ಲಿ ಛಾಯಾಚಿತ್ರದೊಂದಿಗೆ ಕ್ಸೈರಾಫಿನ್‌ 
(ಸrfin) ನಾಣ್ಯದ ವಿವರ ನೀಡಿರುವೆನು. ಉಲ್ಲೇಖನಗೊಂಡಿರುವ Patacoes 
(Brazilian coin) ನಾದ ವಿವರ ನಾಣ್ಮಶಾಸ್ತ್ರದಲ್ಲಿ ಉಪಲಬ್ಧ 
ಕಂಡುಬರುವುದಿಲ್ಲ. 


‘Bisnaga > ವಿಜಯನಗರ 


QJIMS. Vol. XIV, p. 317 

Proceedings and Transactions of the Third Oriental Conference, 
Madras Dec. 22nd to 24th 1924, Printed at the Law printing House, 
Mount Road, 1925. 


೧೫. ಹಂಪಿಯ ಅಚ್ಛುತದೇವರಾಯನ ಕನ್ನಡ ಶಾಸನಗಳ 
ಭಾಷಿಕ ಅಧ್ಯಯನ 
ಕೆ.ಶೇಖರಾಚಾರಿ 


ಶಾಸನಗಳ ಭಾಷೆ ಕುರಿತು ಈಗಾಗಲೇ ಅಧ್ಯಯನಗಳು ನಡೆದಿವೆ ಮತ್ತು ನಡೆಯುತ್ತಲೂ 
ಇವೆ. ಕನ್ನಡ ಭಾಷೆಯ ಲಿಖಿತತೇ ದೊರೆಯುವುದು ಶಾಸನದಲ್ಲಿ. ಶಾಸನಗಳು ಕನ್ನಡ 
ಭಾಷಾರಚನೆಗೆ ಅತ್ಯಮೂಲ್ಕವಾಗಿರುವಂತಹ ದಾಖಲೆಗಳಾಗಿವೆ. ಒಂದು ಭಾಷೆಯ 
ರಚನೆ, ಧ್ವನಿವ್ಯತ್ಮಾಸ ಅರ್ಥವ್ಯ್ಮತ್ಕಾಸ ಇವುಗಳನ್ನು ಮೊದಲು ಗುರುತಿಸುವುದು ಶಾಸನ 
ಗಳಲ್ಲಿ. ಈ ಕುರಿತು ವ್ಯಾಪಕವಾದಂತಹ ಅಧ್ಯಯನಗಳು ನಡೆದಿಲ್ಲ, ನಡೆದಿದ್ದರೂ 
ಕೇವಲ ಬೆರಳಣಿಕೆಯಷ್ಟೇ ಎಂದು ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಹಂಪಿಯಲ್ಲಿ 
ದೊರೆತ ಅಚ್ಚುತದೇವರಾಯನ ಶಾಸನಗಳನ್ನು ಬಾಷಿಕ ನೆಲೆಯ ಅಧ್ಯಯನಕ್ಕೆ 
ಒಳಪಡಿಸಿದ್ದೇನೆ. | 

ಶಾಸನಗಳ ಭಾಷೆಯನ್ನು ಕುರಿತು ಡಾ. ಎ.ಎನ್‌.ನರಸಿಂಹಯ್ಯನವರು A' 
Grammer of the oldest Kanareese inscriptions (1941) ಎ೦ಬ ಕೃತಿಯಲ್ಲಿ 
ಕ್ರಿ.ಶ. 8ನೇ ಶತಮಾನದವರೆಗಿನ ಕನ್ನಡ ಶಾಸನಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. 
ಡಾ. ಜಿ.ಎಸ್‌. ಗಾಯಿಯವರು Hಃstorical Grammer of Kannada (1946) ಎ೦ಬ 
ಕೃತಿಯಲ್ಲಿ ಕ್ರಿ.ಶ. 8ನೇ ಶತಮಾನದ ಆರಂಭದಿಂದ 10ನೇ ಶತಮಾನದ ಕೊನೆಯವ 
ರೆಗಿನ ಕನ್ನಡ ಶಾಸನಗಳ ಅಧ್ಯಯನವನ್ನು, ಡಾ. ಕೆ.ಕುಶಾಲಪ್ಪನವರು A Grammer 
of Kannada (1972) ಎಂಬ ಕೃತಿಯಲ್ಲಿ ಕ್ರಿ.ಶ. 1000ರಿಂದ 1400 ವರೆಗಿನ ನಾಲ್ಕು 
ಶತಮಾನಗಳ ಕನ್ನಡ ಶಾಸನಗಳ ಅಧ್ಯಯನವನ್ನು, ಡಾ. ಎಂ.ಬಿ.ನೇಗಿನಹಾಳ ಅವರು 
ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ (1982) ಎಂಬ ಕೃತಿಯಲ್ಲಿ ಕ್ರಿ.ಶ. 
450 ರಿಂದ 850 ರವರೆಗಿನ ಕನ್ನಡ ಶಾಸನಗಳನ್ನು ಅಧ್ಯಯನ ಮಾಡಿದ್ದಾರೆ. ಕೆಲವು 
ಲೇಖನಗಳು ಕೂಡ ಶಾಸನಗಳ ಭಾಷಿಕ ಅಧ್ಯಯನ ಲೇಖನ ರೂಪದಲ್ಲಿವೆ. ಮತ್ತು 
ಕೃಷ್ಣದೇವರಾಯನ ಕನ್ನಡ ಶಾಸನಗಳ ಭಾಷೆ ಕುರಿತು ಎಸ್‌.ಎಸ್‌.ಭಗವತಿ ಮತ್ತು 
ಎಚ್‌.ಎಸ್‌. ಮೇಲಿನಮನಿಯವರು ಲೇಖನವನ್ನು ಬರೆದಿದ್ದಾರೆ. ಈ ದೃಷ್ಟಿಯನ್ನಿಟ್ಸು 
ಕೊಂಡು ಅಚ್ಛುತದೇವರಾಯನ ಕಾಲದ ಕನ್ನಡ ಶಾಸನಗಳ ಭಾಷೆಯನ್ನು ಅಧ್ಯಯನಕ್ಕೆ 
ಒಳಪಡಿಸಲಾಗಿದೆ. 


OO 


ವಿಜಯನಗರ ಅಧ್ಯಯನ ೧೩ 


ಹಂಪಿಯಲ್ಲಿ ದೊರೆತ ಅಚ್ಛುತದೇವರಾಯನ 14 ಶಾಸನಗಳನ್ನು ಅಧ್ಯಯನಕ್ಕೆ 
ಒಳಪಡಿಸಬಹುದು. ಈತನ ಶಾಸನಗಳಲ್ಲಿಯ ಭಾಷೆಯನ್ನು ಈ ಕೆಳಗಿನಂತೆ 
ಗುರುತಿಸಬಹುದು. 
ಧ್ವನಿಮಾ ವ್ಯತ್ಯಾಸಗಳು : 

1) ವ್ಯಂಜನಕ್ಕೆ ಬದಲಾಗಿ ಸ್ವರವನ್ನು ಬಳಸಿರುವುದಕ್ಕೆ ಉದಾಹರಣೆ : 


2) ಸ್ವರಕ್ಕೆ 


ಕೊಟೆಉ - 
ನಾಉಗಳು - 
ಗೈಉತ್ತಂಇರಲು - 
ಗೆಇಉತ್ತಂ - 
ಗ್ಯೈೇಇಉತ್ತಂ - 
ಗೈಯಿಉತಂಯಿರಲಾಗಿ  - 
ಗೈಉತ್ತಂಯಿರಲು - 
ಗೆೇಇಉತಂ - 
ಧರ್ಮಲಉಊವಾ - 
ತಾಣ - 
ನಿತ್ತಉ K 
ಕೆಲಸಉ - 
ಆರೊಬರು - 
ಪಲಉಳಿ ] % 
ನೀಉ | 
ಜಉಗಿನ ಗದ್ದೆ - 
ಗಉುಡನ x 
ಬದಲಾಗಿ ವ್ಯಂಜನ ಬಳಸಿರುವುದು 
ಯಿರಲಾಗಿ - 
ಯೆಲೆಯ K 
ವೊಳಗಾದ - 


ಕೊಟ್ಟೆವು 
ನಾವುಗಳು 
ಗೈಯ್ಕುತ್ತಿರಲು 
ಗೈಯ್ಯುತ್ತಿರಲು 
ಗೈಯುತ್ತಿರಲು 
ಗೈಯ್ಯುತ್ತಿ ರಲಾಗಿ 
ಗೈಯ್ಕುತ್ತಿರಲು 
ಗೈಯ್ಕುತ್ತಿರಲು 
ಧರ್ಮವು 
ತಾಯಿ 

ನಿತ್ಕವು 

ಕೆಲಸವು 
ಯಾರೊಬ್ಬರು 
ಪಾಳಿ 

ನೀವು 
ಜವುಗಿನಗಡ್ಡೆ 
ಗೌಡನ 


ಇರಲಾಗಿ 
ಎಲೆಯ 


ಒಳಗಾದ 


ಹಂಪಿಯ ಅಚ್ಚುತದೇವರಾಯನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ ೧೧೧ 


ಯಿತಿಹಾಸ - ಇತಿಹಾಸ 
ವೋದುವ - ಒದುವ 
ವೊಳಗೆ - ಒಳಗೆ 
ವೊಡೆಯ - ಒಡೆಯ 
ಯಿನ್ನೂರು - ಇನ್ನೂರು 
ಯಿಂನೂಯು - ಇನ್ನೂರು 
ಯೀ - ಈ 


3) ಅಲ್ಪಪ್ರಾಣ ಮಹಾಪ್ರಾಣವಾಗಿರುವುದು 


ಸಖರೆ - ಸಕ್ಕರೆ 

4) ಮಹಾಪ್ರಾಣ ಅಲ್ಪಪ್ರಾಣವಾಗಿರುವುದು 
ಸ್ತಳದ - ಸ್ಥಳದ 
ಸಂನಿಧಾನ ಸನ್ನಿಧಾನ 

5) ತಾಲವ್ಯಗಳು ಮೂರ್ಧನ್ಯಗಳಾಗಿ ಮೂರ್ಧನ್ಯಗಳು ತಾಲವ್ಯಗಳಾಗಿರುವುದು 
ಪುಶ್ಯ - ಪುಷ್ಯ 
ಷಕವರುಶ -.  ಶಕವರುಷ 

6) ತಾಲವ್ಯ ವತ್ಸ $೯ ವಾಗಿರುವುದು 
ವೀರೇಸ್ವರ - ವೀರೇಶ್ವರ 

7) ಐ|ಔ।|ತ ಸಂಯುಕ್ತಾಕ್ಷರಗಳನ್ನು ಸ್ವರಸಹಾಯದಿಂದ ಉಪಯೋಗಿಸಿರುವುದು 
ಅಯಿವತ್ತು - ಐವತ್ತು 
ಪಾತ್ರವಯಿಭೋಗವ - ಪಾತ್ರ ವೈಭೋಗವ 
ನಯೀವೇದ - ನೈವೇದ್ಯ 
ಚೆಯಿತ್ರ - ಚೈತ್ರ 
ಗಉತಮಗೋತ್ರ - ಗೌತಮಗೋತ್ರ 
ಕಉಂಡಲಯ್ಯಗೋತ್ರ - ಕೌಂಡಲ್ಮಗೋತ್ರ 
ಗಲಉುಡನ - ಗೌಡನ 


ಅಲಉಭಳದೇವರ ಔಭಳದೇವರ 


ಉತ ವಿಜಯನಗರ ಅಧ್ಯಯನ ೧೩ 


ಕ) ಅನುಸ್ವರದಿಂದ ಕೂಡಿದ ಶಬ್ದಗಳು 


ತಂಮ - ತಮ್ಮ 
ಆಭರಣಂಗಳನೂ - ಆಭರಣಗಳನ್ನು 
ಪುಂಣ್ಯ್ಮ ಬ್ಯಾ 
ವರದಪಂಣಗಳ -  ವರದಪಣಗಳ 
9) ವಿಭಕ್ತಿ ರೂಪಗಳು 
ಸಂನಿಧಿಯಲಿ - ಸಪ್ತಮಿ ವಿಭಕ್ತಿ 
ಬರಸಿದ ' = ಷಷ್ಠಿ ವಿಭಕ್ತಿ 
ಸಂನಿಧಾನ - ಷಷ್ಠಿ ವಿಭಕ್ತಿ 
ಪಪಕೆ '- ಚತುರ್ಥಿ ವಿಭಕ್ತಿ 
 ನಡೆವುದಕ್ಕೆ - ‘ಚತುರ್ಥಿ ವಿಭಕ್ತಿ 


ಇದರಲ್ಲಿ ಧ್ವನಿಯ ವೃತ್ಯಾಯ “ಉ' ಕಾರ ವಕಾರವಾಗಿ, "ಯ' ಕಾರ "ಆ' 
ಕಾರವಾಗಿ, "ಯ' ಕಾರ "ಇ ಕಾರವಾಗಿ ಬಳಕೆಯಾಗಿವೆ. ಐ, ಔ, ಸಂಯುಕ್ತಾಕ್ಷರಗಳು 
ಸ್ವರಸಹಾಯದಿಂದ ಉಪಯೋಗವಾಗಿರುವುವು. ಅಲ್ಲಪ್ರಾಣ ಮಹಾಪ್ರಾಣಗಳಾಗಿ 
ಮಹಾಪ್ರಾಣಗಳು ಅಲ್ಪಪ್ರಾಣಗಳಾಗಿ ಉಪಯೋಗವಾಗಿವೆ. ವಿಭಕ್ತಿ ರೂಪಗಳು 
ಅನುಸ್ವಾರದಿಂದ ಕೂಡಿದ ಶಬ್ದಗಳು ದ್ವಿತ್ವಗಳ ಪದಗಳನ್ನು ಕಾಣಬಹುದು. ಮಾತಿಗೆ 
ಹೆಚ್ಚು ಹತ್ತಿರವಾಗಿದ್ದು ಗದ್ಮದಲ್ಲಿ ರಚನೆಗೊಂಡಿವೆ. 


" ಆಕರ ಗ್ರಂಥ. 


|. ಡಾ. ದೇವರಕೊಂಡ ರೆಡ್ಡಿಯವರು ಸಂಪಾದಿಸಿದ ಹಂಪಿ ಶಾಸನ ಸಂಪುಟವನ್ನು 
ಈ ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿದೆ. 


೧೬. ಲಕ್ಕಣ್ಣ ದಂಡನಾಯಕನ ನಾಣ್ಯಗಳು 


ಡಾ. ಎಂ. ಗಿರಿಜಾಪತಿ 


ಲಕ್ಕಣ್ಣ ದಂಡನಾಯಕನು ವಿಜಯನಗರ ಸಾಮ್ರಾಜ್ಮದ ದೊರೆ ಇಮ್ಮಡಿ ದೇವರಾಯನ 
ಆಳ್ವಿಕೆಯ ಕಾಲದಲ್ಲಿ (ಕ್ರಿ.ಶ. 1423-1446) ತನ್ನ ಸಹೋದರ ಮಾದಣ್ಣನ ಜೊತೆಯಲ್ಲಿ 
ಮುಳಬಾಗಿಲು ಪ್ರಾಂತ್ಯದ ಆಡಳಿತಾಧಿಕಾರಿಯಾಗಿದ್ದನು. ಜೊತೆಗೆ ತಮಿಳುನಾಡಿನ 
ಮಧುರೆ ಪ್ರಾಂತ್ಯದ ದಂಡನಾಯಕನಾಗಿಯೂ ಕಾರ್ಯ ನಿರ್ವಹಿಸಿದನು. ನಂತರದ 
ದಿನಗಳಲ್ಲಿ ಆತನನ್ನು ದೇವರಾಯ ಮಹಾರಾಜರು. ವಿಜಯನಗರದ ಸಾಮ್ರಾಜ್ಯಕ್ಕೆ 
ಮಹಾದಂಡನಾಯಕನಾಗಿ ಮತ್ತು ಕಾರ್ಯಪಾಲನನ್ನಾಗಿ ನೇಮಿಸಿದ್ದರು. 

ಲಕ್ಕಣ್ಣ ದಂಡನಾಯಕನು ಕೋಲಾರ ಪ್ರಾಂತದಲ್ಲಿ ಜನಿಸಿದನು. ಆತನ ತಾಯಿ 
ಹೆಸರು ಓಮಾಯಮ್ಮ ಮತ್ತು ತಂದೆಯ ಹೆಸರು ಹೆಗ್ಗಡದೇವ. ಲಕ್ಕಣ್ಣ ದಂಡನಾಯಕ 
ನನ್ನು ಲಕ್ಕಣ್ಣ ದಂಡೇಶ, ಲಕ್ಕಣ್ಣ ಒಡೆಯ, ಲಕ್ಕಣ್ಣ ಅಮಾತ್ಮ ಹಾಗೂ ಲಕ್ಕಣ್ಣ ನಾಯಕ ' 
ನೆಂದೂ ಕರೆಯಲಾಗುತ್ತಿತ್ತು. 

ಯುದ್ದದಲ್ಲಿ ಮಹಾವೀರನಿದ್ದ ಲಕ್ಕಣ್ಣ ದಂಡನಾಯಕನು ಕೇರಳ, ಶ್ರೀಲಂಕ 
ಹಾಗೂ ಪುಲಿಕೋಟೆಗಳನ್ನು ವಶಪಡಿಸಿಕೊಂಡು, ವಿಜಯನಗರದ ಸಾಮ್ರಾಜ್ಯಕ್ಕೆ ಕಪ್ಪ 
ಕಾಣಿಕೆಗಳು ಬರುವಂತೆ ಮಾಡಿದನು ಹಾಗೂ ಕಡಲ ಯುದ್ದಗಳಲ್ಲಿ ಅತ್ಮಂತ ಪರಿಣತ 
ನಾಗಿದ್ದು ಆತ "ದಕ್ಷಿಣ ಸಮುದ್ರಾಧಿಪತಿ' ಎಂದು ಬಿರುದಾಂಕಿತನಾಗಿದ್ದನೆಂದು 
ತಮಿಳುನಾಡಿನ ಅನೇಕ ಶಿಲಾಶಾಸನಗಳಲ್ಲಿ ಉಲ್ಲೇಖವಾಗಿದೆ. 

ಲಕ್ಕಣ್ಣ ದಂಡನಾಯಕನು ಯುದ್ದಗಳಲ್ಲಿ ಎಷ್ಟು ಶೂರನೋ ಅಷ್ಟೇ ಪ್ರತಿಭೆಯನ್ನು 
ವಾಸ್ತುಶಿಲ್ಪ ಹಾಗೂ ಸಾಹಿತ್ಯದಲ್ಲೂ ಪಡೆದಿದ್ದನು. ಕೋಲಾರ ಜಿಲ್ಲೆಯಲ್ಲಿರುವ 
ವಿರೂಪಾಕ್ಷಪುರದ ವಿರೂಪಾಕ್ಷ ದೇವಾಲಯದ ಗೋಪುರವನ್ನು ಹಾಗೂ ದೇವಸ್ತಾನದ 
ಪಕ್ಕದಲ್ಲಿರುವ ಮನ್ಮಥ ಪುಷ್ಕರಣಿಯನ್ನು ಹಂಪಿಯ ದೇವಾಲಯದ ಮಾದರಿಯಲ್ಲಿ 
ಆತ ಕಟ್ಟಿಸಿರುವುದು ಇನ್ನೂ ಜೀವಂತ ಸಾಕ್ಷಿಗಳಾಗಿವೆ. 

ಈತ ವೀರಶೈವ ಧರ್ಮದ ಕಟ್ಟಾ ಅನುಯಾಯಿಯಾಗಿದ್ದು ಉತ್ತಮ ಕವಿಯೂ 
ಸಹ ಆಗಿದ್ದನು. ಕವಿಯಾಗಿ ಈತ ಕನ್ನಡ ಸಾಹಿತ್ಯದಲ್ಲೇ ಶ್ರೇಷ್ಠವಾದ 54 ಅಧ್ಯಾಯಗಳು 
ಮತ್ತು 2121 ಸಾಲುಗಳುಳ್ಳ "ಶಿವ ತತ್ವ ಚಿಂತಾಮಣಿ” ಎಂಬ ಗ್ರಂಥವನ್ನು ಸಪ್ತಪಧಿ 


pe 


ಯಲ್ಲಿ ರಚಿಸಿದ್ದಾನೆ. ಈ ಗ್ರಂಥದಲ್ಲಿ ಶಿವನ ಲೀಲೆಗಳನ್ನು ಕುರಿತು 24 ಅಧ್ಯಾಯಗಳು 


೧೧೪ ವಿಜಯನಗರ ಅಧ್ಯಯನ ೧೩ 


ಹಾಗೂ ಪ್ರಮಥ ಗಣಗಳ ಕುರಿತು ಕಥೆಗಳೂ ಇವೆ. ಈ ಗ್ರಂಥ ವೀರಶೈವ ಧರ್ಮದ 
ಕೈಪಿಡಿಯಂತಿದ್ದು ವೀರಶೈವ ಮತ ಸಂಸ್ಥಾಪಕ ಬಿಜ್ಜಳದ ಬಸವಣ್ಣನವರ ಬಗ್ಗೆ 
ಅಧ್ಯಯನವೂ ಸೇರಿದೆ. | 

ಲಕ್ಕಣ್ಣ ದಂಡನಾಯಕನು ಮಧುರೆ ಪ್ರಾಂತದ ದಂಡನಾಯಕನಾಗಿದ್ದಾಗ ಇಮ್ಮಡಿ 
ದೇವರಾಯನು ಆತನಿಗೆ ಮಧುರೆ ಪ್ರಾಂತದಲ್ಲಿ ಚಲಾವಣೆಗೆಂದು ನಾಣ್ಮಗಳನ್ನು 
ಟಿಂಕಿಸಲು, ವಿಶೇಷವಾದಂತಹ ಅನುಮತಿಯನ್ನು ಕೊಟ್ಟಿದ್ದಾಗಿ ಡಾ. ಎ.ವಿ.ನರಸಿಂಹ 
ಮೂರ್ತಿಯವರು ತಿಳಿಸಿರುವುದು ಸಹಜವಾಗಿಯೇ ಇದೆ.ವಿಜಯನಗರ ಇತಿಹಾಸದಲ್ಲಿ 
ದಂಡನಾಯಕರಿಗೆ ಈ ಮಾದರಿಯ ನಾಣ್ಯಗಳನ್ನು ಟಂಕಿಸಲು ಅನುಮತಿ ಕೊಟ್ಟಿರು 
ವುದೂ ಅಪರೂಪದ ವಿಷಯವಾಗಿದೆ. ಇಮ್ಮಡಿ ದೇವರಾಯನು ಲಕ್ಕಣ್ಣ ದಂಡ 
ನಾಯಕನ ಬಗ್ಗೆ ವಿಶೇಷವಾದ ಕಾಳಜಿ ಇಟ್ಟಿದ್ದನೆಂದು ತಿಳಿದುಬರುತ್ತದೆ. 

ನಾಣ್ಯಗಳ ಬಗ್ಗೆ ಮಾಹಿತಿ 

1. ಒಂದನೆಯ ನಾಣ್ಯ: 

ಲೋಹ: ಬೆಳ್ಳಿಯಿಂದ ದಪ್ಪವಾದ ಲೇಪಿತವಿರುವ ತಾಮ್ರದ ನಾಣ್ಯ. 

ತೂಕ: 3.8 ಗ್ರಾಂ.ಗಳು 

ವ್ಮಾಸ: 19 ಮಿ.ಮೀ. 

ನಾಣ್ಮದ ಮುಮ್ಮುಖ 

ಬಲಕ್ಕೆ ಮುಖ ಮಾಡಿ ನಿಂತಿರುವ ಸಿಂಗಾರ ಮಾಡಿದಂತಹ ಆನೆ ಬಾಲವನ್ನು 
ಎತ್ತಿ ಹಿಡಿದಿದ. 14ನೆಯ ಶತಮಾನದ ಕನ್ನಡ ಅಕ್ಸರ"ಲ' ಆನೆಯ ತಲೆಯ ಮೇಲಿನಲ್ಲಿ 
ರುವ ಜಾಗದಲ್ಲಿ ಕಾಣುತ್ತದೆ. ಆನೆಯು ಬಹಳ ಅಂದವಾಗಿ ಚಿತ್ರಿತವಾಗಿದೆ ಹಾಗೂ 
ಇದೇ ರೀತಿ ಬೇರೆಯ ತಾಮ್ರದ ನಾಣ್ಮಗಳಲ್ಲಿ ಕಂಡುಬರುವ ಆನೆಗಿಂತಲೂ ಗಾತ್ರದಲ್ಲಿ 
ದೂಡ್ಡದಾಗಿದೆ. 
ನಾಣ್ಯದ ಹಿಮ್ಮುಖ 

14ನೆಯ ಶತಮಾನದ ಕನ್ನಡದ ಬರವಣಿಗೆ ಮೂರು ಸಾಲುಗಳಲ್ಲಿದ್ದು ಪ್ರತಿ 
ಸಾಲು ಮಧ್ಯದಲ್ಲಿ ಗೆರೆಗಳಿಂದ ಬೇರ್ಪಟ್ಟಿದೆ. ನಾಣ್ಮದ ಅಂಚಿನಲ್ಲಿ ಬರವಣಿಗೆ 
ಚುಕ್ಕೆಗಳಿಂದ ಮಾಡಲ್ಪಟ್ಟಿರುವ ಸುತ್ತಿನಲ್ಲಿ ಇದೆ. 

ಕನ್ನಡ ಬರವಣಿಗೆ 

ಮೊದಲ ಸಾಲಿನಲ್ಲಿ "ಖಣ' 

ಎರಡನೆಯ ಸಾಲಿನಲ್ಲಿ "ದಣ್ಣಾಯ' 

ಮೂರನೆಯ ಸಾಲಿನಲ್ಲಿ "ಕರು' 


ಲಕ್ಕಣ್ಣ ದಂಡನಾಯಕನ ನಾಣ್ಮಗಳು ೧೧೫ 


ಕೂಡಿಸಿದಾಗ ಖಣ/ದಣ್ಣಾಯ/ಕರು ಎಂದು ಓದಬಹುದಾಗಿದೆ. ಈ ಬರವಣಿಗೆಗೆ 
ನಾಣ್ಯದ ಮುಂಭಾಗದಲ್ಲಿ ಆನೆಯ ತಲೆಯ ಮೇಲಿರುವ 'ಲ' ಅಕ್ಟರ ಸೇರಿಸಿದಾಗ 
ಲಕ್ಕಣ /ದಂಡಾಯ/ ಕರು ಎಂದು ಓದಬಹುದಾಗಿದೆ. 


2. ಎರಡನೆಯ ನಾಣ್ಯ. 
"ಲೋಹ: ತಾಮ್ರ 
ತೂಕ : 3. 6ಗ್ರಾಂಗಳು 
ವ್ಮಾಸ: 16 ಮಿ.ಮೀ. 
ನಾಣ್ಯದ ಮುಮ್ಮುಖ 

ಬಾಲ ಎತ್ತಿಕೊಂಡು ಬಲಕ್ಕೆ ಮುಖಮಾಡಿ ಸಾಧಾರಣವಾಗಿ ಸಂಗರಿಸಿರುವ ಆನೆ. 
14ನೆಯ ಶತಮಾನದ ಕನ್ನಡ ಅಕ್ಷರ `ಲ' ಆನೆಯ ತಲೆಯ ಮೇಲಿರುವ ಪ್ರದೇಶದಲ್ಲಿ 
ಮೂಡಿಸಲಾಗಿದೆ. 
ನಾಣ್ಯದ ಹಿಮ್ಮುಖ 

14ನೆಯ ಶತಮಾನದ ಮೂರು ಸಾಲುಗಳನ್ನು ಕನ್ನಡದ ಬರವಣಿಗೆ ಖಣ/ 
ದಣ್ಣಾಯ/ಕರು ನಾಣ್ಯದ ಮುಮ್ಮುಖದಲ್ಲಿರುವ 'ಲ' ಅಕ್ಷರವನ್ನು ಸೇರಿಸಿದಾಗ 
ಬರವಣಿಗೆಯನ್ನು ಲಖಣ/ದಣಾಯ/ಕರು ಎಂದು ಓದಬಹುದಾಗಿದೆ. 

3. ಮೂರನೆಯ ನಾಣ್ಯ: ಎರಡನೆಯ ನಾಣ್ಕದ ಮಾದರಿಯಲ್ಲಿ ಇದೆ. 

4. ನಾಲ್ಕನೆಯ ನಾಣ್ಯ: ಎರಡು ಮತ್ತು ಮೂರನೆಯ ನಾಣ್ಯದ ಮಾದರಿಯಲ್ಲಿ 
ಇದೆ. ಆದರೆ ತೂಕ : 3.4 ಗ್ರಾಂಗಳಿದ್ದು, ಕಡಿಮೆ ಇದೆ. 

5. ಐದನೆಯ ನಾಣ್ಯ: ಎರಡು, ಮೂರು ಮತ್ತು ನಾಲ್ಕನೆಯ ನಾಣ್ಮದ 
ಮಾದರಿಯಲ್ಲಿ ಇದೆ. ಆದರೆ ಕನ್ನಡದ ಅಕ್ಷರಗಳು ಗಾತ್ರದಲ್ಲಿ ದೊಡ್ಡದಾಗಿವೆ. 

(ಪರಿಶೀಲನೆ) 

ಈ ಹಿಂದೆ ಹಲ್‌ ಮತ್ತು ಈಲಿಯಟ್‌ರವರು ಈ ನಾಣ್ಮಗಳ ಬಗ್ಗೆ ಪ್ರಸ್ತಾಪಿಸಿ 
ನಾಣ,ಗಳ ಮೇಲಿದ್ದ ಬರವಣಿಗೆಯನ್ನು ಮಣ/ದಣಾಯ?ಕರು ಎಂದು ಓದಿ ಅವುಗಳನ್ನು 
ಹೊಗರು ಹೊಯ್ಸಳರು ಟಂಕಿಸಿರುವುದಾಗಿ ತಿಳಿಸಿದ್ದಾರೆ. 

ರಾವ್‌ ಬಹದ್ದೂರು ವೆಂಕಯನವರು ಬರವಣಿಗೆಯನ್ನು ಮಣನಾಯಕ ಎಂದು 
ಓದಿ ಲಕ್ಸಣನಾಯಕನದೆಂದು ಅಭಿಪ್ರಾಯಪಟ್ಟಿದ್ದಾರೆ. 

ಕೃಷ್ಣಶಾಸ್ತ್ರಿಯವರು ಸಹ ಮೇಲಿನ ಅಭಿಪ್ರಾಯವನ್ನೇ ಅನುಮೋದಿಸಿದ್ದಾರೆ. 


ಎ೧೬ ವಿಜಯನಗರ ಅಧ್ಯಯನ ೧೩ 


ಜಾಕ್‌ಸನ್‌ರವರು ನಾಣ್ಯದ ಮುಂಬದಿಯಲ್ಲಿ ಆನೆಯ ತಲೆಯ ಮೇಲಿರುವ 
ಅಕ್ಸರವನ್ನು `ನ'`ಎಂದು ಹಿಮ್ಮುಖದಲ್ಲಿರುವ' ಬರವಣಿಗೆಯನ್ನು ಮಣ!ದಣ್ಣಾಯ/ 
ಕರು ಎಂದು ತಿಳಿಸಿದ್ದಾರೆ. | 

ಡಾ. ಗಿರಿಜಾಪತಿ ಹಾಗೂ ಗಣೇಶರವರು ಸಹ ಇದೇ ರೀತಿಯ ಅಭಿಪ್ರಾಯದಿಂದ 
ನಾಣ್ಮದ ಹಿಂಬದಿಯಲ್ಲಿನ ಬರವಣಿಗೆಯನ್ನು ಮಣ/ದಣ್ಣಾಯ/ಕರು: ಎಂದು 
ತಿಳಿಸಿರುತ್ತಾರೆ. 

ಮೈಕೇಲ್‌ ಮಿಷಿನರ್‌ರವರು ನಾಣ್ಮದ ಮುಂಭಾಗದಲ್ಲಿರುವ ಅಕ್ಷರವನ್ನು `ನಾ' 
ಎಂದು ಓದಿ, ಹಿಂಭಾಗದ ಅಕ್ಷರಗಳನ್ನು ಗಣ/ದಣ್ಣಾಯ!ಕರು. ಎಂದು ಪರಿಗಣಿಸಿ 
ನಾಣ್ಯಗಳು ನಾಗಣ್ಣ ದಂಡನಾಯಕನು ಟಂಕಿಸಿದ್ದಾಗಿ ಅಭಿಪ್ರಾಯಪಟ್ಟಿರುತ್ತಾರೆ. 

ವಿಜಯನಗರದ ಅರಸರು ತಮಿಳುನಾಡಿನ ಪ್ರಾಂತ್ಯಗಳಲ್ಲಿ ಚಲಾವಣೆಗೆಂದು 
ಹೊರಡಿಸಿದ ತಾಮ್ರದ ನಾಣ್ಯಗಳು ಸರಳವಾದಂತಹ ತೂಕವಿದ್ದು, ಅವು ಅಂದಾಜು 
3.5 ಗ್ರಾಂಗಳು ತೂಕವಿರುತ್ತಿದ್ದವು ಮತ್ತು ಅವುಗಳನ್ನು ಜಿಟ್ವಲ್‌ ಎಂದು 
ಕರೆಯುತ್ತಿದ್ದರು. ಈಗಾಗಲೇ ವಿವರವಾಗಿ ಮೇಲೆ ತಿಳಿಸಿರುವಂಥ ನಾಣ್ಮಗಳು 15ನೆಯ 
ಶತಮಾನದ ಕನ್ನಡದ ಬರವಣಿಗೆಯನ್ನು ಹೊಂದಿದ್ದು ತೂಕ ಸಹ ತುಸ ಹೆಚ್ಚು ಕಡಿಮೆ 
3.5 ಗ್ರಾಂಗಳಿದ್ದು, ಮುಂಭಾಗದಲ್ಲಿ ಆನೆಯ ಗುರುತು, ಆನೆಯ ತಲೆಯ ಮೇಲೆ "ಲ' 
ಅಕ್ಷರ, ಹಿಮ್ಮುಖದಲ್ಲಿ ಕನ್ನಡ ಲಿಪಿ ಖಣ/ದಣ್ಣಾಯ/ಕರು ಇವೆ. ಈ ಹಿಂದೆ ಅನೇ 
ನಾಣ್ಯಗಳನ್ನು ತಜ್ಞರು ಈ ನಾಣ್ಮಗಳನ್ನು ಪರಿಶೀಲಿಸಿದ್ದು ಅವರು ಮುಮ್ಮುಖದಲ್ಲಿ 
ಆನೆಯ ತಲೆಯ ಮೇಲಿರುವ “ಲ' ಅಕ್ಟರವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಹಾಗೂ 
ಹಿಮ್ಮುಖದಲ್ಲಿ ಮೊದಲಿನ ಸಾಲಿನಲ್ಲಿ ಮೊದಲ ಅಕ್ಷರವನ್ನು "ಖ' ಎಂದು ಪರಿಗಣಿಸದೆ 
"ಮ ಎಂದು ಪರಿಗಣಿಸಿರುವುದರಿಂದ ಅವರೆಲ್ಲರೂ ಲಿಪಿಯನ್ನು ಮಣದಣ್ಣಾಯಕರು 
ನಾಗಣ್ಣದಣ್ಣಾಯಕರು ಮತ್ತು ಲಕ್ಸೃಣದಣ್ಣಾಯಕರು ಎಂದು ತಪ್ಪಾಗಿ ಓದಿರುವುದು 
ಕಂಡುಬರುತ್ತದೆ. ($ 

ಈಗ ಪ್ರಥಮವಾಗಿ ನಾಣ್ಮದ ಮೇಲಿರುವ: ಲಿಪಿಯನ್ನು ಸರಿಯಾಗಿ: ಅರ್ಥೈಸಿ 
ಮುಮ್ಮುಖದಲ್ಲಿ ಆನೆಯ ತಲೆಯ ಮೇಲಿರುವ ಅಕ್ಷರವನ್ನು “ಲ' ಎಂದು ಪರಿಗಣಿಸಿ, 
ಹಿಮ್ಮುಖದಲ್ಲಿರುವ ಲಿಪಿಯ ಮೊದಲನೆಯ ಅಕ್ಸರವನ್ನು “ಖ' ಎಂದು ಗುರುತಿಸಿ, 
ಮುಂಭಾಗದ ಲಿಪಿ ಹಾಗೂ ಹಿಂಭಾಗದ ಲಿಪಿಯನ್ನು ಕೂಡಿಸಿದಾಗ "ಲಖಣ್ಣ/ದಣ್ಣಾಯ/ 
ಕರು, ಎಂದು ಎಂದು ಓದಲಾಗಿದೆ ಹಾಗೂ ಈ ರೀತಿಯ ನಾಣ್ಮಗಳು ಹೆಚ್ಚಾಗಿ ತಮಿಳು 
ನಾಡಿನ ಮಧುರೆ ನಗರ ಮತ್ತು ಆ ನಗರದ ಸುತ್ತಮುತ್ತಲಿನ ಪ್ರಾಂತ್ಮಗಳಲ್ಲಿ ಹೆಚ್ಚಿನ 
ಸಂಖ್ಯೆಯಲ್ಲಿ ಸಿಕ್ಕಿದ್ದು ನಾಣ್ಯಗಳ ಮೇಲಿನ ಕನ್ನಡ ಲಿಪಿಯೂ 15ನೆಯ ಶತಮಾನ 
ದ್ಹೆಂದೂ ನಿರ್ಣಯವಾಗಿದೆ. ಲಕ್ಕಣ್ಣ ದಂಡನಾಯಕನು ಮಧುರೆ ಪ್ರಾಂತ್ಮದ 


ಲಕ್ಕಣ್ಣ ದಂಡನಾಯಕನ ನಾಣ್ಮಗಳು ೧೧೭ 


ದಂಡನಾಯಕನಾಗಿ ಕಾರ್ಯನಿರ್ವಹಿಸಿರುವ ಹಾಗೂ ವಿಜಯನಗರದ ಅರಸ ಇಮ್ಮಡಿ 
ದೇವರಾಯರು ಲಕ್ಕಣ್ಣ ದಂಡನಾಯಕನಿಗೆ ನಾಣ್ಮಗಳನ್ನು ಟಂಕಿಸಲು ವಿಶೇಷವಾದಂತಹ 
ಅನುಮತಿಯನ್ನು ಕೊಟ್ಟಿದ್ದ ಮಾಹಿತಿಗೆ ಅನುಗುಣವಾಗಿ ಲಕ್ಕಣ್ಣ" ದಂಡನಾಯಕನು 
ಮಧುರೆಯ ಪ್ರಾಂತ್ಯದ ದಂಡಾಧಿಕಾರಿಯಾಗಿದ್ದಾಗ ಈ ನಾಣ್ಮಗಳನ್ನು ಟಂಕಿಸಿದನು 
ಎಂದು ಖಚಿತವಾದ ಅಭಿಪ್ರಾಯಕ್ಕೆ ಬರಲಾಗಿದೆ. 

ಇದೇ ಮಾದರಿಯ ಬೆಳ್ಳಿಯ ಲೇಪಿತ ನಾಣ್ಮ (ನಾಣ್ಕ ಸಂಖ್ಯೆ ಒಂದು) ಪ್ರಥಮವಾಗಿ 
ಬೆಳಕಿಗೆ ಬಂದಿದ್ದು, ಈ ನಾಣ್ಮವು ಬಹುಶಃ ಇಮ್ಮಡಿ ದೇವರಾಯರವರ ಆಳ್ವಿಕೆಗೆ 
ಮುನ್ನ ಮಧುರೆ ಪ್ರಾಂತವನ್ನಾಳುತ್ತಿದ್ದ ಮಧುರೆ ಸುಲ್ತಾನರು ಬೆಳ್ಳಿಯ .ನಾಣ್ಕಗಳನ್ನು 
ಟಂಕಿಸುತ್ತಿದ್ದರಿಂದ ಅವರ ನಾಣ್ಕಗಳಿಗೆ ಪೈಪೋಟಿ ನೀಡಲು ಲಕ್ಕಣ್ಣ ದಂಡನಾಯಕರು 
ಈ ಬೆಳ್ಳಿಯ ನಾಣ್ಮಗಳನ್ನು ಟಂಕಿಸಿರಬಹುದೆಂದು ಅಭಿಪ್ರಾಯಕ್ಕೆ ಬರಲಾಗಿದೆ. 


ಗ್ರಂಥ ಯಣ 
ಮೈಸೂರು ಗೆಜೆಟಿಯರ್‌ ವಾಲ್ಯೂಮ್‌ ॥ ಸಿ. ಹಯವದನರಾವ್‌ 
ಇ.ಸಿ ೫ಬಿ ಪುಟ. 72 
ಇಸಿ ೫ ಕೆ.ಎಲ್‌. ಪುಟ.104 
ಸಂಗಮರು ಮತ್ತು ವೀರಶ್ಛವ ಧರ್ಮ ಸಂಪಾದಕರು ಎ.ಎಸ್‌.ದೀಕ್ಲಿತ್‌ 
ಶಿವತತ್ವ ಚಿಂತಾಮಣಿ ಬಸಪ್ಪ, ಮೈಸೂರು, 1960 
ತಿರುಚಿನಾಪಲ್ಲಿಯ ಶಿಲಾಶಾಸನಗಳು ಎಂ.ಇ.ಆರ್‌. 1913 ನಂ. 230 
ಕಾಯಿನ್ಸ್‌.. ಅಂಡ್‌ ಕರೆನ್ಸೀ ಸಿಸ್ಟಮ್‌ ಇನ್‌ ಕರ್ನಾಟಕ ಡಾ. 
ಎ.ವಿ.ನರಸಿಂಹಮೂರ್ತಿ 
ಎ ಫರ್‌ಗಾಟನ್‌ ಎಂಪೈರ್‌ ಸಿವೆಲ್‌ 1900 
.  ಇ.ಸಿ.ಎಸ್‌.ಐ.ಪಿ.ಜಿ. ಇಂಡಿಯನ್‌ ಈಲಿಯಟ್‌ 
10. ಆನ್ಕುಯಲ್‌ ರಿಪೋಟ್‌ನ್ಸ ಆನ್‌ ಎಪಿಗ್ರಾಫಿ 1904 ರಿಂದ 1905- ರಾವ್‌ 
ಬಹದ್ದೂರ್‌ ವೆಂಕಯ್ಯ 
11. - ಎ.ಎಸ್‌.1907 ಮತ್ತು 1908 ಕೃಷ್ಣಶಾಸ್ತ್ರಿ 
12. ಜಾಕ್‌ಸನ್‌ 1912 ಪುಟ ನಂ. 40 
13. ಕರ್ನಾಟಕ ನ್ಯೂಮಿಸ್‌ಮ್ಯಾಟಿಕ್‌ ಸ್ಟಡೀಸ್‌, ಡಾ. ಗಿರಿಜಾಪತಿ ಮತ್ತು ಕೆ.ಗಣೇಶ್‌ 
14. ಹಿಸ್ಟರೀ ಅಂಡ್‌ ಕಾಯನೇಜ್‌ ಆಫ್‌ ಸೌತ್‌ ಇಂಡಿಯಾ - ಮೈಕೇಲ್‌ 
ಮಿಷಿಯನಿಯರ್‌ 


el SE Ee 


yo 90 


೧೧೮ ವಿಜಯನಗರ ಅಧ್ಯಯನ ೧೩ 


OE 


ಇ 


ಡನಾಯಕನ ನಾಣ್ಮಗಳೆ 


& 
[o4 


ಲಕ ಣ್ದ ದಂ 


ಐಡನೆಯ ನಾಣ್ಯ 


೧೬೭. ತುಮಕೂರು ಪ ಪ್ರದೇಶದ 
ವಿಜಯನಗರ ಕಾಲದ ಆಡಳಿ ವಿಭಾಗಗಳು 
ಡಾ. ಡಿ.ಎನ್‌.ಯೋಗೀಶ್ವ ರಷ್ಟ 


ದಕ್ಷಿಣಭಾರತದ ಚರಿತ್ರೆಯಲ್ಲಿ ವಿಜಯನಗರದ ದೊರೆಗಳ ಆಳ್ವಿಕೆ ವಿಶಿಷ್ಟ ಸ್ಥಾನವನ್ನು 
ಪಡೆದಿದೆ. ಇಡೀ ದಕ್ಷಿಣ ಭಾರತವನ್ನೇ ವ್ಯಾಪಿಸಿದ್ದ, ಅವರ ರಾಜ್ಯದಲ್ಲಿ ಆಡಳಿತವನ್ನು 
ಸುಲಭಗೊಳಿಸುವ ದೃಷ್ಟಿಯಿಂದ ತಮ್ಮ ಅನುಕೂಲಕ್ಕಾಗಿ ಅನೇಕ ಹಂತಗಳ ಆಡಳಿತ 
ವಿಭಾಗಗಳನ್ನು ರೂಪಿಸಿಕೊಂಡಿದ್ದರು. ವಿಜಯನಗರದ ಆಳ್ಳಿಕೆಯ. ಪೂರ್ವಕಾಲದ 
ರಾಜಮನೆತನಗಳ ಬಹಳಷ್ಟು ಆಡಳಿತ ವಿಭಾಗಗಳು ಸಂಖ್ಯೆಗಳಿಂದ ಕೂಡಿದ್ದು, ಅದು 
ಆ ಕಾಲದ ವಿಶೇಷತೆಯೂ ಆಗಿತ್ತು. ವಿಜಯನಗರದ ಕಾಲದಲ್ಲಿ ಆಯಾ ಪ್ರದೇಶಗಳಲ್ಲಿ 
ಪ್ರಚಲಿತವಿದ್ದ ಬೇರೆ ತೆರನಾದ ಆಡಳಿತ ವಿಭಾಗ ಕ ಕ್ರಮಗಳನ್ನು ಕೊ ್ರೀಡೀಕರಿಸಿ, ಒಂದು 
ಸಾಮಾನ್ಯೀಕರಣಗೊಂಡ ಇಡೀ ಸಾಮ್ರಾಜ್ಯಕ್ಕೆ ಸೂಕ ಶವೆನಿಸಬಹುದಾದ ಪದ್ಮ ತಿ 
ಯೊಂದನ್ನು ಜಾರಿಗೆ ತರಲಾಯಿತು. ಅದರ ಫಲವಾಗಿ ರಾಜ್ಯ, ದೇಶ, ವೇಂಠೆ, ವಳಿತ, 
ಚಾವಡಿ, ನಾಡು, ಸೀಮೆ, ಸ್ಥಳ, ಗ್ರಾಮ ಎಂಬ ವಿಭಾಗಗಳು ಮೂಡಿಬಂದವು. 


ವಿಜಯನಗರ ಕಾಲದ ಆಡಳಿತ ವಿಭಾಗಗಳ ಅನುಶ್ರೇಣಿಯನ್ನು ಗುರ್ತಿಸುವಾಗ 
ಅನೇಕ ಸಮಸ್ಕೆಗಳು ಎದುರಾಗುತ್ತವೆ. ಅನೇಕ ಶಾಸನಗಳಲ್ಲಿ ರಾಜದ ಬದಲು ಸೀಮೆ, 
ಸ್ಥಳ, ವಳಿತ, ವೇಂಠೆ ಎಂಬ ಪದಗಳನ್ನು ಉಪಯೋಗಿಸಲಾಗಿದೆ. ಹಲವು ಸ ಸ್ಥಳಗಳಲ್ಲಿ 
ಅವುಗಳನ್ನು ರಾಜ ನದೊಳಗಿನ ಸ ಸಣ್ಣ ವಿಭಾಗಗಳನ್ನು ಸೂಚಿಸಲು ಉಪಯೋಗಿಸಲಾಗಿದೆ. 
ಆದರೆ ಅದು ಮೈಸೂರು ರಾಜ್ಯದ, ಮೈಸೂರು ಜಿಲ್ಲೆಯ ಮೈಸೂರು ತಾಲ್ಲೂಕಿನ 
ಮೈಸೂರುಸ್ಥ ಛದ ಎಂಬ ರೀತಿಯಲ್ಲಿ ಉಕ್ತವಾಗಿದ್ದಿರಬೇಕೆಂದು ತೋರುತ್ತದೆ.! ಆದರೂ 
ಈ ದಿಸೆಯಲ್ಲಿ ಕೆಲಮಟ್ಟಿನ ಗೊಂದಲವಿರುವುದು ನಿಜ. ಇಂತಹ ಗೊಂದಲ ಕೆಲವ 
ವಿಜಯನಗರ ಆಳ್ವಿಕೆಗೆ ಮಾತ್ರ ಅನ ಿಯವಾಗುವುದಿಲ್ಲ. ಭಾರತದ ಇತರ ಪ್ರದೇಶಗಳ, 
ರಾಜವಂಶಗಳ, ಬೇರೆ ಬೇರೆ ಕಾಲಗಳು ಈ ಆಡಳಿತ ವಿಭಾಗಗಳ ಅನುಶ್ರೇಣಿಯ ಕ ಕ್ರಮವು 
ಇಂತಹ ಗೊಂದಲಗಳಿಂದ ಕೂಡಿರುವುದನ್ನು ಡಾ. ಡಿ.ಸಿ.ಸರಕಾರ್‌ರವರು ಸಾಧಾರವಾಗಿ 
ಗುರ್ತಿಸುತ್ತಾ ರೆ. ಆದಾಗ್ಯೂ ವಿಜಯನಗರ ಕಾಲದ ಆಡಳಿತ ವಿಭಾಗಗಳ ಹಂತಗಳನ್ನು 
ಸ್ಥೂಲವಾಗಿ 


ತುಮಕೂರು: ಪ್ರದೇಶದ 'ವಿಜಯನಗರ ಕಾಲದ ಆಡಳಿತ ವಿಭಾಗಗಳು ೧೨೧ 


|) ದೇಶ!ರಾಜ್ಯ 

2) ಚಾವಡಿ/ಮಾಗಣಿ!ವಳಿತ!ವೇಂಠೆ 

3) ನಾಡು/ಸೀಮೆ 

4) ಸ್ವಲ 

5) ಗ್ರಾಮ 

ಎಂದು ಗುರ್ತಿಸಬಹುದು. | 

ಪ್ರಾಚೀನ ಕಾಲ ಕಳೆದು ಮಧ್ಯಯುಗ ಆರಂಭವಾದನಂತರ: ಕರ್ನಾಟಕದ 
ರಾಜಕೀಯ ಕ್ಸೇತ್ರದಲ್ಲಿ' ಅನೇಕ ಬದಲಾವಣೆಗಳುಂಟಾಗಿ ವಿಜಯನಗರ ಸಾಮ್ರಾಜ್ಯ 
ಸ್ಲಾಪನೆಯಾಯಿತು. ಇದರ ಪರಿಣಾಮವಾಗಿ ಪ್ರಸ್ತುತ ತುಮಕೂರು ಪ್ರದೇಶದಲ್ಲಿಯೂ 
ಅನೇಕ ಸಣ್ಣ ಸಣ್ಣ ರಾಜಮನೆತನಗಳು ವಿಜಯನಗರ ಕಾಲದದರಸರ ಅಪ್ಪಣೆ ಪಡೆದು 
ಕೊಂಡು ಸ್ಹಾಪನೆಯಾದವು. ಇಂತಹ ವ್ಯವಸ್ಥೆ ಮೈಸೂರಿನಲ್ಲಿ: ಸರ್ವಾಧಿಕಾರಿಯಾಗಿ ' 
ಆಡಳಿತ ನಿರ್ವಹಿಸಿದ ಹೈದರಾಲಿ ಟಿಪ್ಪು ಸುಲ್ತಾನರವರೆಗೂ: ಮುಂದುವರಿಯಿತು. 
ಅವರು ಸಣ್ಣಪುಟ್ಟ ರಾಜ್ಯಗಳನ್ನೆಲ್ಲಾ ಗೆದ್ದು ಅವುಗಳನ್ನು ತಮ್ಮ ರಾಜ್ಯದಲ್ಲಿ ವಿಲೀನ 
ಗೊಳಿಸಿಕೊಂಡರು. ಇಂತಹ ವೈಶಿಷ್ಟ್ಯಪೂರ್ಣ ಚಾರಿತ್ರಿಕ ಹಿನ್ನೆಲೆಯನ್ನು ಹೊಂದಿರುವ 
ತುಮಕೂರು ಪ್ರದೇಶವು ಅಂದು ಅನೇಕ ಆಡಳಿತ ವಿಭಾಗಗಳಾಗಿ ಒಡೆದುಹೋಗಿತ್ತು. 
ಈಗಿನ ರಾಜ್ಯ, ಜಿಲ್ಲೆ, ತಾಲೂಕು, ಹೋಬಳಿಗಳಂತೆ ಪ್ರಾಚೀನ ಕಾಲದಲ್ಲಿಯೂ ರಾಜರು 
ಗಳು ತಮ್ಮ ಸಾಮ್ರಾಜ್ಯವನ್ನು ಆಡಳಿತದ ಅನುಕೂಲಕ್ಕಾಗಿ ವಿಭಾಗಿಸಿರುವುದು ಕಂಡು 
ಬರುತ್ತದೆ. ಈ ಕಲ್ಪನೆ ಮನುವಿನಷ್ಟೇ ಹಳೆಯದು. ಕರ್ನಾಟಕದ ಇತಿಹಾಸದಲ್ಲಿ ಆಡಳಿತ 
ವ್ಯವಸ್ಥೆ ಎಷ್ಟು ಸುವ್ಯವಸ್ಥಿತವಾಗಿ ನಡೆಯುತ್ತಿತ್ತೆಂಬುದಕ್ಕೆ ತುಮಕೂರು ಪ್ರದೇಶಗಳಲ್ಲಿ 
ಮಾಡಲಾಗಿರುವ ಆಡಳಿತ ವಿಭಾಗಗಳಲ್ಲಿ ಪುನಃ ಉಪವಿಭಾಗಗಳನ್ನು ಮಾಡುವ ಈ 
ಪದ್ದತಿ ಕರ್ನಾಟಕದಲ್ಲಿ ಸಮರ್ಥವಾಗಿ ಬೆಳೆದು ಬಂದಿದೆ. ಈ ಪ್ರದೇಶದ ಶಾಸನಗಳು 
ಪೂರೈಸುವ ಭೌಗೋಳಿಕ ಮಾಹಿತಿಯನ್ನು ಅತ್ಯಂತ ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ 
ದರೆ ನಾವು ಅದರಲ್ಲಿ; ಸೂಕ್ಷ್ಮಸ್ತರದ ಪ್ರಾಂತೀಯ ಭಾಗಗಳು ಬಹಳ ವರ್ಷಗಳ ಕಾಲ 
ಹಾಗೆಯೇ ತಮ್ಮ ಅಸ್ಲಿತ್ವವನ್ನುಳಿಸಿಕೊಂಡಿರುವುದು ಕಂಡುಬರುತ್ತದೆ. ಸೂಕ್ಕ್ಮಸ್ತರದ 
ವಿಭಾಗಗಳು ಪ್ರಾಥಮಿಕವಾಗಿ ಸಾಮಾಜಿಕ ಪ್ರದೇಶಗಳಾಗಿದ್ದು ನಂತರ ಅವು ಆಡಳಿತ 
ಪ್ರದೇಶಗಳಾಗಿವೆ (ವಿಭಾಗ). ಆದರೆ ಸ್ಲೂಲಸ್ತರದ ವಿಭಾಗಗಳು ಪ್ರಾಥಮಿಕವಾಗಿ ಆಡಳಿತ 
ವಿಭಾಗಗಳು, ನಂತರ ಅವು ಸಾಮಾಜಿಕ ಪ್ರದೇಶಗಳಾಗಿರುತ್ತದೆ.' ಆದ್ದರಿಂದ ಈ 
ಪ್ರಬಂಧದಲ್ಲಿ ತುಮಕೂರು ಪ್ರದೇಶದ ಸೂಕ್ಷ್ಮ ಸ್ತ ರದ ಆಡಳಿತ ವಿಭಾಗಗಳಾದ ನಾಡು! 
ಸೀಮೆ/ಸ್ಮಳಗಳೆ ಅಧ್ಯಯನದ ಪ್ರಯತ್ನವನ್ನು ಮಾಡಲಾಗಿದೆ. ಈ ಪ್ರದೇಶದ 
ಶಾಸನಗಳನ್ನು ಪರಿಶೀಲಿಸಿದರೆ, ದೇಶ, ರಾಜ್ಯ, ನಾಡು, ಸೀಮೆ, ಸ್ಥಳ, ಮಾಗಣಿ, ವೇಂಠೆ, 


೧೨೨ ವಿಜಯನಗರ ಅಧ್ಯಯನ ೧೩ 


ಹೋಬಳಿ, ಗ್ರಾಮ ಎಂಬ ಪದ ಪ್ರಯೋಗವಾಗಿರುವ ಆಡಳಿತ ಉಪವಿಭಾಗಗಳನ್ನು 
ಕಾಣುತ್ತೇವೆ. “5 ಈಗ ಒಂದೊಂದಾಗಿ ಪರಿಶೀಲಿಸೋಣ. 


ದೇಶ 


ಈ ಪ್ರದೇಶದಲ್ಲಿ ದೊರೆತಿರುವ ವಿಜಯನಗರ ಕಾಲದ ಶಾಸನವನ್ನು ಪರಿಶೀಲಿಸಿ 
ದಾಗ "ಹೊಯ್ಸಳ ದೇಶ' ಎಂಬ ಉಲ್ಲೆ ಖವನ್ನು ಕಾಣುತ್ತೇವೆ. 


ಉದಾ: ಸ್ವಸ್ತಿಶ್ರೀ ವಿಜಯಾಭ್ಮುದಯ ಶಾಲಿವಾಹನ ಶಕ ವರುಷಂಗಳು 1559ನೇ 
ವರ್ತಮಾನವಾದ ಪ್ರಮಾಧಿನಾಮ ಸಂವತ್ಸರದ ಕಾರ್ತೀಕ ಬ30ಲೂ! ಶ್ರೀಮದ್ರಾಜಾಧಿ 
ರಾಜ ರಾಜಪರಮೇಶ್ವರ ಶ್ರೀ ವೀರ ಪ್ರತಾಪ ಶ್ರೀ ವೆಂಕಟಪತಿ ದೇವಮಹಾರಾಯರವರು 
ಪಿನಗೊಂಡೆಯಲ್ಲೂ ರತ್ನ ಸಿಂಹಾಸನಾರೂಢರಾಗಿ ಪೃಥ್ವೀ ಸಾಮ್ರಾಜ್ಯಂಗೈಯ್ಯುತ್ತಿರಲು 
ಅಮರನಾಯಕತನಕ್ಕೆಪ್ರತಿಪಾಲಿಶಿಕೂಟ ಹ್ಕೊಸಳದೇಶದ....3 

ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುವ ಮುನ್ನ ದಕ್ಷಿಣಭಾರತದ ಬಹುಭಾಗ 
ವನ್ನು ತಮ್ಮ ಅಧೀನದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿದವರೆಂದರೆ, ಹೊಯ್ಸಳರು. ಅವರ 
ನಂತರ ಈ ಪ್ರದೇಶ ವಿಜಯನಗರ ಸಾಮ್ರಾಜ್ಯದ ಅಧೀನಕ್ಕೊಳಪಟ್ಟಿತು. ಈ ರೀತಿ 
ಒಳಪಟ್ಟ ಪ್ರದೇಶವನ್ನು ವಿಜಯನಗರ ಕಾಲದ ಶಾಸನಗಳು ಹೊಯ್ಸಳ ದೇಶ ಎಂದು 
ಕರೆದಿದೆ. ವಾಸ್ತವಾಗಿ ದೇಶವೆಂಬ ಪ್ರಾದೇಶಿಕ ವಿಭಾಗವು ವಿಸ್ತಾರವಾದ ಪ್ರಾದೇಶಿಕ 
ವಿಭಾಗವನ್ನೊಳಗೊಂಡಿರುತ್ತದೆ. ಅದರಲ್ಲಿ ಅನೇಕ ರಾಜ್ಯಗಳು ಮತ್ತು ಮಂಡಲಗಳು 
ಸಮಾವೇಶಗೊಂಡಿರುತ್ತದೆ. ಪ್ರಸ್ತುತ ಪ್ರದೇಶದ ಚಿಕ್ಕನಾಯಕನಹಳ್ಳಿ, ತಿಪಟೂರು, 
ಗುಬ್ಬಿ, ತುರುವೆಕೆರೆ ತಾಲೂಕಿನ ಅನೇಕ ಭಾಗಗಳು ಇದರಲ್ಲಿ ಸಂಮಿಳಿತವಾಗಿದ್ದವು 
ಎನ್ನಬಹುದು. 


ವೇಂಠೆ 
ಇದು ವಿಜಯನಗರ ಕಾಲದ ಪ ಪ್ರಾದೇಶಿಕ ವಿಬಾಗದ ಹೆಸರಾಗಿದ್ದು, ಅವರ 
ಶಾಸನಗಳಲ್ಲಿ ಗೋಚರಿಸುತ್ತದೆ. ಉದಾ: ಈ ಪ್ರದೇಶದ ಶಾಸನಗಳಲ್ಲಿ ಮೊದಲ ಬಾರಿಗೆ 
ಕ್ರಿ.ಶ. 1426 ರಲ್ಲಿ ಈ ಪ್ರಾದೇಶಿಕ ವಿಭಾಗದ ಹೆಸರು ಉಲ್ಲೇಖವಾಗಿದೆ. ನಂತರ 
ಮತ್ತೆ ಮೂರು ಶಾಸನಗಳು ಇದನ್ನು ಉಲ್ಲೇಖಿಸಿವೆ : 

|) ಘನ ಪೂರ್ವಾದ್ರೇರ್ಮರುಗಲ್ಲಾಖ್ಯ ನಾಡುಕೇ ಆನೆಪೀ ಅರ್ಪಿದುರ್ಗಸ್ಮ 

ವೆಂಠೆಗೇ ಸ್ಥಳವಾಸೀನೇ | ಗೂಳೂರಸ್ಕಸೀಮ್ಲೋಂತ" (ಕ್ರಿ.ಶ. 1426ರಲ್ಲಿ) 

2)  ಮಗರನಾಡವೇಂಠೆಯ ಬೂದಿಹಾಳ ಸೀಮೆಯ... (ಕ್ರಿ.ಶ. 1556ರಲ್ಲಿ) 


3)  ಹೊಯಿಸಣ ರಾಜ್ಕೇ ಮಗರನಾಡ್ಬೇಂಠೆ 1 ಹುಳೇರು ಸೀಮ್ಲೆ ಶ್ರವಣಗೆರೆ...." 
(ಕ್ರಿ.ಶ.1559 ರಲ್ಲಿ) 


ತುಮಕೂರು ಪ್ರದೇಶದ ವಿಜಯನಗರ ಕಾಲದ ಆಡಳಿತ ವಿಭಾಗಗಳು ೧೨೩ 


4) ರಾಯದುರ್ಗದ ವೇಂಠೆಯಕೆ ಸಲುವ ದೇವನ ಸಿರಿಹದ ಸೀಮೆ....' (ಕ್ರಿ.ಶ. 
1626ರಲ್ಲಿ) 


5) ಮಗರನಾಡ ವೇಂಠೆಯಕೆ ಸಲುವ... ಭೂತಿಪುರದ ಸೀಮೆಯೊಳಗಣ...* 
(ಕ್ರಿ.ಶ.1636 ರಲ್ಲಿ) 


ಮೇಲಿನ ಶಾಸನೋಕ್ತ ದಾಖಲೆಗಳನ್ನು ಪರಿಶೀಲಿಸಿದಾಗ ತುಮಕೂರು ಪ್ರದೇಶ 
ದಲ್ಲಿ ಪ್ರಮುಖವಾಗಿ ಎರಡು ವೇಂಠೆಗಳು ಉಲ್ಲೇಖವಾಗಿದ್ದು, ಇನ್ನೊಂದು ಪ್ರದೇಶ 
ರಾಯದುರ್ಗದ ವೇಂಠೆಗೆ ಸೇರಿತ್ತು. ಅಂದರೆ ಈ ತುಮಕೂರು ಪ್ರದೇಶದಲ್ಲಿ ಒಟ್ಟಾರೆ 
ಮಗರೆನಾಡ ವೇಂಠೆ ಮತ್ತು ಮರುಗಲೆನಾಡವೇಂಠೆ ಎಂಬುದು ವಿಜಯನಗರ ಕಾಲದ 
ಎರಡು ಮೇಲ್‌ಸ್ತರದ ಆಡಳಿತ ವಿಭಾಗಗಳಾಗಿದ್ದವು. ಈ ಎರಡೂ ಹೊಯ್ಸಳರ 
ಕಾಲದಲ್ಲಿ ನಾಡುಗಳಾಗಿದ್ದವು. ಅವುಗಳೇ ವಿಜಯನಗರ ಕಾಲದಲ್ಲಿ ವೇಂಠೆ ಎಂಬ 
ಹೊಸ ನಾಮಕರಣವನ್ನು ಪಡೆದು ಮುಂದುವರಿದುದು ವಿಶಿಷ್ಟವಾಗಿದೆ. ಮಗರೆ ನಾಡನ್ನು 
ಕ್ರಿ.ಶ. 1149 ಕ್ಕಿಂತ ಮೊದಲು ಮಗರೆ 300 ಎಂದೂ, 1226 ರಲ್ಲಿ ಇದನ್ನು ಮಗರೆ 
ರಾಜ್ಯವೆಂತಲೂ, ಹೊಯ್ಸಳರ ಮಗರ ರಾಜ್ಯ ನಿರ್ಮೂಲನ ಎಂಬ ಎರಡನೇ ನರಸಿಂಹನ 
ಬಿರುದು ಇದನ್ನು ಸಮರ್ಥಿಸುತ್ತದೆ. ಇದರ ರಾಜಧಾನಿ ಹುಳಿಯಾರು. ದೊರಕಿರುವ 
ಶಾಸನಗಳನ್ನು ಅವಲೋಕಿಸಿದಾಗ ಇದರ ವ್ಯಾಪ್ತಿಯು ಇಂದಿನ ಅರಸೀಕೆರೆ ತಾಲೂಕಿನ 
ಪೂರ್ವಭಾಗ, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಿಪಟೂರು ತಾಲ್ಲೂಕುಗಳ 
ಪಶ್ಚಿಮಭಾಗ, ಚಿಕ್ಕ ಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪೂರ್ವಭಾಗಗಳನ್ನೊಳ 
ಗೊಂಡಿತ್ತು. ಹೆಚ್ಚು ಕಡಿಮೆ ಇಷ್ಟೇ ಪ್ರದೇಶಗಳು ಮಗರನಾಡವೇಂಠೆಗೆ ವಿಜಯನಗರ 
ಕಾಲದಲ್ಲೂ ಮುಂದು ವರೆದಿದ್ದವೆಂದು ಹೇಳಬಹುದು. 


ಹೊಯ್ಸಳರ ಕಾಲದಲ್ಲಿ ಇಂದಿನ ಕುಣಿಗಲ್‌ ತಾಲ್ಲೂಕಿನ ದಕ್ಷಿಣ, ತುಮಕೂರು 
ತಾಲ್ಲೂಕು ಮತ್ತು ಗುಬ್ಬಿ ತಾಲ್ಲೂಕಿನ ಪಶ್ಚಿಮ ಭಾಗವನ್ನು ಮರುಗಲೆ ನಾಡು” ಎಂದು 
ಕರೆಯಲಾಗುತ್ತಿತ್ತು. ವಿಜಯನಗರ ಸಾಮ್ರಾಜ್ಮದ ಕಾಲದಲ್ಲಿ ಈ ಮರುಗಲೆನಾಡನ್ನು 
ವೇಂಠೆಯಾಗಿ ಮಾಡಲಾಯಿತು. ಇದಕ್ಕೆ ಅನೆಬಿದ್ದಜರಿದುರ್ಗ ಕೇಂದ್ರವಾಯಿತು. 
ಒಟ್ಟಿನಲ್ಲಿ ವಿಜಯನಗರಪೂರ್ವ ಕಾಲದಲ್ಲಿ ಪ್ರಸಿದ್ಧಿಯಾಗಿದ್ದ ಈ ನಾಡುಗಳನ್ನೇ 
ಬದಲಾವಣೆ ಮಾಡದೆ ಆ ನಾಡುಗಳ ಹೆಸರಿನಲ್ಲೇ ಅವುಗಳನ್ನು ತಮ್ಮ ಆಡಳಿತ ವಿಭಾಗದ 
ವೇಂಠೆಯನ್ನಾಗಿ ಕರೆಯುತ್ತಿದ್ದುದು ವೈಶಿಷ್ಟ್ಯವಾಗಿದೆ. 

ತುಮಕೂರು ಪ್ರದೇಶದ ಉತ್ತರ ಭಾಗಗಳು ಸಿರಾದ ಸೀಮೆಗೆ ವಿಜಯನಗರ 
ಕಾಲದಲ್ಲಿ ಸೇರಿದ್ದವು. ಇದು ಹೊಯ್ಸಳರ ಕಾಲದಲ್ಲಿ ನಾಡಿನ ಸ್ಥಾನಮಾನವನ್ನು 
ಪಡೆದುಕೊಂಡಿದ್ದರೂ ಅದನ್ನು ವಿಜಯನಗರ ಕಾಲದಲ್ಲಿ ವೇಂಠೆಯ ಸ್ಥಾನಮಾನಕ್ಕೆ 
ಹೆಚ್ಚಿಸದೆ ಅದನ್ನು ರಾಯದುರ್ಗದ ವೇಂಠೆಗೆ ಸೇರಿಸಲಾಯಿತು. ಒಟ್ಟಾರೆ ಹೇಳುವುದಾದರೆ 


೧೨೪ ವಿಜಯನಗರ ಅಧ್ಯಯನ ೧೩ 


ತುಮಕೂರು ಪ್ರದೇಶವನ್ನು ವಿಜಯನಗರದ ಅರಸರು ಎರಡು ವೇಂಠೆಗಳನ್ನಾಗಿ 
ಮಾಡಿದ್ದರು. ಅದರ ಕೇಂದ್ರಗಳು ಈ ಪ್ರದೇಶದಲ್ಲಿ ಇದ್ದವು. ಉಳಿದ ಕೆಲ ಭಾಗಗಳು 
ಈ ಪ್ರದೇಶದ ವ್ಯಾಪ್ತಿಯಿಂದ ಹೊರಭಾಗಕ್ಕಿದ್ದ ವೇಂಠೆಗೆ ಸೇರಿದ್ದವೆಂದು ಹೇಳಬಹುದು. 


ನಾಡು 


ನಾಡು ಎಂದರೆ ದೊಡ್ಡ ವಿಭಾಗ, ಕಂಪಣವೆಂದರೆ ಸಣ್ಣ ವಿಭಾಗ ಎಂದು ವಿದ್ವಾಂ 
ಸರು ಈವರೆಗೆ ಅರ್ಥೈಸಿದ್ದಾರೆ. ಆದರೆ ಶಾಸನಗಳಲ್ಲಿ ನಾಡು: ಎಂಬ ಪದವನ್ನು ದೊಡ್ಡ 
ಹಾಗೂ ಸಣ್ಣ ವಿಭಾಗಗಳಿಗೂ ಬಳಸಲಾಗಿದೆ. 
ಉದಾಹರಣೆಗೆ. 
1. ಶ್ರೀಮನ್‌ ಮಹಾಸಾಮಂತ ಗೋವಿದೇವ ಮಗರೆನಾಡು 300 ಮ 
 ದುಷ್ಕನಿಗ್ರಹ ಶಿಷ್ಠ ಪ್ರತಿಪಾಳದಿಂ 
ಸುಖಸಂಕಥಾ ವಿನೋದದಿಂ ರಾಜ್ಮಂಗೆಯುತ್ತಿರೆ'? 
2. ಸಾಮಂತಗೋವಿದೇವ ಮಗರೆ 300 ದುಷ್ಟನಿಗ್ರಹ 
ಶಿಷ್ಟಪ್ರತಿಪಾಲನುಗೈಯುತ್ತ ಹುಳಿಯರ್‌ ನೆಲೆವೀಡೆ 
ನೊಳು ಸುಖ ಸುಂಕಥಾ ವಿನೋದದಿಂದ ರಾಜ್ಯಂಗೆಯುತ್ತಿರೆ'' 
ಇಲ್ಲಿ ಮಗರೆ 300 ನ್ನು ನಾಡು ಎಂದು ಕರೆಯಲಾಗಿದೆ. ಹೀಗೆ ನಾಡು ಎಂಬ ಪದ 
ದೊಡ್ಡ ಮತ್ತು ಚಿಕ್ಕ ವಿಭಾಗಗಳಿಗೆ ಬಳಸಿರುವುದರಿಂದ ಅದು ಸ್ಥೂಲವಾಗಿ ಪ್ರದೇಶ ಎಂಬ. 
ಅರ್ಥವನ್ನು ನಿರ್ದೇಶಿಸಲು ಬಳಸಿರಬಹುದು ಎಂದು ಹೇಳಬಹುದು. ಈ ಪದವನ್ನು 
ಹೊಯ್ಸಳರ ಕಾಲದಲ್ಲಿ ಹೇರಳವಾಗಿ ಬಳಸಲಾಗಿದೆ. ಆದರೂ ಈ ಪದವನ್ನು ಹೊಯ್ಸಳರ 
ನಂತರ ಬಂದ ವಿಜಯನಗರದ ಚಕ್ರವರ್ತಿಗಳು ಮುಂದುವರಿಸಿದರೂ ಅದನ್ನು ಕಡಿಮೆ 
ಪ್ರಮಾಣದಲ್ಲಿ ಬಳಸಿರುವುದನ್ನು ಕಾಣುತ್ತೆ ವೆ. ಇಂತಹ ವಿಜಯನಗರ ಕಾಲದ ತುಮಕೂರು 
ಪ್ರದೇಶದ ನಾಡುಗಳನ್ನು ಕೆಳಗಿನ ಪಟ್ಟಿಯಿಂದ ಈ ರೀತಿ ಸಂಗ್ರ ಹಿಸಬಹುದು. 


|ಚೀಳೂರು ನಾಡು .ಶ. ಎಕ 12 ಶಿರಾ 95 
ಕೊರದನಾಡು (ಕೋರಾ) ಪ, ಎಕ 12 ಮಧುಗಿರಿ 33 


ಎಕ 12 ಮಧುಗಿರಿ 78 
ಎಕ 12 ಕುಣಿಗಲ್‌ 37 
ಎಕ 12 ಕುಣಿಗಲ್‌ 33 
ಎಕ 12 ಶಿರಾ 62 


ತುಮಕೂರು ಪ್ರದೇಶದ ವಿಜಯನಗರ ಕಾಲದ ಆಡಳಿತ ವಿಭಾಗಗಳು ೧೨೫ 


ಮೇಲ್ಕಾಣಿಸಿದ ಪಟ್ಟಿಯಲ್ಲಿನ ಸಿರಾ ನಾಡು ಮತ್ತು ಕೊರಾ ನಾಡುಗಳು ಹೊಯ್ಸಳರ 
ಕಾಲದಲ್ಲೂ ಕಾಣಿಸಿಕೊಂಡಿವೆ. ಸಿರಾ ನಾಡುವಿನ ಮೊದಲ ಉಲ್ಲೇಖ ಕ್ರಿ.ಶ. 1040ರಲ್ಲಿ 
ದಾಖಲಾಗಿದ್ದು, ಅದು 1773ರವರೆಗೂ ಮುಂದುವರಿದಿದೆ. ಆದುದರಿಂದ ವಿಜಯನಗರ 
ಕಾಲದಲ್ಲಿಯೂ ಕೂಡಾ ರಾಜಕೀಯವಾಗಿ ಪ್ರಮುಖ ಕೇಂದ್ರವಾಗಿದ್ದ ಇದನ್ನು ಹಾಗೆಯೇ 
ಮುಂದುವರಿಸಲಾಯಿತು. ಅದೇ ರೀತಿ ಕೋರಾವೂ ಕೂಡ ಹೊಯ್ಸಳರ ಕಾಲದಲ್ಲಿ 
ನಾಡುವಿನ ಸ್ಥಾನಮಾನವನ್ನು ಗಳಿಸಿದ್ದು ವಿಜಯನಗರ ಕಾಲದಲ್ಲಿ ಕೂಡ ಅದು 
ಮುಂದುವರಿದು ರಾಜಕೀಯವಾಗಿ ಪ್ರಮುಖ ಪಾತ್ರ ವಹಿಸಿ ಒಂದು ಪಾಳೆಯಪಟ್ಟಿನ 
ಕೇಂದ್ರವಾಯಿತು. 

ಸೀಮೆ 

ವಿಜಯನಗರ ಸಾಮ್ರಾಜ್ಯದ ಆಡಳಿತದ ಮತ್ತೊಂದು ಭಾಗವೆಂದರೆ ಸೀಮೆ. 
ಹಲವಾರು ಸ್ಥಳಗಳನ್ನು ಒಟ್ಟುಗೂಡಿಸಿ ಸೀಮೆ ಎಂದು ಕರೆಯಲಾಗುತ್ತಿತ್ತು. ಇದು 
ನಾಡು ಎಂಬ ಪದಕ್ಕೆ ಪರ್ಮಾಯಪದ ಎಂತಲೂ, ನಾಡು ಎಂಬುದು ಕರ್ನಾಟಕದ 
ಪ್ರದೇಶಗಳಲ್ಲಿ ಹೆಚ್ಚು ಬಳಕೆಯಲ್ಲಿದ್ದ ಪದವೆಂತಲೂ, ಸೀಮೆ ಎಂಬುದು ತೆಲುಗು 
ಪ್ರದೇಶದಲ್ಲಿ ಹೆಚ್ಚು ಪ್ರಚಲಿತವಿದ್ದ ಸಮಾನಸ್ತರದ ಪ್ರಾದೇಶಿಕ ವಿಭಾಗವೆಂತಲೂ 
ಎ.ವಿ.ವೆಂಕಟರತ್ನಂರವರು ಅಭಿಪ್ರಾಯಪಡುತ್ತಾರೆ'?. ಆದರೂ ಕೆಲವು ಕಡೆ ಸೀಮೆ' 
ಎಂಬುದು ನಾಡಿನ ಒಂದು ಉಪವಿಭಾಗವಾಗಿ ಕ್ವಚಿತ್ತಾಗಿ ಪ್ರಯೋಗಗೊಂಡಿದೆ. ಈ 
ಪ್ರದೇಶದ ಶಾಸನಗಳನ್ನು ಅಧ್ಯಯನ ಮಾಡಿದಾಗ ವಿಜಯನಗರ ಕಾಲಾವಧಿಯಲ್ಲಿ 
ಒಟ್ಟು 17 ಸೀಮೆಗಳು ಉಲ್ಲೇಖಗೊಂಡಿವೆ. ಅವುಗಳನ್ನು ಈ ರೀತಿ ಸಂಗ್ರಹಿಸಬಹುದು. 


ನಾಡಿನ ಹೆಸರು 


ತುಮಕೂರು ಸೀಮೆ ಎಕ 12 ಗುಬ್ಬಿ 46 
ತುಮಕೂರು ಸೀಮೆ ಹೊಸ ಶಾಸನ 

ಅರಕೆರೆ ಬಳಿ ಸಿಕ್ಕಿದೆ 
ಗೂಳೂರ ಸೀಮೆ ಎಕ 12 ತುಮಕೂರು 11 


ಮಿಡಿಗೇಶಿ ಸೀಮೆ ಎಕ 12 ತುಮಕೂರು 106 
ನಿಡಗಲ್‌ ಸೀಮೆ ಎಕ 12, ಪಾವಗಡ 62 
ಎಕ 12, ಶಿರಾ 31 
ಪಾವಗಡ 46 
ಎಕ 12 ಮಧುಗಿರಿ 58 


೧೨೬ ವಿಜಯನಗರ ಅಧ್ಯಯನ ೧೩ 


6. [ಬಿದುರೆಯ' ಸೀಮೆ 1523 | ಎಕ 12 ಗುಬ್ಬಿ 51 
1572 | ಎಕ 12 ಗುಬ್ಬಿ 17 
1682 | ಎಕ 12ಗುಬ್ಬಿ 52 

7. |ನೊಣಬನಕೆರೆ ಸೀಮೆ 1523 | ಎಕ 12 ತಿಪಟೂರು 50 


8. | ಯಲೆಯೂರ ಸೀಮೆ 1525 | ಎಕ 12 ಕುಣಿಗಲ್‌ 23 
9. |ಶೆಟ್ಟಿಕೆರೆ ಸೀಮೆ 1529 | ಎಕ 16 
ಚಿಕ್ಕನಾಯಕನಹಳ್ಳಿ 83 
10. [ಕಂದಿಕೆರೆ ಸೀಮೆ 1534 | ಎಕ 12 ಚಿ.ನಾ.ಹಳ್ಳಿ 44 
11. |ಕೋಳಾಲ ಸೀಮೆ 1539 | ಎಕ 12 ತುಮಕೂರು 50 


1543 | ಎಕ 12 ತುಮಕೂರು 50 
12. | ಹೊಂಸವಳಿ ಸೀಮೆ (ಹೊನ್ನವಳ್ಳಿ) | 1548 | ಎಕ 12 ತಿಪಟೂರು 129 
13. |ಸಂಪಗೆಯ ಸೀಮೆ (ಸಂಪಿಗೆ)| 1550 | ಎಕ 12 ತಿಪಟೂರು 6. 
14. |ಹುಳೇರು ಸೀಮೆ (ಹುಳಿಯಾರು)|1622 ಎಕ 12 ಚಿ.ನಾ.ಹಳ್ಳಿ 39 
15. [|ದೇವಣಶೀರ್ಯದ ಸೀಮೆ (ಸಿರಾ) | 1622 | ಎಕ 12 ಶಿರಾ48 


16. |-ಬರಗೂರು ಸೀಮೆ 1660 | ಎಕ 12 ಶಿರಾ 48 

17. [ಕೊರಟಗೆರೆ ಸೀಮೆ 1681 | ಎಕ 12ಮದ್ದಗಿರಿ 45 

18. |ಶೂರಗಿರಿ ಸೀಮೆ 1720 | ಎಕ 12 ತುಮಕೂರು 47 
(ದೇವರಾಯನದುರ್ಗ) 

19. |ಬೂದಿಹಾಳು ಸೀಮೆ 1525 | ಎಕೆ 12 ಚಿ.ನಾ.ಹಳ್ಳಿ 10 


1೨೨೨ | ಎಕ 12 ಚಿ.ನಾ.ಹಳ್ಳಿ 6 

1573 | ಎಕ 12ಚಿ.ನಾ.ಹಳ್ಳಿ 8 
ಈ ಸೀಮೆಗಳಲ್ಲಿ ಬೂದಿಹಾಳು ಸೀಮೆ ವಿಶಾಲವಾಗಿತ್ತು. ಇದು ಮೊದಲು 
ತುಮಕೂರು ಜಿಲ್ಲೆಗೆ ಸೇರಿದ್ದು, ಇಂದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲ್ಲೂಕಿಗೆ 
ಸೇರಿದೆ. ಈ ಬೂದಿಹಾಳನ್ನು ವಿಜಯನಗರ ಕಾಲದಲ್ಲಿ ಸೀಮೆಯನ್ನಾಗಿ ಮಾಡಿ ಅದನ್ನು 
ಸದಾಶಿವರಾಯನು ಕ್ರಿ.ಶ. 1556 ಶಾಸನದ ಉಲ್ಲೇಖದಂತೆ ಶ್ರೀ ಮನ್ಮಹಾಮಂಡ 
ಲೇಶ್ವರ ಶ್ರೀ ಪತಿರಾಜ ರಂಗಯ್ಮ ದೇವ ಮಹಾ ಅರಸರಿಗೆ ಅಮರ ನಾಯಕತನಕ್ಕೆ 
ನೀಡಿದ್ದನು. ಅವನ ನಂತರ ಇದನ್ನು ಅವನ ಮಗನಾದ ಶ್ರೀಪತಿರಾಜ ವಲ್ಲಭರಾಜಯ್ಯ 


ತುಮಕೂರು ಪ್ರದೇಶದ ವಿಜಯನಗರ ಕಾಲದ ಆಡಳಿತ ವಿಭಾಗಗಳು ೧೨೭ 


ದೇವ ಮಹಾ ಅರಸರಿಗೆ 1574 ರಲ್ಲಿ ನೀಡಲಾಯಿತು. ಈ ಸೀಮೆಯು ಬಹಳ 
ವಿಸ್ತಾರವಾಗಿದ್ದು, ಅದಕ್ಕೆ ಇಂದಿನ ಬೂದಿಹಾಳು, ತೇಖಲವಟ್ಟಿ, ನೇರಳಕೆರೆ, ಹೆಗ್ಗೆರೆ, 
ಹೆಂಣವೆಗೆರೆ ಹೊಸಹಳ್ಳಿ, ತಂಡಗ, ಮಾಳವನಹಳ್ಳಿ, ಬೆಲಗೂರು, ಸಿಂಗಟಿಗೆರೆ, 
ಕಂಚಿಗಲ್‌ ಗ್ರಾಮಗಳು ಸಮಾವೇಶಗೊಂಡಿದ್ದವೆಂದು ಶಾಸನಗಳು ಉಲ್ಲೇಖಿಸಿವೆ". 
ಅಲ್ಲದೆ ಇದು ಕ್ರಿ.ಶ. 1535 ರ ಶಾಸನದಂತೆ ಬಯಕಾರ ರಾಮಪ್ಪನ ಅಮರ ಮಾಗಣಿಗೆ 
ಸೇರಿದ ಗ್ರಾಮವಾಗಿತ್ತೆಂದೂ ಕಲ್ಲಕರೆ, ಹಿರಿಯೂರು ಗ್ರಾಮಗಳು ಈ ಸೀಮೆಯ 
ಊರುಗಳಾಗಿದ್ದವೆಂದು ಹೊಳಲ್ಕೆರೆ ತಾಲ್ಲೂಕಿನ ಶಾಸನವು ತಿಳಿಸುತ್ತದೆ'. ಹಾಗೆಯೇ 
ಬೂದಿಹಾಳಿನಲ್ಲಿ ದೊರೆತಿರುವ ಕ್ರಿ.ಶ. 1535ರ ಶಾಸನವೂ ಕೂಡ ಬಯಕಾರ ರಾಮಪ್ಪ 
ನವರು ತಮ್ಮ ಬೂದಿಹಾಳು ಸೀಮೆಯ ಮದುವೆಯ ಸುಂಕವನ್ನು ಅಚ್ಚುತದೇವ ಮಹಾ 
ರಾಯರಿಗೆ ದಾನ ನೀಡಿದ ವಿಷಯ ಪ್ರಸ್ತಾಪಗೊಂಡಿದೆ.'ನ ಇವುಗಳನ್ನೆಲ್ಲಾ ಪರಿಶೀಲಿಸಿ 
ದಾಗ ಬೂದಿಹಾಳು ಸೀಮೆಯನ್ನು ಮೊದಲು ಬಯಕಾರ ರಾಮಪ್ಪನಿಗೆ ಅಮರ ಮಾಗಣಿ 
ಯಾಗಿ ನೀಡಿದ್ದು ನಂತರ ಮಹಾಮಂಡಲೇಶ್ವರರಿಗೆ ನೀಡಿದ್ದು, ಗೊತ್ತಾಗುತ್ತದೆ. ಇದು 
ಇಂದಿನ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಕೆಲಭಾಗಗಳು ಚಿಕ್ಕಮಗಳೂರು ಜಿಲ್ಲೆ ಕಡೂರು 
ತಾಲ್ಲೂಕಿನ ಪೂರ್ವಭಾಗ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲ್ಲೂಕು ಹಿರಿಯೂರು 
ತಾಲ್ಲೂಕಿನ ಕೆಲಬಾಗದವರೆಗೂ ವ್ಯಾಪಿಸಿತ್ತು. ಇಂತಹ ದೊಡ್ಡ ಸೀಮೆಗೆ . 
ರಾಜಮನೆತನದವರನ್ನೇ ಅಮರ ನಾಯಕರನ್ನಾಗಿ ಮಾಡಿದ್ದು ಗೊತ್ತಾಗುತ್ತದೆ. ಅಲ್ಲದೆ 
ಬೂದಿಹಾಳು ಹಿಂದೆ ಸಿರುಮನಾಯಕನ ಅಧೀನದಲ್ಲಿದ್ದು ಬಲಿಷ್ಠವಾದ ರಾಜ್ಯವಾಗಿತ್ತು. 
ಅವನು ಸಾಳುವ ನರಸಿಂಹನ ವಿರುದ್ದವೇ ಹೋರಾಡಿದ್ದನು. ಅವರ ಕಾಲದಲ್ಲಿಯೂ 
ಕೂಡ ಬೂದಿಹಾಳು ಇಷ್ಟೊಂದು ವ್ಯಾಪಿಸಿತ್ತು. ಅದನ್ನು ಬದಲಾವಣೆ ಇಲ್ಲದೆ 
ಮುಂದುವರಿಸಲಾಗಿದೆ. ಅಲ್ಲದೆ ಇದು ಮಗರನಾಡ ವೇಂಠೆಗೆ ಸೇರಿದ್ದ ಸೀಮೆಯಾಗಿತ್ತು. 
ಮೇಲ್ಮಾಣಿಸಿದ ಪಟ್ಟಿಯಲ್ಲಿ ಹೆಸರಿಸಲಾದ ಸೀಮೆಗಳಲ್ಲಿ ಶೂರಗಿರಿ, ಬಿದುರೆ, 
ರಾಮನಾಯ್ಕನಹಳ್ಳಿ, ಯಲೆಯೂರು, ಸಂಪಿಗೆ ಮತ್ತು ಬರಗೂರು ಇಂದು ಗ್ರಾಮದ 
ಸ್ತಾನಮಾನವನ್ನು ಪಡೆದುಕೊಂಡಿವೆ. ತುಮಕೂರು ಜಿಲ್ಲಾ ಕೇಂದ್ರವಾಗಿದ್ದು ಕೊರಟಗೆರೆ, 
ಸಿರಾ ತಾಲ್ಲೂಕು ಕೇಂದ್ರಗಳಾಗಿವೆ. ಉಳಿದವು ಹೋಬಳಿಗಳಾಗಿರುವುದು ಗಮನಾರ್ಹ 
ವಾಗಿದೆ. ಅದುದರಿಂದ ತುಮಕೂರು ಪ್ರದೇಶದಲ್ಲಿ ಶಾಸನಗಳಲ್ಲಿ ಉಲ್ಲೇಖವಾಗಿರುವ 
ಸೀಮೆಗಳು ಇಂದು ಎಷ್ಟು ಪ್ರದೇಶ ವ್ಯಾಪ್ತಿಯನ್ನು ಪಡೆದಿವೆಯೋ ಹೆಚ್ಚು ಕಡಿಮೆ 
ಅಂದೂ ಅಷ್ಟೇ ವ್ಯಾಪ್ತಿಯನ್ನು ಹೊಂದಿರಬಹುದೆಂದು ಹೇಳೆಬಹುದು. ಏಕೆಂದರೆ 
೨ುಮಕೂರು ಜಿಲ್ಲೆಯಲ್ಲಿ ಇಂದು ಹತ್ತು ತಾಲ್ಲೂಕುಗಳಿರುವುದು ಇದಕ್ಕೆ ಪೂರಕ 
ಸಮರ್ಥನೆಯನ್ನು ನೀಡುತ್ತದೆ. ಆದ್ದರಿಂದ ಸೀಮೆಯು ಪ್ರಾಯಶಃ ಹೆಚ್ಚು ಕಡಿಮೆ 
ಇಂದಿನ ತಾಲ್ಲೂಕಿನಷ್ಟೆ ವಿಸ್ತಾರವಾಗಿದ್ದಿರಬಹುದು. ಅದನ್ನು ಹೀಗೆ ಈ ಕೋಷ್ಮಕದ 


ಮೂಲಕ ತೋರಿಸಬಹುದು. 


೧೨೮ ವಿಜಯನಗರ ಅಧ್ಯಯನ ೧೩ 


ಸೀಮೆಗಳ ಇಂದಿನ ಸ್ಲಾನಮಾನ 


ತುಮಕೂರು ತಾಲ್ಲೂಕು ' ಪಾವಗಡ ತಾಲ್ಲೂಕು ' 


1) ತುಮಕೂರು 2) ಮಿಡಗೇಶಿ ನಿಡುಗಲ್‌" 
(ಇಂದು ಜಿಲ್ಲಾ ಕೇಂದ್ರ) | (ಹೋಬಳಿಯಾಗಿದೆ) (ಹೋಬಳಿಯಾಗಿದೆ) 


2) ಗೂಳೂರು (ಹೋಬಳಿಯಾಗಿದೆ) 
3) ಶೂರಗಿರಿ (ಗ್ರಾಮ) 


).ಬದ ುರ( ವಿನ 


s yah ja: 


Ra ತಾಲ್ಲೂ ಕು 


1) 0 
(ಗಾ Pin 


ಭರ ಕು yd 
2) ಕೊಳಲ (ಹೋಬಳಿಯಾಗಿದೆ) |. 
3) ರಾಮನಾಯ್ಗನಪಲ್ಳಿ (ಗ್ರಾಮ) 


ಚಿ.ನಾ.ಹಳ್ಳಿ ತಾಲ್ಲೂಕು | ತುರುವೇಕೆರೆ ತಾ." 
1) ಕಂದಿಕೆರೆ 1) ಸಂಪಿಗೆ (ಗ್ರಾಮ) 
(ಹೋಬಳಿಯಾಗಿದೆ) | 


ಸಿರಾ ತಾಲ್ಲೂಕು 
1) ಸಿರಾ | 
(ತಾಲ್ಲೂಕು ಕೇಂದ್ರ) 
12) ಬರೆಗೂರು (ಗ್ರಾಮ) 


2) ಹುಳಿಯಾರು 
(ಹೋಬಳಿಯಾಗಿದೆ) 
3) ಶೆಟ್ಟಿಕೆರೆ (ಹೋಬಳಿ) 
ಈ ವಿಜಯನಗರ ಕಾಲದ ಸೀಮೆಗಳ ವ್ಯಾಪ್ತಿಯನ್ನು ಸೂಕ್ಸವಾಗಿ ಅವಲೋಕಿಸಿ ' 
ದಾಗ ಅವುಗಳನ್ನು ಈ ಪ್ರದೇಶದಲ್ಲಿ ಉಲ್ಲೇಖವಾಗಿರುವ ಎರಡೊ ವೇಂಠೆಗಳಿಗೂ, 
ಅದರ ವ್ಯಾಪ್ತಿಯನ್ನು ವಿದ್ವಾಂಸರು ಗುರ್ತಿಸಿರುವ ಪ್ರಕಾರ ಹಂಚಬಹುದಾಗಿದೆ:' ಉದಾ 
ಹರಣೆಗೆ ಮಗರನಾಡು ವೇಂಕೆಗೆ ಹೊಂನವಳ್ಳಿ, ನೊಣವಿನಕೆರೆ, ಕಂದಿಕೆರೆ; ಹುಳಿಯಾರು 
ಸಂಪಿಗೆ; ಬೂದಿಹಾಳು' ಸೀಮೆಗಳೂ ಮರುಗಲೆನಾಡು ವೇಂಠೆಗೆ, ತುಮಕೂರು, 
ಗೂಳೂರು ಶೂರಗಿರಿ, ಮಿಡಿಗೇಶಿ, ಬಿದುರೆ, ಕೊರಟಗೆರೆ, ಕೋಳಾಲ, ` ಯಲಿಯೂರು 
ಸೀಮೆಗಳು ಅಂತರ್ಗತವಾಗಿರಬಹುದು. ಸಿರಾ, ಬರಗೂರು ನಿಡುಗಲ್‌ ಸೀಮೆಗಳು 
ರಾಯದುರ್ಗ ವೇಂಠೆಗೂ ಸೇರಿರಬಹುದು ಎನ್ನಬಹುದು: ಮಗರನಾಡು ವೇಂಠೆಯ 
ವ್ಯಾಪ್ತಿ ಹೆಚ್ಚಿರುವುದರಿಂದ ಅದಕ್ಕೆ ಇನ್ನೂ ಹೆಚ್ಚು ಬೇರೆ ಪ್ರದೇಶದ ಸೀಮೆಗಳು ಸೇರಿವೆ: 
ಒಟ್ಟಿನಲ್ಲಿ ಹೇಳುವುದಾದರೆ ತುಮಕೂರು ಪ್ರದೇಶದಲ್ಲಿ, ವಿಜಯನಗರ 
ಕಾಲಾವಧಿಯಲ್ಲಿ ಉಲ್ಲೇಖಗೊಂಡಿರುವ ಸೀಮೆ ಎಂಬ ಪದವು ಅವರ ಆಡಳಿತ 


ತುಮಕೂರು ಪ್ರದೇಶದ ವಿಜಯನಗರ ಕಾಲದ ಆಡಳಿತ ವಿಭಾಗಗಳು ೧೨೯ 


ವಿಭಾಗಕ್ಕೆ ಪ್ರಯೋಗವಾದ ಪದವಾಗಿದ್ದು ಅದು ಈ ಪ್ರದೇಶದ. ಶಾಸನಗಳಲ್ಲಿ 1400ರ 
ನಂತರ ಕಾಣಿಸಿಕೊಂಡಿದೆ. ಈ ಪ್ರದೇಶದ 1400ರ ಹಿಂದಿನ ಕೇವಲ ಎರಡು ಶಾಸನಗಳಲ್ಲಿ 
ಉಲ್ಲೇಖವಾದ ಈ ಪದವನ್ನು ಎಲ್ಲೆ ಎಂಬ ಅರ್ಥದಲ್ಲಿ ಪ್ರಯೋಗಿಸಲಾಗಿದೆ. 
ಸ್ಥಳ 

ವೇಂಠೆ ಮತ್ತು ಸೀಮೆನಾಡು ಅಲ್ಲದೆ ಈ ಪ್ರದೇಶದ ಶಾಸನಗಳು ಇನ್ನೊಂದು 
ಆಡಳಿತ ವಿಭಾಗವಾದ ಸ್ಥಳವನ್ನು ಕೂಡ ಉಲ್ಲೇಖಿಸಿವೆ. ಸ್ಥಳವೆಂದರೆ ಅನೇಕ ಗ್ರಾಮಗಳ 
ಸಮೂಹ. ಒಂದು ಸ್ಥಳೆದಲ್ಲಿ ಏಳರಿಂದ ಐವತ್ತೇಳು ಗ್ರಾಮಗಳು ಇರುವವು ಎಂದು 
ಹೇಳಲಾಗಿದೆ. ಆದರೆ ಸಾಮಾನ್ಯವಾಗಿ ಏಳರಿಂದ ಎಂಟು ಗ್ರಾಮಗಳನ್ನು ಒಳಗೊಂಡಿರುವ 
ಆಡಳಿತ ವಿಭಾಗವನ್ನು ಸ್ಥಳವೆನ್ನಬಹುದು.' ಇದೊಂದು ಪ್ರದೇಶವಾಚಕ ಪದವಾಗಿದ್ದು, 
ತಮಿಳುನಾಡಿನಲ್ಲಿ ಪೆರ್ರು ಎಂದರೆ ಕನ್ನಡದಲ್ಲಿ ಸ್ಥಳ ಎನ್ನಲಾಗಿದೆ. ಈ ಪ್ರದೇಶದ 
ಶಾಸನಗಳನ್ನು ಪರಿಶೀಲಿಸಿದರೆ ಅನೇಕ ಸ್ಥಳಗಳನ್ನು ಗುರ್ತಿಸಬಹುದು. ಅವುಗಳನ್ನು 
ಪಟ್ಟಿಯಲ್ಲಿ ಹೀಗೆ ಸಂಗ್ರಹಿಸಬಹುದು. 


ಕ್ರ.ಸಂ. ಸ್ಥಳದ ಹೆಸರು ಕಾಲ ಶಾಸನ ಸಂಖ್ಯೆ 


1. ಹೆರೂರುಸ್ಥಳ ಕ್ರಿ.ಶ. 1381 ಎಕ 12 ಕುಣಿಗಲ್‌ 43 
2. ತುರುವೇಕೆರೆ ಸ್ಥಳ ಕ್ರಿ.ಶ. 1388 ಎಕ 12 ತಿಪಟೂರು 9 
3.  ಬಿಜಾವರದ ಸ್ಥಳ ಕ್ರಿ.ಶ. 1418 ಎಕ 12 ಮಧುಗಿರಿ 20 
4. ಹೊಂನವಳಿಯಸ್ಥಳ ' ಕ್ರಿ.ಶ.1437 ಎಕ 12 ತಿಪಟೂರು 137 
5. ಕಂದಿಕೆರೆ ಸ್ತಳ | ಕ್ರಿ.ಶ. 1590 ಎಕ 12 ಚಿ.ನಾ.ಹಳ್ಳಿ 
103. 
ಕ್ರಿ.ಶ. 1763 ಪಿಕ 12 ಚಿ.ನಾ.ಹಳ್ಳಿ 45 

6. ಯೆಲೆಯೂರ ಸ್ವಳ ಕ್ರಿ.ಶ. 15 ಎಕ 12 ಕುಣಿಗಲ್‌ 25 
7. ನಾಡರಕಟ 

(ನಾಗರಘಟ್ಟ) ಸ್ತಳ ಕ್ರಿಶ. 1515 ಎಕ 12 ತಿಪಟೂರು 50 
8.  ತಯಿಲಗೆರೆಯ ಸ್ಥಳ ಕ್ರಿ.ಶ. 1554 ಎಕ 12 ಪಾವಗಡ 39 
9. ಬಜಗೂರಸ್ಥಳೆ ಕ್ರಿ.ಶ. 15861 ಎಕ 12 ತಿಪಟೂರು 53 
10. ತುಮಕೂರು ಸ್ಥಳ ಕ್ರಿ.ಶ. 15863 ಎಕ 12 ತುಮಕೂರು 44 
11. ಆನೆಬಿದ್ದಜರಿ ಸ್ಥಳ ಕ್ರಿ.ಶ. 1571 ಎಕ 12 ತುಮಕೂರು 1 


೧೩೦ ವಿಜಯನಗರ ಅಧ್ಯಯನ ೧೩ 


ಕ್ರಿ.ಶ. .1699 ಎಕ12 ತುಮಕೂರು45 
"2. Aಸೀರ್ಕದಸ್ಥಳ ಕ್ರಿಶ. 1591 ' ಎಕ'12 ಶಿರಾ 92 
13.-  ಯಲೆಯೂರು ಸ್ಥಳ ಕ್ರಿ.ಶ. 1591 ಎಕ 12ಶಿರಾ92 
14.  ಬುಕ್ಕಪಟ್ನದ ಸ್ಥಳ ಕ್ರಿಶ. 1591 ಎಕ 12ಶಿರಾ1 
15. ಕೊರಟಗೆರೆ ಸ್ಥಳ ಕ್ರಿ.ಶ. 1656 ಎಕ 12ಮಧುಗಿರಿ 31 
16.  ಅಮ್ರಂತೂರ ಸ್ಥಳ ಕ್ರಿ.ಶ. 163 ಎಕ 12 ಕುಣಿಗಲ್‌ 33 
17. ಕುಣಿಗಲ್‌ ಸ್ಥಳ ಕ್ರಿ.ಶ. 1665 ಎಕ 12ಕುಣಿಗಲ್‌ 46 
18.  ಕೊತ್ತಂಗೆರೆ ಸ್ಥಳ ಕ್ರಿ.ಶ. 1671 ಎಕ 12ಕುಣಿಗಲ್‌ 4 
19. ಹುಲಿಯೂರು ದುರ್ಗ ಸ್ಥಳ ಕ್ರಿ.ಶ. 17655 ಎಕ 12 ಕುಣಿಗಲ್‌ 36 
20. ಹೊಸೂರು ಸ್ಥಳ ಕ್ರಿ.ಶ. 1773 ಎಕ 12ಶಿರಾ62 
21.  ಬೂದಿಹಾಳು ಕ್ರಿ.ಶ. 1747 ಎಕ 16 ಚಿ.ನಾ.ಹಳ್ಳಿ 94 


ಹೀಗೆ ಈ ಪ್ರದೇಶದಲ್ಲಿ ಒಟ್ಟು 20 ಸ್ಥಳಗಳನ್ನು ಶಾಸನಗಳ ಸಹಾಯದಿಂದ 
ಗುರ್ತಿಸಬಹುದು. ಆದರೆ ಈ ಆಡಳಿತ ಘಟಕಗಳ ಸ್ಥಾನಮಾನ ಮತ್ತು ವ್ಯಾಪ್ತಿಯಲ್ಲಿ 
ಬದಲಾವಣೆಯಾಗಿರುವುದು ಸೀಮೆಯ ಪಟ್ಟಿಯನ್ನು ಸ್ಥಳದ ಪಟ್ಟಿಯ ಜೊತೆ ಹೋಲಿಸಿ 
ನೋಡಿದರೆ ಗೊತ್ತಾಗುತ್ತದೆ. ಉದಾಹರಣೆಗೆ ಬದಲಾವಣೆಗೊಂಡ ಆಡಳಿತ ಘಟಕಗಳು 
ಹೀಗಿವೆ: ತುಮಕೂರು ಕ್ರಿ.ಶ. 1554 ರಲ್ಲಿ ಸೀಮೆಯಾಗಿದ್ದರೆ ಅದು 1563 ರಲ್ಲಿ 
ಸ್ಥಳವಾಯಿತು. ಅದೇ ರೀತಿ ಕಂದಿಕೆರೆ 1534ರಲ್ಲಿ ಸೀಮೆಯಾಗಿದ್ದುದು 1590 ರಲ್ಲಿ 
ಸ್ಥಳವಾಗಿಯೂ, ಬೂದಿಹಾಳು ಕ್ರಿ.ಶ. 1525ರಲ್ಲಿ ಸೀಮೆಯಾಗಿದ್ದುದು ಕ್ರಿ.ಶ.1747 
ರಲ್ಲಿ ಸ್ಥಳವಾಗಿ ಬದಲಾದುದು ಶಾಸನಗಳಿಂದ ತಿಳಿಯುತ್ತದೆ. ಆದುದರಿಂದ ಮೊದಲು 
ಸೀಮೆಯಾದ ಕೇಂದ್ರಗಳು ಕೆಲ ಕಾಲಾ ನಂತರ ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡ 
ಮೇಲೆ ವಿಜಯನಗರದವರು ಅವುಗಳನ್ನು ಸ್ಥಳದ ಸ್ಥಾನಮಾನಕ್ಕೆ ಇಳಿಸಿದರೆನ್ನಬಹುದು. 
ಹಾಗೆಯೇ ಕೆಲವು ಸ್ಥಳಗಳು ತಮ್ಮ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿಕೊಂಡಾಗ ಅವು 
ಸೀಮೆಯ ಸ್ಥಾನಮಾನವನ್ನು ಪಡೆದುಕೊಂಡಿವೆ. 
ಉದಾಹರಣೆಗೆ | | 
1)  ಯಲೆಯೂರು ಕ್ರಿ.ಶ. 1515ರಲ್ಲಿ ಸ್ಥಳವಾಗಿದ್ದುದು ಕ್ರಿ.ಶ. 1525 ರಲ್ಲಿ 
ಸೀಮೆಯಾಗಿಯೂ | 


2) ಹೊಂನವಳ್ಳಿಯು ಕ್ರಿ.ಶ. 1437ರಲ್ಲಿ ಸ್ಥಳವಾಗಿದುದ್ದು 1548 ರಲ್ಲಿ 
ಸೀಮೆಯಾಗಿಯೂ, | 


ತುಮಕೂರು ಪ್ರದೇಶದ ವಿಜಯನಗರ ಕಾಲದ ಆಡಳಿತ ವಿಭಾಗಗಳು ೧೩೧ 


3) 


4) 
೨) 


ಸಂಪಿಗೆಯು ಕ್ರಿ.ಶ. 1336ರಲ್ಲಿ ಸ್ಥಳವಾಗಿದ್ದು, ಕ್ರಿ.ಶ. 1550 ರಲ್ಲಿ 
ಸೀಮೆಯಾಗಿಯೂ 


ಸಿರಾವು 1591ರಲ್ಲಿ ಸ್ಥಳವಾಗಿದ್ದರೆ 1622 ರಲ್ಲಿ ಸೀಮೆಯಾಗಿಯೂ 


1656ರಲ್ಲಿ ಸ್ಥಳವಾಗಿದ್ದ ಕೊರಟಗೆರೆ 1681ರಲ್ಲಿ ಸೀಮೆಯಾಗಿಯೂ 
ಬದಲಾದವು. 


ಒಟ್ಟಾರೆ ಹೇಳುವುದಾದರೆ ವಿಜಯನಗರದ ಚಕ್ರವರ್ತಿಗಳು ಕೆಳೆಸ್ತರಗಳಲ್ಲಿಯೂ 


ಆಡಳಿತದ ವಿಭಾಗಗಳನ್ನು ಅನುಕೂಲಕ್ಕೆ ತಕ್ಕಂತೆ ಪುನರ್‌ ವಿಂಗಡಣೆ ಮಾಡುತ್ತಿದ್ದರೆಂದು 
ಹೇಳಬಹುದು. ಗ್ರಾಮವೇ ಆಡಳಿತ ವಿಭಾಗದ ಕೊನೆಯ ಹಂತವಾಗಿತ್ತು. 


ಒಟ್ಟಿನಲ್ಲಿ ತುಮಕೂರು ಪ್ರದೇಶದ ವಿಜಯನಗರ ಕಾಲದ ಆಡಳಿತ ವಿಭಾಗಗಳಿಂದ 


ಹೊರಹೊಮ್ಮುವ ಅಂಶಗಳು ಹೀಗಿವೆ: 


1) 


2) 


3) 


4) 


೨) 


ವಿಜಯನಗರಪೂರ್ವಕಾಲದ ಪ್ರಾಂತೀಯ ವ್ಯವಸ್ಥೆಯಾದ ನಾಡು, ಸೀಮೆ 
ಎಂಬುದು ವಿಜಯನಗರದ ಸರ್ಕಾರದಲ್ಲೂ ಮುಂದುವರಿದಿರುವುದು 
ಕಂಡುಬರುತ್ತದೆ. 

ಈ ಪ್ರದೇಶದಲ್ಲಿ ದೇಶ, ವೇಂಠೆ, ನಾಡು, ಸೀಮೆ, ಸ್ಥಳ ಮತ್ತು ಗ್ರಾಮ ' 
ಎಂಬ ಆಡಳಿತ ವಿಭಾಗಗಳು ಕಂಡುಬಂದಿವೆ. | 

ದೇಶ, ವೇಂದೆ, ರಾಜ್ಯ ಮೇಲ್‌ಸ್ತರದ ಆಡಳಿತ ವಿಭಾಗಗಳಾದರೆ ನಾಡು/ 
ಸೀಮೆ, ಸ್ಥಳ, ಗ್ರಾಮ ಕೆಳಸ್ತರದ ಆಡಳಿತ ವಿಭಾಗಗಳಾಗಿವೆ. 
ವಿಜಯನಗರದರಸರು ಆಡಳಿತದ ಅನುಕೂಲಕ್ಕೆ ತಕ್ಕಂತೆ ವಿಭಾಗಗಳನ್ನು 
ಪುನರ್‌ ರಚಿಸುತ್ತಿದ್ದಾರೆಂದು & ಪ್ರದೇಶಗಳಲ್ಲಿನ ಶಾಸನಗಳಿಂದ ಹೇಳ 
ಬಹುದು. 


ಹಳೆಯ ಆಡಳಿತ ವಿಭಾಗದ ನಾಡು ಎಂಬ ಹೆಸರು ಹೊಸ ವಿಭಾಗದ ಜೊತೆ 
ಸೇರಿಕೊಂಡು ಅದೂ ಕೂಡ ಆ ಕಾಲದ ಆಡಳಿತ ವಿಭಾಗದ ಹೆಸರೆಂಬ 
ಭಾವನೆಯನ್ನು ಮೂಡಿಸುತ್ತದೆ. ಆದರೆ ಹಳೆಯ ಪ್ರಾಂತೀಯ ಹೆಸರುಗಳು 
ಕೇವಲ ಅಂದಿನ ಸಾಮಾಜಿಕ ಸನ್ನಿವೇಶದಲ್ಲಿ ಭೌಗೋಳಿಕವಾಗಿ ಉಳಿದಿರು 
ವಂತಹವುಗಳೇ ಹೊರತು ಅವು ವಿಜಯನಗರ ಆಡಳಿತಕ್ಕೆ ಮುಖ್ಯವಾದವು 
ಗಳಾಗಿರಲಿಲ್ಲ ಎನ್ನಬಹುದು. 


೧೩೨ 


1) 


2) 


3) 
4) 
5) 


6) 


1) 
8) 


9). 
10) 


11) 


12) 


13 
14) 
15) 
16) 


ವಿಜಯನಗರ ಅಧ್ಯಯನ ೧೩ 


ಅಡಿ ಟಿಪ್ಪಣಿಗಳು 


ಕಲಬುರ್ಗಿ ಎಂ.ಎಂ. (ಸಂ) - ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು ಪು. 


203 ಪ್ರಸಾರಾಂಗ, ಕನ್ನಡ ವಿ.ವಿ., ಹಂಪೆ, 1999. 


George Buhler (Tr.)- The Laws of Manu- Sacred book of the Eart 
25, 7-5, 115 p. 234. 


ಎ.ಕ. 16 ಚಿಕ್ಕನಾಯಕನಹಳ್ಳಿ 53 ಎಂ.ಎ.ಆರ್‌. 1918 ಪು. 54 
ಎ.ಕ. 12 ತುಮಕೂರು 11 ಕ್ರಿ.ಶ. 1426 

ಎ.ಕ. 12 ಚಿಕ್ಕನಾಯಕನಹಳ್ಳಿ 6 ಕ್ರಿ.ಶ. 1556 

ಎ.ಕ. 12 ಚಿಕ್ಕನಾಯಕನಹಳ್ಳಿ 39 ಕ್ರಿ.ಶ. 1559 

ಎ.ಕ. 12 ಶಿರಾ 54 ಕ್ರಿ.ಶ. 1626 

ಎ.ಕ. 12 ಚಿಕ್ಕನಾಯಕನಹಳ್ಳಿ ಕ್ರಿ.ಶ. 1636 

ಎ.ಕ. 12 ತುಮಕೂರು 1,9, 28 

ಎ.ಕೆ. 12 ಚಿಕ್ಕನಾಯಕನಹಳ್ಳಿ 18 

ಅದೇ 30 


ವೆಂಕಟರತ್ನಂ ಎ.ವಿ. - ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ, ಪು. 
22 | 


ಎ.ಕ. 12 ಚಿಕ್ಕನಾಯಕನಹಳ್ಳಿ 6 ಕ್ರಿ.ಶ. 1556 
ಎ.ಕ. 11 ಹೊಳಲ್ಕೆರೆ 125, ಕಲ್ಲಕೆರೆ 1535 
ಎ.ಕ. 12 ಚಿಕ್ಕನಾಯಕನಹಳ್ಳಿ 5. ಕ್ರಿ.ಶ. 1535 


ಡಾ. ಡಿ.ಎನ್‌.ಯೋಗೀಶ್ವರಪ್ಪ - ಹಾಗಲವಾಡಿ ನಾಯಕರು - ಪು. 67, ಪ್ರಸಾರಾಂಗ 
ಕನ್ನಡ ವಿ.ವಿ. ಹಂಪೆ, 1999. 


ತುಮಕೂರು ಪ್ರದೇಶದ ವಿಜಯನಗರ ಕಾಲದ ಆಡಳಿತ ವಿಭಾಗಗಳು ೧೩೩ 
ವಿಜಯನಗರ ಕಾಲದ ತುಮಕೂರು ಪ್ರದೇಶದ ಸೀಮೆಗಳು 


[Sy — 
- © 
. . 


NN ae 


ತುಮಕೂರು ಸೀಮೆ 
ಗೂಳೊರ ಸೀಮೆ 
ಮಿಡಿಗೇಶಿ ಸೀಮೆ ' 
ನಿಡಗಲ್‌ ಸೀಮೆ 
ರಾಮನಾಯ್ಕನಹಳ್ಳಿ ಸೀಮೆ 
ಬಿದುರೆಯ ಸೀಮೆ 
ನೊಣಬನಕೆರೆ ಸೀಮೆ 
ಯಲೆಯೂರ ಸೀಮೆ 
ಶೆಟ್ಟಿಕೆರೆ ಸೀಮೆ 
ಕಂದಿಕೆರೆ ಸೀಮೆ 
ಕೋಳಾಲ ಸೀಮೆ 


ಹೊಂನವಳಿ ಸೀಮೆ 
(ಹೊನ್ನವಳ್ಳಿ) 

ಸಂಪಗೆಯ ಸೀಮೆ (ಸಂಪಿಗೆ) 
ಹುಳೇರು ಸೀಮೆ 
(ಹುಳಿಯಾರು) 
ದೇವಣಶೀರ್ಕದ ಸೀಮೆ (ಸಿರಾ) 
ಬರಗೂರು ಸೀಮೆ 
ಕೊರಟಗೆರೆ ಸೀಮೆ 
ಶೂರಗಿರಿ ಸೀಮೆ 
(ದೇವರಾಯನದುರ್ಗ) 
ಬೂದಿಹಾಳು ಸೀಮೆ 


೧೩೪ 


ವಿಜಯನಗರ ಅಧ್ಯಯನ ೧೩ 


ವಿಜಯನಗರ ಕಾಲದ ತುಮಕೂರು ಪ ಪ್ರದೇಶದ ಸೀಮೇಗಳು 


ಹರೂರು ಸ್ಪ 
ತುರುವೇಕೆರೆ ಸ್ಥಳ 
ಬಿಜಾವರದ ಸ್ಥಳ 
ಹೊಂನವಳಿಯ ಸ್ಥಳ 
ಕಂದಿಕೆರೆ ಸ್ಥಳ 
ಯೆಲೆಯೂರ ಸ್ಥಳ 
ನಾಡರಕಟ (ನಾಗರಘಟ್ಟ) 
ತೆಯಿಲಗೆರೆಯ ಸ್ಥಳ 
ಬಜಗೂರ ಸ್ಥಳ 
ತುಮಕೂರು ಸ್ಥಳ 
ಆನೆಬಿದ್ದಜರಿ ಸ್ಥಳ 


ip 
13. 
14. 
ite 
16. 
io 
18. 
|: 
20. 
Sat 


ಸೀರ್ಕದ ಸ್ಥಳ 
ಯೆಲೆಯೂರ ಸ್ಥಳ 
ಬುಕ್ಕಪಟ್ಟದ ಸ್ಥಳ 
ಕೊರಟಗೆರೆ ಸ್ಥಳ 
ಅಮ್ರಂತೂರ ಸ್ಥಳ 
ಕುಣಿಗಲ್‌ ಸ್ಥಳ 

ಕೊತ್ತಂಗೆರೆ ಸ್ಥಳ 
ಹುಲಿಯೂರು ದುರ್ಗ ಸ್ಥಳ 
ಹೊಸೂರು ಸ್ಥಳ | 


ಬೂದಿಹಾಳು ಸ್ಥ ಛ 


೧೮. ವಿಜಯನಗರ ಸಾಮ್ರಾಜ್ಯದ ಆಡಳಿತ ಘಟಕಗಳಲ್ಲಿ 
"ವಳಿತ'ದ ಸ್ಥಾನ - ಒಂದು ಪರಿಶೀಲನೆ 


ಡಾ. ಕೃಷ್ಣಮೂರ್ತಿ 


ದಕ್ಷಿಣ ಭಾರತದ ಬಹುಭಾಗವನ್ನು ಒಳಗೊಂಡಿದ್ದ ವಿಜಯನಗರ ಸಾಮ್ರಾಜ್ಯವು ಅನೇಕ 
ರಾಜ್ಯ ಮಹಾರಾಜ್ಕಗಳಿಂದ ಕೂಡಿದ್ದಿತು. ಅಂತಹ ರಾಜ್ಮಗಳನ್ನು ಆಡಳಿತಾತ್ಮಕವಾಗಿ 
ಅನೇಕ ಉಪ ವಿಭಾಗಗಳಾಗಿ ಅವರು ವಿಂಗಡಿಸಿದ್ದರು. ಅಂತಹ ಉಪ ವಿಭಾಗ ಗಳಲ್ಲಿ 
ನಾಡು, ಸ್ಹಳೆ ಮತ್ತು ಗ್ರಾಮ ಎಂಬುವು ನಿರ್ವಿವಾದವಾಗಿ ನಿರ್ದಿಷ್ಟ ಆಡಳಿತ ಘಟಕಗಳಾಗಿ 
ದ್ದವು. ಇವುಗಳಲ್ಲಿ "ನಾಡು', ಎಂಬುದಕ್ಕೆ ಪರ್ಯಾಯವಾಗಿ ಹಾಗೂ ಜೊತೆ ಜೊತೆಯಲ್ಲೇ 
“ಸೀಮೆ' ಎಂಬುದು ಅನಂತರದ ಕಾಲದಲ್ಲಿ ಬಳಕೆಯಾಗಿರುವುದು ಕಂಡುಬರುತ್ತದೆ. 
ಈ ನಿರ್ದಿಷ್ಟ ಘಟಕಗಳ ಜೊತೆ ಜೊತೆಗೇ ವೇಂಠೆ, ಮಾಗಣಿ, ಪಟ್ಟಡಿ, ಚಾವಡಿ, 
ಹೋಬಳಿ ಎಂಬುವ ವಿಭಿನ್ನ ಆಡಳಿತ ಘಟಕ ಸೂಚಕಗಳೊಂದಿಗೆ "ವಳಿತ' ಎಂಬುದೂ : 
ಬಳಕೆಯಾಗಿದ್ದು, ವಿಶಿಷ್ಟವಾದುದಾಗಿದೆ. ಪ್ರಸ್ತುತ ವಿಜಯನಗರ ಸಾಮ್ರಾಜ್ಯದ ಆಡಳಿತ 
ಘಟಕಗಳಲ್ಲಿಈ "ವಳಿತ' ಎಂಬುದರ ಸ್ಥಾನ-ಮಾನ ಏನು? ಎಂಬುದನ್ನು ಪರಿಶೀಲಿಸು 
ವುದು ಈ ಸಂಪ್ರಬಂಧದ ಆಶಯ. 

ವಿಜಯನಗರ ಅರಸರ ಶಾಸನಗಳಲ್ಲಿ "ವಳಿತ'ದ ಪ್ರಸ್ತಾಪವಿರುವ ಪ್ರಾಚೀನತಮ 
ಉಲ್ಲೇಖ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಚಂದಾಪುರದ ಕ್ರಿ.ಶ. 1359ರ ಶಾಸನ 
ಗಳಲ್ಲಿ ಕಂಡುಬರುತ್ತದೆ. ಅದರ ಪ್ರಕಾರ ಚೇರಮಾನಹಳ್ಳಿ-ಚಂದ್ರಾಪುರ-ಚಂದಾ ಪುರ 
ಗ್ರಾಮವು ಹೊಯ್ಬಿಸಣನಾಡ ವಳಿತಕ್ಕೆ ಸೇರಿದ ತಗರೆನಾಡಿನ ಸ್ಥಳವಾಗಿದ್ದಿತು. 
ಅರ್ವಾಚೀನ ಉಲ್ಲೇಖ; ಕ್ರಿ.ಶ. 1780 ರದ್ದಾಗಿದ್ದು, ಹಸ್ತಿನಾವತಿ ವಳಿತದ ಪಾಂಡ್ಕ 
ನಾಡಿನ ಕೋಗಳಿವೇಂಡೆಯ ಕೊಟ್ಟೂರು ಸೀಮೆ ಎಂಬುದಾಗಿದೆ. ಹಾಗಾಗಿ ವಿಜಯನಗರ 
ಸಾಮ್ರಾಜ್ಯದ ಆರಂಭ ಕಾಲದಿಂದ ಅವರ ವಂಶೀಯರ ಅಂತಿಮ ಆಳ್ವಿಕೆಯವರೆಗೂ 
"ವಳಿತ'ಗಳನ್ನು ಒಳಗೊಂಡ ಆಡಳಿತಾತ್ಮಕ ವಿಭಾಗಗಳು ಪ್ರಚಲಿತವಿದ್ದವು ಎಂಬುದು 
ಖಚಿತವಾಗುತ್ತದೆ. 

ನಿಘಂಟುಗಳಲ್ಲಿ "ವಳಿತ' ಎಂಬುದಕ್ಕೆ ಸುತ್ತುವರಿಯಲ್ಪಟ್ಟ, ಸುತ್ತುಗಟ್ಟಲ್ಪಟ್ಟ, 
ಹೊರಳಿದ, ತಿರುಗಿದ, ಕೊಂಕಿದ ಎಂಬುದ ಅರ್ಥಗಳೊಂದಿಗೆ ಅಧೀನ, ಅಂಕೆ, ವಶ, 
ಅಧಿಕಾರ, ಆಳ್ವಿಕೆ, ಭುವಿ, ರಾಜ್ಯ ಎಂಬರ್ಥಗಳೂ, ಹಾಗೇ ಸಂಸ್ಥಾನದ ಪೂರ್ಣ ಹಕ್ಕನ್ನು 


೧೩೬ | ವಿಜಯನಗರ ಅಧ್ಯಯನ ೧೩ 


ಪಡೆಯದಿದ್ದರೂ ವ್ಯವಸ್ಥಿತವಾಗಿರುವ ದೇಶ ವಿಭಾಗ; ಅಧೀನ ಪ್ರಾಂತ ಎಂಬರ್ಥಗಳನ್ನು 
ನೀಡಲಾಗಿದೆ. ಆದರೆ ವಿಜಯನಗರದ ಅರಸರ ಶಾಸನಗಳಲ್ಲಿ ಈ "ವಳಿತ' ಎಂಬುದು 
ಕಾಲಾನುಕ್ರಮದಲ್ಲಿ ಹೇಗೆ ಉಕ್ತವಾಗಿದೆ ಎಂಬುದನ್ನು ಗಮನಿಸಬೇಕಾದ ಅಗತ್ಮವಿದೆ: 
ಶಾಸನದ ಕಾಲ ಶಾಸನ ದೊರೆತ ಸ್ಥಳ ತಾಲೂಕು ಜಿಲ್ಲೆ ವಿವರ ಮತ್ತು ಆಕರ 
1. 1359. ಚಂದಾಪುರ ಬೇಲೂರು ಹಾಸನ ಹೊಯ್ಸಣನಾಡ 
ವಳಿತಕ್ಕೆ ಸಲುವ 
ತಗರೆನಾಡಿನ 
ಚೇರಮಾನಹಳ್ಳಿ- 
ಚಂದ್ರಾಪುರ- 
MAR 1936, 
No. 24 


2. 1385 ಬನ್ನೇರುಘಟ್ಟ ಆನೇಕಲ್‌ ಬೆಂಗಳೂರು ಕಾಮನೂರು ವಳಿತದ 

| | ರಾಮರಹಳ್ಳಿ ಸ್ಥಳದ 
ಬನಮಂಗಲ ಗ್ರಾಮ - 

| A IX, AN 81 
3. ೧೩೯೭ ಕೊಣಗಲಪುರ ಚಾಮರಾಜ ಚಾಮರಾಜ ವುಮಂತ್ತೂ ರ 
ನಗರ ನಗರ ವಳಿತವಾದ 

ಕೊಣಗಾಲಪುರ 
ನಾರಾಯಣಪುರವೆಂಬ 
ಅಗ್ರಹಾರ- EC. 
XIV, C4 268 

4. 1402 ಗೌರಿ ಕಾದಲವೇಣಿ ಗೌರಿ ಚಿಕ್ಕಬಳ್ಳಾಪುರ 

ಬಿದನೂರು ಬಿದನೂರು 
| ಘನಗಿರಿ ದೇಶ 

ಬಿದಲೂರು ವಳಿತ 
ಪಿನಾಕಿನಿ ದಂಡೆಯ 
ಮೇಲಿನ ಕಾದಲವೇಣಿ 
ಗ್ರಾಮ -EC X, Gd 
2 & Gd 56 

೨. 1419೨ ರಾಜಬವನಹಳ್ಳಿ ಹರಪನಹಳ್ಳಿ ದಾವಣಗೆರೆ ಪಾಂಡ್ಮನಾಡಿನ 
ನೊಣಬನ ಅರಸೀಕೆರೆ, 
ವಳಿತ 


ವಿಜಯನಗರ ಸಾಮ್ರಾಜ್ಯದ ಆಡಳಿತ ಘಟಕಗಳಲ್ಲಿ "ವಳಿತ'ದ ಸ್ತಾನ ೧೩೭ 


6. 1450 ನಿಂಬಾಪುರ ಹೊಸಪೇಟೆ ಬಳ್ಳಾರಿ 


7. 1498 


8. 1505 


9. 1506 


10.1523 


11.1524 


ರುದ್ರಪಾದ 


ಕದಿರಾಂಪುರ 


ಕುರಿಕುಪ್ಪೆ 


ಕಡಿರಾಂಪುರ 


ಮೂಡಗೆರೆ 


ಬಳ್ಳಾರಿ 


ಮಧುಗಿರಿ 


ಹೊಸಪೇಟೆ ಬಳಾರಿ 


ಹೊಸಪೇಟೆ ಬಳ್ಳಾರಿ 


ತುಮಕೂರು 


ಹಸ್ತಿನಾವತಿ 
ವಳಿತದಲ್ಲಿನ 


ಕಾರಿಯಹಳ್ಳಿ - SII 
IX, pt ii, No. 453 


ಚಿಕ್ಕಮಗಳೂರು ಆರಗದ ವಳಿತದ 


ಕಳಸ ಗ್ರಾಮ - EC 
VIL, Mg 86 
ಹಸ್ತಿನಾವತಿಯ 
ವಳಿತದ ಸ್ವಾಮ್ಮ 
ರುಂಭಾ ವೇಂಡೆಯರ 


ಕದಿರಾಂಬುರ 
-VPR 1984-87, 
Nx. 149. 


ಘನಶೈಲಪುರಿ ರಾಜ 
ಹರತಿಪುರ.... 
ಭಸ್ಮಾಂಗೀ ಶೈಲ 
ವಳಿತದ ಶಿವನಗಿರಿ 
ಗ್ರಾಮ -EC, XVI, 
Mi 131 
ಹಸ್ಹಾನವತಿಯ 
ವಳಿತದ ಸ್ವಾಮಿ 
ಆಯಿಂಬಾಡವಾದ 
ಹೊರನದಿಯ 
ವೇಂಠೆಯಕ್ಕೆ ಸಲುವ 
ಆನಂತಸೇತು- 
ಕುರಿಯಕುಪ್ಪೆ 
ಅಗ್ರಹಾರ -S1l, IX 
pt, 11, No. 514 
ಹಸ್ಸಿನಾವತಿ ವಳಿತ 
ಅರಕೆರೆವೇಂಟೆದ 
ಪ್ರತಾಪದೇವರಾಯ 
ಪುರ ಯರಗ್ಗುಡಿ - 


೧೩೮ 


WR EP 


[3S 


14.1533 


15s 


16.1540 


17.1542 


ವಿಜಯನಗರ ಅಧ್ಯಯನ ೧೩ 


ಗುಡಿಹಳ್ಳಿ ' ಹರಪನಹಳ್ಳಿ ದಾವಣಗೆರೆ 


ಮೊರಬ ಕೂಡಲಿಗಿ ಬಳ್ಳಾರಿ 


ಕವಿಶಾಸಂ. 11, ಹಂಪಿ 
523 

ಕೋಟೂರು ಸೀಮೆಯ 
ವೊಳಿತಕೆ ಸಲುವ: 
ನೋಣಬವರಸಿ ಕೆರೆ. - 
SIL, IX, pt. ii, No. 
ನ? 
ಪಾಂಡ್ಮನಾಡವಳಿತಕೆ 
ಸಲುವ ಮೊರಬ - 


"SII, IX pt ii, No. 


ನ 


ಪೆದ್ದತುಮಕೆಪಲ್ಲಿಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಬೇಲೂರ ಚಾವಡಿಯ 


ಮಳಲಿ ಹೊಸದುರ್ಗ ಚಿತ್ರದುರ್ಗ 


ಬಾಗೂರು ಹೊಸದುರ್ಗ ಚಿತ್ರದುರ್ಗ 


ಕೋಟಕಲ್ಲು ಆದೋನಿ ಕರ್ಮಾಲ್‌ 


ಬುರಡಕುಂಟಿ ಸೀಮೆ, 
ಕೊಯಿಕುರುಕಿ ಸ್ಥಳಕ್ಕೆ 
ಸಲುವ ಗಡಿದ 
ಸ್ಥಳವಳಿತದ 
ಸುನಿಕಿಪಲ್ಲಿ ಗ್ರಾಮ - 
EC. X, Bg 


ಹೊಯ್ಸಣ ರಾಜ್ಮ 


ಯಕ್ಕಟಿಯವಳಿತದ 
ನಿರುಗುಂದ ಸೀಮೆಯ 
ಇಮಾಂಬಿಕ ಸಮುದ್ರ ' 
-ಕೇದಗ್ಗೆರೆ-್ವEC. X1, 
Hk 132 
ಬಾಗೂರು 
ಸೀಮೆವಳಿತದ 
ಮದುವೆಯ ಸುಂಕ - 
EC. XI, Hk 111 
ಮೂಡನಾಡ 
ಹಸ್ಸಿನಾವತಿಗೆ ಸಲುವ 
ಆದವಾನಿ ವಳಿತ 


ವಿಜಯನಗರ ಸಾಮ್ರಾಜ್ಯದ ಆಡಳಿತ ಘಟಕಗಳಲ್ಲಿ “ವಳಿತ'ದ ಸ್ಥಾನ ೧೩೯ 


18.೧೫೪೭ 


19.1548 


20.1550 


21.133 


22, 132 


ಪುರ 


ನಕ್ಕರಹಾಳು 


ಬಾಗಳಿ 


ಬಾಗಳಿ 


ಕೃಷ್ಣಾ 


a 


3) 


ರ 


ಕುಷ್ಪಗಿ 


ಹಡಗಲಿ 


ಹರಪನಹಳ್ಳಿ ದಾವಣಗೆರೆ 


ಹರಪನಹಳ್ಳಿ ದಾವಣಗೆರೆ 


ಜಗಳೂರು 


'ಹಸ್ತಾನಾವತಿ ವಳತಿಕೆ 


ಸಲುವ ಕೆಳವಡಿ 
ನಾಡೊಳೆಗಣ 
ತಾವರೆಗೆರೆಗೆ ಸಲುವ 
ಪುರವೇಂಬ ಗ್ರಾಮ 

- ಕವಿಶಾಸಂ1, ಕುಷ್ಠಗಿ 
17 

ಕೋಗಳೆನಳಿಥದ 
ಕುಂಟೆನೂರ ಸೀಮೆ 
ವಳಗನ ನಗರೆಹಳ್ಳಿಗೆ- 
ನಗರೂರು-ಕವಿಶಾಸಂ 
I, ಹಡಗಲಿ 112 
ಕೊಟ್ಟೂರು ವಳಿತದ 
ಬಾಗಳಿ ಸೀಮೆ - SI, 
IX, pt, ii, No. 640 
ಹಸ್ತಾನವತಿಯ | 
ವಳಿತದ 
ಪಾಂಡ್ಮದನಾಡವಳ 


ಗಣ ಕೋಗಳಿಯ 


ವೇಂಡೆಯಕೆ ಸಲುವ 
ಕೊಟ್ಟೂರು 
ಸೀಮೆಯವೊಳಗಣ 
ಬಾಗುಳಿಯ ಗ್ರಾಮ 

- SII, IX pt, 1, No. 
641 

ದಾವಣಗೆರೆ 
ಹಸ್ತಿನಾವತಿ ವಳಿತದ 
ಪಾಂಡ್ಮನಾಡ ಉಚ್ಚಾಗಿ 
ವೇಂಡೆಯಕೆ ಸಲುವ 
ಬಿಳಿಚೇಡು ಸೀಮೆ 
ವೊಳಗಣ ಹೊಸಕೆರೆ - 


೧೪೦ ವಿಜಯನಗರ ಅಧ್ಯಯನ ೧೩ 
ಕೃಷ್ಣಸಮುದ್ರ- EC. 
XI, J624 
24.1556  ಸೋಮಸಮುದ್ರ ಬಳ್ಳಾರಿ ಬಳ್ಳಾರಿ ಹಸ್ತಿನಾವತಿ ವಳಿತದ 
ಮೂಗನಾಡ 
ವೇಂಡೆಯಕೆ ಸಲುವ 
ಕುಜುಗೋಡ ಸೀಮೆ 
ವಳೆಗಣ 
ಸೋಮಸಮುದ್ರ - 
ಕವಿಶಾಸಂ- 1, ಬಳ್ಳಾರಿ 
56 
25.1564 ಹಂಪಿ ಹೊಸಪೇಟೆ ಬಳ್ಳಾರಿ - ಆದವಾನಿಯ ವಳಿತಕೆ 
| ಸಲುವ ಕವಿತಾಳದ 
ಸೀಮೆಯ ವಳಗಣ 
ಯೀಚಲಹಾಳ ಗ್ರಾಮ 
- ಕವಿಶಾಸಂ- II, 
ಜ್‌ಫಿ 204. 
ರಸಿ ಉ.ಕನ್ನಡ ಹಸ್ತಿನಾವತಿಯ 
ವಳಿತಕೆ ಸಲುವ 
ಪಡುನಾಡ ಬನವಸೆಯ 
ಪಂನಿಚಾಸಿರದ 
ಚಂದ್ರಗುತ್ತಿಯ 
ವೇಂಟೆಯಕೆ ಸಲುವ 
ಜಡಿಯದ 
ಸೀಮೆಯೊಳಗಣ 
ವಂದಾನದಿ ತೀರ್ಥದ 
ವರದೀಕೊಪ - SIL, 
XX, No. 241]. 
271.1580 ಕೊಟ್ಟೂರು ಕೊಡ್ತಗಿ ಬಳ್ಳಾರಿ ಹಸ್ತಿನಾವತಿ ವಳಿತದ 
ಪಾಂಡ್ಮಗೌಡ 
ಕೊಗಳಿಯ 
ವೇಂಠೆಯಾಕೆ ಸಲುವ 


26.1571 ಬನವಾಸಿ 


ನಿಂ 


ವಿಜಯನಗರ ಸಾಮ್ರಾಜ್ಕದ ಆಡಳಿತ ಘಟಕಗಳಲ್ಲಿ "ವಳಿತ'ದ ಸ್ವಾನ ೧೪೧ 


28. 1614 ಆನೇಕಲ್‌ 
(ತಾಮ್ರ ಶಾಸನ) 


29.1644 ಮೈಸೂರು 
30.1656 ಕೊರಟಗೆರೆ 


ಆನೆಕಲ್‌ ಬೆಂಗಳೂರು 


ಹರಪನಹಳ್ಳಿ ದಾವಣಗೆರೆ 
ಕೊರಟಗೆರೆ ತುಮಕೂರು 


31.1659 ಬಸವನಹಳ್ಳಿ ಅರಕಲಗೂಡ ಹಾಸನ 


32.1675 ಬೇಲೂರು 


33.1699 ಶೀಬೀ 


ಬೇಲೂರು ಹಾಸನ 


ಅಗ್ರಹಾರ (ತಾಮ್ರ ಶಾಸನ) 


ಕೂಟೂರು 
ಸೀಮೆಯೊಳಗಣ.... - 
ಕವಿಶಾಸಂ- 1, 
ಕೂಡಲಗಿ 10. 
ಸಕೋಟೆ 
ಸೀಮೆಯ 
ಸಮೇತನಹಳ್ಳಿ 
ವಳಿತದ ಹಲಸಿಹಳ್ಳಿ... 


ಕೊರಟಗೆರೆವಳಿತ - 
EC. XIl 
ಬೇಲೂರು ಸೀಮೆಗೆ 
ಸೇರಿದ 
ಬಿಳುಹನಾಡವಳಿತ, 
ಅರಕಲಗೂಡು 
ಹೋಬಳಿಯ 
ಬಸವನಹಳ್ಳಿ, 
ಅಗ್ರಹಾರ - EC. V. 
AG 9. 

ಬೇಲೂರು ಸೀಮೆಯ 
ಲಕ್ಕುಂದನಾಡ ವಳಿತದ 
ಗುಮ್ಮನಹಳ್ಳಿ 

ಸಿರಾ ತುಮಕೂರು 
ಶೀರ್ಮದ 
ಶೀಮವಳಿತ್ತವಾದ 
ಹುಂಜನಾಳ ಸಮ್ಮತಿಗೆ 
ಕೂಡಿದ ಶೀಬೀ 
ಗ್ರಾಮಕ್ಕೆ ಸೇರಿದ 
ಚಿಕ್ಕಶೀಬಿ ಎಂಬ 
ಗ್ರಾಮ. -EC. XI, 
Si 96 


೧೪೨ ವಿಜಯನಗರ ಅಧ್ಯಯನ ೧೩ 


54.1758 ಬ್ರಾಹ್ಮಣಪುರ ಚನ್ನಪಟ್ಟಣ ರಾಮನಗರ ಹಸ್ತಿನಾಪುರಿ ದುರ್ಗದ 
ತಲಿಕೂಟೆ ಹೋಬಳಿ 
ವಳಿತದ ಬೂದಿನೆತ್ತ 
ಗ್ರಾಮ - MAR 
1925, No. 7. 

೨೨.1780 ಕೊಟ್ಟೂರು ಕೂಡಲಿಗಿ ಬಳ್ಳಾರಿ ಕೊಟ್ಟೂರು ಸೀಮೆಯ 
ಹಸ್ತಿನಾವತಿ ವಳಿತದ 
ಪಾಂಡ್ಮ ನಾಡಿನ 
ಕೋಗಳಿವೇಂಠೆ -S1, 
IX, pt ii, No. 685 

ಈ ಮೇಲಿನ ಉಲ್ಲೇಖಗಳನ್ನು ಪರಿಶೀಲಿಸಿದರೆ ಪ್ರಧಾನವಾಗಿ ವಿಜಯನಗರ 
ಅರಸರ ಆಡಳಿತ ಕ್ರಮದಲ್ಲಿ "ವಳಿತ' ವಿಭಿನ್ನ ಸ್ತರಗಳಲ್ಲಿ ಪ ಪ್ರಯೋಗಗೊಂಡಿರುವುದನ್ನು 
ಗುರುತಿಸಬಹುದಾಗಿದೆ. ಮೇಲ್‌ಸ್ತರದಲ್ಲಿ ಕಂಡುಬರುವ ಘಟಕಗಳೆಂದರೆ. ಹೊಯ್ಸಣ 
ನಾಡ ವಳಿತ, ಹಸ್ತಿನಾವತಿ ವಳಿತ, ಆರಗ ವಳಿತ, ಪ ಪಾಂಡ್ಮನಾಡು ವಳಿತ, ಕೋಗಳಿವಳಿತ 
ಎಂಬುವು ಎದ್ದು ಕಾಣುತ್ತವೆ. ಇವುಗಳಲ್ಲಿ ಹೊಯ್ಸಣ ಮತ್ತು ಪಾಂಡ್ಮನಾಡುಗಳೆಂಬುವು 
ವಿಜಯನಗರಕ್ಕೆ ಪೂರ್ವದಲ್ಲಿ ಆಯಾ ರಾಜವಂಶೀಯರು ಆಳ್ವಿಕೆ ನಡೆಸುತ್ತಿದ್ದ ವಿಶಾಲ 
ಪ್ರದೇಶವನ್ನು ಸೂಚಿಸುವಂತಹವು ಆಗಿರುವುದು ಗಮನಾರ್ಹ ಅಂಶವಾಗಿದೆ. 

ವಿಜಯನಗರ ಸಾಮ್ರಾಜ್ಯದ ಬಹುಮುಖ್ಯ ಆಡಳಿತ ಘಟಕ ಹಸ್ತಿನಾವತಿ ವಳಿತ 
ಎಂಬುದು ಸರ್ವವೇದ್ಯವಾದ ಸಂಗತಿಯೆ. ಹೆಚ್ಚನ ಮಟ್ಟಿಗೆ ವಿಜಯನಗರ ಆರಂಭ 
ಕಾಲದ ವಿಶಾಲ ಪ್ರದೇಶವನ್ನು ನಿರ್ದೇಶಿಸುತ್ತಿದ್ದ ಈ ಘಟಕ ಕಾಲಾಂತರದಲ್ಲಿ ಹಂಪಿಯ 
ಸುತ್ತಮುತ್ತ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದ್ದಿತೆಂದು ಹೇಳಬಹುದಾಗಿದೆ. 
ಹಸ್ತಿನಾವತಿ ವಳಿತದಲ್ಲಿ ಉಚ್ಚಂಗಿ ವೇಂಠೆ, ದೊರವಡಿ ವೇಂಠೆ, ರಾಯದುರ್ಗ ವೇಂಠೆ, 
ಕೋಗಳೀ ವೇಂಠೆಗಳೂ; ಮುರುಗಲನಾಡು, ಪಾಂಡ್ಕನಾಡು, ಚಂದ್ರಮಂಡಲನಾಡು, 
ಮೂಡನಾಡುಗಳು; ಕಂಪಿಲಿ ಮತ್ತು ಆನೆಗೊಂದಿ ಮಾಗಾಣಿಗಳು ಅಂತರ್ಗತವಾಗಿದ್ದ 
ಸಂಗತಿ ಶಾಸನಗಳಿಂದ ತಿಳಿದುಬರುತ್ತದೆ. ಅಂದರೆ; ತುಮಕೂರು, ಅನಂತರಪುರ,: 
ಚಿತ್ರದುರ್ಗ, ಬಳ್ಳಾರಿ ಹಾಗೂ ರಾಯಚೂರು ಜಿಲ್ಲೆಯ ಬಹುಭಾಗಗಳನ್ನು ಒಳ 
ಗೊಂಡಂತೆ ಅದು ರೂಪುಗೊಂಡಿದ್ದು ದನ್ನು ಮನಗಾಣಬಹುದಾಗಿದೆ. 

ಹರಪನಹಳ್ಳಿ ಪ್ರದೇಶದ ಕೋಗುಳಿನಾಡು ಕೂಡ ಒಂದು ಪಾ ಪ್ರಾಚೀನ ಪ್ರಸಿದ್ಧ 
ಆಡಳಿತ ಘಟಕವಾಗಿದ್ದಿತು. ಈ ವಿಶಾಲನಾಡುಗಳ ವ್ಯಾಪ್ತಿಗೆ ಒಳಪಟ್ಟ ಪ್ರದೇಶಗಳನ್ನು 

'ವಳಿತ' ಎಂಬುದರ ಮೂಲಕ ನಿರ್ದೇಶಿಸುತ್ತಿ ದುದು ಖಚಿತವಾಗುತ್ತದೆ. ಆದರೆ ಈ 

ವಿಸ್ತಾರವಾದ ಪ್ರದೇಶಗಳಿಗೆ ಒಳಪಟ್ಟ ಮಧ್ಯ ಮತ್ತು ಕೆಳಸ್ತರದ; ಕೊನೆಗೆ ಗ್ರಾಮದ 


ವಿಜಯನಗರ ಸಾಮ್ರಾಜ್ಯದ ಆಡಳಿತ ಘಟಕಗಳಲ್ಲಿ "ವಳಿತ'ದ ಸ್ಹಾನ ೧೪೩ 


ಹಂತದಲ್ಲೂ ಈ "ವಳಿತ'ದ ಪ್ರಯೋಗವಾಗಿರುವುದು ವಿಚಾರ ಯೋಗ್ಯವಾದ ಸಂಗತಿ 
ಯಾಗಿದೆ. | 

ಪಾಂಡ್ಕನಾಡಿನ ನೊಣಬನ ಅರಸೀಕೆರೆ ವಳಿತ ಹೊಯ್ಸಣ ರಾಜದ ಯಕ್ಕಟಿಯ 
ವಳಿತ, ಮೋಡನಾಡ ಹಸ್ತಿನಾವತಿಗೆ ಸಲುವ ಆದವಾನಿವಳಿತ, ಬಿಳುಹವಾಡ ವಳಿತ, 
ಘನಗಿರಿ ದೇಶ ಬಿದಲೂರು ವಳಿತವೇ ಮುಂತಾದವು ಮಧ್ಯಸ್ತರದ ಆಡಳಿತಕ್ಕೆ ಸಂಬಂಧಿ 
ಸಿದ ವಳಿತಗಳಾಗಿವೆ. ಇವು ನಾಡಿಗೆ ಸಮಾನಾಂತರದ ವಳಿತಗಳಾಗಿವೆ. ಅಂದರೆ ಸ್ನಳಕ್ಕಿಂತ 
ಮೇಲಿನ ಹಂತಕ್ಕೆ ಸೇರಿದ್ದವು - | 

ಈ ಗುಂಪಿಗೆ ಅಂದರೆ ನಾಡು ಅಥವಾ ಸೀಮೆಹಂತಕ್ಕೆ ಸೇರಿದ ಇತರ ವಳಿತಗಳಲ್ಲಿ 
ಕೋಟೂರು ಸೀಮೆವಳಿತ, ಬಾಗೂರು ಸೀಮೆ ವಳಿತ, ಶೀರ್ಮದ ಶೀಮೆವಳಿತ ಎಂಬುವು 
ಗಳನ್ನು ಸೇರಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಸೀಮೆಯ ಉಪ ವಿಭಾಗವಾಗಿ 
ನಾಡನ್ನೂ ಹಾಗೆ ನಾಡಿನ ಉಪ ವಿಭಾಗವಾಗಿ ಸೀಮೆಯನ್ನು ಉಲ್ಲೇಖಿಸಿರುವುದುಂಟು. 
ಹೆಚ್ಚಿನ ಮಟ್ಟಿಗೆ ಸೀಮೆಗಳ ಪ್ರಯೋಗಗಳು ಕ್ರಿ.ಶ. 15ನೇ ಶತಮಾನದ ಅವಧಿಯಲ್ಲಿ 
ವಿರಳವಾಗಿ ಆರಂಭವಾಗಿ ಕೃಷ್ಣದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಮತ್ತು ಅನಂತರ 
ದಲ್ಲಿ ಹೆಚ್ಚಾಗುತ್ತಾ ಹೋಗಿರುವುದನ್ನು ಗಮನಿಸಬಹುದಾಗಿದೆ. ಅಲ್ಲದೆ ವಿಜಯನಗರ 
ಅರಸರ ಕಾಲದ ಶಾಸನಗಳಲ್ಲೇ ಹೆಚ್ಚಾಗಿ ಕಂಡುಬರುವುದರಿಂದ ಅದು ವಿಜಯನಗರ: 
ಅರಸರ ಕೊಡುಗೇ ಎಂದೇ ಹೇಳಬಹುದಾಗಿದೆ. 

ಇನ್ನು "ವಳಿತ'ದ ಪ್ರಯೋಗ ಕೆಳೆಸ್ತರದಲ್ಲೂ ಉಕ್ತವಾಗಿರುವುದನ್ನು ಕಾಣಬಹು 
ದಾಗಿದೆ. 

ಸ್ಥಳದ ಸ್ತರದಲ್ಲಿ; ಭಸ್ಮಾಂಗಿ ಶೈಲವಳಿತದ ಶಿವನಗಿರಿ ಗ್ರಾಮ, ಗಡಿದ ಸ್ಥಳ 
ವಳಿತದ ಸುನಿಕಪಲ್ಲಿ ಗ್ರಾಮ, ಸಮೇತನಹಳ್ಳಿ ವಳಿತದ ಹಲಸಿಹಳ್ಳಿ, ತಲಿಕುಂಟೆ ಹೋಬಳಿ 
ವಳಿತದ ಬೂದಿನೆತ್ತ ಗ್ರಾಮ. ಇಲ್ಲಿ ಹೋಬಳಿ, ಸ್ಥಳಕ್ಕೆ ಪರ್ಯಾಯವಾಗಿ ಪ್ರಯೋಗ 
ವಾಗಿರುವುದನ್ನು ಗಮನಿಸಬಹುದಾಗಿದೆ. | 

ಗ್ರಾಮದ, ಸ್ತರದ ವಳಿತಗಳಲ್ಲಿ; ಅರಸೀಕೆರೆ ವಳಿತ, ಎಂಬುದನ್ನು ಉಲ್ಲೇಖಿಸ 
ಬಹುದಾಗಿದೆ. | 

ಒಟ್ಟಾರೆ "ವಳಿತ' ಎನ್ನುವ ಸೀಮಾ ವಿಭಾಗವು ಮಂಡಲ, ರಾಜ್ಯಭಾಗ, ಸಾಮಂತ 
ಮಂಡಲ ಎಂಬ ಅರ್ಥಗಳೊಂದಿಗೆ ನಾಡು ಅಥವಾ ಸೀಮೆ ಮತ್ತು ರಾಜ್ಮದ ನಡುವೆ 
ವಳಿತವೆಂಬ ವಿಭಾಗವಿರುತ್ತದೆ. ಈ ಪದಕ್ಕೆ "ವೇಂಠೆಯ' ಅಥವಾ "ವೇಂಠೆ' ಎಂಬ 
ಪರ್ಯಾಯ ಪದಗಳನ್ನು ಬಳಸಿದ್ದಾರೆಂದೂ ಅದು "ಸ್ಥಳ'ಕ್ಕಿಂತ ದೊಡ್ಡದು ಮತ್ತು "ರಾಜ್ಕ' 
ಕ್ಕಿಂತ ಚಿಕ್ಕದೆಂದು ವಿದ್ವಾಂಸರ ಅಭಿಪ್ರಾಯಪಟ್ಟಿರುವುದು ಸಮಂಜಸವಲ್ಲವೆಂಬುದು 
ಮೇಲೆ ಉದಾಹೃತವಾಗಿರುವ ಶಾಸನೋಕ್ತ ವಿವರಗಳಿಂದ ಮನಗಾಣಬಹುದಾಗಿದೆ. 


೧೪೪ ವಿಜಯನಗರ ಅಧ್ಯಯನ ೧೩ 


ಹಾಗಾದರೆ ಆಡಳಿತದ ಬೇರೆ ಬೇರೆ ಸ್ತರಗಳಲ್ಲಿ ಪ್ರಯೋಗ ವಾಗಿರುವ "ವಳಿತ' ಏನನ್ನು 
ಸೂಚಿಸುತ್ತದೆ ಎಂಬುದನ್ನು ಪರ್ಯಾಯೋಚಸಿದರೆ; ಅದು ಪ್ರಾಯಃ ನ್ಯಾಯಾಡಳಿತ ಘಟಕ 
ಸೂಚಕದ ವಿಶಿಷ್ಟ ವರ್ತುಲದ ಸಂಕೇತ ವಾಗಿಬೇಕೆಂದು ತೋರುತ್ತದೆ. ಅದು ಗಾ ಗ್ರಾಮ 
ಮಟ್ಟದ ನ್ಯಾಯಾಡಳಿತದಿಂದ ಸಾಮ್ರಾ ಜ್ಮ ಮಟ್ಟದ ನ್ಮಾಯಾಡಳಿತದವರೆಗಿನ 
ಸೂಚಕವಾಗಿ ಆಡಳಿತಾತ್ಮಕ ಘಟಕಗಳೊಂದಿಗೆ ಸಮಿ ಒಲನಗೊಂಡಿದ್ದಿತೆಂದು 
ತೋರುತ್ತದೆ. 


ಆಧಾರ ಸೂಚಿ 


ಎಪಿಗ್ರಾಫಿಯ ಕರ್ನಾಟಿಕ ಸಂಪುಟಗಳು 

ಸೌತ್‌ ಇಂಡಿಯನ್‌ ಇನ್‌ಸ್ಟಿಪ್‌ಷನ್ಸ್‌ ಸಂಪುಟಗಳು 
ಡಾ. ಎ.ವಿ.ವೆಂಕಟರತ್ನ; ವಿಜಯನಗರ, ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ, ಮೈಸೂರು, 
1974 

ಕುಂದೂರಿ ಈಶ್ವರದತ್ತ; ಪ್ರಾಚೀನಾಂದ್ರ ಚಾರಿತ್ರಕ ಭೂಗೋಳಮು, 

ಹೈದ್ರಾಬಾದ್‌, 1979. 

ಮೈಸೂರು ಆರ್ಕಿಯಾಲಜಿಕಲ್‌ ರಿಪೋಟ್‌, 1925, 1936 

ವಿಜಯನಗರ ಪ್ರೋಗ್ರೆಸ್‌ ರಿಪೋರ್ಟ್‌ 1984-87, ಮೈಸೂರು. 


~ 


೧೯. ಹಂಪಿಯ ಕಮಲ ಮಹಲ್‌: 
ಕೆಲ ಹೊಸ ಶೋಧನೆಗಳು 


ಡಾ. ಎಸ್‌.ಎನ್‌. ಶಿವರುದ್ರಸ್ವಾಮಿ 


ಹಂಪಿಯ ವಿರೂಪಾಕ್ಷ ದೇವಾಲಯದ ಸಪೂರವಾದ ಗೋಪುರ, ವಿಟ್ಠಲ ದೇಗುಲದ 
ಕಲ್ಲಿನ ರಥ ಮತ್ತು ಕಮಲ ಮಹಲ್‌ ಅತ್ಯಂತ ಜನಪ್ರಿಯ ಕಟ್ಟಡಗಳು. ಯಾವುದೇ 
ಗ್ರಂಥ - ಅದು ಸಂಶೋಧನಾ ಅಥವಾ ಪಠ್ಕಗ್ರಂಥವಾಗಿರಲಿ - ಹಂಪಿಯ ಬಗ್ಗೆ 
ಪ್ರಕಟವಾದರೆ, ಈ ಕಟ್ಟಡಗಳ ಯಾವುದಾದರೊಂದು ಚಿತ್ರವಿರುವುದು ಸಾಮಾನ್ಯ ಸಂಗತಿ. 
ಇವುಗಳಲೆಲ್ಲ ಕಮಲಮಹಲ್‌ ಸುಂದರವಾದ ರಚನೆ. ಜನಾನ ಆವರಣದ ಮಧ್ಯ 
ಭಾಗದಲ್ಲಿದೆ. ಕಮಲಮಹಲ್‌ ಮೂಲ ಹೆಸರೆ? ಅದಲ್ಲದಿದ್ದರೆ, ಅದರ ಮೂಲ 
ಹೆಸರು ಯಾವುದು? ಅದನ್ನು ನಿರ್ಮಿಸಿದವರು ಯಾರು? ಕಮಲ್‌ ಮಹಲ್‌ ಸೇರಿದಂತೆ, 
ಹಂಪಿ ಅರಮನೆಗಳ ಆವರಣದ ಬಗ್ಗೆ ಗುಡ್ಡೆಗಟ್ಟಲೆ ಸಾಹಿತ್ಯ ಪ್ರಕಟವಾಗಿದೆ. ಆದರೂ 
ಮೇಲಿನ ಪ್ರಶ್ನೆಗಳಿಗೆ ಉತ್ತರ ದೊರೆತಿಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರಯತ್ನ . 
ಇಲ್ಲಿದೆ. | 
1 

ಜನಾನ ಆವರಣ ಸ್ಥೂಲವಾಗಿ ಆಯತಾಕಾರದ ಎತ್ತರದ ಪ್ರಾಕಾರದ ಸಂಕೀರ್ಣ. 
ಅದರಲ್ಲಿ. 1) ಮುಖ್ಯ ಅರಮನೆಯ ಎತ್ತರದ ಅಧಿಷ್ಠಾನ, 2) ಸುಭದ್ರ ಕೋಣೆ (Strong 
Room), 3) ಜಲಭವನದ ಅಧಿಷ್ಠಾನ, 4) ಕಮಲ ಮಹಲ್‌, 5) ಕಾವಲು ಗೋಪುರಗಳು 
ಇವೆ. ಇದರೊಳಗೆ ಬಂಡೆಯ ಮೇಲೆ ನಿರ್ಮಿಸಿದ ಅರಮನೆಯ ಅವಶೇಷಗಳು ಉಳಿದಿವೆ. 
ಕಮಲ ಮಹಲ್‌ನ ಉತ್ತರಕ್ಕೆ ಆಯತಾಕಾರದ ಕೊಳವಿದ್ದು, ಅದರ ಪಶ್ಚಿಮದಲ್ಲಿ 
ಇಳಿಯಲು ಸೋಪಾನಗಳಿವೆ. 

ಅರಮನೆ (1) ದೊಡ್ಡದಾದ ಹಾಗೂ ವಿಸ್ಪತವಾದ ರಚನೆ. ಇದು ಒಂದರ ಮೇಲೆ 
ಮತ್ತೊಂದರಂತೆ ಮೂರು ಅಡಿಪಾಯ ಅಥವಾ ಅಧಿಷ್ಠಾನಗಳನ್ನು ಹೊಂದಿದೆ. ಮೇಲಿನ 
ಪ್ರತಿ ಅಡಿಪಾಯವು ಕೆಳಗಿನದಕ್ಕಿಂತ ಕಿರಿದಾಗಿದೆ. ಇದರ ಪೂರ್ವ ಮತ್ತು ಪಶ್ಚಿಮ 
ಪಾರ್ಶ್ವಗಳಲ್ಲಿ ಎರಡೆರಡು ಮುಂಚಾಚು ಮತ್ತು ಹಿಂಬಾಚುಗಳಿವೆ. ಈ ಅರಮನೆ 
ಹಿಂಭಾಗದಲ್ಲಿ (ದಕ್ಷಿಣ ಪಾರ್ಶ್ವದಲ್ಲಿ) ಮುಂಚಾಚುಗಳಿವೆ. ಮುಂಭಾಗದಲ್ಲಿ (ಉತ್ತರ 


ಫಿ 


ದಲ್ಲಿ) ಸೋಪಾನಗಳಿದ್ದು, ಎರಡನೇ ಅಧಿಷ್ಮಾನಕ್ಕೆ ಪ್ರವೇಶವನ್ನು ಕಲ್ಪಿಸುತ್ತದೆ. ಎರಡನೇ 


೧೪೬ ವಿಜಯನಗರ ಅಧ್ಯಯನ ೧೩ 


ಅಧಿಷ್ಠಾನದಿಂದ ಮೂರನೇ ಅಧಿಷ್ಮಾನಕ್ಕೆ ಹೋಗಲು ಎರಡು ಕಡೆಗಳಲ್ಲಿ ಸೋಪಾನ 
ಗಳಿವೆ. ಮೊದಲನೇ ಅಧಿಷ್ಠಾನದ ಸುತ್ತಲೂ ಹೊರ ಅಂಚಿನಲ್ಲಿ ಸ್ತಂಭಗಳಿರುವುದಕ್ಕೆ 
ಅವಕಾಶವನ್ನು ಕಲ್ಪಿಸಲಾಗಿತ್ತು. ಮೂರನೇ ಅಧಿಷ್ಠಾನದಲ್ಲಿ ಮಧ್ಮಮ ಗಾತ್ರದ ನಾಕು 
ಕೊಠಡಿಗಳಿದ್ದವು. ಅಧಿಷ್ಠಾನದ ಪಟ್ಟಿಕೆಗಳು ಸುಂದರವಾದ ಕೆತ್ತನೆಗಳಿಂದ ಕೂಡಿವೆ. 
ಇವುಗಳ ಮೇಲೆ ಕಮಲದಳ, ಸುರುಳಿಯಲಂಕಾರ, ಹಂಸ ಮತ್ತು ಗಜಗಳ ಕೆತ್ತನೆಗಳಿವೆ. 

ಕಟ್ಟಡ (2): ಜನಾನ ಸಂಕೀರ್ಣದ ವಾಯವ್ಯದಲ್ಲಿ ಉತ್ತಮ ಸ್ಥಿ ತಿಯಲ್ಲಿರುವ 
ಆಯತಾಕಾರದ ಕಟ್ಟಡವಿದೆ. ಇದರ ಹೊರ ಗೋಡೆಗಳು ಸರಳವಾಗಿದೆ. ಪೂರ್ವಾಭಿ 
ಮುಖವಾಗಿ ಇರುವ ಇದರ ಪೂರ್ವದ ಗೋಡೆಯ ಮಧ್ಯದಲ್ಲಿ ಕಮಾನಿನಿಂದ ಕೂಡಿರುವ 
ಬಾಗಿಲಿದೆ. ಗೋಡೆಗಳ ಮೇಲ್ಸಾಗದಲ್ಲಿ ಚೌಕಾಕಾರದ ಕಿಂಡಿಗಳನ್ನು ನಿಯಮಿತ ದೂರ 
ದಲ್ಲಿ ನಿರ್ಮಿಸಲಾಗಿದೆ. ಗೋಡೆಗಳ ತುದಿಯಲ್ಲಿ ಎರಡು ಭಾಗುಳ್ಳ ಚಜ್ಜವಿದೆ. ಚಜ್ಜದ 
ಒಳಭಾಗದಲ್ಲಿ ಕಲ್ಲಿನ ಜಂತಿಗಳಿವೆ. ಈ ಜಂತಿಗಳ ಬಾಹ್ಮ ತುದಿಯಲ್ಲಿ ಸರ್ಪ ಮುದ್ರೆಯ 
ಚಿತ್ರಣವಿದೆ. ಈ ಕಟ್ಟಡವು ಬಾಗಿರುವ ಅಥವಾ ಕಮಾನಿನಂತಿರುವ ಛಾವಣಿಯನ್ನು 
ಹೊಂದಿದೆ. ಇದರ ಮೇಲೆ ಜಾಲಂದ್ರದಂತೆ ಕಾಣುವ ಸುಂದರವಾದ ಕೈಪಿಡಿ ಇದೆ. 
ಕಟ್ಟಡದ ಒಳಭಾಗದಲ್ಲಿ ಗೋಡೆಗಳಿಗೆ ತಾಕಿದಂತೆ ಜಗತಿ ಇದೆ. ಮಧ್ಯದಲ್ಲಿ ಆಯತಾ 
ಕಾರದ ಪ್ರದೇಶ ರೂಪುಗೊಂಡಿದೆ. 


ಜಲಭವನ(3): ಇದು ಈ ಸಂಕೀರ್ಣದ ಆಗ್ಗೇಯದಲ್ಲಿ ಆಯತಾಕಾರದ ಕೃತಕ 
ಕೊಳದ ನಡುವೆ ಪೂರ್ವಾಭಿಮುಖವಾಗಿದೆ. ಇದಕ್ಕೆ ಹೋಗಲು ದಕ್ಸಿಣದಲ್ಲಿ ಸೇತುವೆ 
ಇದೆ. ಈ ಸೇತುವೆಯ ಚಿಕ್ಕಚಿಕ್ಕ ಸ್ವ್ರಂಭಗಳಷ್ಟೇ ಉಳಿದಿದೆ. ಕೊಳಕ್ಕೆ ಇಳಿಯಲು ಪೂರ್ವ 
ದಲ್ಲಿ ಸೋಪಾನಗಳಿವೆ. ಕೊಳದ ನೀರನ್ನು ಹಿಡಿದಿಡಲು, ಭವನದ ಅಧಿಷ್ಠಾನ ಮತ್ತು 
ಕೊಳದ ನೆಲ ಅದರ ಪಾರ್ಶ್ವಗಳನ್ನು ಗಾರೆಯಿಂದ ಮುಚ್ಚಲಾಗಿದೆ. ಅಧಿಷ್ಠಾನದ 
ಪಟ್ಟಿಕೆಗಳನ್ನು ಮೀನು, ಮೊಸಳೆ ಮತ್ತು ದೋಣಿಗಳಿಂದ ಅಲ್ಲಲ್ಲಿ ಚಿತ್ರಿಸಲಾಗಿದೆ. ಈ 
ಕೊಳದ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ತೆರೆದ ನಾಲ್ಕು ಕಂಬಗಳಿಂದ ಕೂಡಿದ ಮಂಟಪ 
ಗಳಿದ್ದವು. ಈ ಮಂಟಪಗಳ ಅಡಿಪಾಯವು ವಾಯವ್ಯ ಮತ್ತು ಈಶಾನ್ಯ ದಿಕ್ಕುಗಳಲ್ಲಿ 
ಉಳಿದುಕೊಂಡಿವೆ. ಜಲಭವನದ ನಾಲ್ಕು ಪಾರ್ಶ್ವಗಳಲ್ಲಿ ಮುಂಚಾಚುಗಳಿವೆ. ಇದು 
ಒಂದರ ಮೇಲೆ ಮತ್ತೊಂದರಂತೆ ಎರಡು ಅಡಿಪಾಯಗಳನ್ನು ಹೊಂದಿದೆ; ಮೇಲಿನದು 
ಕೆಳಗಿನದಕ್ಕಿಂತ ಕಿರಿದಾಗಿದೆ. 


ಕಮಲ ಮಹಲ್‌(4): ಜಲಭವನದ ಪೂರ್ಮಕ್ಕೆ ಎರಡು ಅಂತಸಿ ಸಿನ, ಇಸ್ಲಾಮಿಕ್‌ 
ಶೈಲಿಯಲ್ಲಿ ನಿರ್ಮಿಸಿದ ಕಟ್ಟಡವಿದೆ. ಇದು ಕಮಲಮಹಲ್‌ ಎಂದು ಜನಪ್ರಿಯವಾಗಿದೆ. 
ಇದು ಪ್ರತಿ ಪಾರ್ಶ್ವದಲ್ಲಿ ಎರಡೆರಡು ಮುಂಚಾಚುಗಳ ವಿನ್ಮಾಸ ಅಥವಾ ಸರ್ವತೋಭದ್ರ 
ಅಧಿಷ್ಠಾನದ ಮೇಲೆ ನಿರ್ಮಾಣವಾಗಿದೆ. ಇದರ ಹಿಂಚಾಚು ಮತ್ತು ಮುಂಚಾಚುಗಳು 


ಹಂಪಿಯ ಕಮಲ ಮಹಲ್‌ : ಕೆಲ ಹೊಸ ಶೋಧನೆಗಳು ೧೪೭ 


ಅಷ್ಟದಳೆಗಳ ಪದ್ಮದಂತೆ ಕಾಣುತ್ತದೆ. ಇದರ ಅಧಿಷ್ಮಾನವು ಉಪಾನ, ಕಂಠ, ಕುಮುದ, 
ಕಂಠ ಮತ್ತು ಕಪೋತಗಳಿಂದ ಅಲಂಕೃತವಾಗಿದೆ. ಅಧಿಷ್ಠಾನದ ಮೇಲೆ ಅತಿದಪ್ಪನಾದ 
ಕಂಬಗಳಿವೆ. ಈ ಕಂಬಗಳು ತಳದಲ್ಲಿ ಚೌಕಾಕಾರವಾಗಿದ್ದು, ಮೇಲೆ ಚೂಪಾದ ಕಮಾನು 
ಗಳಾಗಿವೆ. ಕಮಾನುಗಳು ಕೀರ್ತಿಮುಖಗಳಲ್ಲಿ ಸಂಗಮಿಸುತ್ತವೆ. ಈ ಕಮಾನುಗಳು 
ಕಮಲದಳ, ಸುರುಳಿಯಲಂಕಾರ, ಹಂಸಪಟಿ ಿಕೆಗಳಿಂದ ಅಲಂಕೃತವಾಗಿದೆ. ಕಮಾನುಗಳು 
ನಡುವೆ ವೃತ್ತಾಕಾರದ ಜ್ವಾಮಿತಿ ವಿನ್ಮಾಸಗಳಿವೆ. ಕಮಲಮಹಲ್‌ನ ಕಂಬಗಳು ಎರಡು 
ಮುಂಚಾಚುಗಳನ್ನು ಹೊಂದಿದೆ; ಅವುಗಳಿಂದ ಉಂಟಾದ ಕೋನಗಳಲ್ಲಿ ತಾಮ್ರದ 
ಕೊಳವೆಗಳು ಕಟ್ಟಡದ ಮೇಲ್ತುದಿಯಿಂದ ಕೆಳ ಅಂತಸ್ತಿನವರೆಗೂ ಹಾಯ್ದು ಬಂದಿವೆ. 
ಇವುಗಳಲ್ಲಿ ನೀರನ್ನು ತುಂಬಿ, ಕಟ್ಟಡವನ್ನು ತಂಪಾಗಿಡಲಾಗುತ್ತಿತ್ತು. 

ಈ ಕಟ್ಟಡದ ಈ ಕಾವ್ಯ ಮೂಲೆಯಲ್ಲಿ ಮೇಲಿನ ಅಂತಸ್ತಿಗೆ ಹೋಗಲು ಸೋಪಾನ 
ಗಳಿವೆ. ಈ ಸೋಪಾನಗಳ ಕೊಠಡಿಯು ಒರಟಾಗಿದ್ದು, ಅನಂತರದ ಕಾಲದಲ್ಲಿ ಪುನರ್ನಿ 
ರ್ಮಾಣವಾಗಿರುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಎರಡು ಭಾಗುಳ್ಳ ಚೆಜ್ಜ 
ಕಟ್ಟಡದ ಸುತ್ತಲೂ ರಚನೆಯಾಗಿದೆ. ಮಹಲ್‌ನ ಮುಖ್ಯ ನಾಲ್ಕು ಮುಂಚಾಚುಗಳಲ್ಲಿ 
ನಾಲ್ಕು ಗೋಪುರ ಅಥವಾ ಶಿಖರಗಳಿವೆ. ಇವು ಪಿರಮಿಡ್‌ ಆಕಾರದಲ್ಲಿದ್ದು, ಅವುಗಳ 
ಕುಡಿಗಳಲ್ಲಿ ಅಷ್ಟಮುಖ ಗುಮ್ಮಟ (ರಂಉ)ಗಳಿವೆ. ಮಧ್ಯದಲ್ಲಿ ಇವುಗಳಿಗಿಂತ ದೊಡ್ಡ . 
ದಾದ ಶಿಖರವಿದೆ. ಇದರ ತುದಿಯಲ್ಲಿ ಅಷ್ಟಮುಖ ಗುಮ್ಮಟವಿದೆ. 

ಕಾವಲು ಗೋಪುರಗಳು (5) 

ಮೂರು ಕಾವಲು ಗೋಪುರಗಳನ್ನು ಜನಾನ ಸಂಕೀರ್ಣದ ಪ್ರಾಕಾರದ ಗೋಡೆಗಳಿಗೆ 
ತಾಗಿದಂತೆ ನಿರ್ಮಿಸಲಾಗಿದೆ. ಇವುಗಳನ್ನು ಈ ಕಟ್ಟಡಗಳ ಪಹರೆ ಮತ್ತು ಕಾವಲಿಗಾಗಿ 
ಮೀಸಲಿಡಲಾಗಿದೆ. ಇವುಗಳಲ್ಲಿ ಎರಡು ಉತ್ತರದಲ್ಲಿ ಮತ್ತೊಂದು ಆಗ್ನೇಯ ದಿಕ್ಕಿ 
ನಲ್ಲಿದೆ. ಮುಖ್ಯ ಅರಮನೆಯ ಅಧಿಷ್ಠಾನದಲ್ಲಿ ಎದುರಿಗಿರುವ ಗೋಪುರದ ಚೌಕಾಕಾರದ 
ವಿನ್ಮಾಸದಲ್ಲಿದ್ದು ಉತ್ತಮ ಸ್ಥಿತಿಯಲ್ಲಿದೆ. ಅದರ ಒಳಗೆ ಏರು ಮೆಟ್ಟಿಲುಗಳಿದ್ದು, 
ತುದಿಯಲ್ಲಿರುವ ಮಂಟಪ ಅಥವಾ ಮಳಿಗೆ ಅವಕಾಶನ್ನು ಕಲ್ಪಿಸುತ್ತದೆ. ಈ ಮಳಿಗಿಯು. 
ಮುಂಚಾಚಿದ ಮೊಗಸಾಲೆಯನ್ನು ಹೊಂದಿದೆ. ಇದು ವಿಸೃತವಾಗಿ ಅಲಂಕಾರವಾಗಿದೆ. 


ಇತರ ಕಟ್ಟಡಗಳು 


ಜನಾನ ಅವರಣದ ಮಧ್ಯದಲ್ಲಿ ಮತ್ತು ಮುಖ್ಯ ಅರಮನೆಯ ಪೂರ್ವಕ್ಕೆ 
ದೊಡ್ಡದಾದ ಆಯತಾಕಾರದ ಕೊಳವಿದೆ. ಅದರ ಪಶ್ಚಿಮದಲ್ಲಿ ಸೋಪಾನಗಳಿವೆ. ಈ 
ಕೊಲದ ಈಶಾನ್ಯಕ್ಕೆ ಉದ್ದದ ಅರೆಯ ಮೇಲೆ ಮತ್ತೊಂದು ಅರಮನೆಯ ಅವಶೇಷಗಳು 
ಅತ್ಯಲ್ಪ ಪ್ರಮಾಣದಲ್ಲಿ ಉಳಿದುಕೊಂಡಿದೆ, ಇದು ಉದ್ದವಾದ ಕಟ್ಟಿಡ ಮತ್ತು ಇದರ 


೧೪೮ ವಿಜಯನಗರ ಅಧ್ಯಯನ ೧೩ 


ದಕ್ಷಿಣದ ತುದಿಯಲ್ಲಿ ಆಯತಾಕಾರದ ಕೊಠಡಿ ಇದೆ. ಇದರ ಅಡಿಪಾಯದ ಪಟ್ಟಿಕೆಗಳು 
ಕೆತ್ತನೆಯಿಂದ ಕೂಡಿದೆ. 
I 


ಮೇಲಿನ ಎಲ್ಲ ಕಟ್ಟಡಗಳನ್ನು ಒಳಗೊಂಡ ಉತ್ತರದ ಪ್ರಾಕಾರದ ಸಂಕೀರ್ಣವನ್ನು 
ಜನಾನ ಆವರಣ? ಎಂದು ಕರೆಯಲಾಗಿದೆ. ಈ ಹೇಳಿಕೆಗೆ ಯಾವುದೇ ಇತಿಹಾಸ ಮತ್ತು 
ಪುರಾತತ್ವ ಆಧಾರಗಳಿಲ್ಲ.ಇದನ್ನು ಸ್ತ್ರೀಯರ ಆವರಣ ಎಂದು ಭಾವಿಸಲು ಯಾವುದೇ 
ಇತಿಹಾಸ ಸಾಕ್ಟ್ಯಗಳು ದೊರೆಯುವುದಿಲ್ಲವೆಂದು ಜಾರ್ಜ್‌ ಮಿಷಲ್‌ ಮತ್ತು ಅವರ 
ಸಂಗಡಿಗರು ಅಭಿಪ್ರಾಯಪಡುತ್ತಾರೆ. ಜನಾನ ಆವರಣ, ಕಮಲ ಮಹಲ್‌ ಮುಂತಾದ 
ವೈನೋದಿಕ ಹೆಸರುಗಳನ್ನು ಪುರಾತತ್ವ ಇಲಾಖೆಯ ಸಂಶೋಧಕ ಅಧಿಕಾರಿಗಳು 
ನೀಡಿದರು. ಅಲೆಕ್ಸಾಂಡರ್‌ ರೀ 1880 ರ ದಶಕದಿಂದ 1913 ರವರೆಗೆ ಪುರಾತತ್ವ 
ಇಲಾಖೆಯ ಸದರ್ನ್‌ ಸರ್ಕಲ್‌ ಮದ್ರಾಸ್‌ನ ಪುರಾತತ್ವ ಅಧೀಕ್ಷಕ ಅಧಿಕಾರಿ 
(Superintending Archeologist) ಆಗಿದ್ದನು. ಇವನು ಹಂಪಿಯ ಅರಮನೆ 
ಪ್ರದೇಶದಲ್ಲಿ ಉತ್ಪನನವನ್ನು ನಡೆಸಿ, ಕೆಲ ಅರಮನೆಗಳ ಅವಶೇಷಗಳನ್ನು ಬೆಳಕಿಗೆ 
ತಂದನು. ಇವನು ಈಗಿನ ಕಮಲಮಹಲನ್ನು ಸಮಾಲೋಚನಾ ಕೊಠಡಿ ಅಥವಾ 
Council Room ಎಂದು ಕರೆದು" ಇದರ ಸುತ್ತ ಉತ್ಪನನವನ್ನು ನಡೆಸಿ, ಜಲಭವನ 
ವನ್ನು 1909-1910ರಲ್ಲಿ ಪತ್ತೆಹಚ್ಚಿದನು.5 ಆರ್ಕಿಯೊಲಾಜಿಕಲ್‌ ಸರ್ವೆಯ ಪಶ್ಚಿಮ 
ಸರ್ಕಲ್‌ನಲ್ಲಿದ್ದ ಎ.ಎಚ್‌.ಲಾಂಗ್‌ಹರ್ಸ್ಸ್ಸ್‌ನು 1911ರ ಸೆಪ್ಟಂಬರ್‌ ತಿಂಗಳಲ್ಲಿ ಸದರ್ನ್‌ 
ಸರ್ಕಲ್‌ಗೆ ವರ್ಗಾವಣೆ ಆಗಿಬಂದನು. ಇವನನ್ನು ರೀ ಬಳ್ಳಾರಿ ಮತ್ತು ಅದರ ನೆರೆಯ 
ಜಿಲ್ಲೆಗಳಿಗೆ ಸಂರಕ್ಷಣಾ ಪ್ರವಾಸವನ್ನು ಕೈಗೊಳ್ಳಲು ಕಳುಹಿಸಿದ." ಅನಂತರ ಲಾಂಗ್‌ 
ಹರ್ಸ್ಸ್‌ನು ಹಂಪಿ ಕಟ್ಟಡಗಳ ಅಧ್ಯಯನವನ್ನು ಆರಂಭಿಸಿದ. ಅಲೆಕ್ಸಾಂಡರ್‌ ರೀ ದಕ್ಷಿಣ 
ಸರ್ಕಲ್‌ನ ಅಧೀಕ್ಷಕನಾಗಿ 1913ರ ಅಕ್ಟೋಬರ್‌ 16 ರಂದು ನಿವೃತ್ತನಾಗಿ ಲಾಂಗ್‌ 
ಹರ್ಸ್ಸ್‌ನಿಗೆ ಅಂದೇ ಕಾರ್ಯಭಾರವನ್ನು ನಡೆಸಿಕೊಟ್ಟ. ಅನಂತರ ಲಾಂಗ್‌ ಹರ್ಸ್ಸ್‌ನು 
ಪ್ರತಿವರ್ಷವೂ ಹಂಪಿಯನ್ನು ಸಂದರ್ಶಿಸಿ, ಹಂಪಿಯ ಕಟ್ಟಡಗಳ ವಿಸ್ಪತ ಅಧ್ಯಯನವನ್ನು 
ಕೈಗೊಂಡ. ಅವನೇ ಹಂಪಿಯ ಕಟ್ಟಡಗಳಿಗೆ ಬಹುತೇಕ ಕಲ್ಪನೆಯ ಮೇಲೆ ಹೆಸರುಗಳನ್ನು 
ಇಟ್ಟ, ಅವನು Council Hallನ್ಲು Lotus Mahal ಎಂದೂ, ಅದರ ಸಂಕೀರ್ಣವನ್ನು 
LZenana Enclosure ಎಂದು ಕರೆದ.? ಹಂಪಿಯಲ್ಲಿ ಅವನು ನಡೆಸಿದ ಅಧ್ಯಯನವನ್ನು 
Hampi itali Ruins ಎಂಬ ಕಿರುಗಾತ್ರದ ಗ್ರಂಥದಲ್ಲಿ 1917ರಲ್ಲಿ ಪ್ರಕಟಿಸಿದ. ಈ 
ಗ್ರಂಥ ಮುಂದೆ ಹಂಪಿಯ ಮೇಲೆ ನಡೆದ ಅಧ್ಧಯನ ಗಳಿಗೆಲ್ಲ ಅಡಿಪಾಯವಾಯಿತು. 

Ul 


ಮೇಲಿನ ಅವಲೋಕನದಿಂದ ಹೆಂಪಿಯ ಕಟ್ಟಡಗಳಿಗೆ ಕೊಟ್ಟ, ಹೆಸರುಗಳು ಮೂಲ 
ಹಾಗೂ ಸಮರ್ಪಕ ನಾಮಧೇಯಗಳಿಲ್ಲ ಎಂಬುದು ಖಚಿತವಾಗುತ್ತದೆ. ಊಹೆಯಿಂದ 


ಹಂಪಿಯ ಕಮಲ ಮಹಲ್‌ : ಕೆಲ ಹೊಸ ಶೋಧನೆಗಳು ೧೪೯ 


ಮಾಡಿದ ತೀರ್ಮಾನಗಳು ಸರಿಯಾಗಿರುವ ಸಾಧ್ಯತೆ ಇಲ್ಲ. ಅವುಗಳ ನಾಮಧೇಯಗಳನ್ನು 
ವಿಶ್ಲೇಷಿಸುವ ಮೊದಲು, ಅವುಗಳಿಗೆ ಸಂಬಂಧಿಸಿದಂತೆ ವಿಜಯನಗರ ಸಾಮ್ರಾಜ್ಮದ 
ಇತಿಹಾಸದ ಹಿನ್ನೆಲೆಯನ್ನು ಅರಿಯುವುದು ಅಗತ್ಮ. 

ಹದಿನಾರನೇ ಶತಮಾನದಲ್ಲಿ ವಿಜನಯಗರ ಸಾಮ್ರಾಜ್ಯದ ಮಹತ್ವದ ಅರಸ 
ಕೃಷ್ಣದೇವರಾಯ. ಅವನು ಸೂಕ್ತ ಉತ್ತರಾಧಿಕಾರಿ ಇಲ್ಲದೆ 1529ರಲ್ಲಿ ಗತಿಸಿದ. 
ಅರವೀಡು ವಂಶದ ರಾಮರಾಯ ಅವನ ಅಳಿಯ. ಅವನು ಅಳಿಯ ರಾಮರಾಯನೆಂದೇ 
ಖ್ಯಾತನಾಗಿದ್ದಾನೆ. ಅವನು ವಿಜನಯಗರ ಸಾಮ್ರಾಜ್ಮದ ಕೊನೆಯ ದಶಕಗಳಲ್ಲಿ ಮತ್ತು 
ಸಾಮ್ರಾಜ್ಯದ ವಿನಾಶದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದನು. ಕೃಷ್ಣದೇವರಾಯನ 
ನಂತರ ಅವನ ಮಲಸಹೋದರ ಅಚ್ಛುತರಾಯ ಅರಸನಾಗಿ 1542ರವರೆಗೆ ಆಳಿದ. 
ಅವನ ಸಾವಿನ ನಂತರ ಅವನ ಕಿರಿಯ ವಯಸ್ಸಿನ ಮಗ ವೆಂಕಟಾದ್ರಿ, ಸೋದರಮಾವ 
ಸಲಕ ಚಿನ್ನ ತಿರುಮಲನ ಬೆಂಬಲದಿಂದ ಅಧಿಕಾರಕ್ಕೆ ಬಂದ. ಈ ಸಮಯದಲ್ಲೇ ರಾಜ 
ಕೀಯ ಅಸ್ಲಿರತೆ ಉಂಟಾಯಿತು. ದುರಾಸೆಯವನು ಮತ್ತು ಉನ್ನತ್ತ ಪ್ರವೃತ್ತಿಯವನು 
ಆದ ಸಲಕ ಚಿನ್ನ ತಿರುಮಲ ರಾಜಕುಮಾರ ವೆಂಕಟಾದ್ರಿಯನ್ನು ಕೊಂದು, ಸಾಮ್ರಾಜ್ಯ 
ವನ್ನು ಆಳತೊಡಗಿದ. ಸಾಮ್ರಾಜ್ಮದ ಮತ್ತೊಬ್ಬ ಉತ್ತರಾಧಿಕಾರಿಯಾದ ಸದಾಶಿವ 
ರಾಯನ ಪರವಾಗಿ ಅಳಿಯ ರಾಮರಾಯ ಸಲಕ ಚಿನ್ನ ತಿರುಮಲವನ್ನು ವಿರೋಧಿಸಿದ. : 
ರಾಮರಾಯ ತಿರುಮಲವನ್ನು ಅನೇಕ ಯುದ್ದಗಳಲ್ಲಿ ಸೋಲಿಸಿದ. ಅವರಿಬ್ಬರ ನಡುವೆ 
ತುಂಗಭದ್ರಾ ನದಿಯ ದಂಡೆಯ ಮೇಲೆ ನಡೆದ ಕದನದಲ್ಲಿ ತಿರುಮಲ ಹತನಾದ. 


ಸದಾಶಿವರಾಯ 1542ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಆದ. ಅರಸ 
ಕಿರಿಯವನಾದ್ದರಿಂದ, ಅವನ ರಕ್ಟಕನಾದ ಅಳಿಯ ರಾಮರಾಯ ಅವನ ಪ್ರತಿನಿಧಿಯಾಗಿ 
ಆಳ್ವಿಕೆ ನಡೆಸತೊಡಗಿದ. ಅರಸ 1550 ರಲ್ಲಿ ಪ್ರಾಪ್ತ ವಯಸ್ಕನಾಗಿ, ಸ್ವತಂತ್ರನಾಗಿ 
ಆಳಲು ಆರಂಭಿಸಿದಾಗ, ಅಳಿಯ ರಾಮರಾಯ ಇದಕ್ಕೆ ಅವಕಾಶವನ್ನು ಕೊಡಲಿಲ್ಲ. 
ಅವನೇ ಸರ್ವಾಧಿಕಾರಿಯಾದ. ಸದಾಶಿವರಾಯ ತನ್ನ ಪ್ರತಿನಿಧಿಯಿಂದಲೇ ಬಂಧನಕ್ಕೆ 
ಗುರಿಯಾದ. ಅನಂತರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಅವನು ಸರ್ವಶಕ್ತ ವ್ಯಕ್ತಿ ಆದ. 
ಸಾಮ್ರಾಜ್ಯವನ್ನು ನಾಶ ಮಾಡಿದ ರಕ್ಕಸ-ತಂಡಗಿ ಯುದ್ದಕ್ಕೆ (1556) ಕಾರಣನಾದ. ಆ 
ಯುದ್ದದಲ್ಲಿ ಅವನೂ ಹತ್ಯೆ ಆದ. 


ಕಿರಿಯ ಬ್ರಾಹ್ಮಣ ಅಧಿಕಾರಿ ಆಗಿದ್ದ ರಾಮಾಮಾತ್ಮ ಅಥವಾ ಬಯಕಾರ ರಾಮಪ್ಪ 
ನನ್ನು * ಅಚ್ಛುತರಾಯನ ಕಾಲದಲ್ಲೇ ಕೊಂಡುವೀಡು ದುರ್ಗದ ಅಧಿಪತಿಯಾಗಿ ನೇಮಕ 
ಮಾಡಲಾಗಿತ್ತು. ಅಳಿಯ ರಾಮರಾಯ ಸಾಮ್ರಾಜ್ಮದ ಸರ್ವಾಧಿಕಾರಿಯಾದಾಗ, ಅವನ 
ತಮ್ಮ ವೆಂಕಟನಿಂದ ರಾಮಾಮಾತ್ಮ ರಾಮರಾಯನ ವಿಶ್ವಾಸವನ್ನು ಗಳಿಸಿದ. ರಾಮಾ 
ಮಾತ್ಮ ದೊಡ್ಡ ಸಂಸ್ಕೃತ ವಿದ್ವಾಂಸ. ವಾಸ್ತುಕಾರ ಮತ್ತು ವಾಗ್ಗೇಯಕಾರನಾಗಿದ್ದ. 


೧೫೦. ವಿಜಯನಗರ ಅಧ್ಯಯನ ೧೩ 


ಇವನು ಅನೇಕ ಅಗ್ರಹಾರಗಳನ್ನು ಕಟ್ಟಿಸಿದ್ದಾನೆ. ಇವನು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ 
ತಾಲೋಕಿನ ತಿಮ್ಮಲಾಪುರದಲ್ಲಿ ಅನೇಕ ಸುಂದರವಾದ ದೇವಾಲಯಗಳನ್ನು ನಿರ್ಮಿಸಿ 
ದ್ಲಾನೆ. ಈ ದೇವಾಲಯಗಳು ಹಂಪಿಯಲ್ಲಿ ಅರಸರು ಕಟ್ಟಿಸಿದ ದೇವಾಲಯಗಳಿ 
ಗಿಂತಲೂ ಸುಂದರವಾಗಿವೆ. ಇವುಗಳಲ್ಲಿ ಅಪರೂಪದ ಶಿಲ್ಪಗಳಿವೆ. ಹಂಪಿಯ 
ದೇವಾಲಯಗಳಲ್ಲೂ ಕಾಣದಿರುವ ಶಿಲ್ಪಗಳು ತಿಮ್ಮಲಾಪುರದ ದೇಗುಲಗಳಲ್ಲಿ 
ಕಾಣಬಹುದು.” ರಾಮಾಮಾತ್ಮನು ಸಂಸ್ಕೃತದಲ್ಲಿ "ಸ್ವರಮೇಲಕಲಾನಿಧಿ' ಎಂಬ ಸಂಗೀತ 
ಗ್ರಂಥವನ್ನು ರಚಿಸಿದ್ದಾನೆ. ಇದು ಕರ್ನಾಟಕ ಸಂಗೀತಕ್ಕೆ ವಿಶಿಷ್ಟ ಕೊಡುಗೆ ಆಗಿದೆ. ಈ 
ಗ್ರಂಥ ರಾಜಕೀಯವಾಗಿಯೂ ವಿಶಿಷ್ಟ ವಿಷಯವನ್ನು ಒಳಗೊಂಡಿದೆ. ಅವನು ತನ್ನ 
ಒಡೆಯ ಅಳಿಯ ರಾಮರಾಯನಿಗಾಗಿ, ಅವನ ಆದೇಶದಂತೆ ರತ್ನಕೂಟ ಎಂಬ ಭವ್ಯವಾದ 
ಅರಮನೆಗಳ ಸಂಕೀರ್ಣವನ್ನು ಕಟ್ಟಿಸಿದನೆಂದು ತನ್ನ ಗ್ರಂಥದಲ್ಲಿ ತಿಳಿಸುತ್ತಾನೆ.'* 
“ರತ್ನಕೂಟ ಎಣೆಯಿಲ್ಲದ ಚಲುವಿನಿಂದ ಕೂಡಿತ್ತು, ಹಾಗೂ ಇಂದ್ರನ ಅರಮನೆಯನ್ನು 
ಮೀರಿಸುವಂತಿತ್ತು. ರಾಮರಾಯ ಇವನ್ನು ನೋಡಿ, ಆನಂದದಲ್ಲಿ ತನ್ನನ್ನು ತಾನೇ 
ಮರೆತ'' ಎಂದು ಬಯಕಾರ ರಾಮಪ್ಪ ವರ್ಣಿಸುತ್ತಾನೆ. “ಈ ಅರಮನೆ ಸಂಕೀರ್ಣ 
ಇಂದ್ರಸಭಾ, ಕ್ರೀಡಾಭವನ, ಹಂಸಗಳಿಂದ ಸುತ್ತುವರೆದ ಜಲಭವನ ಮುಂತಾದ 
ಅರಮನೆಗಳಿಂದ ಕೂಡಿತ್ತು. ರತ್ನಕೂಟ ಎಂದರೆ ಎಂದರೆ ರತ್ನಗಳ ಸಮೂಹ ಎಂದರ್ಥ. 
ಈ ಸಂಕೀರ್ಣವೂ ಸಹ ರತ್ನದಂತಹ ಕಟ್ಟಡಗಳಿಂದ ಕೂಡಿತ್ತು ಎನ್ನುವುದು ' 
ಅತಿಶಯೋಕ್ಷಿಯಲ್ಲದ ಹೇಳಿಕೆ. ಈ ವಿವರಣೆಯು ಹಂಪಿ ಅಥವಾ ವಿಜಯನಗರದ 
ಅರಮನೆಯ ಪ್ರದೇಶದ ಜನಾನ ಆವರಣಕ್ಕೆ ಸ್ಪಷ್ಟವಾಗಿ ಅನ್ವಯ ಆಗುತ್ತದೆ. 
ವಿದ್ವಾಂಸರೊಬ್ಬರು ಕಮಲಮಹಲ್‌ನ್ನೇ ರತ್ನಕೂಟವೆಂದು ಗುರುತಿಸಿದ್ದಾರೆ.'' ರತ್ನಕೂಟ 
ಕೇವಲ ಕಮಲಮಹಲ್‌ ಆಗಿರದೆ, ಜನಾನ ಆವರಣದ ಎಲ್ಲ ಕಟ್ಟಡಗಳನ್ನು 
ಒಳಗೊಂಡಿತ್ತು. 

"ಸ್ವರಮೇಲಕಲಾನಿಧಿ' ಸಂಗೀತ ಕಾವ್ಯದ ಸಮಾಪ್ತಿ ಪದ್ಯದಲ್ಲಿ 'ರಾಮಾಮಾತ್ಮನು 
ತನ್ನ ಗ್ರಂಥವನ್ನು 1550ರ ಆಗಸ್ಟ್‌ 21 ರಂದು ಪೂರ್ಣಗೊಳಿಸಿದನೆಂದು ತಿಳಿಸುತ್ತಾನೆ. 
ರಾಮಚಂದ್ರ (ಹಜಾರರಾಮ) ದೇಗುಲದಿಂದ ಶೃಂಗಾರದ ಹೆಬ್ಬಾಗಿಲವರೆಗೆ ಸಿಗುವ 
ಶಾಸನಗಳು ವಿವಿಧ ಕಟ್ಟಡಗಳ ನಿರ್ಮಾಣದ ಬಗ್ಗೆ ಮತ್ತು ಅಲ್ಲಿರುವ ಅರಮನೆಗಳ 
ಬಗ್ಗೆ ಸ್ಥೂಲವಾಗಿ ತಿಳಿಸುತ್ತದೆ. ಇದರಿಂದ ಜನಾನ ಆವರಣ 1542ರ ಪೂರ್ವದಲ್ಲಿ 
ನಿರ್ಮಾಣವಾಗಿಲ್ಲದಿರುವುದು ತಿಳಿಯುತ್ತದೆ. ಇದು ಗಮನಿಸಬೇಕಾದ ಪ್ರಮುಖ 
ಸಂಗತಿ. 


ರಾಮರಾಯ ರತ್ನಕೂಟ ಅರಮನೆ ಸಂಕೀರ್ಣವನ್ನು ತನಗಾಗಿ ರಾಮಾಮಾತ್ಮನ 
ನಿರ್ದೇಶನ ಮತ್ತು ಪರಿವೀಕ್ಷಣೆಯಲ್ಲಿ: ನಿರ್ಮಿಸಿದ. ಮೂರು ಅಡಿಪಾಯ ಅಥವಾ 


ಹಂಪಿಯ ಕಮಲ ಮಹಲ್‌ : ಕೆಲ ಹೊಸ ಶೋಧನೆಗಳು ೧೫೧ 


ಅಧಿಷ್ಠಾನವನ್ನು ಹೊಂದಿರುವ ಅರಮನೆ ಜನಾನ ಆವರಣದಲ್ಲಿ ರುವುದನ್ನು ಗಮನಿಸಿ 
ದ್ದೇವೆ. ಇದು ಹಂಪಿಯಲ್ಲಿ ದೊರೆತಿರುವ ಎಲ್ಲ ಅರಮನೆಗಳಿಗಿಂತ ಎತ್ತರವಾದದ್ದು 
ಮತ್ತು ದೊಡ್ಡದಾದದ್ದು. ಇಂತಹ ವೈಭವಯುಕ್ತ ಹಾಗೂ ಭವ್ಮ ಅರಮನೆ ರಾಜನಿಗೆ 
ಅಥವಾ ರಾಮರಾಯನಂತಹ ಸರ್ವಾಧಿಕಾರಿಗೆ ಅನುಪಮವಾದ ಮತ್ತು ಅವಶ್ಯವಾದ 
ಕಟ್ಟಡ. ಇಂತಹ ಅಂಶವನ್ನು ನಿರ್ಲಕ್ಷಿಸಿ, ಅಲೆಕ್ಸಾಂಡರ್‌ ರೀ ಮತ್ತು ಲಾಂಗ್‌ಹರ್ಸ್ಸ್‌ರು 
ರಾಣಿಯ ಅರಮನೆ ಎಂದು ಕರೆದಿದ್ದಾನೆ. ಅವರು ಖಚಿತವಾಗಿ ಗುರುತಿಸಿಲ್ಲ. ಇದು 
ವಿಜಯನಗರದ ರಾಣಿಯರಿಗೆ ಸಂಬಂಧಿಸಿದ ಕಟ್ಟಡ ಎಂದು ಪರಿಗಣಿಸಲು ಯಾವುದೇ 
ಆಧಾರಗಳು ದೊರೆಯುವುದಿಲ್ಲ. ಈ ಭವ್ಮ ಅರಮನೆ ವಾಸ್ತವವಾಗಿ ರಾಮರಾಯನದು. 
ಉತ್ತರಭಾರತದ (ಮಧ್ಯಕಾಲೀನ) ಮುಸ್ಲಿಂ ಅರಸರು ತಾವು ಅಧಿಕಾರ ಸ್ವೀಕರಿಸಿದ 
ನಂತರ ಹಿಂದಿನ ಅರಸರ ಅರಮನೆಗಳನ್ನು ಕೆಡವಿ, ಅವುಗಳ ಸ್ಥಾನದಲ್ಲಿ ತಮಗೆ 
ಬೇಕಾದಂತೆ ಅರಮನೆಗಳನ್ನು ನಿರ್ಮಿಸುವುದು ಸಾಮಾನ್ಯ ಸಂಗತಿ ಆಗಿತ್ತು. ಆದ್ದರಿಂದ 
ಅರಮನೆಗಳ ಅವಶೇಷಗಳು ಅಧಿಕ ಪ್ರಮಾಣಲ್ಲಿ ದೊರೆಯುವು ದಿಲ್ಲ. ಇವುಗಳ ಬದಲು 
ಮಸೀದಿಗಳು. ಗೋರಿಗಳು, ರೌಜಗಳು ಮುಂತಾದ ಧಾರ್ಮಿಕ ಕಟ್ಟಡಗಳ ಅವಶೇಷಗಳು 
ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತವೆ. ಈ ವ್ಯವಸ್ಥೆ ದಕ್ಷಿಣ ಭಾರತದಲ್ಲೂ ಜಾರಿಯಲ್ಲಿ 
ಇಲ್ಲದೇ ಇರಲಿಲ್ಲ. ಈಗ ಹಂಪಿಯಲ್ಲಿ ಉಳಿದಿರುವ ಎಲ್ಲ ಕಟ್ಟಡಗಳು ವಿಜಯನಗರ 
ಸಾಮ್ರಾಜ್ಯದ ನಾಶದ ತುಸು ಪೂರ್ವದಲ್ಲಿ ಜೀವಂತ ವಾಗಿದ್ದವು ಎಂಬುದು ಗಮನಿಸ 
ಬೇಕಾದ ಸಂಗತಿ. ಅಳಿಯ ರಾಮರಾಯನ ರತ್ನಕೂಟ ಅರಮನೆಯು ವಿಜಯನಗರ 
ಸಾಮ್ರಾಜ್ಯದ ಅಂತಿಮ ಹಂತದಲ್ಲಿ ನಿರ್ಮಾಣವಾದ್ದರಿಂದ, ಹಂಪಿಯ ಅವಶೇಷಗಳಲ್ಲಿ 
ಉಳಿದುಬಂದಿದೆ. 


ಕಮಲ್‌ಮಹಲ್‌ ಎಂದು ಕರೆಯುವ ಕಟ್ಟಡವು ಅತಿ ಚಲುವಿನ ಭವ್ಯವಾದ ರಚನೆ. 
ಇದು ಸುತ್ತಲೂ ತೆರೆದ ಸಭಾಂಗಣ. ರಾಮಾಮಾತ್ಮನು ರತ್ನಕೂಟದಲ್ಲಿ ಭವ್ಮವಾದ 
ಇಂದ್ರಸಭಾಂಗಣದಲ್ಲಿ ನಿರ್ಮಿಸಿದನೆಂದು, ತನ್ನ ಗ್ರಂಥದಲ್ಲಿ ತಿಳಿಸುತ್ತಾನೆ.'* ಇಂದಿನ 
ಕಮಲ ಮಹಲ್‌ ಅಂದು ಇಂದ್ರಸಭಾಂಗಣವಾಗಿತ್ತು. ರಾಮರಾಯನು ಇದರಲ್ಲಿ ತನ್ನ 
ಸಹೋದರರು, ಗಣ್ಯರು ಮತ್ತು ರಾಮಾಮಾತ್ಮನು ಸೇರಿದಂತೆ ಎಲ್ಲರೊಂದಿಗೆ ಸಂಗೀತ 
ಸುಧೆಯನ್ನು ಆಸ್ವಾದಿಸುತ್ತಿದ್ದ ಎಂದು ಬಯಕಾರ ರಾಮಾಮಾತ್ಮನೇ ತಿಳಿಸಿದ್ದಾನೆ. ಇದು 
ತೆರೆದ ಸಭಾಂಗಣವಾದ್ದರಿಂದ ಸೆಂಗೀತದ ಆಸ್ವಾದನೆಗೆ ಅನುಕೂಲಕರವಾದ 
ಕಟ್ಟಡವಾಗಿದೆ. ಇಂದ್ರ ಸಭಾಂಗಣ ಅಥವಾ ಕಮಲಮಹಲ್‌ನ ಒಂಬತ್ತು ಅಂಕಣದ 
ಮೇಲೆ ಒಂಬತ್ತು ಶಿಖರಗಳಿವೆ. ಇದರ ದೊಡ್ಡ ಮತ್ತು ಸಣ್ಣ ಶಿಖರಗಳನ್ನು ಒಂದಾದ 
ನಂತರ ಮತ್ತೊಂದರಂತೆ ಮುಖ್ಯ ಮತ್ತು ಎರಡನೆಯ ಮುಂಚಾಚುವಿನ ಅಂಕಣದ 
ಮೇಲೆ ಇಡಲಾಗಿದೆ. ಮಧ್ಯದ ಶಿಖರವು ಉಳಿದಿಲ್ಲ. ಶಿಖರಗಳಿಗಂತ ದೊಡ್ಡದಾಗಿದ್ದು 


೧೫.೨ ವಿಜಯನಗರ ಅಧ್ಯಯನ ೧೩ 


ಮೂರು ಅಂತಸ್ತು ಅಥವಾ ತಲಗಳನ್ನು ಹೊಂದಿದೆ. ಈ ಶಿಖರಗಳನ್ನು ಕಳಿಂಗ ಅಥವಾ 
ಫಮ್ಸಾನ ಮಾದರಿಯಲ್ಲಿ ರಚಿಸಲಾಗಿದೆ. 

ಬಯಕಾರ ರಾಮಪ್ಪನು ಹಂಸಗಳಿಂದ ಸುತ್ತುವರೆದ ಭವನವನ್ನು ರತ್ನಕೂಟದಲ್ಲಿ 
ರಚಿಸಿದನೆಂದು ತಿಳಿಸುತ್ತಾನೆ. ಇದು ಸೊಬಗಿನ ಜಲಾವೃತ ಅರಮನೆ. ಇಂದ್ರ ಸಭಾಂಗಣ 
ಅಥವಾ ಕಮಲ ಮಹಲ್‌ನ ಪಶ್ಚಿಮಕ್ಕೆ ಇರುವ ಜಲಭವನವನ್ನೇ ಬಯಕಾರ ರಾಮಪ್ಪ 
ನಿರ್ದೇಶಿಸುತ್ತಿರುವುದು. ಮುಖ್ಯ ಅರಮನೆಯ ಪಶ್ಚಿಮಕ್ಕೆ ಉನ್ನತ ಪ್ರಾಕಾರಕ್ಕೆ 
ಸನಿಹದಲ್ಲಿರುವ ಕಟ್ಟಡವನ್ನು ಸ್ತ್ರೀ ಕಾವಲುಗಾರರ ಕೊಠಡಿ ಎಂದು ಲಾಂಗ್‌ಹರ್ಸ್ಸ್‌ 
ತಿಳಿಸುತ್ತಾನೆ. ನ ಇದಕ್ಕೆ ಒಂದೇ ಬಾಗಿಲಿರುವುದು, ಗೋಡೆಗಳ ಎತ್ತರದ ಭಾಗದಲ್ಲಿ 
ವಾತಾಯನ ಕಿಂಡಿಗಳಿರುವುದು, ಜಂತಿಗಳಲ್ಲಿ ನಾಗರಹೆಡೆಗಳ ಅಲಂಕರಣೆ ಇರುವುದು 
- ಈ ಅಂಶಗಳಲ್ಲ ಈ ಕಟ್ಟಡ ರಾಜರ ಖಜಾನೆ ಆಗಿತ್ತು ಎಂಬುದನ್ನು ಸೂಚಿಸುತ್ತದೆ. 
ರಕ್ಲಿತ ಸಂಪತ್ತನ್ನು ಸರ್ಪಗಳನು ರಕ್ಷಣೆ ಮಾಡುತ್ತವೆ ಎಂಬ ಪರಿಕಲ್ಪನೆ 
ಕನ್ನಡನಾಡಿನಲ್ಲಿದೆ. ಇದು "ಸರ್ಪಗಳು' ಎಂದೇ ಹೆಸರಾಗಿದೆ. ವಿದೇಶಿ ಪ್ರವಾಸಿಗರು 
ವಿಜಯಗರದ ಅರಸರು ಖಜಾನೆಯನ್ನು ತಮ್ಮ ಅರಮನೆಯಲ್ಲೇ ನಿರ್ಮಿಸಿಕೊಂಡಿದ್ದ 
ರೆಂದು ತಿಳಿಸುತ್ತಾರೆ.'" ಆದ್ದರಿಂದ ಈ ಕಟ್ಟಡವು ಮಹಿಳಾ ಕಾವಲುಗಾರರ ಕೊಠಡಿ 
ಆಗಿರದೆ, ಖಜಾನೆಯ ಮನೆಯಾಗಿತ್ತು ಎಂಬುದು ಖಚಿತವಾಗುತ್ತದೆ. ' 

ಜನಾನ ಆವರಣ, ಕಮಲ ಮಹಲ್‌ - ಈ ಹೆಸರುಗಳು ಅಪಪ್ರಯೋಗ ಮತ್ತು 
ವೈನೋದಿಕ ನಾಮಾಂಕಿತಗಳು. ಆರಂಭಿಕ ಪುರಾತತ್ವ ವಿದ್ವಾಂಸರು ತಮ್ಮ ಅಧಿಕೃತ 
ಪ್ರವಾಸದ ಮೇಲೆ ಹಂಪಿಗೆ ಭೇಟಿ ನೀಡಿದಾಗ, ಅಲ್ಲಿನ ಕಟ್ಟಡಗಳು ಅಥವಾ ಅವಶೇಷ 
ಗಳನ್ನು ಪರಿಶೀಲಿಸಿ, ತಮ್ಮದೇ ಆದ ಕಲ್ಪನೆಯನ್ನು ರೂಪಿಸಿಕೊಂಡರು. ಇವುಗಳ 
ನಿರ್ಮಾಣಕಾರ್ಯದಲ್ಲಿ ಮಹತ್ವದ ಪಾತ್ರವಹಿಸಿದ ರಾಮಾಮಾತ್ಮನು ಜನಾನ ಆವರಣದ 
ಬಗ್ಗೆ ವಿಸ್ಪತವಾದ ವಿವರಣೆಯನ್ನು ನೀಡಿದ್ದಾನೆ. ಜನಾನ ಆವರಣ ವಾಸ್ತವಾಗಿ 
ರತ್ನಕೂಟವೇ ಆಗಿದೆ. ಮತ್ತು ಕಮಲಮಹಲ್‌ ಇಂದ್ರಸಭಾಂಗಣವಾಗಿದೆ. ಮುಖ್ಯ 
ಅರಮನೆ ಎಂದಿಗೂ ರಾಣಿಯರ ಭವನವಾಗಿರಲು ಸಾಧ್ಯವಿಲ್ಲ. ಅದು ವಿಜಯನಗರ 
ಸಾಮ್ರಾಜ್ಯದ ಅಂತಿಮ ದಶಕಗಳಲ್ಲಿ, ಅದರ ವೃವಹಾರದಲ್ಲಿ ಪ್ರಮುಖ ಹಾಗೂ 
ಸರ್ವೋಚ್ಚ ಪಾತ್ರವನ್ನು ನಿರ್ವಹಿಸಿದ ಅಳಿಯ ರಾಮರಾಯನ ಅರಮನೆ ಆಗಿದೆ. 


ಹಂಪಿಯ ಕಮಲ ಮಹಲ್‌ : ಕೆಲ ಹೊಸ ಶೋಧನೆಗಳು ೧೫೩ 


ee La 


ಟಿಪ್ಪಣಿಗಳು 
Sherwani, H.K., & Joshi, P., History of Medieval Deccan, RS] 
Longhurst, A.H., Hampi Ruins, 1917, pp 78-84 


Fritz, Michel, Nagaraj Rao, The Royal Centre at Vijayanagar, 
Preliminary Report, 1984, Melbourne, pp. 33 


Rea, A., Annual Progress Report 1907-1908; Archaeological 
Survey Dept. Southern Circle. p. 12 | 


Rea., A., Ibid, 1909-10, p.4 
Rea., A., Ibid, 1911-12 
Longhurst, A.H., Ibid, p.84 


Shivarudraswamy, S.N. TMA SEE 2005, Mysore, pp, 
6-17 


Shivarudraswamy, S.N., Ibid, pp. 33-40, 67-100 


Aiyyar, Ramaswamy, M.S., (Ed), Svaramelakanidhi, 1932, 
Annamalai, p.43 


Narasimhaiah, B., Metropolis Vijayanagara, 1992, Delhi, p.31, 
38 


Aiyyar, Ramaswamy, M.S., Ibid, p. XV 

Narasimhaiah, B., Ibid, pp. 31-32 

Aiyyar, Ramaswamy, M.S., Ibid. p-43 

Longhurst, A.H., Ibid, p. 84 

Devakunjari, Hampi, p. 24 

Sewell, Robert, The Forgotten Empire, London, 1900. p. 282 


೨೦. ಮಹಾನವಮಿ ವೀಕ್ಷಣ ವೇದಿಕೆ ಮತ್ತು 
ಪಥಸಂಚಲನೆಯ ಉಬ್ಬುಶಿಲ್ಬಗಳು-ಹೊಸ ಆಕರ 


ಡಾ. ಜಗದೀಶ 


ವಿಜಯನಗರದ ಪ್ರಮುಖ ಕೇಂದ್ರಬಿಂದು ಹಜಾರ ರಾಮದೇವಾಲಯ. ಇದು ನಾಲ್ಕು 
ಪ್ರಮುಖ ರಸ್ತೆಗಳು ಕೂಡುವ ಜಾಗ. ಜಾರ್ಜ್‌ ಮೆಷೆಲ್‌ ಇದನ್ನು ದೇವರು ಮತ್ತು 
ರಾಜರು ಭೇಟಿಯಾಗುವ ಸ್ಲಳ (Where the kings and God meet) ಎಂದು ಉಲ್ಲೇಖಿಸಿ 
ದ್ದಾರೆ. ಈ ದೇವಾಲಯದ ವಾಯವ ಭಾಗದಲ್ಲಿ ವೀರ ಹರಿಹರ ರಾಯನ ಅರಮನೆ 
ಇತ್ತೆಂದು ಶಾಸನಗಳಿಂದ ದೃಢಪಟ್ಟಿದೆ. 
ಹಜಾರರಾಮ ದೇವಾಲಯ ಆವರಣ ಗೋಡೆಯಿಂದ ಸುತ್ತುವರಿಯಲ್ಪಟ್ಟಿದೆ. 
ಇದರ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಪ್ರವೇಶದ್ವಾರಗಳಿವೆ. ದಕ್ಷಿಣ ಗೋಡೆಯಲ್ಲಿ 
ಮತ್ತೊಂದು ದ್ವಾರವಿದೆ. ಈ ಆವರಣ ಗೋಡೆಯ ಈಶಾನ್ಯ ಒಳ ಭಾಗದಲ್ಲಿ 
ರಾಮಾಯಣ ಕಥಾನಕ ಶಿಲ್ಪಪಟ್ಟಿಗಳಿವೆ. ಆವರಣ ಗೋಡೆಯ ಹೊರಭಾಗದಲ್ಲಿ ದಕ್ಷಿಣ, 
ಉತ್ತರ ಮತ್ತು ಈಶಾನ್ಯ ಬಾಗದಲ್ಲಿ ಐದು ಪಟ್ಟಿಕೆಗಳಲ್ಲಿ ಉಬ್ಬುಶಿಲ್ಪಗಳಿವೆ. ಗೋಡೆಯ 
ಮೇಲ್ಗಡೆ ಕೋಟೆಗಳಲ್ಲಿದ್ದಂತೆ ತೆನೆಯ ಅಲಂಕರಣವಿದೆ. ಸಾಲುಪಟ್ಟಿಕೆಗಳಲ್ಲಿನ 
ಚಿತ್ರಣವು ಎಲ್ಲಾ ದಿಕ್ಕುಗಳಲ್ಲಿ ಎಂದೇ ಮಾದರಿಯಲ್ಲಿವೆ. ಮೊದಲ ತಳಪಟ್ಟಿಕೆಯಲ್ಲಿ 
ಆನೆಗಳ ಶಿಲ್ಪ, ಎರಡನೆಯ ಪಟ್ಟಿಕೆಯಲ್ಲಿ ಅಶ್ವ, ಮೂರನೆಯ ಪಟ್ಟಿಕೆಯಲ್ಲಿ ಕಾಲಾಳು 
ಗಳು ನಾಲ್ಕನೆಯ ಮತ್ತು ಐದನೆಯ ಪಟ್ಟಿಕೆಯಲ್ಲಿ ಸಾಂಸ್ಕೃತಿಕ ಮೆರವಣಿಗೆಯ ದೃಶ್ಯ 
ಗಳಿವೆ. 
ಎಲ್ಲಾ ಪಟ್ಟಿಕೆಗಳಲ್ಲಿನ ಶಿಲ್ಪಗಳು ಒಂದೇ ದಿಕ್ಕಿಗೆ ಮುಖ ಮಾಡಿದ್ದು, ಆವರಣ 
ಗೋಡೆಯ ದಕ್ಷಿಣ ಭಾಗದ ಶಿಲ್ಪಗಳು ಉತ್ತರಕ್ಕೆ ಮುಖ ಮಾಡಿರುವಂತೆ, ಉತ್ತರ 
ಭಾಗದ ಶಿಲ್ಪಗಳು ಪೂರ್ವಕ್ಕೆ ಮುಖ ಮಾಡಿರುವಂತೆ ಮತ್ತು ಈಶಾನ್ಮ ಭಾಗದ ಶಿಲ್ಪಗಳು 
ದಕ್ಸಿಣಕ್ಕೆ ಮುಖ ಮಾಡಿರುತ್ತವೆ. ಈ ಶಿಲ್ಪಗಳನ್ನು ಕ್ರಮವಾಗಿ ಗಮನಿಸಿದರೆ ಅವು 
ಚಲನೆಯನ್ನು ರೂಪಿಸಿದಂತೆ ತೋರುತ್ತದೆ. ಇದು ಮಹಾನವಮಿ ಆಚರಣೆಯ ಕೊನೆಯ 
ದಿನ ಆಯೋಜಿಸಲಾಗುತ್ತಿದ್ದ ಪಥಸಂಚಲನೆಯ ಚಿತ್ರಮದಂತೆ ತೋರುತ್ತದೆ. ಶಿಲ್ಪವು 
ಕ್ರಮಾನುಕ್ರಮಣಿಕೆಯಲ್ಲಿ ಗಜ, ಅಶ್ವ, ಪದಾತಿಗಳು ಮತ್ತು ಸಾಂಸ್ಕೃತಿಕ ತಂಡಗಳ 
ಸಾಲುಗಳಿವೆ. ಆವರಣ ಗೋಡೆಯ ದಕ್ಷಿಣ, ಉತ್ತರ ದಿಕ್ಕಿನ ಚಿತ್ರಣಗಳಲ್ಲಿ ಮಧ್ಮದ 


ಮಹಾನವಮಿ ವೀಕ್ಷಣ ವೇದಿಕೆ ಮತ್ತು ಪಥಸಂಚಲನೆಯ ಉಬ್ಬುಶಿಲ್ಪಗಳು ೧೫೫ 


ಸಾಲಿನ ಕೊನೆಯ ಬಾಗದಲ್ಲಿ ಮಂಟಪದಲ್ಲಿ ಕುಳಿತ ರಾಜದಂಪತಿಗಳ ಶಿಲ್ಪವಿದೆ. ಈ 
ಶಿಲ್ಪವನ್ನು ಎಲ್ಲಾ ಸಾಲುಗಳ ಎದುರಾಗಿ ಮಂಟಪವನ್ನು ಚಿತ್ರಿಸಲಾಗಿದೆ. ಸ್ಪಷ್ಟವಾಗಿ 
ರಾಜ ದಂಪತಿಗಳು ಗಮನಾರ್ಹ ಶಿಲ್ಪವೊಂದರಲ್ಲಿ ವೀಕ್ಷಿಸುವ ಶಿಲ್ಪವಾಗಿದೆ. 

ಮಹಾನಮಮಿ ದಿಬ್ಬದಲ್ಲೂ ಅನೇಕ ಶಿಲ್ಪಗಳಿವೆ. ಗಮನಾರ್ಹ ಶಿಲ್ಪವೊಂದರಲ್ಲಿ 
ರಾಜನಿಗೆ ನಮಸ್ಕರಿಸುತ್ತಿರುವ ದಂಡನಾಯಕರ/ ಪಾಳೇಗಾರ/ ಅಮರ ನಾಯಕತ್ವ ಪಡೆದ 
ಪ್ರತಿನಿಧಿಗಳ ಚಿತ್ರಣವಿದೆ. ಇನ್ನೊಂದು ಶಿಲ್ಪದಲ್ಲಿ ರಾಜನು ಉಡುಗೊರೆಯಾಗಿ ಮುತ್ತಿನ 
ಸರ ನೀಡುತ್ತಿರುವ ಚಿತ್ರಣವಿದೆ. 


ಪ್ರವಾಸಿಗ ಡೊಮಿಂಗೋ ಪ್ಯಾಸ್‌ ದಿನಚರಿಯಲ್ಲಿ 
ಮಹಾನವಮಿ ಆಚರಣೆಯ ವರ್ಣನೆ 

ಡೊಮಿಂಗೋ ಪಾಸ್‌ ವಿಜಯನಗರಕ್ಕೆ ಕ್ರಿ.ಶ. 1536-37ರಲ್ಲಿ ಭೇಟಿ ನೀಡಿದ. 
ಅವನು ಕಂಡು ಮಹಾನವಮಿ ಆಚರಣೆಯನ್ನು ವರ್ಣಿಸಿದ್ದಾನೆ. ಹನ್ನೆರಡನೆಯ 
ಸೆಪ್ಪಂಬರ್‌ದಂದು ಪ್ರಾರಂಭವಾಗಿ ಒಂಬತ್ತು ದಿನಗಳು ನಡೆಯುವ ಈ ಉತ್ಸವಗಳು 
ರಾಜನ ಅರಮನೆಯಲ್ಲಿ ನಡೆಯುತ್ತವೆ. ಅರಮನೆಯ ಮುಂಭಾಗಕ್ಕೆ ಬಯಲು ಸ್ಥಳಕ್ಕೆ 
ಹೋಗುವ ದ್ವಾರವಿದೆ. ಈ ದ್ವಾರದ ಮೇಲೆ ಸ್ವಲ್ಪ ಎತ್ತರದ ಗೋಪುರವಿದೆ. ಈ 
ಗೋಪುರದಲ್ಲಿ ಮೊಗಸಾಲೆಗಳಿವೆ. ಈ ದ್ವಾರದ ಹೊರಗೆ ಅರಮನೆಯನ್ನು ಸುತ್ತುವ 
ಗೋಡೆಯಿದೆ. ಈ ದ್ವಾರ ದಾಟಿದರೆ ಒಂದು ಬಯಲು ಸ್ಥಳೆವಿದೆ ಮತ್ತು ಅದರನಂತರ 
ಇನ್ನೊಂದು ದ್ವಾರವುಂಟು. ವಿಶಾಲ ಬಯಲು ಸ್ಥಳದ ಒಂದು ಬದಿಗೆ ಮತ್ತು ಇನ್ನೊಂದು 
ಬದಿಗೆ ಎತ್ತರವಲ್ಲದ ಮೊಗಸಾಲೆಗಳಿವೆ. ಇಲ್ಲಿ ದಳವಾಯಿಗಳು ಮತ್ತು ಪ್ರಮುಖರು 
ಉತ್ಸವ ನೋಡಲೋಸುಗ ಕುಳಿತುಕೊಳ್ಳುತ್ತಾರೆ. 


ರಾಜನಿಗೆ ಎಲ್ಲ ದಳವಾಯಿಗಳು ಮತ್ತು ಪ್ರಮುಖರು ಬಂದು ಅವನಿಗೆ ಸಲಾಮು 
ಮಾಡುತ್ತಾರೆ ಮತ್ತು ಕೆಲವರು ತಾವು ಇಚ್ಛೆಪಟ್ಟರೆ ಅವನಿಗೆ ಕಾಣಿಕೆಗಳನ್ನು ಅರ್ಪಿಸುತ್ತಾರೆ 
ಮತ್ತು ಬಂದಂತೆಯೇ ಹಿಂದೆ ಸರಿಯುತ್ತಾರೆ. ಪ್ರತಿಯೊಬ್ಬನು ತನ್ನ ಬಿಡದಿಗೆ ಹೋಗು 
ತ್ತಾನೆ. ರಾಜನು ಬಯಲು ತಾಣದಲ್ಲಿರುವ ಎರಡು ಕಟ್ಟಡಗಳ ಮಧ್ಯೆ ಇರುವ ದ್ವಾರದ 
ಮೂಲಕ ಅರಮನೆ ಒಳಕ್ಕೆ ಹೋಗುತ್ತಾನೆ. ವಾರಾಂಗನೆಯರು ಮತ್ತು ದೇವಾಲಯ 
ಹಾಗೂ ಅರಮನೆಯ ನರ್ತಕಿಯರು ಬಹಳ ಹೊತ್ತಿನವರೆಗೆ ದೇವಾಲಯ ಹಾಗೂ 
ವಿಗ್ರಹದ ಮುಂದೆ ನರ್ತನಗೈಯುತ್ತ ಉಳಿಯುತ್ತಾರೆ. 

ಸೂರ್ಯ ಕೆಳಗಿಳಿದ ನಂತರ ಪಂಜುಗಳನ್ನು ಹೊತ್ತಿಸಲಾಗುತ್ತದೆ. ಅನೇಕ ಚಿತ್ತಾ 
ಕರ್ಷಕ ಆಟಗಳನ್ನು ಮತ್ತು ಯುಕ್ತಿಗಳನ್ನು ಆರಂಭಿಸಲಾಗುತ್ತದೆ. ಇವು ಬಹಳ ಹೊತ್ತು 
ನಿಲ್ಲುವುದಿಲ್ಲ. ಅವು ರಾಜನಿದ್ದಲ್ಲಿಗೆ ಬಂದು ಹೋಗಿಬಿಡುತ್ತವೆ. ನಂತರ ಸ್ತ್ರೀಯರು 


೧೫೬ | ವಿಜಯನಗರ ಅಧ್ಯಯನ ೧೩ 


ಹಿಂತಿರುಗಿ ಹೋಗುತ್ತಾರೆ. ಆಮೇಲೆ ಕುದುರೆಗಳು ಹೋಗುತ್ತವೆ, ಆಮೇಲೆ ಆನೆಗಳು 
ಬಂದು ಸಲಾಮು ಮಾಡಿ ಹಿಂತಿರುಗುತ್ತವೆ. 

* ಈ ವಿವರಣೆಗಳನ್ನು ಗಮನಿಸಿ ಇಲ್ಲಿನ ಕಟ್ಟಡದ ಅವಶೇಷಗಳನ್ನು ಪರಿಶೀಲಿಸಲಾಗಿ 
ಹಜಾರರಾಮ ದೇವಾಲಯದ ಉತ್ತರ ಭಾಗಕ್ಕೆ ಇರುವ ಅಂಗಳವು ಪೂರ್ವ-ಪಶ್ಚಿಮವಾಗಿ 
200 ಮೀ. ಮತ್ತು ಉತ್ತರ-ದಕ್ಷಿಣವಾಗಿ 100 ಮೀ. ಇದ್ದು, ಪ್ರಮುಖ ನಾಲ್ಕು ರಸ್ತೆಗಳು 
ಕೂಡುವ ಕೇಂದ್ರವಾಗಿದೆ. ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ ಪ್ರೇಕ್ಷಕರ ವೀಕ್ಷಣೆಗೆ 
ಅನುಕೂಲವಾಗುವಂತೆ ಕುಳಿತುಕೊಳ್ಳುವ ಮೆಟ್ಟಿಲುಗಳ ಆಸನವಿದೆ. ಪ್ರಾಯಶಃ ಪ್ರಮುಖ 
ಮೆರವಣಿಗೆ ಹಾಯ್ತು ಹೋಗುತ್ತಿದ್ದ ಸ್ಥ ಳವಾಗಿರಬೇಕು. ಹಿರಿಯ ಅರಮನೆ 
(ಹರಿಹರರಾಯನ ಅರಮನೆ) ದ್ವಾರದ ಹತ್ತಿ ರ ಸಜ್ಜುಗೊಂಡ ಮೆರವಣಿಗೆಯು ಪೂಜೆಯ 
ನಂತರ ಉತ್ತರಕ್ಕೆ ಚಲಿಸಿ ದಳವಾಯಿಗಳು ಮತ್ತು ಪ್ರಮುಖರು ಉತ್ಸವ ನೋಡ 
ಲೋಸುಗ ಕುಳಿತುಕೊಂಡ ಅಂಗಳಕ್ಕೆ ಬಂದು ಪ್ರದರ್ಶನ ನೀಡಿ ನಂತರ ದಕ್ಷಿಣಕ್ಕೆ 
ಚಲಿಸಿ ಮಹಾನವಮಿ ದಿಬ್ಬದ ಪ್ರದಕ್ಷಿ ಣೆಯನ್ನು ಪೂರ್ವಭಾಗದಿಂದ ಆರಂಭಿಸಿ 
ಪಶ್ಚಿಮಕ್ಕೆ ನಂತರ ಉತ್ತ ರಕ್ಕೆ ಚಲಿಸುತ್ತಿದ್ದರೆಂದು ತೋರುತ್ತ 0 

ರಾಜ್ಯೋತ್ಸವ ದಿನದಂದು ದೆಹಲಿಯಲ್ಲಿ ಪ್ರಮುಖ ಆಚರಣೆ ಧ್ವಜಾರೋಹಣೆ 
ಮತ್ತು ಪಥಸಂಚಲನೆ, ಸೇನೆಯ ಮೂರು ಅಂಗಗಳಾದ ನೆಲ, ಜಲ ಮತ್ತು ವಾಯು 
ಸೇನೆಯ ಆಯ್ದ ತುಕಡಿಗಳು ಮತ್ತು ಅವು ಹೊಸದಾಗಿ ಸೇರ್ಪಡೆ ಮಾಡಿಕೊಂಡ 
ಶಸ್ತ್ರಾಸ್ತ್ರ ಗಳು, ಅರೆ ಸೇನಾಪಡೆಯ ತುಕಡಿಗಳು, ಶಾಲಾ ಬಾಲಕ ಬಾಲಕಿಯರ ಮತ್ತು 
ಸಾಂಸ್ಕೃತಿಕ ಪರಂಪರೆಯ ಪ್ರದರ್ಶನ ಹಾಗೂ ಸ ಸ್ತಬ್ಬ ಚಿತ್ರಗಳ ಮೆರವಣಿಗೆ ಇರುತ್ತ 
ವಿಜಯನಗರ ಮಹಾನವಮಿ ಆಚರಣೆಯ ಸಂದರ್ಭದಲ್ಲಿ ಇದೇ ರೀತಿಯ ಆಚರಣೆ 
ಗಳಿದ್ದ ಕರುಹಾಗಿ ಹಜಾರರಾಮ ದೇವಾಲಯ ಆವರಣದ ಹೊರಗೋಡೆಯಲ್ಲಿ ಮತ್ತು 
ಮಹಾನಮಮಿ ದಿಬ್ಬದ ಸುತ್ತಲೂ ಇರುವ ಉಬ್ಬು ಶಿಲ್ಪಗಳಲ್ಲಿ ಆಚರಣೆಯ ಅಂಶಗಳು 
ಕಂಡುಬರುತ್ತವೆ. ಪ್ರಾಯಶಃ ಈ ಶಿಲ್ಪಗಳು ಆಚರಣೆಯನ್ನು ನೆನಪಿಸುವ ಸ್ತಬ್ದಚಿತ್ರ 

ಗಳಾಗಿರಬೇಕು. 


೨೧. ಮಧ್ಯಯುಗೀನ ಕಾಲದ ಜನವಸತಿ ನೆಲ - 


ಕಡೇಬಾಗಿಲು 
ಡಾ. ಸಿ. ಎಸ್‌. ವಾಸುದೇವನ್‌ 


ಮಧ್ಯಕಾಲೀನ ಯುಗದ ಪ್ರಮುಖ ನೆಲೆಯಾಗಿದ್ದ ಹಂಪಿಯು ವಿಜಯನಗರ ಸಾಮ್ರಾಜ್ಯ 
ವನ್ನು ಪೋಷಿಸಿತು. ಈ ಸಾಮ್ರಾಜ್ಯದ ಪ್ರಥಮ ರಾಜಧಾನಿಯು ತುಂಗಭದ್ರಾ ನದಿಯ 
ಎಡದಂಡೆಯಲ್ಲಿರುವ ಆನೆಗೊಂದಿಯಲ್ಲಿ ಪ್ರಾರಂಭವಾಯಿತು. ಕಾಲಕ್ರಮೇಣ ಅಲ್ಲಿಂದ 
ವಿಜಯನಗರಪಟ್ಟಣ, ವಿದ್ಯಾನಗರ, ಪಂಪಾಕ್ಸೇತ್ರ ಮುಂತಾದ ಹೆಸರುಗಳಿಂದ ಕರೆಯ 
ಲಾಗುವ ಇಂದಿನ ಹಂಪೆಗೆ ಸ್ಥಳಾಂತರಿಸಲಾಯಿತು. ಆನೆಗೊಂದಿಯು ಪ್ರಥಮ ರಾಜಧಾನಿ 
ಯಾಗಿ ಬಹುವೈಭವದಿಂದ ಅಲ್ಲದಿದ್ದರೂ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು. 
ಆನೆಗೊಂದಿಗೆ ವಿಜಯನಗರ ಕಾಲದಲ್ಲಿ “ಹಸ್ತಿನಾವತಿ” ಎಂಬ ಹೆಸರು ಸಹ ಇದ್ದಿತು.' 
ವಿಜಯನಗರ ಸಾಮ್ರಾಜ್ಯವು ಸ್ತಾಪನೆಯಾದ ಇವೆರಡೂ ಸ್ವಳಗಳೂ ಪ್ರಾಗಿತಿಹಾಸ ಕಾಲದ 
ಅನೇಕ ಅವಶೇಷಗಳನ್ನು ತನ್ನಲ್ಲಿ ಹುದುಗಿಸಿಕೊಂಡಿವೆ. ಈ ಪರಿಸರದಲ್ಲಿ ಇಲ್ಲಿಯವರೆಗೆ 
ನಡೆದ ಸಂಶೋಧನೆಯ ಫಲಿತವಾಗಿ ಪ್ರಾಗಿತಿಹಾಸ ಮತ್ತು ಆದಿ ಇತಿಹಾಸ ಕಾಲಘಟ್ಟಗಳ 
ಅವಶೇಷಗಳು ದೊರಕಿವೆ. ಮುಖ್ಯವಾಗಿ ನವಶಿಲಾಯುಗ ಕಾಲಘಟ್ಟದ ಸಾಂಸ್ಕೃತಿಕ 
ಅವಶೇಷಗಳು ತುಂಗಭದ್ರಾ ನದಿಯ ಎರಡೂ ದಡಗಳಲ್ಲಿ ವ್ಯಾಪಿಸಿವೆ. ಕಬ್ಬಿಣಯುಗಕ್ಕೆ 
ಸೇರಿದ ಕುರುಹುಗಳು ದೊರಕಿದ್ದು, ಇವುಗಳೊಂದಿಗೆ ಈ ಪರಿಸರದ ಕಣಶಿಲೆಯ 
ಗುಡ್ಡಗಳಲ್ಲಿನ ಗುಹಾಸರೆ ಮತ್ತು ಕಲ್ಲಾಸರೆಗಳಲ್ಲಿ ಪ್ರಾಗಿತಿಹಾಸ ಕಾಲದ ವರ್ಣಚಿತ್ರಗಳು 
ಹೇರಳವಾಗಿ ದೊರಕಿವೆ. ಅವುಗಳಲ್ಲಿ ತುಂಗಭದ್ರಾ ನದಿಯ ಎಡದಂಡೆಯಲ್ಲಿರುವ 
ಮಸಳಯ್ಯನ ಗುಡ್ಡ ಮತ್ತು ವೆಂಕಟಾಪುರ ಹಾಗು ಬಲದಂಡೆಯ ಹಿರೇಬೆಣಕಲ್ಲು, 
ಚಿಕ್ಕಬೆಣಕಲ್ಲು ಮತ್ತು ಜಂತಗಲ್ಲು ಪ್ರಮುಖವಾದವು ಗಳಾಗಿವೆ.” 

ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಆನೆಗೊಂದಿಯ ಉತ್ತ ರಕ್ಕೆ 
ಸುಮಾರು ಎರಡು ಕಿ. ಮೀ. ದೂರದಲ್ಲಿ ಗಂಗಾವತಿಗೆ ತೆರಳುವ ಮುಖ್ಯ ರಸ್ತೆಯಲ್ಲಿ 
ಕಡೇಬಾಗಿಲು ಗ್ರಾಮವಿದೆ. ಇಲ್ಲಿಯ ಪರಿಸರದಲ್ಲಿ ಪ್ರಾಗಿತಿಹಾಸ ಕಾಲದ ಅನೇಕ 
ಅವಶೇಷಗಳು ದೊರಕಿವೆ. ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾದ ಕೋಟೆಯ ಕೊನೆಯ 
ಸುತ್ತು ಈ ಗ್ರಾಮದಲ್ಲಿ ಹಾಯ್ದುಹೋಗುತ್ತದೆ ಹಾಗು ಅಲ್ಲಿರುವ ಕೋಟೆಯ ಪ್ರವೇಶ 
ದ್ವಾರದಿಂದ ಈ ಗ್ರಾಮಕ್ಕೆ ಕಡೇಬಾಗಿಲು ಎಂಬ ಹೆಸರು ಬಂದಿದೆ ಎಂದು ಊಹಿಸ 
ಬಹುದು. ಕನ್ನಡದಲ್ಲಿ "ಕಡೆ' ಎಂದರೆ "ಕೊನೆ', "ಅಂತಿಮ' ಎಂಬರ್ಥವಿದೆ. ಆನೆಗೊಂದಿ 


೧೫೮ ವಿಜಯನಗರ ಅಧ್ಯಯನ ೧೩ 


ಊರಿನಿಂದ ಬಂದರೆ ಇದು ಕೊನೆಯ ಅಥವಾ ಕಡೆಯ ಭಾಗವಾಗುತ್ತದೆ. ಇಂದಿಗೂ 
ಈ ಭಾಗದಲ್ಲಿ ಕೋಟೆ ಗೋಡೆಯು ಹಾಯ್ದುಹೋಗಿರುವುದನ್ನು ಗಮನಿಸ ಬಹುದು. 
ವಿಜಯನಗರ ಕಾಲದಲ್ಲಿ ವಿಜಯನಗರಪಟ್ಟಣ ಆನೆಗೊಂದಿಯಿಂದ ಉತ್ತರಕ್ಕೆ 
ಪಯಣಿಸಿದರೆ ಇದು ಕೊನೆಯದಾಗಿರುವ ಕೋಟೆ ಬಾಗಿಲಾಗಿರುವುದರಿಂದ ಇದಕ್ಕೆ 
ಅನ್ವರ್ಥವಾಗಿ ಹೆಸರಿಸಲಾಗಿದೆ. ಪ್ರಾಯಶಃ ಅಂದಿನ ಕಾಲದಲ್ಲಿಯೂ ಈ ಬಾಗಿಲಿಗೆ 
ಸದರಿ ಹೆಸರು ಜನರೂಢಿಯಲ್ಲಿ ಬಳಕೆಯಾಗಿ ಉಳಿದುಬಂದಿರುವ ಸಾಧ್ಯತೆ ಗಳಿವೆ. 
ಕಡೇಬಾಗಿಲು ಗ್ರಾಮವು ಕಣಶಿಲೆಯ ಬೆಟ್ಟದ ಸಾಲಿನಲ್ಲಿದ್ದು, ತುಂಗಭದ್ರಾ 
ನದಿಯು ಅದರ ಸಮೀಪದಲ್ಲಿ ವಾಯುವ್ಮದಿಂದ ಆಗ್ಲೇಯ ದಿಕ್ಕಿಗೆ ಹರಿಯುತ್ತದೆ. 
ದಖ್ಬಿನ್‌ ಪ್ರಸ್ತಭೂಮಿ, ಧಾರ್‌ವಾರ್‌ ಕ್ರೇಟನ್‌ ಮತ್ತು ಪಶ್ಚಿಮ ಧಾರ್‌ವಾರ್‌ ಕ್ರೇಟನ್‌ 
ಶಿಲಾಸಮೂಹವನ್ನು ಬೇರ್ಪಡಿಸುವ ಸ್ಥಳದಲ್ಲಿದೆ. ಪಶ್ಚಿಮ ಘಟ್ಟದ ಮಳೆಯಾಶ್ರಯದ 
ಹೊರವಲಯದಲ್ಲಿದ್ದು ವಾರ್ಷಿಕವಾಗಿ ಸರಾಸರಿ 500ಮಿ. ಮೀ ಮಳೆಯನ್ನು ಪಡೆಯು 
ತ್ತದೆ. ಮಳೆಯ ಪ್ರಮಾಣವು ಮುಂಗಾರಿನ ಮೇಲೆ ಆಧರಿಸಿದ್ದು, ಅದು ಏಕರೂಪತೆ 
ಯನ್ನು ಪಡೆದಿಲ್ಲ.ಈ ಪ್ರದೇಶದಲ್ಲಿ ವರ್ಷದ ಜೂನ್‌ನಿಂದ ಅಕ್ಟೋಬರ್‌ವರೆಗೆ 


ಮಳಗಾಲವಿರುತ್ತದೆ. ಸಾಮಾನ್ಯವಾಗಿ ಕುರುಚುಲು ಗಿಡಗಂಟಿಗಳು, ಮುಳ್ಳಿನ ಮರಗಳು - 


ಮತ್ತು ಕಿರು ಎಲೆಯ ಸಸ್ಮವರ್ಗವನ್ನು ಈ ಪರಿಸರವು ಪೋಷಿಸುತ್ತದೆ. ಆದರೆ ಇತ್ತೀಚಿನ 
ಆಧುನಿಕ ಚಟುವಟಿಕೆಗಳು ಇಲ್ಲಿಯ ಸ್ವಾಭಾವಿಕ ಪರಿಸರವನ್ನು ಸಾಕಷ್ಟು ಬದಲಿಸಿವೆ. 
ಈ ಗ್ರಾಮದ ಪರಿಸರವು ಕಬ್ಬಿಣಯುಗದ ದೊಡ್ಡ ವಾಸ್ತವ್ಯ ನೆಲೆಯಾಗಿದೆ. ಕಡೇಬಾಗಿಲು 
ಗ್ರಾಮದ ಪೂರ್ವಕ್ಕಿರುವ ಗುಡ್ಡದ ಮೇಲೆ ವ್ಯಾಪಕ ಕ್ಷೇತ್ರಕಾರ್ಯ ಮತ್ತು ಉತ್ಪನನವನ್ನು 
ಅಮೆರಿಕದ ಶಿಕಾಗೋ ವಿಶ್ವವಿದ್ಯಾಲಯ, ಮಿಚಿಗನ್‌ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ 
ರಾಜ್ಯ ಸರ್ಕಾರದ ಪ್ರಾಚ್ಯವಸ್ತು ಮತ್ತುಸಂಗ್ರಹಾಲಯ ನಿರ್ದೇಶನಾಲಯವು 2004- 
05 ನೇ ಸಾಲಿನಿಂದ ಕೈಗೊಂಡಿತು. ಇದರ ಫಲವಾಗಿ ಅನೇಕ ಹೊಸ ವಿಷಯಗಳು 
ಬೆಳಕಿಗೆ ಬಂದಿವೆ.' ನೆಲೆಯ ಆಸುಪಾಸಿನಲ್ಲಿ ನವಶಿಲಾಯುಗ ಕಾಲದ (ಕ್ರಿ. ಪೂ. 3000- 
1200) ಕೃಷಿ -ಪಶುಸಂಗೋಪನೆ ಹಾಗು ಅದಕ್ಕೆ ಸಂಬಂಧಿಸಿದ ದನಗಾಹಿ ಆರ್ಥಿಕ 
ವ್ಯವಸ್ಥೆಯು ಇದ್ದಿತು. ಇದಕ್ಕೆ ಪೂರಕವಾಗಿ ದನಗಳ ಮೂಳೆಗಳು ದೊರಕಿದ್ದು, ಅವುಗಳ 
ವಿಶ್ಲೇಷಣೆಯು ಅನೇಕ ಹೊಸ ಸಂಗತಿಗಳನ್ನು ಹೊರಹಾಕಿವೆ. ಅವುಗಳಲ್ಲಿ ಪ್ರಮುಖವಾಗಿ 
ಎತ್ತುಗಳನ್ನು ಉಳುಮೆ ಹಾಗು ಹಸುಗಳನ್ನು ಹಾಲಿಗಾಗಿ ಬಳಸಿಕೊಂಡಿರು ವುದು 
ಗಮನಾರ್ಹ. ಕುರಿ, ಮೇಕೆ, ನಾಯಿ, ನೀರೆಮ್ಮೆ ಮುಂತಾದ ಪ್ರಾಣಿಗಳನ್ನು ಪಳಗಿಸಿ 
ಸಾಕು ಪ್ರಾಣಿಗಳನ್ನಾಗಿಸಿಕೊಂಡಿರುವುದು ಸಹ ತಿಳಿದುಬಂದಿದೆ. ಸಸ್ತನಿ ವನ್ಮ ಮೃಗಗಳಿಂತ 
ಉಳಿದ ಪ್ರಾಣಿವರ್ಗಗಳಿಗೆ ಸೇರಿದ ಪ್ರಾಣಿಗಳೇ ಅಧಿಕವಾಗಿ ವಾಸವಾಗಿದ್ದವು. ಸಸ್ತನಿ 
ಸಾಕು ಪ್ರಾಣಿಗಳು ಸಹ ಗಣನೀಯವಾಗಿ ದೊರಕಿವೆ. ಸಾಕು ಪ್ರಾಣಿಗಳನ್ನು ಶವಕುಣಿಗಳಲ್ಲಿ 


ಮಧ್ಯಯುಗೀನ ಕಾಲದ ಜನವಸತಿ ನೆಲೆ - ಕಡೇಬಾಗಿಲು ೧೫೯ 


ಹೂತಿರುವುದು ಕಂಡುಬಂದಿದೆ. ಇದರಿಂದ ಈ ಪ್ರಾಣಿಗಳ ಕುರಿತು ಅಂದಿನ ಜನರಿಗಿದ್ದ 
ಮನೋಭಾವನೆಯನ್ನು ಅರಿಯಲು ಸಾಧ್ಯವಾಗುತ್ತದೆ. * 

ಕಡೇಬಾಗಿಲು ಗ್ರಾಮದ ಪರಿಸರದಲ್ಲಿ ಕಬ್ಬಿಣಯುಗ ಮತ್ತು ನವಶಿಲಾಯುಗ 
ಕಾಲಕ್ಕೆ ಸಂಬಂಧಿಸಿದ ಕುರುಹುಗಳು ದೊರಕಿದ್ದರೂ, ಆದಿ ಇತಿಹಾಸ ಮತ್ತು ಅದರ 
ತರುವಾಯ ಕಾಲಘಟ್ಟಗಳ ಅವಶೇಷಗಳು ದೊರಕಿರಲಿಲ್ಲ. ಆಗಸ್ಟ್‌ -2007 ರಲ್ಲಿ 
ಗ್ರಾಮದ ಪೂರ್ವಕ್ಕೆ ಇರುವ ಬೆಟ್ಟದ ಕೆಳ ಭಾಗದಲ್ಲಿ, ನದಿ ದಂಡೆಯಲ್ಲಿ ಕೈಗೊಂಡ 
ಕ್ಷೇತ್ರಕಾರ್ಯದಲ್ಲಿ ಆದಿಇತಿಹಾಸ ಮತ್ತು ಮಧ್ಯಯುಗೀನ ಕಾಲದ ಅವಶೇಷಗಳು 
ಹೇರಳವಾಗಿ ದೊರೆತವು. ಆದಿಇತಿಹಾಸ ಕಾಲಕ್ಕೆ ಸೇರಿದ ರಸೆಟ್‌ ಲೇಪಿತ ಮೃತ್ಪಾತ್ರೆಗಳು, 
ಕಪ್ಪು-ಕೆಂಪು ದ್ವಿವರ್ಣದ ಮೃತ್ಪಾತ್ರೆಗಳು ದೊರಕಿವೆ. ಇವುಗಳೊಂದಿಗೆ ವಿಜಯನಗರ 
ಕಾಲದಲ್ಲಿ ನಿರ್ಮಿಸಲಾದ ಕೋಟೆಗೋಡೆ, ದ್ವಾರದ (ಬಾಗಿಲು) ಬಳಿ ಆಂಜನೇಯನ 
ದೇವಾಲಯಗಳು ಪತ್ತೆಯಾದವು. 

ಕೋಟೆ ಪ್ರದೇಶದ ಒಳಭಾಗದಲ್ಲಿ ಸುಮಾರು 200ಮೀಟರ್‌ ದೂರದಲ್ಲಿ, ನದಿಯ 
ಎಡದಂಡೆಯ ಸಮತಟ್ಟಾದ ವಿಶಾಲ ಪ್ರದೇಶದಲ್ಲಿ ಮಧ್ಯಯುಗೀನ ಕಾಲಕ್ಕೆ ಸೇರಿದ 
ವಾಸ್ತವ್ಯ ನೆಲೆ ಹಾಗು ಅದರಲ್ಲಿ ವಸತಿ ನೆಲಗಟ್ಟುಗಳು ಮತ್ತು ಕಟ್ಟಡಗಳ ಅವಶೇಷಗಳು 
ಪತ್ತೆಯಾದವು. ಇದರ ಸಮೀಪವೇ ಪೂರ್ವಾಭಿಮುಖವಾಗಿರುವ ಶೈವ ದೇವಾಲಯವು 
ಸಹ ದೊರಕಿದೆ. ಈ ದೇವಾಲಯವು ಶಿಥಿಲಾವಸ್ಥೆಯಲ್ಲಿ ದೆ. ದೇವಾಲಯದ ಮುಂಭಾಗದ 
ಮುಖಮಂಟಪದಲ್ಲಿ ಗಿಡ ಗಂಟಿಗಳು ಬೆಳೆದಿದ್ದು, ಪ್ರವೇಶ ದ್ವಾರವು ಸಂಪೂರ್ಣವಾಗಿ 
ಮುಚ್ಚಿಹೋಗಿದೆ. ಮುಖಮಂಟಪದ ಮೇಲಿನ ಛಾವಣಿ ಭಾಗವು ಬಿದ್ದಿದ್ದು, ಪ್ರಸ್ತುತ 
ಕಂಬಗಳು ಮಾತ್ರ ಉಳಿದಿವೆ. ಇದರಿಂದಾಗಿ ತೆರೆದ ಈ ಭಾಗವು ಪ್ರವೇಶ ಮಂಟಪದಂತೆ 
ಕಂಡುಬರುತ್ತದೆ. ಮುಖಮಂಟಪಕ್ಕೆ ಅಲಂಕೃತ ಉಬ್ಬುಶಿಲ್ಪವಿರುವ ಕೈಪಿಡಿ ಮೆಟ್ಟಿಲು 
ಗಳು ಉತ್ತರ ಮತ್ತು ದಕ್ಷಿಣ ಭಾಗಗಳಲ್ಲಿವೆ. ಮುಖಮಂಟಪದಿಂದ ಅಂತರಾಳ ಅಥವಾ 
ಅರ್ಧಮಂಟಪ ಭಾಗವನ್ನು ಪ್ರವೇಶಿಸ ಬಹುದು. ಮುಖಮಂಟಪದ ಪಶ್ಚಿಮ 
ಗೋಡೆಯಲ್ಲಿ, ಅಂದರೆ ಅಂತರಾಳದ ಹೊರಭಿತ್ತಿಯಲ್ಲಿ ಪ್ರವೇಶದ್ವಾರದ ಇಕ್ಕೆಲಗಳಲ್ಲಿ 
ದೇವಕೋಷ್ಯಗಳಿವೆ. ಅವುಗಳಲ್ಲಿ ಯಾವುದೇ ಮೂರ್ತಿಶಿಲ್ಪಗಳಿಲ್ಲ. ಅಂತರಾಳೆವು ಗರ್ಭ 
ಗೃಹಕ್ಕೆ ದಾರಿ ಮಾಡಿಕೊಡುತ್ತದೆ. ಗರ್ಭಗೃಹ ದ್ವಾರದ ಇಕ್ಕೆಲಗಳಲ್ಲಿನ ದ್ವಾರ ಬಂಧದ 
ಕೆಳಭಾಗದಲ್ಲಿ ದ್ವಾರಪಾಲಕರ ಉಬ್ಬುಶಿಲ್ಪಗಳಿವೆ. ಅಂತರಾಳದ ದ್ವಾರದ ಎರಡೂ 
ಬದಿಗಳಲ್ಲಿ ಸರಳ ಜಾಲಂಧ್ರಗಳಿವೆ. ದೇವಾಲಯದ ಹೊರಭಿತ್ತಿಗೆ ಉದ್ದದ ಕಲ್ಲುಗಳಿಂದ 
ಹೊದಿಸಲಾಗಿದ್ದು, ಅಧಿಷ್ಠಾನ, ಹೊರಮೈ ಅಲಂಕರಣಗಳು, ಕಂಬ ಮತ್ತು ರಚನಾ 
ಶೈಲಿಯ ಆಧಾರಗಳಿಂದ ಪ್ರಸ್ತುತ ದೇವಾಲಯವು ವಿಜಯನಗರ ಅರಸರ ಪ್ರಾರಂಭಿಕ 
ಕಾಲಘಟ್ಟಕ್ಕೆ ಸೇರಿದ ರಚನೆಯೆಂದು ಗಣಿಸಬಹುದು. ದೇವಾಲಯದಲ್ಲಿ ಮೂರ್ತಿಶಿಲ್ಪಗಳು 
ಹಾಗೂ ಮುಖ್ಯ ದೇವರ ಶಿಲ್ಪಗಳು ದೊರಕಿಲ್ಲವಾದರೂ, ದ್ವಾರಪಾಲಕರ ಉಬ್ಬುಶಿಲ್ಪಗಳ 


೧೬೦ ವಿಜಯನಗರ ಅಧ್ಯಯನ ೧೩ 


ಆಧಾರದಿಂದ ಇದು ಶೈವ ಪಂಥಕ್ಕೆ ಸೇರಿಸಬಹುದೆಂದು ಊಹಿಸಬಹುದು. ಪ್ರಸ್ತುತ 
ದೇವಾಲಯದ ರಚನಾ ಶೈಲಿಯು ಕುರುಗೋಡಿನಲ್ಲಿರುವ ದೇವಾಲಯಗಳನ್ನು 
ಹೋಲುತ್ತವೆ ಹಾಗೂ ಈ ಶೈಲಿಯ ದೇವಾಲಯವು ಹಂಪಿಯಲ್ಲಿ ದೊರಕದಿರುವುದು 
ಗಮನಾರ್ಹ. ಇದರ ಕಾಲಮಾನವನ್ನು ಕ್ರಿ. ಶ. ಸುಮಾರು 12-13 ನೇ ಶತಮಾನವೆಂದು 
ಪರಿಗಣಿಸಬಹುದು. | 

ಮೇಲೆ ವಿವರಿಸಿದ ದೇವಾಲಯದ ಸಮೀಪವೇ ಒಂದು ಚಿಕ್ಕ ಕೆರೆಯ ಪತ್ತೆ ಆಗಿದೆ. 
ಪ್ರಸ್ತುತ ಕೆರೆಯ ಏರಿಗೆ ಉರಟು ಕಲ್ಲಿನ ಕಟ್ಟುವಾಡವಿದೆ. ಈ ಪ್ರದೇಶದ ಉತ್ತರ 
ಮತ್ತು ಪಶ್ಚಿಮ ಭಾಗಗಳಲ್ಲಿ ಬೀಳುವ ಮಳೆಯ ನೀರು ಹರಿದು ಬಂದು ಸ್ವಾಭಾವಿಕವಾಗಿ 
ಸಂಗ್ರಹಗೊಳ್ಳುವ ಸ್ಥಳದಲ್ಲಿ ಕಲ್ಲಿನ ಏರಿಯನ್ನು ನಿರ್ಮಿಸಲಾಗಿದೆ. ಇಂದು ಈ ಕೆರೆಯ 
ಏರಿಯು ನೆಲಮಟ್ಟದಲ್ಲಿ ಕಂಡುಬರುತ್ತದೆ. ಕೆರೆಯ ಭಾಗವಾದ ತೂಬು ಅದರ 
ಸಮೀಪವೇ ಇದ್ದು, ಅದು ಇಂದು ಶಿಥಿಲಾವಸ್ಥೆಯಲ್ಲಿದೆ. ಕೆರೆಯ ಸಮೀಪವೇ ಮೆಟ್ಟಲು 
ಗಳಿರುವ ಚೌಕಾಕಾರದ ಬಾವಿಯಿದೆ. ಇದಕ್ಕೆ ಸಹ ಮಳೆಯ ನೀರು ತುಂಬುತ್ತದೆ. ಈ 
ಬಾವಿಯ ಸಮೀಪವೇ ಆದಿ ಇತಿಹಾಸ ಕಾಲದ ಮೃತ್ಪಾತ್ರೆಗಳೆ ಚೂರುಗಳು ಕಂಡು 
ಬರುತ್ತವೆ. ಸುಮಾರು ನೂರು ಮೀಟರ್‌ ದೂರದಲ್ಲಿ ತುಂಗಭದ್ರಾ ನದಿಯು ಹರಿಯು 
ತ್ರಿದ್ದರೂ, ಅಂದಿನ ಜನರು ಮಳೆಯ ನೀರನ್ನು ಕೆರೆಯಲ್ಲಿ ಹಾಗು ಬಾವಿಯಲ್ಲಿ ಸಂಗ್ರಹಿಸಿ 
ಕೊಳ್ಳಲು ಅನುಕೂಲತೆಗಳನ್ನು ಮಾಡಿಕೊಂಡಿರುವುದು ಗಮನಾರ್ಹ." 

ದೇವಾಲಯಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಸುಮಾರು ನಾಲ್ಕು ಅಡಿ ಎತ್ತರದ 
ಶಾಸನವಿರುವ ವೀರಗಲ್ಲು ನೆಲದಲ್ಲಿ ಬಿದ್ದಿದೆ. ಪ್ರಸ್ತುತ ವೀರಗಲ್ಲಿನ ಮೂರು ಹಂತ 
ಗಳಿದ್ದು, ಕೆಳಭಾಗದ ಮೊದಲ ಹಂತವು ದೊಡ್ಡದಾಗಿದ್ದು ಮೇಲೆ: ಹೋದಂತೆ 
ಕಿರಿದಾಗುತ್ತಾ ಸಾಗುತ್ತದೆ. ಮಧ್ಯದ ಹಂತವು ಮೊದಲನೆಯದಕ್ಕಿಂತ ಕಿರಿದಾಗಿದೆ. ಮೂರು 
ಹಂತಗಳಲ್ಲಿ ನಿರೂಪಣಾತ್ಮಕ ಉಬ್ಬುಶಿಲೆಗಳಿದ್ದು, ಹಂತಗಳನ್ನು ಬೇರ್ಪಡಿಸುವ 
ನಡುಪಟ್ಟಿಯಲ್ಲಿ ಒಂದು ಸಾಲಿನ ಶಾಸನವಿದೆ. ಮೊದಲಿಗೆ ನೆಲದಲ್ಲಿ ಹುದುಗಿಸಿದ್ದ 
ಕಣಶಿಲೆಯ ವೀರಗಲ್ಲು ಈಗ ನೆಲದಲ್ಲಿ ಹಾಸಿದಂತೆ ಬಿದ್ದಿದೆ. ವೀರಗಲ್ಲಿನ ಕೆಳಹಂತ 
ದಲ್ಲಿ ಇಬ್ಬರು ವೀರರು ಆಯುಧಪಾಣಿಗಳಾಗಿ ಹೋರಾಡುತ್ತಿರುವಂತೆ ಮತ್ತು 
ಇನ್ನೊರ್ವನು ಕೆಳೆಗೆ ಬಿದ್ದಿರುವಂತೆ ತೋರಲಾಗದೆ. ಓರ್ವ ವೀರನ ಪಕ್ಕದಲ್ಲಿ ಸ್ತ್ರೀಯ 
ಶಿಲ್ಪವನ್ನು ತೋರಲಾಗಿದೆ. ಹೋರಾಡುತ್ತಿರುವ ವ್ಯಕ್ತಿಗಳಿಬ್ಬರಲ್ಲಿ ಎಡಬದಿಯಲ್ಲಿ 
ತೋರಲಾಗಿರುವ ವ್ಯಕ್ತಿಯು ಬಿಲ್ಲನ್ನು ಎಡಗೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಬಲಗೈ 
ಯಲ್ಲಿ ಬಾಣವನ್ನು ಹೂಡಲು ಎತ್ತಿರುವಂತೆ ತೋರಲಾಗಿದೆ. ಆ ವ್ಯಕ್ತಿಯು ಮಂಡಿಯ 
ವರೆಗೆ ಧೋತ್ರವನ್ನು ಧರಿಸಿದ್ದಾನೆ. ಮುಂಭಾಗದಲ್ಲಿ ಧೋತ್ರದ ನೆರಿಗೆಗಳು ಇಳಿಲ 
ಬಿದ್ದಿರುವಂತೆ ಕಲಾತ್ಮಕವಾಗಿ ಹಾಗೂ ಸ್ಪಷ್ಟವಾಗಿ ತೋರಲಾಗಿದೆ. ಎಡಗೈಯಲ್ಲಿರುವ 


ಮಧ್ಯಯುಗೀನ ಕಾಲದ ಜನವಸತಿ ನೆಲೆ - ಕಡೇಬಾಗಿಲು ೧೬೧ 


ಬಿಲ್ಲಿನಲ್ಲಿ ಬಾಣವನ್ನು ಹೂಡಿರುವಂತೆ ನಿರೂಪಿಸಲಾಗಿದೆ. ಬಿಲ್ಲು ಮತ್ತು ಅದರ ದಾರವು 
ಸ್ಪಷ್ಟವಾಗಿ ಕಾಣುವಂತೆ ಕೆತ್ತಲಾಗಿದೆ. ಆ ವ್ಯಕ್ತಿಯು ತುರುಬನ್ನು ಕಟ್ಟಿಕೊಂಡಿದ್ದು, ಕಿವಿಯ 
ಬಳಿ ಅಲಂಕರಣೆಯಿದೆ. ಎಡಗಾಲನ್ನು ಮುಂದಿಟ್ಟು, ಬಲಗಾಲನ್ನು ಹಿಂದಿಟ್ಟಿರು ವಂತೆ 
ತೋರಲಾಗಿದೆ. ಕಾಲಿಗೆ ಕಡಗವನ್ನು ಧರಿಸಿದ್ದಾನೆ. ಈ ವೀರನ ವೇಷಭೂಷಣ, ಆಭರಣ 
ಮತ್ತು ಅವನು ಹಿಡಿದಿರುವ ಆಯುಧಗಳಿಂದ ಆ ವ್ಯಕ್ತಿಯು ರಕ್ಷಣಾ ವ್ಯವಸ್ಥೆಗೆ 
ಸಂಬಂಧಿಸಿದ ವ್ಯಕ್ತಿಯಂತೆ ಕಂಡುಬರುತ್ತಾನೆ. ಅವನ ಮೈಮಾಟವು ಸುಂದರವಾಗಿದೆ. 

ಇನ್ನೋರ್ವ ವ್ಯಕ್ತಿಯನ್ನು, ಬಲಬದಿಗೆ, ಮೇಲೆ ವಿವರಿಸಿದ ವೀರನ ಎದುರಿಗಿದ್ದು 
ಅವನು ಆಯುಧಧಾರಿಯಾಗಿ ಆಕ್ರಮಣ ಮಾಡುತ್ತಿರುವಂತೆ ನಿರೂಪಿಸಲಾಗಿದೆ. 
ಬಲಬದಿಯ ವ್ಯಕ್ತಿಯ ಕೈಯಲ್ಲಿ ಭರ್ಜಿ/ಈಟಿಯನ್ನು ಎಡಗೈಯಲ್ಲಿ ಹಿಡಿದಿದ್ದು, ಬಲಗೈ 
ಯಲ್ಲಿ ಕುಡುಗೋಲನ್ನು ಪ್ರಯೋಗಿಸುವಂತೆ ಹಿಡಿದಿದ್ದಾನೆ. ಇವನು ಸಹ ತುರುಬನ್ನು 
ಕಟ್ಟಿಕೊಂಡಿದ್ದಾನೆ. ಸೊಂಟದಲ್ಲಿ ತುಂಡು ಬಟ್ಟೆಯನ್ನು ಕಟ್ಟಿಕೊಂಡಿದ್ದು ಮಲ್ಲರು 
ಧರಿಸುವ ವಸ್ತ್ರದಂತೆ ಕಾಣುತ್ತದೆ. ಸೊಂಟದಲ್ಲಿ ಕತ್ತಿಯಂತಹ ಆಯುಧವು ಕಂಡು 
ಬರುತ್ತದೆ. ಇವರಿಬ್ಬರೂ ಎದುರು-ಬದರು ನಿಂತು ಆಯುಧಗಳನ್ನು ಪ್ರಯೋಗಿಸಿ 
ಹೋರಾಡುವಂತೆ ನಿರೂಪಿಸಲಾಗಿದೆ. ಇವನ ವೇಷ-ಭೂಷಣ, ಆಭರಣ ಮತ್ತು ಆಯುಧ 
ಗಳಿಂದ ಇವನು ಆಕ್ರಮಣಕಾರ ವ್ಯಕ್ತಿಯೆಂದು ಊಹಿಸಬಹುದು. ಇವನ ಬಲಬದಿಯ 
ಕೆಳಗೆ ಇನ್ನೋರ್ವ ವ್ಯಕ್ತಿಯ ಉಬ್ಬುಶಿಲ್ಪವಿದ್ದು, ಅದು ಈ ವೀರನ ಸಹಾಯಕನಂತೆ 
ಕಂಡುಬರುತ್ತಾನೆ. ಅವನು ಬಿಲ್ಲನ್ನು ಎಡಗೈಯಲ್ಲಿ ಹಿಡಿದು ಬಲಗಾಲನ್ನು ಮುಂದಿಟ್ಟಿ 
ದ್ಹಾನೆ. ಇವರಿಬ್ಬರೂ ಒಂದೇ ಗುಂಪಿಗೆ ಸೇರಿದವರೆಂದು ಭಾಸವಾಗುತ್ತದೆ. 

ವೀರರ ನಡುವೆ ಕೆಳಭಾಗದಲ್ಲಿ ಬಿಲ್ಲನ್ನು ಹಿಡಿದ ವ್ಯಕ್ತಿಯೊಬ್ಬನ ಹೊಟ್ಟೆಗೆ ಬಾಣ 
ಚುಚ್ಚಿ ಮಡಿದು ಬಿದ್ದಿರುವಂತೆ ತೋರಲಾಗಿದೆ. ವ್ಯಕ್ತಿಯು ಎಡಗೈಯಲ್ಲಿ ಬಿಲ್ಲು ಹಿಡಿದಿ 
ದ್ಲಾನೆ. ಅವನು ಸೊಂಟದಲ್ಲಿ ಧೋತ್ರವನ್ನು ಮಂಡಿಯವರೆಗೆ ಧರಿಸಿದ್ದಾನೆ. ಅವನು 
ಸಹ ತುರುಬನ್ನು ಹೊಂದಿದ್ದಾನೆ. ಅವನ ಬಲಗೈ ಮೇಲಕ್ಕೆತ್ತಿರುವಂತೆ ನಿರೂಪಿಸಲಾಗಿದೆ. 
ಕೆಳಹಂತದ ಭಾಗದಲ್ಲಿ ನಿರೂಪಿತವಾಗಿರುವ ಈ ನಾಲ್ವರು ವೀರರ ಉಬ್ಬುಶಿಲ್ಪಗಳಲ್ಲಿ 
ಜೀವಂತಿಕೆಯಿದ್ದು ಹೋರಾಟದ ದೃಶ್ಮಾವಳಿಯನ್ನು ಮನಮುಟ್ಟುವಂತೆ ಶಿಲ್ಪಿಯು 
ಮೂಡಿಸಿದ್ದಾನೆ. ಈಹಂತದ ಮೇಲೆ ನಡುಫಟ್ಟಿಯಿದ್ದು "ಅರವಯ ಮಡಿದ'ಎಂಬ 
ಶಾಸನವಿದೆ. ಇದರ ಮೇಲೆ ಎರಡನೆಯ ಹಂತವು ಪ್ರಾರಂಭಗೊಳ್ಳುತ್ತದೆ. ಇದರಲ್ಲಿ 
ಮಡಿದ ವ್ಯಕ್ತಿಯನ್ನು ದೇವಲೋಕದ ಸುಂದರಿಯರು ಸ್ವರ್ಗಕ್ಕೆ ಕರೆದುಕೊಂಡು ಹೋಗು 
ತ್ರಿರುವುದನ್ನುತೋರಿಸಲಾಗಿದೆ. ಮಡಿದ ವ್ಯಕ್ತಿಯು ಬಲಗಾಲು ಮಂಡಿಯೂರಿ ಕುಳಿತಂತೆ 
ತೋರಲಾಗಿದೆ. ಎಡಭಾಗದ ಸ್ತ್ರೀ ದೇವತೆಯು ಸಹ ಬಲಗಾಲನ್ನು ಮಂಡಿಯೂರಿದ್ದರೆ, 
ಬಲಭಾಗದ ಇನ್ನೊಂದು ದೇವತೆಯು ಬಲಗಾಲನ್ನು ಊರಿದ್ದಾಳೆ. ಇವರಿಬ್ಬರೂ ಕ್ರಮ 


೧೬.೨ ವಿಜಯನಗರ ಅಧ್ಯಯನ ೧೩ 


ವಾಗಿ ತಮ್ಮ ಎಡ ಬಲಗೈಗಳಿಂದ ವ್ಯಕ್ತಿಯನ್ನು ಹಿಡಿದು ಎತ್ತಿಕೊಂಡು ಸ್ವರ್ಗಾರೋಹಣ 
ಮಾಡುತ್ತಿರುವಂತೆ ಕೆತ್ತಲಾಗಿದೆ. ದೇವತಾ ಸ್ತ್ರೀಯರು ಕಿರೀಟವನ್ನು ಧರಿಸಿದ್ದಾರೆ ಹಾಗೂ 
ಮಡಿದ ವ್ಯಕ್ತಿಯು ತುರಬು ಮತ್ತು ಧೋತ್ರವನ್ನು ಸುಂದರವಾಗಿ ಧರಿಸಿದವನಾಗಿದ್ದಾನೆ. 
ಈ ಹಂತದ ಮೇಲ್ಭಾಗದ ನಡುಪಟ್ಟಿಯಲ್ಲಿ "ಶ್ರೀ ಬಲರಾಚಪ ಯಿ (ದೊ) ರಿದು' 
ಎಂಬ ಶಾಸನವಿದೆ. ಇದರ ಮೇಲೆ ಮೂರನೆಯ ಹಂತವಿದ್ದು, ವ್ಯಕ್ತಿಯು ಶಿವಲೋಕ 
ವನ್ನು ತಲುಪಿ ಅಲ್ಲಿನ ಶಿವಸ್ವರೂಪಿ ಲಿಂಗವನ್ನು ಪೂಜಿಸುತ್ತಾ ಕುಳಿತಿದ್ದಾನೆ. ಅವನ 
ಎಡಭಾಗದಲ್ಲಿ ಸ್ತೀದೇವತೆಯ ಶಿಲ್ಪ ಸ್ಪಷ್ಟವಾಗಿದ್ದು ಎಡಭಾಗದ ಶಿಲ್ಪ ಅಸ್ಪಷ್ಟವಾಗಿದೆ. 
ಶಿವಲಿಂಗವು ಸ್ಪಷ್ಟವಾಗಿಲ್ಲ. ವೀರಗಲ್ಲಿನ ಮೇಲಿನ ಭಾಗವನ್ನು ಅರ್ಧಚಂದ್ರಾಕೃತಿಯಂತೆ 
ಕೆತ್ತಲಾಗಿದೆ. ವೀರಗಲ್ಲು ನೆಡಲು ಅನುಕೂಲವಾಗುವಂತೆ ಕಲ್ಲಿನ ಕೆಳಭಾಗವನ್ನು ಕೆತ್ತಿಲ್ಲ.? 

ವೀರಗಲ್ಲಿನಲ್ಲಿರುವ ಶಾಸನವು ಮಡಿದ ವ್ಯಕ್ತಿಯ ಹೆಸರು (ಅರವಯ)ಮತ್ತು 
(ಇರಿದು) ಕೊಂದ ವ್ಯಕ್ತಿಯ ಹೆಸರು ಶ್ರೀ ಬಲರಾಚಪ ಎಂದು ಉಲ್ಲೇಖಿಸಿದೆ. 
“ವೀರಗಲ್ಲಿನ ಕೆಳ ಹಂತದಲ್ಲಿ ಮಡಿದಿರುವಂತೆ ತೋರಲಾದ ವ್ಯಕ್ತಿಯು ಅರವಯ ಎಂದು 
ಗುರುತಿಸಬಹುದು. ಬಾಣ ಹೂಡುತ್ತಿರುವ ಎಡಬದಿಯ ವ್ಯಕ್ತಿಯು ಶ್ರೀ ಬಲರಾಚಪ 
ಎಂದು ಊಹಿಸಬಹುದು. ಶಾಸನದ ಲಿಪಿಯ ಶೈಲಿ ಮತ್ತುಅದರ ಪಾಠದ ನೇರ ನಿರೂಪಣೆ 
ಯಿಂದ, ಶಾಸನವನ್ನು ಕ್ರಿ. ಶ. 12-13 ಶತಮಾನಕ್ಕೆ ಸೇರಿರಬಹುದೆಂದು ಸಧ್ಯಕ್ಕೆ 
ತೀರ್ಮಾನಿಸಬಹುದು. ಮತ್ತು ಈ ವೀರಗಲ್ಲನ್ನು ಅದೇ ಕಾಲಮಾನಕ್ಕೆ ಸೇರಿಸ 
ಬಹುದಾಗಿದೆ. ಶಾಸನದಲ್ಲಿ ಅಥವಾ ಬೇರೆ ಮೂಲಗಳಿಂದ ತೇದಿಯ ವಿವರಗಳು 
ದೊರಕಿಲ್ಲವಾದ್ದರಿಂದ, ಶಾಸನದ ಲಿಪಿ, ಮತ್ತು ಉಬ್ಬುಶಿಲ್ಪಗಳ ನಿರೂಪಣಾ ಶೈಲಿ 
ಯಿಂದ" ಪ್ರಸ್ತುತ ವೀರಗಲ್ಲನ್ನು ಕ್ರಿ. ಶ. 12-13 ನೇ ಶತಮಾನಕ್ಕೆ ಅಂದರೆ ವಿಜಯ 
ನಗರ ಸಾಮ್ರಾಜ್ಯದ ಪ್ರಾರಂಭಿಕ ಕಾಲ ಅಥವಾ ಅದರ ನಿಕಟಪೂರ್ವಕ್ಕೆ ಒಯ 
ಬಹುದಾಗಿದೆ. | | 

ಶಾಸನ ಪಾಠ ಇಂತಿದೆ 

| ಶ್ರೀ ಬಲರಾಚಪ ಯಿ (ದೊ)ರಿದು 
ಅರವಯ ಮಡಿದ 

ವಿಜಯನಗರ ಕಾಲಕ್ಕೆ ಸೇರಿದ ಕೋಟೆ ಗೋಡೆಯ ಅವಶೇಷಗಳನ್ನು ಈ ದೇವಾ 
ಲಯದ ಪೂರ್ವಕ್ಕೆ ಕಾಣಬಹುದಾಗಿದೆ. ಆ ಭಾಗದಲ್ಲಿ ಕೋಟೆಗೆ ಪ್ರವೇಶ ದ್ವಾರವಿದ್ದು 
ಅದರ ಬಲಬದಿಗೆ ಆಂಜನೇಯನ ದೇವಾಲಯವಿದ್ದ ಕುರುಹುಗಳಿವೆ. ಅದು ಸಂಪೂರ್ಣ 
ಹಾಳಾಗಿದ್ದು ಕಲ್ಲುಗಳು ಚದುರಿಬಿದ್ದಿದೆ. ಆಂಜನೇಯನ ಉಬ್ಬುಶಿಲ್ಪವು ಕೆಳಗೆ ಮಣ್ಣಲ್ಲಿ 
ಹೂತಿದೆ. ಇದರ ಉತ್ತರಕ್ಕೆ ಗುಡ್ಡದ ಸಾಲಿದ್ದು ಅಲ್ಲಿನ ನೈಸರ್ಗಿಕ ಕಣಶಿಲೆಗಳ 
ಬಂಡೆಗಲ್ಲಿನಲ್ಲಿ ಆಟವಾಡಲು ಬಳಸುತ್ತಿದ್ದ ರೇಖಾಚಿತ್ರವಿದೆ. ಅರ್ಧಚಂದ್ರಾಕೃತಿಯಲ್ಲಿ 


ಮಧ್ಯಯುಗೀನ ಕಾಲದ ಜನವಸತಿ ನೆಲೆ - ಕಡೇಬಾಗಿಲು ೧೬೩ 


ಹಾಯ್ದು ಬರುವ ಗುಡ್ಡದ ಕೆಳಭಾಗದಲ್ಲಿ ಸುಮಾರು 10 ಎಕರೆ ಪ್ರದೇಶವು ಸಮತಟ್ಸಾ, 
ಗಿದೆ ಹಾಗು ತುಂಗಭದ್ರಾ ನದಿಯು ಒಂದು ಬದಿಗೆ ಹರಿಯುತ್ತದೆ. ಸಮತಟ್ಟಾದ ಪ್ರದೇಶ 
ದಲ್ಲಿ ಅಲ್ಲಿಲ್ಲಿ ಜನವಸತಿಯಿದ್ದ ಕುರುಹಾಗಿ ಮನೆಯ ಕಲ್ಲಿನ ಅಡಿಪಾಯಗಳು ಕಂಡು 
ಬರುತ್ತದೆ. ಬಸವ ಶಿಲ್ಪವಿರುವ ಲಿಂಗಮುದ್ರೆ ಕಲ್ಲು ಮತ್ತು ಮಧ್ಯಯುಗೀನ ಕಾಲದ 
ಮೃತ್ಪಾತ್ರೆಗಳು ಮತ್ತು ಅರೆಯುವ ಕಲ್ಲುಗಳು ದೊರಕಿವೆ. ಆದಿ ಇತಿಹಾಸ ಕಾಲಕ್ಕೆ 
ಸೇರಿದ ಮೃತ್ಪಾತ್ರೆಗಳು ಸಹ ಹೇರಳವಾಗಿ ಕಂಡುಬಂದಿವೆ. ಇಲ್ಲಿ ವಿಸ್ಕತವಾಗಿ ಉತ್ಪನನ 
ಕೈಗೊಂಡರೆ ಆದಿ ಇತಿಹಾಸ ಕಾಲದ ಅವಶೇಷಗಳು ಇನ್ನೂ ಅಧಿಕ ಸಂಖ್ಯೆಯಲ್ಲಿ 
ದೊರಕುವ ಸಾಧ್ಯತೆಗಳಿವೆ. 

ಪ್ರಾಗಿತಿಹಾಸದ ಕಾಲಘಟ್ಟದ ನವಶಿಲಾಯುಗ ಮತ್ತು ಕಬ್ಬಿಣಯುಗಗಳಲ್ಲಿ 
ಜನವಸತಿಯು ಗುಡ್ಡದ ಮೇಲಿದ್ದು, ಪ್ರಥಮ ನಗರೀಕರಣದ ಕುರುಹುಗಳಾಗಿವೆ. 
ದ್ವಿತೀಯ ಹಂತದ ನಗರೀಕರಣ ಪ್ರಕ್ರಿಯೆಯು ಗುಡ್ಡದ ಕೆಳಭಾಗಕ್ಕೆ ಸ್ವಳಾಂತರ 
ಗೊಂಡಿದ್ದು, ಆದಿ ಇತಿಹಾಸ ಕಾಲದಿಂದ ಪ್ರಾರಂಭಿಸಿ ಮಧ್ಯಯುಗೀನ ಕಾಲ, ಅಂದರೆ 
ವಿಜಯನಗರ ಸಾಮ್ರಾಜ್ಯದ ಅಂತ್ಯದವರೆಗೆ ಸತತವಾಗಿ ಜನವಸತಿಯ ನೆಲೆಯಾಗಿ 
ಇದ್ದುದ್ದು ಇಲ್ಲಿನ ಅವಶೇಷಗಳಿಂದ ತಿಳಿಯಬಹುದಾಗಿದೆ. ಪ್ರಾಗಿತಿಹಾಸ ಕಡೇಬಾಗಿಲು 
ಮಧ್ಯಯುಗೀನ ಕಾಲಘಟ್ಟದವರೆಗೆ ಜನವಾಸ್ತವ್ಯ ದೊರಕಿರುವ ಅಪರೂಪದ ಮತ್ತು, 
ವಿಶಿಷ್ಟ ನೆಲೆ ಕಡೇಬಾಗಿಲು ಎಂದರೆ ಅತಿಶಯೋಕ್ತಿ ಯಾಗಲಾರದು. ಈ ನೆಲೆಯನ್ನು 
ವ್ಯಾಪಕ ಭೂಶೋಧನೆ ಮತ್ತು ಉತ್ಪನನಕ್ಕೆ ಒಳಪಡಿಸಿದರೆ ಇನ್ನೂ ಅಧಿಕ ಮಾಹಿತಿಯು 
ನಮಗೆ ದೊರಕುವುದಲ್ಲಿ ಯಾವ ಸಂಶಯವೂ ಇಲ್ಲ. 


ಅಡಿಟಿಪ್ಪಣಿಗಳು 


|. ಕೃಷ್ಣಮೂರ್ತಿ, ಪಿ. ವಿ. "“ಹಸ್ತಿನಾವತಿ ವಳಿತ'' ವಿಜಯನಗರ ಸಾಮ್ರಾಜ್ಮದ 
ಒಂದು ವಿಶಿಷ್ಟ ಪ್ರಾದೇಶಿಕ ವಿಭಾಗ.'' ವಿಜಯನಗರ ಅಧ್ಯಯನ, ಸಂ. 
11,ಪು. 332-338 ; ಭಟ್‌ಸೂರಿ, ಕೆ. ಜಿ. "ಹಂಪಿಯ ಶಾಸನಗಳಲ್ಲಿ ವಿಜಯ 
ನಗರ ಕಾಲದ ಆಡಳಿತ ವಿಭಾಗಗಳು', ವಿಜಯನಗರ ಅಧ್ಯಯನ, ಸಂ. 9. 
ಪು. 314-318. 

2. ಶರಣಬಸಪ್ಪ ಕೋಲ್ಕಾರ್‌, "ಹಂಪಿ ಪ್ರದೇಶದ ಪ್ರಾಗಿತಿಹಾಸ ಕಾಲದ ಕಲೆ', 
ಹಂಪಿ ಸಂಪುಟ, ಪು. 3-54 ; "ಕೊಪ್ಪಳ -ಹಂಪಿ ಪ್ರದೇಶದ ಪ್ರಾಗಿತಿಹಾಸ 
ಕಾಲದ ಕಲೆ', ಅಪ್ರಕಟಿತ ಪಿಎಚ್‌ಡಿ. ಮಹಾಪ್ರಬಂಧದ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2002. 


೧೬೪ 


10. 


ವಿಜಯನಗರ ಅಧ್ಯಯನ ೧೩ 


ಆಂಡ್ರೂವ್‌ ಎಂ. ಬಾವರ್‌, ಪೀಟರ್‌ ಜಿ. ಜೊಹಾನ್ಸನ್‌ ಮತ್ತು ರಾಧಿಕ 
ಎಲ್‌. ಬಾವರ್‌, "“ಟುವರ್ನ್‌ ಎ ಪೊಲಿಟಿಕಲ್‌ ಇಕಾಲಜಿ ಇನ್‌ ಎರ್ಲಿ 
ಸೌಥ್‌ ಇಂಡಿಯಾ: ಪ್ರಿಲಿಮಿನರಿ ಕನ್ಸಿಡರೇಷನ್ಸ್‌ ಆಫ್‌ ದಿ ಸೋಶಿಯೊ 
ಪಾಲಿಟಿಕ್ಸ್‌ ಆಫ್‌ ಲ್ಮಾಂಡ್‌ ಅಂಡ್‌ ಅನಿಮಲ್‌ ಯೂಸ್‌ ಇನ್‌ ದಿ ಸದರನ್‌ 
ಡೆಕ್ಕನ್‌ ನಿಯೋಲಿಥಿಕ್‌ ಥ್ರೂ ಎರ್ಲಿ ಹಿಸ್ಟಾರಿಕ್‌ ಪಿರಿಯಡ್ಸ್‌'”, "ಏಷಿಯನ್‌ 
ಪರೃಪೆಕ್ಟೀವ್ಸ್‌', ಸಂ. 46 (1) , ಸ್ವಿಂಗ್‌, 2007 , ಪು. 3-35. 

ಅದೇ. ಈ ಲೇಖನದಲ್ಲಿ ಲೇಖಕರು ಇಲ್ಲಿಯ ನೆಲೆಯಲ್ಲಿ ದೊರಕಿರುವ 
ಪ್ರಾಣಿಗಳೆ ಮೂಳೆಗಳ ಅವಶೇಷಗಳನ್ನು ಅಧ್ಯಯನ ನಡೆಸಿ ವಿಶ್ಲೇಷಿಸಿದ್ದಾರೆ. 
ಅವುಗಳನ್ನು ತಮ್ಮ ಲೇಖನದಲ್ಲಿ ಅಂಕಿ -ಅಂಶಗಳ ಮೂಲಕ ದಾಖಲಿಸಿದ್ದಾರೆ; 
ನೋಡಿ ಪು. 16-18. 

ಸುರೇಶ್‌, ಕೆ. ಎಂ. ಮತ್ತು ಇತರರು, "ಕರ್ನಾಟಕ ದೇವಾಲಯ ಕೋಶ : 
ಕೊಪ್ಪಳ ಜಿಲ್ಲೆ; ಕೋಶದಲ್ಲಿ ಈ ದೇವಾಲಯವನ್ನು ಕುರಿತು ಉಲ್ಲೇಖಿಸಿಲ್ಲ. 
ವಾಸುದೇವನ್‌, ಸಿ. ಎಸ್‌. "ಹಂಪಿ ಪರಿಸರದ ಕೆರೆಗಳು’ ಪು. 20-28. 
ಹನುಮಂತ ರೆಡ್ಡಿ ವೈ, "ವಿಜಯನಗರ ಸಾಮ್ರಾಜ್ಯ ಮತ್ತು ಕುರುಗೋಡುವಿನ 
ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಸಂಬಂಧ', ವಿಜಯನಗರ ಅಧ್ಯಯನ, 
ಸಂ. 10, ಪು. 225-228, "ವಿಜಯನಗರ ಮತ್ತು ಕುರುಗೋಡಿನ ವಾಸ್ತು 
ಶಿಲ್ಪದ ತೌಲನಿಖ ವಿಶ್ಲೇಷಣೆ”, ಸಂ. 11, ಪು. 242-248, "ಕುರುಗೋಡು 
ಪರಿಸರದ ವಿಜಯನಗರ ಕಾಲದ ಮೂರ್ತಿಶಿಲ್ಪ, ಸಂ. 12, ಪ್ರ 255- 
259: 
"ಕನ್ನಡ ವಿಶ್ವವಿದ್ಯಾಲಯ ಶಾಸನ ಸಂಪುಟ -2 ; ಕೊಪ್ಪಳ ಜಿಲ್ಲೆ'ಸಂಪುಟದಲ್ಲಿ 
ಈ ಶಾಸನ ಪ್ರಕಟವಾಗಿಲ್ಲವಾಗಿಲ್ಲ. ಇದು ಅಪ್ರಕಟಿತ ಶಾಸನ. 

ವಿವಿಧ ಶೈಲಿಗಳ ವೀರಗಲ್ಲುಗಳು ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯ 
ಗಳನ್ನು ಡಿ. ವಿ. ಪರಮಶಿವಮೂರ್ತಿಯವರು ತಮ್ಮ "ಶಾಸನಶಿಲ್ಪ' ಪುಸ್ತ 
ದಲ್ಲಿ ಚರ್ಚಿಸಿದ್ದಾರೆ. 

ಷಡಕ್ಟರಯ್ಮ ರು. ಮ. "ವಿಜಯನಗರ ಮತ್ತು ವಿಜಯನಗರೋತ್ತರ ಕಾಲದ 
ಕಮಲಾಪುರ ವಸ್ತು ಸಂಗ್ರಹಾಲಯದ ವೀರ ಮತ್ತು ಮಹಾಸತಿಯಾದ 
ಶಿಲ್ಪಕಲೆ', ವಿಜಯನಗರ ಅಧ್ಯಯನ, ಸಂ. 9. ಪು. 319-330. 


ಈ ಲೇಖನವನ್ನು ಸಿದ್ಧಪಡಿಸುವಾಗ ಶಾಸನವನ್ನು ಓದಲು ಮತ್ತು ಶಾಸನದ 


ತೇದಿಯನ್ನು ನಿರ್ಧರಿಸಲು ನೆರವಾದ ಡಾ. ಕೆ. ಜಿ. ಭಟ್‌ಸೂರಿ ಮತ್ತು ಡಾ. ಡಿ. ವಿ. 
ಪರಮಶಿವಮೂರ್ತಿ ಅವರುಗಳಿಗೆ ಕೃತಜ್ಞನಾಗಿದ್ದೇನೆ. 


೨೨. ಬಳ್ಳಾರಿ ಹಂಡೆ ಪಾಳೆಯಗಾರರ ವಾಸ್ತು ಕಲೆ 


ಡಾ. ಎಸ್‌.ಟಿ. ಬಿರಾದಾರ 


ಕನ್ನಡ ನಾಡಿನ ರಾಜಕೀಯ ಮತ್ತು ಸಾಂಸ್ಕೃತಿಕ ಇತಿಹಾಸ ಅಧ್ಯಯನ ಸಂದರ್ಭದಲ್ಲಿ 
ಸ್ಥಳೀಯ ಅರಸರ ಪಾಳೆಗಾರರ ಪಾತ್ರವನ್ನು ಕಡೆಗಣಿಸುವಂತಿಲ್ಲ. ಇತ್ತೀಚಿನ ಸಂಶೋಧನೆ 
ಯಿಂದ ಬೆಳಕು ಕಾಣದೆ ಉಳಿದಿದ್ದ ಹಲವಾರು ಸ್ಥಳೀಯ ಅರಸರ ವೈಶಿಷ್ಟ್ಯಪೂರ್ಣ 
ಇತಿಹಾಸ ಇದೀಗ ಬೆಳಕಿಗೆ ಬರುತ್ತಿವೆ. ಕರ್ನಾಟಕ ಇತಿಹಾಸವನ್ನು ಅಧ್ಯಯನ ಮಾಡಿ 
ರುವ ವಿದ್ವಾಸಂರ ಒಟ್ಟು ಪ್ರಯತ್ನವನ್ನು ಗಮನಿಸಿದರೆ ಪ್ರಮುಖವಾಗಿ ಮೂರು ವಿಧಗಳು 
ಕಂಡುಬರುತ್ತಿವೆ. 

ವಿಜಯನಗರ ಅರಸರ ಆಜ್ಞೆಯ ಮೇರೆಗೆ ಬಿಜಾಪೂರ ಬಾದಶಹನನ್ನು ಸೋಲಿಸಿ 
ವಿಜಯನಗರಕ್ಕೆ ತನ್ನ ನಿಷ್ಠೆಯನ್ನು ಪ್ರದರ್ಶಿಸಿದವನು ಹನುಮಪ್ಪನಾಯಕ. ಹೀಗೆ 
ಅಪ್ರತಿಮ ಶೌರ್ಯಮಯ, ಸಾಹಸ, ತಾಗ, ಸ್ವಾಮಿನಿಷ್ಮೆಗಳಿಗೆ ಪ್ರಸಿದ್ಧರಾಗಿದ್ದರು 
ಈ ಹಂಡೆ ಪಾಳೆಯಗಾರರು. ಕರ್ನಾಟಕ ಇತಿಹಾಸದ ಸಂದಿಗ್ದ ಸಮಯದಲ್ಲಿ ತಮ್ಮ 
ಸಾಹಸವನ್ನು ಸ್ವಾಮಿನಿಷ್ಠೆಯನ್ನು ಪ್ರದರ್ಶಿಸಿ ಮಹತ್ವದ ಸೇವೆಯನ್ನು ಸಲ್ಲಿಸಿ ಕರ್ನಾಟಕ 
ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಇವರು ಪಡೆದುಕೊಂಡಿದ್ದಾರೆ. 


ಹಂಡೆ ಪಾಳೆಯಗಾರರ ಚರಿತ್ರೆ 


ವಿಜಯನಗರ ಪಾಳೆಗಾರರಲ್ಲಿ ಹಂಡೆ ಪಾಳೆಯಗಾರರು ಪ್ರಮುಖರಾದವರು: 
ಇವರು ವಿಜಯನಗರ ಕಾಲದಲ್ಲಿ ಸಾಮಂತರಾಗಿದ್ದು, ಕೃಷ್ಣದೇವರಾಯ, ಅಚ್ಛ್ಚುತದೇವ 
ರಾಯನ ಕಾಲದಿಂದ ಪ್ರಾರಂಭವಾಗಿ ಆದಿಲ್‌ಶಾಹಿ, ಟಿಪ್ಪುಸುಲ್ತಾನ, ಕೊನೆಗೆ ಕರ್ನಲ್‌ 
ಮನ್ರೋ ಮುಂತಾದ ಆಂಗ್ಲ ಅಧಿಕಾರಿಗಳವರೆಗೆ ಅಧಿಕಾರ ಮುಂದುವರಿಸಿಕೊಂಡು 
ಹೋದ ಮನೆತನವಿದು. 


ಹಂಡೆ ಪಾಳೆಯಗಾರರ ಬಳ್ಳಾರಿ ಕೈಫಿಯಿತ್ತು ತಿಳಿಸುವಂತೆ ಈ ಪಾಳೆಯಗಾರರು 
ಮೂಲತಃ ಬಿಜಾಪೂರ ಜಿಲ್ಲೆಯಲ್ಲಿರುವ ಬಸವನ ಬಾಗೇವಾಡಿ ಪ್ರಾಂತದ ಮುತ್ತಗಿ 
ಮತ್ತು ವಡವಡಗಿ ಗ್ರಾಮಗಳಲ್ಲಿ ಇದ್ದರೆಂದು ಈ ಮನೆತನದ ಮೂಲಪುರುಷ ಲಕ್ಕಿ 
ನಾಯಕ. ಇವನಿಗೆ ಬಾಲದ ಹನುಮಪ್ಪನಾಯಕ ಹಾಗೂ ಬಳಗನಾಯಕ ಇಬ್ಬರು ಮಕ್ಕಳಿ 
ದ್ದರು, ಈ ಬಾಲದ ಹನುಮಪ್ಪನಾಯಕ ನಿಜಾಮ ಬಾದಶಾಹನನ್ನು ಸೆರೆಹಿಡಿದು 
ರಾಮರಾಯನಿಗೆ ಒಪ್ಪಿಸಿ ರಾಮರಾಯನ ಕೃಪೆಯಿಂದ ಮಾಂಡಳಿನಾದನು. ಈ ಬಾಲದ 


೧೬೬ ವಿಜಯನಗರ ಅಧ್ಯಯನ ೧೩ 


ಹನುಮಪ್ಪ ನಾಯಕನ ಪರಾಶ್ರಮ ಮೆಚ್ಚಿ ರಾಮರಾಯನು ಹನುಮವಪ್ಪನಿಗೆ ಕುರು 
ಗೋಡು, ಬಳ್ಳಾರಿ, ಬಕ್ಕರಾಯ ಸಮುದ್ರ, ನಂದ್ಮಾಲ, ಧರ್ಮಾವರಂ, ಕಣಿಕಲ್ಲು ಗ್ರಾಮ 
ಗಳನ್ನು ಊಂಬಳಿಯಾಗಿ ಕೊಟ್ಟನು. ನಂತರ ಹನುಮಪ್ಪನಾಯಕನು ಕಾಲಾಂತರದಲ್ಲಿ 
ನೆರೆ ಆಂಧ್ರ ಪ್ರದೇಶದ ಅನಂತಪುರದವರೆಗೂ ಮುಂದುವರೆಯಿತು. 


ಹಂಡೆ ಪಾಳೆಯಗಾರರ ಬಗ್ಗೆ ಲೇಖನ ಬರೆದ ಶಂಭುಲಿಂಗಪ್ಪನವರು, ಹೊಯ್ಸಳರ 
ಕಾಲದಲ್ಲಿಯೂ ಈ ಮನೆತನ ಅಸ್ತಿತ್ವದಲ್ಲಿತ್ತು ಎಂದು ಅವರು ಹೊಯ್ಸಳರ ಅರಸರ 
ನಿಷ್ಠಾವಂತ ಸೇವಕರಾಗಿದ್ದರು, ಹೊಯ್ಸಳರ ಪರವಾಗಿ ಅನೇಕ ಯುದ್ದಗಳಲ್ಲಿ 
ಪಾಲ್ಗೊಂಡು ಗೆದ್ದು ಬಿರುದು ಬಾವಲಿಗಳನ್ನು ಸಹ ಪಡೆಯುತ್ತಿದ್ದರು ಎಂದು 
ಉಲ್ಲೇಖಿಸಿದ್ದಾರೆ. ಇದಕ್ಕೆ ನಿರ್ದೇಶನವಾಗಿ ತಾಮ್ರ ಶಾಸನದಲ್ಲಿ ಹೊಯ್ಸಳರ ಜೊತೆಗೆ 
ಯುದ್ದದಲ್ಲಿ ಸಾಮಂತ ಅರಸರಾದ ಹಂಡೆಪಾಳೆಯಗಾರರು ಯುದ್ದದಲ್ಲಿ ಪಾಲ್ಲೊಂಡ 
ಬಗ್ಗೆ ಉಲ್ಲೇಖಿಸಲಾಗಿದೆ. 


ಹಂಡೆ ಅರಸರ ಮೂಲಪುರುಷ | 

ಹಂಡೆ ಅರಸರ ಮೂಲಪುರುಷ. ಹನುಮಪ್ಪನಾಯಕ. ಈತ ಮೊದಲಿಗೆ ಬಿಜಾಪೂರ 
ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮದಲ್ಲಿ ಗೌಡನಾಗಿದ್ದನು, ನಂತರದಲ್ಲಿ 
ಬಿಜಾಪೂರ ಆದಿಲ್‌ಶಾಹಿ ಕೈಕೆಳಗೆ ಸರನಾಡಗೌಡನಾಗಿದ್ದನು. ಅವನ ಮೆಚ್ಚುಗೆಗೆ 
ಪಾತ್ರನಾಗಿ ದೊರೆಯ ಪ್ರಶಂಸೆಯ ಮೇರೆಗೆ ಶಾಲಿವಾನ ಶಕೆ 1489ನೇ ಪ್ರಭಾವ 
ಸಂವಸ್ತರದಲ್ಲಿ ಬಳ್ಳಾರಿ ಕುರುಗೋಡು, ತೆಕ್ಕಲುಕೋಟೆ ಈ ಮೂರು ಪರಗಣಿ ಗಳ 
ಸನ್ನದು ಬರೆಸಿಕೊಂಡು ಬಂಕಾಪೂರಕ್ಕೆ ಬಂದನು. ಈ ಸೀಮೆಯಲ್ಲಿ ಅರಾಜಕತೆ ಯನ್ನು 
ಹೋಗಲಾಡಿಸಿ, ತದನಂತರ ಬಳ್ಳಾರಿಗೆ ತನ್ನ ಠಾಣವನ್ನು ಬದಲಾಯಿಸಿ ಕೊಂಡನು. 
ಹನುಮಪ್ಪನಾಯಕನಿಗೆ ಶಾಸನದಲ್ಲಿ ಹನುಮಿನಾಯಕ ಹನುಮಪ್ಪನಾಯಕ ಎಂದು 
ಉಲ್ಲೇಖಿಸಲಾಗಿದೆ. 


ಧಾರ್ಮಿಕ ವಾಸ್ತು ಸ್ಮಾರಕಗಳು 

ಯಾವುದೇ ಒಂದು ರಾಜವಂಶ ಹೊಸದಾಗಿ ರಾಜ್ಮ ಸ್ನಾಪನೆ ಮಾಡಿದಾಗ ಮೊಟ್ಟ 
ಮೊದಲ ಬಾರಿಗೆ ಅವರು ಕೈಗೊಳ್ಳುವ ಮೊದಲ ಕೆಲಸ ದೇವಾಲಯ ನಿರ್ಮಾಣ, ಇಲ್ಲವೆ, 
ಈಗಾಗಲೆ ಅಸ್ತಿತ್ವದಲ್ಲಿದ್ದ ದೇವಾಲಯದ ಮಠಮಾನ್ಯಗಳಿಗೆ ದಾನದತ್ತಿಗಳನ್ನು 
ಕೊಡುವುದು. ಅದು ಅವರ ಆದ್ಯ ಕರ್ತವ್ಯವೆಂದು ತಿಳಿದುಕೊಂಡಿದ್ದರು. ಏಕೆಂದರೆ 
ಸಾಮಾನ್ಯ ಜನರಲ್ಲಿ ತಾವು ಧರ್ಮಾವಲಂಬಿಗಳೆಂಬ ಭಾವನೆ ಮೂಡಿಸಿ ತಮ್ಮ ರಾಜ 
ಕೀಯ ಚಟುವಟಿಕೆಗಳಿಗೆ ಜನಸಾಮಾನ್ಯರ ಬೆಂಬಲ ಪಡೆಯಲು ಮಾಡಿದ ಪ್ರಯತ್ನದ 
ಫಲಗಳೇ ದೇವಾಲಯ. | 


ಬಳ್ಳಾರಿ ಹಂಡೆ ಪಾಳೆಯಗಾರರ ವಾಸ್ತು ಕಲೆ ೧೬೭ 


ಕೋಟೆ ವಾಸ್ತುಶಿಲ್ಪ 

ಸ್ವರಕ್ಸಣೆಯ ದೃಷ್ಟಿಯಿಂದ ಯುದ್ದ ತಂತ್ರಗಳಲ್ಲಿ ಒಂದಾಗಿ ಬೆಳೆದುಬಂದ ಕೋಟೆ 
ಅಥವಾ ದುರ್ಗ ಆಕ್ರಮಣಕಾರರಿಗೆ ಆಕ್ರಮಣ ವಿಧಾನವನ್ನು ಹೇಳಿಕೊಟ್ಟಿತ್ತು. 
ಅದಕ್ಕಾಗಿಯೇ ಕಾಮಂದಕನು ಶುಕ್ರ ನೀತಿಸಾರದಲ್ಲಿ “ಭದ್ರವಾದ ಕೋಟೆಯಲ್ಲಿದ್ದ 
ರಾಜನು ಬಿರುಗಾಳಿಯ ಮುಂದಿನ ಮೋಡದ ತುಂಡಗಳಿಗೆ ಸಮಾನನೆಂದು” ಹೇಳು 
ತ್ತಾನೆ. ದುರ್ಗವು ರಾಜ್ಯದ ಸಪ್ಮಾಂಗಗಳಲ್ಲಿ ಒಂದು ಒಂದು ತಿಳಿಯಲಾಗಿತ್ತು. ರಕ್ಸಣಾ 
ದೃಷ್ಟಿಯಿಂದ ಇಷ್ಟೊಂದು ಮಹತ್ವ ಪಡೆದ ಕೋಟೆಯನ್ನು ಕಟ್ಟಲು ಆಯ್ಕೆ ಮಾಡಿಕೊಂಡ 
ಸ್ಥಳಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತಿತ್ತು. ಶತ್ರುಪಡೆ ಸಂಪೂರ್ಣವಾಗಿ ಹತ್ತಿರ ಬರ 
ದಂತೆ ಕೋಟೆಗಳನ್ನು ಕಡಿದಾದ ಬೆಟ್ಟದ ಮೇಲೆ, ಕಾಡಿನ ಮಧ್ಯದಲ್ಲಿ ಮತ್ತು ನದಿಯ 
ದಂಡೆಯ ಮೇಲೆ ಕಟ್ಟಲಾಗುತ್ತಿತ್ತು. ಕೌಟಿಲ್ಕ ನಾಲ್ಕು ರೀತಿಯ ಕೋಟೆ ಗಳನ್ನು ನಿರ್ಮಿಸ 
ಬೇಕೆಂದು ಹೇಳಿದ. ಮನುಸ್ಮೃತಿಯು ಆರು ವಿವಿಧ ಕೋಟೆಗಳನ್ನು ಕಟ್ಟಲು ನಿರ್ದೇಶಿಸು 
ತ್ತಾನೆ. ಶುಕ್ರ ನೀತಿಸಾರವು ಮುಂದುವರೆದು ಒಂಬತ್ತು ಬಗೆಯ ಕೋಟೆಯ ಕುರಿತು 
ಹೇಳುತ್ತವೆ. 


ಮಾನಸಾರವು ಎಂಟು ಬಗೆಯ ಕೋಟೆಗಳ ಕುರಿತು ಹೇಳಿದರೆ, ಪಂಚತಂತ್ರದ 
ದುರ್ಗ ಸಿಂಹನು ನಾಲ್ಕು ರೀತಿಯ ದುರ್ಗಗಳನ್ನು ಹೆಸರಿಸಿರುವನು. ಕಲ್ಮಾಣ ಚಾಲುಕ್ಕ 
ದೊರೆ ಎರಡನೇ ಸೋಮೇಶ್ವರನು ಒಂಬತ್ತು ರೀತಿಯ ದುರ್ಗಗಳನ್ನು ಕುರಿತು 
ಉಲ್ಲೇಖಿಸಿದ್ದಾನೆ. ಆದರೆ ನಮ್ಮ ಆಳ ಅರಸರು ನಾಲ್ಕು ರೀತಿಯ ದುರ್ಗ ಕಟ್ಟಿಸಿದ 
ಕುರಿತು ತಿಳಿದುಬರುತ್ತಿದೆ. 1) ಜಲದುರ್ಗ 2)ಗಿರಿದುರ್ಗ 3) ಸ್ಥಲ ದುರ್ಗ 4) ವನದುರ್ಗ 
ಗಳು ಪ್ರಮುಖವಾಗಿವೆ. ಆದರೆ ಕನಾನಟಕದಲ್ಲಿ ಸದ್ಧ ಉಳಿದುಕೊಂಡು ಬಂದಿರುವ 
ಕೋಟೆಗಳನ್ನು ಗಮನಿಸಿದರೆ, ಗಿರಿದುರ್ಗಗಳೇ ಪ್ರಮುಖ ಸ್ಥಾನ ಪಡೆದು ಹೆಚ್ಚಿನ ಸಂಖ್ಯೆ 
ಯಲ್ಲಿ ಕಂಡುಬರುತ್ತಿವೆ. ಇವುಗಳಲ್ಲಿ ಬಳ್ಳಾರಿ ಗುಡ್ಡದ ಮೇಲೆ ಹಂಡೆ ಪಾಳಯಗಾರರು 
ಕಟ್ಟಿಸಿದ ಗಿರಿದುರ್ಗವು ಒಂದಾಗಿದೆ. 


ಬಳ್ಳಾರಿ ಕೋಟಿ 


ಕಲ್ಮಾಣ ಚಾಲುಕ್ಕ ಆರನೇ ವಿಕ್ರಮಾದಿತ್ಯನ ನಂತರ ಸ್ವತಂತ್ರಗೊಂಡ ಹೊಯ್ಸಳ 

ರೆ ವಿಷ್ಣುವರ್ಧನ ಉತ್ತರದಂಡೆಯಾತ್ರೆ ಕೈಕೊಂಡು ಗೆದ್ದುಕೊಂಡ ಉತ್ತರ ಕರ್ನಾಟಕ 
ಪ್ರದೇಶಗಳಿಗೆ ಬಳ್ಳಾರಿಯು ಸೇರುತ್ತದೆ. ಆದ್ದರಿಂದ ಬಳ್ಳಾರಿ ಕೋಟೆ 12ನೇ ಶತಮಾನದ 
ಹೊತ್ತಿಗೆ ಅಸ್ತಿತ್ವದಲ್ಲಿ ಇದ್ದ ಸೂಚನೆ ದೊರೆಯುತ್ತಿದೆ. ಕುರುಗೋಡು ಸಿಂದರು ಸಹ 
ಇದರ ಮೇಲೆ ಅಧಿಕಾರ ಹೊಂದಿದ್ದರು. ಅದರೆ ಮುಂದೆ ವಿಜಯನಗರ ಪಾಳೆಗಾರರಲ್ಲಿ 
೦ಡೆ ಅರಸ ಹನುಮಪ್ಪನಾಯಕಬಳ್ಳಾರಿ ಪಾಳೆಯಗಾರನಾಗಿ ಆಳುತ್ತಿದ್ದ, ಈ ಪಾಳ 
ಗಾರರಲ್ಲಿ ಬಳ್ಳಾರಿ ಕೋಟೆಯನ್ನು ವ್ಯವಸ್ಥಿತವಾಗಿ ಕಟ್ಟಲಾಯಿತು. ನಂತರದಲ್ಲಿ 


೧೬೮ ವಿಜಯನಗರ ಅಧ್ಯಯನ ೧೩ 


ಕೋಟೆಯು ಮುಸ್ಲಿಮರ ಕೈವಶವಾಯಿತು. ಶಿವಾಜಿ ಮತ್ತು ಔರಂಗಜೇಬರು ಬಳ್ಳಾರಿ 
ಕೋಟೆಯ ಮೇಲೆ ಅಧಿಕಾರ ಸ್ಥಾಪಿಸಿದರು. ಕ್ರಿ.ಶ. 1692 ರಲ್ಲಿ ಪುನಃ ಹಂಡೆ ಪಾಳೆಗಾರರ 
ವಶವಾಯಿತು. 
ಕೋಟೆಯ ವಾಸ್ತುರಚನೆ 

ಇದು ಬಳ್ಳಾರಿಯ ಮಧ್ಯಭಾಗವೆಂಬಂತೆ ಕಂಡುಬರುವ ಬಳ್ಳಾರಿಯ ಬೆಣಚು ಕಲ್ಲಿನ 
ಬಂಡೆಯುಳ್ಳ ದೊಡ್ಡ ಬೆಟ್ಟವನ್ನು ಸುತ್ತುವರೆದುಕೊಂಡು ಕಟ್ಟಲ್ಪಟ್ಟ ಕೋಟೆ, ನಾಲ್ಕು 
ಸುತ್ತಿನ ಗೋಡೆಯುಳ್ಳ ಕೋಟೆಯಾಗಿದೆ ಹೊರಕೋಟೆ ಅಥವಾ ಮೊದಲನೆ ಕೋಟೆ 
ಬೆಟ್ಟದ ಪೂರ್ವಕ್ಕಿರುವ ಸಮತಟ್ಟಾದ ಪ್ರದೇಶವನ್ನು ಸುತ್ತುವರೆದಂತೆ ಬೆಟ್ಟವನ್ನು 
ಇನ್ನುಳಿದ ಮೂರು ಸುತ್ತುಗಳು ಬೆಟ್ಟದ ಮೇಲೆ ಬರುತ್ತಿದೆ. 

ಹೊರ ಕೋಟೆಯಲ್ಲಿ ಚೌಕಾಕಾರ ಮತ್ತು ವರ್ತುಲಾಕಾರದ ಕೊತ್ತಳಿಗಳಿವೆ. 
ಗೋಡೆಯಲ್ಲಿ ಬಂದೂಕಿನ ಕಿಂಡಿಗಳಿವೆ. ಕೊತ್ತಲಗಳ ಮೇಲಿನ ಇಟ್ಟಿಗೆ ಮತ್ತು ಗಾರೆಯ 
ದಪ್ಪವಾದ ಕೈಪಿಡಿ ಗೋಡೆಯಲ್ಲಿ ತೋಪುಗಳಿಗಾಗಿ ಬಿಟ್ಟಿರುವ ಸಂದುಗಳಿವೆ. ಚೌಕಾ 
ಕಾರದ ಕೊತ್ತಳದ ಕಲ್ಲಿನ ಮೇಲೆ ಸರ್ಪದ ಬಾಲ ಹಿಡಿದಂತೆ ಕೆತ್ತಲ್ಪಟ್ಟ ಮಂಗನ ಶಿಲ್ಪ 
ವಿರುವುದು. ಇದೇ ಕೊತ್ತಳದ ಹತ್ತಿರದ ಕೋಟೆ ಗೋಡೆಯ ಮೇಲೆ ಕಾಳಿಂಗ ಮರ್ದನ 
ಕೃಷ್ಣ ಮತ್ತು ಎರಡು ಹುಲಿಗಳ ಶಿಲ್ಪ ಕೆತ್ತಲ್ಪಟ್ಟಿವೆ. ಪೂರ್ವಕ್ಕಿರುವ ಕಂಬದ್ವಾರ ವನ್ನು 
ಕಂಬುಛಾವಣೆಗಳಿಂದ ಕಟ್ಟಲಾಗಿದೆ. ಈ ದ್ವಾರದ ಕದಗಳು ಮರದಿಂದ ಮಾಡಲ್ಪಟ್ಟಿದ್ದು 
ಇಂದಿಗೂ ಸುಸ್ಲಿಶಿಯಲ್ಲಿವೆ. 


ಅರಮನೆ ವಾಸ್ತುಕಲೆ 


ಹಂಡೆ ಪಾಳೆಯಗಾರರ ಕಾಲದ ಅರಮನೆಗಳು ಮತ್ತು ಜನರ ವಾಸಕ್ಕಾಗಿ ಕಟ್ಟಿದ 
ಸ್ಮಾರಕಗಳು ಯಾವುವು ಇಂದು ಉಳಿದುಬಂದಿಲ್ಲ. ಕಾರಣ ಬೇರೆ -ಬೇರೆ ಕಾಲದಲ್ಲಿ 
ಬೇರೆಯವರ ಅಧೀನಕ್ಕೆ ಒಳಪಟ್ಟ ಕೋಟೆಯಲ್ಲಿ ವಾಸದ ಮನೆಗಳು ಸಹ ಬದಲಾಗುತ್ತಾ 
ಬಂದಿವೆ. ಆದರೆ ಅನಂತರಪುರ ನಿಡುಮಾಡಿ ( ಸಮಾದಿ ಪಕ್ಕದಲ್ಲಿದೆ. ) ಪ್ರದೇಶದಲ್ಲಿ 
ಕಂಡುಬರುತ್ತಿದೆ. 


ದೇವಾಲಯಗಳು 


ಹಂಡೆ ಪಾಳೆಯಗಾರರ ದೇವಾಲಯಗಳು ಒಡ್ಡುದರೋಜಿ, ಸಿರುಕುಪ್ಪ, 
ರೂಪನಗುಡಿ, ಕಣಿಕಲ್ಲು ಮತ್ತು ವುಳೆನೂರ, ತೋಲಮಾಮಿಡಿ, ಭಾಗನೂರ, 
ಸಂಗನಕಲ್ಲು, ಪ್ರಧಾನವಾಗಿ ಬಳ್ಳಾರಿ ಸಿಂಧನೂರು, ರಾರಾವಿ, ಸಿಡಗಿನ ಮೇಳ, ಕುಡಿತಿನ, 
ಮಣೂರು, ಕೊಟ್ಟುರು, ಕಾರೆಕಲ್ಲು, ಕುರುಗೋಡು, ನಿಡುಮಾಮಿಡಿ ಇನ್ನೂ ಹಲವಾರು 


ಬಳ್ಳಾರಿ ಹಂಡೆ ಪಾಳೆಯಗಾರರ ವಾಸ್ತು ಕಲೆ ೧೬೯ 


ಪ್ರದೇಶಗಳಲ್ಲಿ ಕಂಡುಬರುತ್ತಿದೆ. ಹಂಡೆ ಅರಸರು ನಿರ್ಮಿಸಿದ ಮತ್ತು ಅವರ ಅವಧಿ 
ಯಲ್ಲಿ ನಿರ್ಮಿತಗೊಂಡ ದೇವಾಲಯಗಳು ಕಲಾತ್ಮಕ ದೃಷ್ಟಿಯಿಂದ ಅವರ ಚಕ್ರವರ್ತಿ 
ಗಳಾದ, ವಿಜಯನಗರದ ಅರಸರ ನಿರ್ಮಿತಿ ಮಟ್ಟವನ್ನು ತಲುಪದಿದ್ದರೂ ಅವುಗಳಿಗೆ 
ಐತಿಹಾಸಿಕ ಮಹತ್ವ ಉಂಟು. ಇವರ ಕಾಲದ ದೇವಾಲಯಗಳೆಂದರೆ ಬಸವೇಶ್ವರ, 
ಈಶ್ವರ, ಆಂಜನೇಯ, ವೀರಭದ್ರ, ಮಲ್ಲೇಶ್ವರ ಹೆಸರಿನ ದೇವಾಲಯ ಕಂಡುಬರುತ್ತವೆ. 


ಹಂಡೆ ಪಾಳೆಯಗಾರರ ವಾಸ್ತುಶಿಲ್ಪ 


ಹಂಡೆ ಪಾಳೆಯಗಾರರ ವಾಸ್ತು ದೇವಾಲಯಗಳ ಶೈಲಿಯ ಮೇಲೆ ವಿಜಯನಗರದ 
ವಾಸ್ತುಶೈಲಿಯ ಹಾಸು ಹೊಕ್ಕಾಗಿದ್ದು, ಅದನ್ನು ಹೆಚ್ಚಾಗಿ ಬೆಳೆಸಿರುವರು. ಹೀಗಾಗಿ 
ಇವರ ದೇವಾಲಯಗಳು ವಿಜಯನಗರ ರಾಜವಂಶದ ದೇವಾಲಯಗಳ ಲಕ್ಷಣಗಳನ್ನೇ 
ಹೆಚ್ಚಾಗಿ ಹೋಲಿಸುತ್ತಿದೆ. 

ಅವುಗಳಲ್ಲಿ ಜಾನಪದೀಯ ಮತ್ತು ಸ್ಥಳೀಯ ಅಂಶಗಳು ಸೇರಿಕೊಂಡಿವೆ. 
ಇವುಗಳಲ್ಲಿ ಮೂರು ಘಟ್ಟಗಳಿವೆ. ಮೊದಲನೆಯದು ಕ್ರಿ.ಶ. 1336 ರಿಂದ 1500 
ರವರೆಗೆ, ಎರಡನೆಯದು ಕ್ರಿ.ಶ. 1565ರ ನಂತರ ಕಾಲದಲ್ಲಿ ಹಂಡೆ ಪಾಳೆಯಗಾರರು 
ತಮ್ಮ ಪ್ರದೇಶದ ದೇವಾಲಯಗಳನ್ನು ನಿರ್ಮಿಸಲು ಈ ಮೂರು ರೀತಿಯ ಕಾಲಘಟ್ಟದ 
ದೇವಾಲಯಗಳ ಕೆಲವು ಲಕ್ಷಣಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ಇವನ್ನು ಅಧಿಷ್ಠಾನ, 
ಗೋಡೆ, ಕಂಭ, ದೀಪಸ್ತಂಭ ಶಿಖರದಲ್ಲಿ ಸೂಕ್ತ ರೀತಿಯಲ್ಲಿ ಬಳಕೆ ಮಾಡಿಕೊಂಡಿರುವು 
ದನ್ನು ಕಾಣಬಹುದಾಗಿದೆ. 


ಬಳಸಿದ ಮಾಧ್ಯಮ 

ಹಂಡೆ ಪಾಳೆಯಗಾರರು ತಮ್ಮ ಅರಸರಾದ ವಿಜಯನಗರದವರು ದೇವಾಲಯ 
ನಿರ್ಮಾಣಕ್ಕೆ ಬೆಳಸಿದ ಮಾಧ್ಯಮ ಬೃಹದಾಕಾರದ ಕಣಶಿಲೆ ಹಾಗೂ ಬೆಣಚುಕಲ್ಲನ್ನೇ 
ಬಳಸಿರುವರು. ಏಕೆಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬೆಣಚು ಗುಡ್ಡಗಳನ್ನು ಬಿಟ್ಟರೆ ಬೇರೆ 
ಯಾವುದೇ ಕಲ್ಲು ಇಷ್ಟೊಂದು ಬೃಹತ್‌ ಪ್ರಮಾಣದಲ್ಲಿ ಸಿಗುವುದಿಲ್ಲ. ಅದಕ್ಕಾಗಿ 
ವಿಜಯನಗರದ ಅರಸರು ಬಳಸಿದ ಮಾಧ್ಯಮವನ್ನೇ ಹಂಡೆ ಅರಸರು ಸಹ ತಮ್ಮ 
ದೇವಾಲಯಗಳ ಕಂಬ ಗೋಡೆ, ದೀಪಸ್ತಂಭ, ಗರುಡಗಂಬ ಇತಾದಿ ಭಾಗಗಳಿಗೆ ಬಳಕೆ 
ಮಾಡಿಕೊಂಡಿರುವರು. 


ತಲವಿನ್ಯಾಸ 
ಹಂಡೆ ಪಾಳೆಯಗಾರರು ದೇವಾಲಯಗಳ ವಿಶಿಷ್ಟ ಲಕ್ಷಣಗಳಲ್ಲಿ ದೇಗುಲದ ತಲ 
ವಿನ್ಯಾಸವು ಒಂದಾಗಿದ್ದು, ಈ ದೇವಾಲಯಗಳನ್ನು ಸಾಂಧಾರ ಮತ್ತು ನಿರಂಧಾರ 
ಪ್ರಕಾರದಲ್ಲಿ ಏಕಕೂಟ, ದ್ವಿಕೂಟ, ತ್ರಿಕೂಟ ತಲವಿನ್ಮಾಸ ಮಾದರಿಯಲ್ಲಿ ಕಟ್ಟಲ್ಪಟ್ಟಿವೆ. 


೧೭೦ ವಿಜಯನಗರ ಅಧ್ಯಯನ ೧೩ 
ಸಾಂಧಾರ 

ಸಾಂಧಾರ ತಲವಿನ್ಮಾಸ ದೇವಾಲಯವೆಂದರೆ ಗರ್ಭಗೃಹದ ಸುತ್ತು ಒಳಪ್ರದಕ್ಷಿಣ 

ಪಥವನ್ನೊಳಗೊಂಡಿರುವುದು. ಅಂತರಾಳ ಅಥವಾ ಅರ್ಧ ಮಂಟಪ, ನವರಂಗ ಅಥವಾ 


ಸಭಾ ಮಂಟಪಗಳಿಂದ ಕೂಡಿದ ದೇವಾಲಯಗಳು ಮುದ್ದಾಪೂರದ ಈಶ್ವರ ದೇವಾ 
ಲಯ, ರಾರಾವಿಯ ಆಂಜನೇಯ ದೇವಾಲಯಗಳಾಗಿವೆ. 


ನಿರಂಧಾರ 


ನಿರಂಧಾರ ಪ್ರಕಾರದ ದೇವಾಲಯಗಳು ಒಳಪ್ರದಕ್ಲಿಣಾ ರಹಿತವಾಗಿ ಹೆಚ್ಚಾಗಿ 
ನಿರ್ಮಿಸಲ್ಪಟ್ಟಿದ್ದು. ಗರ್ಭಗೃಹ, ಅರ್ಧಮಂಟಪ, ನವರಂಗ ಅಥವಾ ಸಭಾ ಮಂಟಪ 
ಗಳಿದ್ದು, ಪ್ರದಕ್ಷಣಾ ಪಥ ಮಾತ್ರ ವಿರುವುದನ್ನು ಪ್ರದಕ್ಷಣಾ ಪಥವಿರುವ ದೇವಾಲಯ 
ವನ್ನು ನಿರಂಧಾರ ದೇವಾಲಯವೆಂದು ಕರೆಯುವರು. 


ಬ್ವಾರಬಂಧ ಅಲಂಕರಣೆ 


ದೇವಾಲಯದ ವಿವಿಧ ಲಕ್ಷಣಗಳಲ್ಲಿ ಗರ್ಭಗೃಹದ ದ್ವಾರವು ಒಂದಾಗಿದ್ದು, ಹಂಡೆ 
ಪಾಳೆಯಗಾರರು ದೇವಾಲಯ ಸಾದಾ ಕೆತ್ತನೆಹೊಂದಿವೆ. ಕೆಲವು ಮಾತ್ರ ಶೈವ ದ್ವಾರ 
ಪಾಲಕರು ಜೊತೆಯಲ್ಲಿ ಲಲಾಟದ ಇಲ್ಲವೆ ಮಂಗಫಲಕಗಳಲ್ಲಿ ಗಜಲಕ್ಷ್ಮೀ, ಗಣೇಶ 
ಮತ್ತು ಲಿಂಗ ಉಬ್ಬುಶಿಲ್ಪಗಳಿವೆ. ಇಂತಹವುಗಳಲ್ಲಿ ಕೊರ್ತಗುಂದಿಯ ವೀರಭದ್ರ 
ದೇವಾಲಯಗಳು ಮೇಲಿನ ದ್ವಾರಗಳನ್ನು ಹೊಂದಿವೆ. 


ಕಂಬಗಳು 


ಈ ಕಾಲದ ದೇವಾಲಯಗಳ ಲಕ್ಷಣಗಳಲ್ಲಿ ಕಂಬಗಳು ಸಹ ಪ್ರಮುಖ ಲಕ್ಷಣ 
ಗಳಾಗಿದ್ದು ಇವು ಮೂರು ಪ್ರಕಾರಗಳಲ್ಲಿ ಕಂಡುಬರುತ್ತವೆ. ಮೊದಲ ಪ್ರಕಾರದಲ್ಲಿ 
ಪ್ರಮುಖ ಮಂಟಪಗಳ ಕಂಬಗಳು ಏಕಕಲ್ಲಿನಲ್ಲಿ ರಚಿತವಾಗಿದ್ದು, ಮೇಲೆ ಮೂರು 
ಪಟ್ಟಿಕೆಗಳಿದ್ದು ಕೆಳಗೆ ಪೀಠದ ಮೇಲೆ ಸಾದಾ ಕಾಂಡ ಇದೆ. ನಾಗ ತರಂಗ ಬೋದಿಗೆ 
ಇಲ್ಲಿದೆ. ಕೆಲವು ಪುಷ್ಪ ಬೋದುಗೆಗಳ ಭಾಗಗಳನ್ನು ಹೊಂದಿದೆ. ಇಂತಹ ಕಂಬಗಳು 
ಹೆಚ್ಚಾಗಿ ದೇವಾಲಯಗಳ ಸಭಾ ಮಂಟಪ ಹಾಗೂ ಅದರ ಮುಂದುಗಡೆಯ ಮಂಟಪ 
ದಲ್ಲಿ ಕಂಡುಬರುತ್ತದೆ. 


ಎರಡನೇ ಪ್ರಕಾರದ ಕಂಬಗಳು ಸಭಾ ಮಂಟಪದಲ್ಲಿ ಕಂಡುಬರುತ್ತಿದ್ದು, ಮೋಕಾ 
ಗ್ರಾಮದ ಮಲ್ಲೇಶ್ವರ ದೇವಾಲಯದ ಕಂಬಗಳ ಪಟ್ಟಿಕೆಗಳು ಉಬ್ಬುಶಿಲ್ಪ ಹೊಂದಿದಂತೆ 
ಮೇಲೆ ಪುಷ್ಪಬೋಧಿಗೆಗಳನ್ನು ಹೊಂದಿವೆ. ಸಿಡಗಿನಮೇಳ ಮಲ್ಲೇಶ ರ ದೇವಾಲಯದ 
ಸಭಾಮಂಟಪದ ಕಂಬಗಳ ಮೇಲೆ ಸಹ ಉಬ್ಬುಶಿಲ್ಪಗಳನ್ನು ಕೆತ್ತಲಾಗಿದೆ. ದೇವಾಲಯದ 


ಬಳ್ಳಾರಿ ಹಂಡೆ ಪಾಳೆಯಗಾರರ ವಾಸ್ತು ಕಲೆ ೧೭೧ 


ಕಂಬಗಳ ಮೇಲಿನ ಶಿಲ್ಪಗಳಲ್ಲಿ ಆನೆ, ನಂದಿ, ಲಿಂಗ, ಹಂಸ, ವಿಷ್ಣು, ಶಿವ, ಅಷ್ಟ 
ದಿಕ್ಟಾಲಕರು, ಕೈಮುಗಿದು ನಿಂತ ಹಾಗೂ ಹೂ ಬಳ್ಳಿ ಇತರ ಶಿಲ್ಪಗಳು ಕಂಡುಬರುತ್ತವೆ. 


ಹೊರಗೋಡೆ 


ಹಂಡೆ ಪಾಳೆಯಗಾರ ದೇವಾಲಯಗಳ ಪ್ರಮುಖ ಲಕ್ಷಣ ದೇವಾಲಯದ 
ಹೊರಗೋಡೆ ಯಲ್ಲಿ ಕಂಡುಬರುತ್ತಿದ್ದರೂ ವಸ್ತು ಕಲಾ ದೃಷ್ಟಿಯಿಂದ ಇನ್ನೂ ಕೆಲವು 
ಪ್ರಮುಖ ಲಕ್ಷಣ ಒಳಭಾಗದಲ್ಲಿ ಕಂಡುಬರುತ್ತವೆಂದು ಹೇಳಬೇಕಾಗುತ್ತದೆ. ನಮಗೆ 
ಕಂಡುಬಂದ ದೇವಾಲಯದ ಹೊರಗೋಡೆಗಳು ಬಿತ್ತಿ ಅಲಂಕಾರ ಹೊಂದಿಲ್ಲ. ಆದರೆ 
ಕೆಲವು ದೇವಾಲಯಗಳು ಉಬ್ಬುಶಿಲ್ಪಗಳನ್ನು ಹೊಂದಿದ್ದು ಕಂಡುಬರುತ್ತಿವೆ. ಅವು 
ಯಾವ ದೇವಾಲಯಗಳೆಂದರೆ ಕೊಲರ್ತಗುಂದಿಯ ವೀರಭದ್ರ ದೇವಾಲಯ, ಮಲ್ಲೇಶ್ವರ 
ದೇವಾಲಯ, ಸಿಡಗಿನ ಮೇಳದ ಈಶ್ವರ ದೇವಾಲಯ, ಯಮ್ಮಿಗನೂರಿನ 
ಮಲ್ಲಿಕಾರ್ಜುನ ಹಾಗೂ ಬಳ್ಳಾರಿ ಮಲ್ಲೇಶ್ವರ ದೇವಾಲಯಗಳಲ್ಲಿ ಕಂಡುಬರುತ್ತಿವೆ. 


ಶಿಲ್ಪಗಳು 


ಮೀನು, ಸರ್ಪ, ಲಿಂಗಕ್ಕೆ ಹಾಲು ಎರೆಯುವ ಗೋವು, ದ ಲಿಂಗ, 
ಶಿವ, ~~ ಪುರುಷರು, ಮಿಥುನ ಶಿಲ್ಪಗಳು ಹಾಗೂ ಆನೆಶಿಲ್ಪಗಳು ಕಂಡು ' 
ಬರುತ್ತವೆ. 


ಶಿಖರ 


ಹಂಡೆ ಪಾಳೆಯಗಾರರು ತಮ್ಮ ದೇವಾಲಯಗಳ ಮೇಲೆ ವಿಜಯನಗರ ಮಾದರಿಯ 
ಶಿಖರಗಳೆನ್ನೇ ಅಳವಡಿಸಿರುವರು. ಇದರಲ್ಲಿ ಎರಡು ಪ್ರಕಾರ ಶಿಖರಗಳಿವೆ. ಕೋರ್ಡ 
ಗ್ರಾಮದ ವೀರಭದ್ರ ದೇವಾಲಯದ ಎರಡು ಗರ್ಭಗೃಹ ಮೇಲೆ ಇರುವ ಶಿಖರಗಳು 
ಮೆಟ್ಟಲು ರೂಪದಲ್ಲಿ ಕಲ್ಲಿನಲ್ಲಿ ಕಟ್ಟಿದ ಶಿಖರಗಳಾಗಿವೆ. ಎರಡನೇ ಪ್ರಕಾರ ಶಿಖರಗಳು 
ಇಟ್ಟಿಗೆ ಗಾರೆಗಳನ್ನು ಬಳಸಿ ದ್ರಾವಿಡ ಶೈಲಿಯನ್ನು ಅಳವಡಿಸಿ ಕಟ್ಟಲಾಗಿದೆ. ಇಂತಹ 
ಒಂದು ದೇವಾಲಯವನ್ನು ವಡ್ಡುದರೋಜಿಯಲ್ಲಿ ನಿರ್ಮಿಸಲಾಗಿದೆ. 


ನಂದಿ ಮಂಟಪ 


ಹಂಡೆ ಪಾಳೆಯಗಾರರ ದೇವಾಲಯಗಳ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ 
ದೇವಾಲಯದ ಮುಂದೆ ಕಟ್ಟೆಯ ಮೇಲೆ ನಾಲ್ಕು ಕಂಬ ಹಾಗೂ ಅವುಗಳ ಮೇಲೆ 
ದ್ರಾವಿಡ ಶೈಲಿಯ ಇಟ್ಟಿಗೆ, ಗಾರೆಯನ್ನು ಬಳಸಿ ಕಟ್ಟಿಸಿದ ಶಿಖರ. ಇಂತಹ ಪ್ರತೇಕ 
ಮಂಟಪಗಳು ಮಣೂರು, ಆಂಜನೇಯ ದೇವಾಲಯದ ಮುಂದುಗಡೆ ಕೊಟ್ಟೂರಿನ 
ಮಲ್ಲೇಶ, ದೇವಾಲಯಗಳೆ ಮುಂದೆ ಕಂಡುಬರುತ್ತದೆ. ಈ ಮಂಟಪಗಳ ಕಂಬಗಳ 


೧ಜಿ ವಿಜಯನಗರ ಅಧ್ಯಯನ ೧೩ 


ಪಟ್ಟಿಕೆಯಲ್ಲಿ ಆನೆ, ನಂದಿ, ಮಂಗ, ಮಿಥುನ ಶಿಲ್ಪ, ಪ್ರಾಣಿ, ದೇವರುಗಳೆ ಉಬ್ಬುಶಿಲ್ಪ 
ಗಳನ್ನು ಕೆತ್ತಲಾಗಿದೆ. | 


ಕಿರೆಕಟ್ಟೆಗಳು 


ಹಂಡೆ ಪಾಳೆಯಗಾರರು ತಮ್ಮ ಕಾಲಾವಧಿಯಲ್ಲಿ ಅನೇಕ ಕಡೆ ನೀರಿನ ಸಲುವಾಗಿ 
ಕೆರೆ ಕಟ್ಟೆಗಳನ್ನು ಕಟ್ಟಿದ್ದು ಕಂಡುಬರುತ್ತದೆ. ವಡ್ಡೂದರೂಜಿ ಕರುಗೋಡು ನಿಟ್ಟರು, 
ಕುಡುತಿನಿ, ಈ ಊರಗಳಲ್ಲಿ ಇನ್ನೂ ಹಲವಾರು ಕಡೆ ಇವರ ಪ್ರದೇಶಗಳಲ್ಲಿ ಕ್ಷೇತ್ರ 
ಕಾರ್ಯ ಕೈಗೊಂಡರೆ ಇನ್ನೂ ಬೆಳಕಿಗೆ ಬರುತ್ತವೆ. 


ಬಾವಿಗಳು ' 


ಜೀವನದ ಮೂಲ ಅಗತ್ಮಗಳಲ್ಲಿ ಜಲ ಒಂದು ಪ್ರಮುಖ ವಸ್ತು. ಆ ಅಗತ್ಮವನ್ನು 
ಪೂರೈಸಲು ಬಾವಿಗಳನ್ನು ತೋಡಿಸುತ್ತಿದ್ದರು. ಅವುಗಳ ರಕ್ಷಣೆಗಾಗಿ ದತ್ತಿ, ದಾನ 
ನೀಡಿರುವುದು ಕಂಡುಬರುತ್ತಬೆ. ಇದಕ್ಕೆ ಹಂಡೆ ಪಾಳೆಯಗಾರರು ಹೊರತಾಗಿರದೆ ಅವರು 
ಸಹ. ಅನೇಕ ಬಾವಿಗಳನ್ನು ಕಟ್ಟಿಸಿರುವರು. ಅಂತಹವುಗಳಲ್ಲಿ ಕೆಲವು ಕಂಡುಬರುತ್ತವೆ. 
ಬಳ್ಳಾರಿ, ಬಂಕಾಪೂರ, ಕುರುಗೋಡು, ಅಂದ್ರಾಳು, ಬೈಲೂರು ಕೊರ್ತಗುಂದಗಳಲ್ಲಿ 
ಒಟ್ಟು ಹತ್ತು ಬಾವಿಗಳು ಕಂಡುಬರುತ್ತಿದ್ದು, ವ್ಯಾಪಕ ಕ್ಷೇತ್ರ ಕಾರ್ಯ ಕೈಗೊಂಡರೆ 
ಇನ್ನೂ ಹಲವಾರು ಅಳಿದುಳಿದ ಬಾವಿಗಳ ಅವಶೇಷಗಳು ದೊರಕುತ್ತವೆ. ವಾಸ್ತು ಕಲಾ 
ಮತ್ತು ರಚನೆ ದೃಷ್ಟಿಯಿಂದ ಬಂಕಾಪೂರ ಬಳ್ಳಾರಿ, ಅಂದ್ರಾಳು ಬಾವಿಗಳು ಪ್ರಮುಖ 
ವಾಗಿವೆ. ಇವುಗಳನ್ನು ಕಟ್ಟಲು ಸ್ಥಳೀಯವಾಗಿ ದೊರೆಯುವ ಕಲ್ಲುಗಳನ್ನು ಬಳಸಲಾಗಿದೆ. 
ಬಾವಿ ಗಳನ್ನು ಚೌಕಾಗಿ ಕಟ್ಟಿದ್ದು, ನಾಲ್ಕು ಕಡೆ ಗೋಡೆಗಳಿದ್ದು, ಒಂದು ಬದಿಯಿಂದ 
ಬಾವಿಗೆ ಇಳಿಯಲು ಪಾವಟಿಗಳನ್ನು ಚೌಕಾಗಿ ಕಟ್ಟಿದ್ದು, ಅವುಗಳ ಮಗ್ಗಲಿಗೆ ಕಮಾನು 
ಕೋಣೆ ಗಳನ್ನು ಸಹ ಮಾಡಲಾಗಿದೆ ಹಾಗೂ ಬಾವಿಗಳ ಗೋಡೆಗಳ ಮೇಲೆ ಮೀನು, 
ಆಮೆ, ಹಾವು, ಆನೆ, ಸಿಂಹ, ಸ್ತ್ರೀ ಪುರುಷ ಮಿಥುನ ಶಿಲ್ಪಗಳು ಹಾಗೂ ಉಬ್ಬು ಶಿಲ್ಪ 
ಗಳನ್ನು ಕೆತ್ತಲಾಗಿದೆ. ಬಾವಿಯ ಸುತ್ತಲೂ ಮೇಲೆ ಕುಳಿತುಕೊಳ್ಳಲು ಕಟ್ಟೆಯನ್ನು 
ಮಾಡಲಾಗಿದೆ. 


ಮಠಗಳು 


ಹಂಡೆ ಪಾಳೆಯಗಾರರು ಹಲವಾರು ಮಠಗಳನ್ನು ಕಟ್ಟಿಸಿದ್ದಾರೆ. ಸಾಕಷ್ಟು 
ಪ್ರಮಾಣದಲ್ಲಿ ದಾನ, ದತ್ತಿಗಳನ್ನು ನೀಡಿದ್ದಾರೆ. ಕುರುಗೊಡು, ಕುಡುತಿನಿ, ನಿಡುಮಾ 
ಮಿಡಿ, ಕೊಟ್ಟೂರು, ಹೊಸಪೇಟೆ, ಬಳ್ಳಾರಿ, ಶೃಂಗೇರಿ ಮಠ ಮತ್ತು ಸಂಗನಕಲ್ಲು 
ಮಠಗಳಿಗೆ ತೆಕ್ಕಲುಕೋಟೆ ಗ್ರಾಮಗಳನ್ನು ದಾನ ಬಿಟ್ಟಿದ್ದಾರೆ. ಅಷ್ಟಲ್ಲದೆ ಅಂದ್ರಹಾಳು, 


ಬಳ್ಳಾರಿ ಹಂಡೆ ಪಾಳೆಯಗಾರರ ವಾಸ್ತು ಕಲೆ ೧೭೩ 


ಗೋನಾಳು, ಮುಂಡರಗಿ, ಮಿಂಚೇರಿ, ಬೆಳಗಲ್ಲು, ಬೊಬ್ಬುಕುಂಟೆ, ಇಮ್ರಾಪುರ, 
ಕಪ್ಪುಗಲ್ಲು ಅದರಂತೆ ಕ್ರಿ.ಶ. 1726ರ ಶಾಸನವು ಹಂಡೆ ಹಿರೇರಾಮಪ್ಪನಾಯಕನು 
ಕೊಟ್ಟೂರು ಸ್ವಾಮಿಗೆ ಭೂ ದಾನ ನೀಡಿ ಬಳ್ಳಾರಿಯ ಅಮ್ಮನ ಮಠದಲ್ಲಿ ದಾಸೋಹ 
ನಡೆಸಲು ಅನುಮತಿ ನೀಡುತ್ತಾನೆ ಎಂದು ಶಾಸನ ಹಾಗೂ ಕೈಫಿಯತ್ತುಗಳಿಂದ 
ತಿಳಿದುಬರುತ್ತದೆ. 


೨೩. ಅಂಜನಾದ್ರಿ 


ಡಾ.ಆರ್‌. ಗೋಪಾಲ್‌ 


ಹಂಪಿಯ ಪ್ರದೇಶ ಮತ್ತು ಪರಿಸರ ಪುರಾಣಪ್ರಸಿದ್ದವಾದ ಸ್ಥಳೆ. ರಾಮಾಯಣದ 
ಕಾಲದಷ್ಟು ಪ್ರಾಚೀನವಾದ ವಸತಿಪ್ರದೇಶ. ಚಿತ್ರವಿಚಿತ್ರ ಆಕಾರದ ಬಂಡೆಗಲ್ಲುಗಳಿಂದ 
ಕೂಡಿದ ಇಲ್ಲಿಯ ಬೆಟ್ಟಗುಡ್ಡಗಳು, ನಡುವಣ ಕಣಿವೆ ಪ್ರದೇಶಗಳೂ, ಅಲ್ಲಿ ಹರಿಯುವ 
ನದಿ-ಉಪನದಿಗಳು ಇಡೀ ಪ್ರದೇಶ ರುದ್ರರಮಣೀಯವಾಗಿ ಕಾಣುವಂತೆ ಮಾಡಿವೆ. 
ಡೆಕ್ಕನ್‌ ಪ್ರಸ್ಥಭೂಮಿಯ ಒಂದು ಸಣ್ಣ ಭಾಗವಾದ ಈ ಪ್ರದೇಶ ಇಡೀ ಭೂಭಾಗದ 
ಇತರ ಪ್ರದೇಶಗಳಿಗಿಂತ ಮೇಲ್ಮೈಲಕ್ಷಣದಲ್ಲಿ ವಿಭಿನ್ನವಾಗಿದೆ. ಇಲ್ಲಿಯ ಬೆಟ್ಟಗುಡ್ಡ 
ಗಳು ಇತರ ಕಡೆಗಳಂತೆ ಮಣ್ಣು, ಕಲ್ಲುಗಳಿಂದ, ಕಾಡು-ಮೇಡುಗಳಿಂದ, ಗಿರಿ- ಶೃಂಗ 
. ಗಳಿಂದ ಕೋಡುಗಲ್ಲುಗಳಿಂದ ರಚನೆಯಾಗಿರದೇ ವಿವಿಧ ಗಾತ್ರದ, ವಿವಿಧಾಕಾರದ 
ಬಂಡೆಗಲ್ಲುಗಳ ರಾಶಿಯಂತೆ ಇವುಗಳ ರಚನೆಯಿದೆ. ಈ ಬೆಟ್ಟಗಳಲ್ಲಿ ಮಣ್ಣಿನ ಅಭಾವ 
ವಿರುವುದರಿಂದ, ಇಲ್ಲಿ ಕಾಡುಗಳಿಲ್ಲ. ಬದಲಾಗಿ ಬೆಟ್ಟದ ಪಾದಗಳಲ್ಲಿ ಕುರುಚಲು 
ಕಾಡುಗಳು, ಮೇಲ್ಭಾಗದಲ್ಲಿ ಕೋಡು ಬಂಡೆಗಳು, ಗುಹೆಗಳು, ಕಲ್ಲಾಸರೆಗಳು, ಪೊಟರೆ 
ಗಳು, ಸಂದುಗಳು, ಮುಂತಾದ ವಿವಿಧ, ವಿಚಿತ್ರ ಆಕಾರಗಳಲ್ಲಿ ಊಹಾತೀತವಾಗಿ ರೂಪು 
ಗೂಂಡ, ರಚಿತಗೊಂಡ ಬಂಡೆಗಳ ಸಮೂಹಗಳು ಪ್ರಧಾನವಾಗಿ ಕಾಣಬರುತ್ತವೆ. 
ಚಿತ್ರವಿಚಿತ್ರವಾಗಿ ನೋಡುಗರ ನೋಟಕ್ಕೆ, ಕಲ್ಪನೆಗೆ ಉತ್ತಮ ವಸ್ತುಗಳಾಗಿರುವ ಈ 
ಶಿಲಾರಾಶಿಗಳು ಪ್ರಾಚೀನ ಕಾಲದ, ತಿಳುವಳಿಕೆ ಕಡಿಮೆಯಿದ್ದ, ಮುಗ್ದ ಜನರ ಮನಸ್ಸಿನಲ್ಲಿ 
ಆಶ್ನರ್ಯ, ಕೌತುಕ, ವಿಸ್ಥಯ ಭಯ, ಭಾವನೆಗಳನ್ನು ಹುಟ್ಟಸಿರುವುದರಲ್ಲಿ 
ಅತಿಶಯೋಕ್ತಿ ಯೇನಿಲ್ಲ. 

ವಿರಳವಾದ ಕಾಡು, ಹೇರಳವಾದ ಕಲ್ಲಾಸರೆಗಳನ್ನು ಹೊಂದಿರುವಂತಹ ಈಗಿರಿ- 
ಗುಡ್ಡಗಳು, ಕಾಡಿನ ಭಯಂಕರ, ಕ್ರೂರ ಮೃಗಗಳಿಗೆ ಅನುಕೂಲ ವಸತಿ ಪ್ರದೇಶ 
ವಾಗಿರದೇ ಕರಡಿ, ಚಿರತೆ, ಕೋತಿ, ಸರೀಸೃಪ ಮುಂತಾದ ಪ್ರಾಣಿವರ್ಗಗಳಿಗೆ ಅತಿ 
ಸೂಕ್ತವಾದ ವಾಸಸ್ಥಾನವಾಗಿದೆ. ಇದರಿಂದಾಗಿ ಈ ಬೆಟ್ಟಗುಡ್ಡಗಳಲ್ಲಿ ಅತ್ಯಂತ ಹೆಚ್ಚಿನ 
ಸಂಖ್ಯೆಯಲ್ಲಿ ವಿವಿಧ ಜಾತಿಗಳಿಗೆ ಸೇರಿದ ವಾನರ ಸಂಕುಲವಿದೆ. ಕೋತಿಗಳಿಗೆ ಅತಂತ 
ಅವಶ್ಯಕವಾಗಿ ಬೇಕಾದ ರಕ್ಷಣೆ, ಆಸರೆ ಇಲ್ಲಿಯ ಬಂಡೆಗಳ ಸಂದು-ಗೊಂದುಗಳಲ್ಲಿ, 
ಕಲ್ಲಾಸರೆಗಳಲ್ಲಿ, ಗುಹಾಸರೆಗಳಲ್ಲಿ ದೊರೆಯುತ್ತದೆ. ಇದರಿಂದಾಗಿ ಈ ಪ್ರದೇಶದಲ್ಲಿ 
ವಿವಿಧ ಜಾತಿಯ, ವರ್ಗಗಳ ವಾನರ ಸಂಕುಲ ಅನಿರ್ಬಾಧಿತವಾಗಿ ಬೆಳೆದಿದೆ. 


ಅಂಜನಾದ್ರಿ ೧೭೫ 


ಮಾನವ ಸೃಷ್ಟಿಯಾದ ಎಲ್ಲಾ ಪುರಾಣಗಳಿಗೂ, ಇತಿಹಾಸಗಳಿಗೂ, ದಂತಕಥೆ 
ಗಳಿಗೂ ಆ ಘಟನೆಗಳಿಗೆ ಸಂಬಂಧಿಸಿದ ಸ್ಥಳಗಳ ಭೂಲಕ್ಷಣಗಳು, ಅಲ್ಲಿಯ ಪ್ರಾಣಿ 
ವರ್ಗ, ಸಸ್ಮವರ್ಗ, ಜಲಸಂಪನ್ಮೂಲ ಮುಂತಾದವು ಹಾಗೂ ಇತರ ನೈಸರ್ಗಿಕ ಸನ್ನಿವೇಶ 
ಗಳು ಆಧಾರವಾಗಿರುತ್ತವೆ ಅಥವಾ ಪೂರಕವಾಗಿರುತ್ತವೆ. ಇದು ಸತ್ಯ. ಇದರಂತೆ 
ರಾಮಾಯಣದಲ್ಲಿ ಉಕ್ತವಾದ ಕಿಷ್ಕಿಂಧೆ ವಾನರ ಬೀಡು. ಅಸಂಖ್ಯಾತವಾದ ವಾನರ 
ಸಿಮೂಹ ಇಲ್ಲಿತ್ತು. ಹೀಗಾಗಿ ಇದು ವಾನರ ರಾಜ್ಮವೂ ಆಗಿತ್ತು. ಉತ್ತರದಿಂದ ದಕ್ಷಿಣಕ್ಕೆ 
ಲಂಕೆಯ ಹಾದಿಯಲ್ಲಿ ಚಲಿಸಿದ ಶ್ರೀರಾಮಚಂದ್ರನ ಮಾರ್ಗ ಮಧ್ಯದಲ್ಲಿತ್ತು. ಹೀಗಾಗಿ 
ರಾಮಾಯಣದ ಕಿಷ್ಕಿಂಧೆ, ಹಂಪಿ ಪ್ರದೇಶವೆಂದು ಗುರುತಿಸಲ್ಪಟ್ಟಿದೆ. ಇಲ್ಲಿ ಕಪಿ 
ಸಮೂಹದ ನಾಯಕರು ಹುಟ್ಟಿಕೊಂಡರು. ವಾಲಿ, ಸುಗ್ರೀವ, ಆಂಜನೇಯ, ಜಾಂಬ 
ವಂತ, ಇತ್ಕಾದಿ, ಕಪಿನಾಯಕರು ಪಾತ್ರಧಾರಿಗಳಾಗಿ ಮೆರೆದರು. ಈ ಎಲ್ಲಾ ಕಪಿ 
ನಾಯಕರುಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನು, ಮಾನವ ಮನೋಧರ್ಮಗಳಿಗೆ ಅತಿ 
ಸಮೀಪವಾಗಿದ್ದವನೆಂದರೆ ಆಂಜನೇಯ. 

ಪೌರಾಣಿಕವಾಗಿ ಆಂಜನೇಯ ವಾಯುಪುತ್ರ, ಈತನ ತಾಯಿ ಅಂಜನೆ. ಹೀಗಾಗಿ 
ಅಂಜನೆಯೂ ಸಹ ಪೌರಾಣಿಕವಾಗಿ ಹಿರಿಯ ವ್ಯಕ್ತಿಯೆನಿಸಿದಳು. ಅವಳ ಹುಟ್ಟು, 
ಜೀವನ, ವ್ಯಕ್ತಿತ್ವದ ಬಗ್ಗೆ ಕಥೆಗಳು ಹುಟ್ಟಿದವು. (ನೋಡಿ: ಪುರಾಣನಾಮಚೂಡಾಮಣಿ, 
ಪುಟ.8) ಕಿಷ್ಕಂಧೆ ಈಕೆಯ ನೆಲೆ. ಇದರ ದ್ಯೋತಕವಾಗಿ ಹಂಪಿಯ ಪರಿಸರದ ಬೆಟ್ಟ 
ಸಮೂಹ ವೊಂದರಲ್ಲಿ ಒಂದಕ್ಕೆ ಈಕೆಯ ಹೆಸರನ್ನೂ ಇಡಲಾಗಿದೆ. ಕಾರಣ ಈ ಬೆಟ್ಟದ 
ಒಂದು ತುದಿಯ ಬಂಡೆಯ ಆಕೃತಿ. ಇದೇ ಆಂಜನಾದ್ರಿ. ಶ್ರೀ ಚಂದ್ರಮೌಳೇಶ್ವರ 
ದೇವಾಲಯದ ಪ್ರದೇಶದಿಂದ ನಿಂತು ಅಂಜನಾದ್ರಿ ಬೆಟ್ಟವನ್ನು ವೀಕ್ಷಿಸಿದಾಗ ವಾನರ 
ಮುಖದ ಛಾಪು ಮೂಡುತ್ತದೆ. ಹಲವಾರು ಬೃಹತ್‌ ಹಾಗೂ ಸಣ್ಣ ಗಾತ್ರದ ಬಂಡೆಗಳು 
ಕೂಡಿ ರಚಿತವಾದ ಈ ನೈಸರ್ಗಿಕ ವಾನರ ಮುಖದ ಶಿಲಾರೂಪ ಯಾರಿಗಾದರೂ 
ಆಶ್ಚರ್ಯ, ವಿಸ್ಮಯ ತರಿಸುತ್ತದೆ. ಇದೇ ಆಕೃತಿಗೆ ಸಮೀಪವಾದ ಇನ್ನೊಂದು ಬಂಡೆಗಳ 
ಸಮೂಹ, ಈ ವಾನರ ಮುಖಾಕೃತಿಗೆ ಮುಂಭಾಗದಲ್ಲಿ ಸ್ವಲ್ಪ ಕೆಳಗೆ, ಅದೇ ರೀತಿಯ 
ಮತ್ತೊಂದು ಕಪಿಮುಖದಂತೆ ಭಾಸವಾಗುತ್ತದೆ. ಈ ರೀತಿಯ ಜೋಡಿ ಕಪಿಮುಖಾ 
ಕೃತಿಯ ಬಂಡೆಗಳನ್ನು ತಾಯಿ ಮಗನೊಂದಿಗೆ ಸಮೀಕರಿಸಿ ಅದಕ್ಕೆ ಸೂಕ್ತವಾದ ಹೆಸರನ್ನು 
ಸಹ ನೀಡಿದ್ದಾರೆ. ಪೌರಾಣಿಕವಾಗಿ ಪ್ರಸಿದ್ದವಾದ ವಾನರ ಜಾತಿಯ ತಾಯಿ-ಮಗನೆಂದರೆ 
ಅಂಜನೆ ಮತ್ತು ಆಕೆಯ ಮಗ ಆಂಜನೇಯ ಮಾತ್ರ. ಹೀಗಾಗಿ ಈ ವಾನರ ಮುಖದ 
ಶಿಲಾಮುಖಕ್ಕೆ ಆಂಜನೇಯನ ಹೆಸರಿಟ್ಟು, ಈ ಇಡೀ ಬೆಟ್ಟವನ್ನು ಅಂಜನಾದ್ರಿ ಎಂದು 
ಕರೆದಿರುವುದು ಆ ಕಾಲದ ಸ್ಥಳೀಯ ಮುಗ್ದ ಜನರ ಕಲ್ಪನೆಯ ದ್ಯೋತಕವೇ ಸರಿ. 


೧೭೬ ವಿಜಯನಗರ ಅಧ್ಯಯನ ೧೩ 


ಸ್ಥಳ ನಾಮಗಳನ್ನು ರೂಪಿಸುವಾಗ ಸಾಮಾನ್ಯವಾಗಿ ಸ್ಹಳೀಯವಾದ ನೈಸರ್ಗಿಕ, 
ಲಕ್ಷಣ, ಸನ್ನಿವೇಶಗಳ ಸಾರ ಪ್ರತಿಫಲನಗೊಂಡಿರುತ್ತದೆ ಎಂಬುದು ಸರ್ವವಿದಿತವಾದ 
ವಿಷಯ. ಈಗಾಗಲೇ ಮೈಸೂರು ಎಂಬ ಸ್ಥಳನಾಮದ ವ್ಯುತ್ಪತ್ಲಿಯಲ್ಲಿ (Etymology) 
ಸಮೀಪದಲ್ಲೇ ಇರುವ ಚಾಮುಂಡಿ ಬೆಟ್ಟದ ಆಕೃತಿಯೇ ಆಧಾರವಾಗಿಡೆ ಎಂಬ ವಿಚಾರ, 
ವಾತಾಪಿ ಎಂಬ ಸ್ಥಳನಾಮದ ಹಿಂದೆ ಅಲ್ಲೇ ಇರುವ ರಾಕ್ಸಸ ಮುಖದ ಬೃಹತ್‌ ಶಿಲಾ 
ರೂಪ ಕಾರಣ ಎಂಬ ನಂಬಿಕೆಗಳನ್ನು ಉದಾಹರಿಸಲಾಗಿದೆ. ಇದೇ ನಿಟ್ಟಿನಲ್ಲಿ ಸ್ಥಳ 
ನಾಮದ ವಿಶ್ಲೇಷಣೆಯನ್ನು ಮುಂದುವರಿಸಿದಾಗ ಈ ಸರಣಿಗೆ ಅಂಜನಾದ್ರಿ ಬೆಟ್ಟವು 
ಮತ್ತು ಅಲ್ಲಿಯ ವಾನರ ಮುಖದ ಶಿಲಾರೂಪವು ಈ ಸ್ಥಳನಾಮದ ವ್ಯತ್ಪತ್ತಿಗೆ ಬಹು 
ಮಟ್ಟಿಗೆ ಕಾರಣವಾಗಿದೆ ಎಂಬ ವಿಚಾರ ಸ್ಪಷ್ಟವಾಗುತ್ತದೆ. 


EE 


ಅಂಜನಾದ್ರಿ ಬೆಟ್ಟ, 
| ಹನುಮನಹಳ್ಳಿ, ಕೊ 


ಪೃಳ ಜಿಲ್ಲೆ 


12 


೧೫ SCOUTS Gost oರೀ 


ಯನ ೧೩ 


ಧ 


ವಿಜಯನಗರ ಅ 


"ಓಂ ಲಂ ಏಂಬ £ಂಬಂಂಲಣ್ಣ ಬಂಟ 


೧೭೮ 


೧೭೯ 


ಕಲಾವಿದನ ಸ್ಪರ್ಶದಲ್ಲಿ 


“1 


೨೪. ಕುಶ್ಯಶೃಂಗಮುನಿ ಶಿಲ್ಪ 


ಡಾ. ವಾಸುದೇವ ಬಡಿಗೇರ 


ಕರ್ನಾಟಕ ಚರಿತ್ರೆಯಲ್ಲಿ ಹಂಪಿಗೆ ಬಹುಮುಖ್ಯವಾದ ಸ್ಥಾನವಿದೆ. ವಿಜಯನಗರ 
ಸ್ಥಾಪನೆಯ ಪೂರ್ವದಿಂದಲೂ ಪ್ರಮುಖ ಧಾರ್ಮಿಕ ಕೇಂದ್ರವೆಂದೇ ಪ್ರಸಿದ್ಧವಾಗಿತ್ತು. 
ಪ್ರಾಗಿತಿಹಾಸ ಕಾಲದಿಂದ ಮಾನವನ ವಾಸಸ್ತಾನವಾಗಿರುವ ಹಂಪಿಗೆ ವಿರೂಪಾಕ್ಸನೇ 
ಒಡೆಯ. ಅವನ ಒಡೆತನದಲ್ಲಿರುವ ಹಂಪಿಯನ್ನು ಪಂಪಾತೀರ್ಥ, ಹಂಪಾತೀರ್ಥ, 
ವಿರೂಪಾಕ್ಷ ತೀರ್ಥ, ಮಾನಸ ಸರೋವರ, ಭಾಸ್ಕರತೀರ್ಥ,' ಪಂಪಾಪುರ ಮತ್ತು 
ವಿರೂಪಾಕ್ಸ ಪಟ್ಟಣವೆಂದು ಮೊದಲಾಗಿ ಕರೆಯಲಾಗಿದೆ. 

ಇನ್ನೊಂದು ಭಾಗವಾಗಿ ಹಂಪಿ ರಾಮಾಯಣದ ಕಿಷ್ಕಿಂಧವೆಂದು ಜನಮನದಲ್ಲಿ 
ಆಳವಾಗಿ ಬೇರೂರಿದೆ. ಇದು ಅನೇಕ ಕಥೆಪುರಾಣಗಳ ಹುಟ್ಟಿಗೂ ಕಾರಣವಾಯಿತು. 
ಅಲ್ಲದೆ ಆದಿಮಾನವನು ಬಿಟ್ಟು ಹೋದ ಅವಶೇಷಗಳನ್ನು ರಾಮಾಯಣದಲ್ಲಿ ಬರುವ 
ಕಥೆ, ಸನ್ನಿವೇಶಗಳಿಗೆ ಹೋಲಿಕೆ ಕೊಟ್ಟು ಜನಮನದಿಂದ ದೂರವಾಗದಂಥ ಪ್ರಚಾರ 
ಪಡೆಯಿತು. | 

ಪಂಪಾ ಮಹಾತ್ಮೆಯಲ್ಲಿ ಬರುವ ಮಾಲ್ಕವಂತಗಿರಿ, ಯಷ್ಕಮೂಕ ಪರ್ವತ, 
ಕಿಷ್ಕಿಂಧಾದ್ರಿ, ಹೇಮಕೂಟ, ವಿಪ್ರಕೂಟ, ಗಂಧರ್ವಗಿರಿ, ಜಂಬೂನಾಥಗಿರಿ, ಸೋಮ 
ಪರ್ವತ, ಮಣಿಭದ್ರೇಶ್ವರ ಪರ್ವತ ಮುಂತಾದವು ವಾಲ್ಮೀಕಿ ರಾಮಾಯಣದಲ್ಲಿ ಬರುವ 
ಹೆಸರುಗಳಿಗೆ ಪೂರಕವಾಗಿವೆ. ರಾಮಾಯಣದ ಕಿಷ್ಕಿಂಧಕಾಂಡದಲ್ಲಿ ಉಲ್ಲೇಖವಾದ 
ಕಾರ್ತಿಕೇಯ ತಪೋವನ ಕುಡತಿನಿಯಲ್ಲಿತ್ತು. ರಾಷ್ಟ್ರಕೂಟರಿಂದ ಹೊಯ್ಸಳರ ಕಾಲಾವಧಿ 
ಯವರೆಗೆ ಇದು ಕಬ್ಬಿಣ ಉಪಕರಣಗಳನ್ನು ತಯಾರಿಸುವ ಕಾರ್ಯಾಗಾರ ವಾಗಿತ್ತು. 
ಅದರ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದ ಅಧಿಪತಿಗಳನ್ನು ಲೋಹಾಸನಿ, 
ದಂಡಾಸನಿ ಎಂದು ಶಾಸನಗಳು ಉಲ್ಲೇಖಿಸುತ್ತವೆ. 

ಒಟ್ಟು ಹಂಪಿ ಪರಿಸರವನ್ನು ಅವಲೋಕಿಸಿದರೆ, ತುಂಗಭದ್ರಾ ನದಿ ದಂಡೆಯ 
ಮೇಲೆ ಪಂಪಾವನ, ಮಾನಸಸರೋವರ ಹತ್ತಿರದ ಬೆಟ್ಟದಲ್ಲಿ ಶಬರಿಗುಹೆ, ಆಂಜನಾದಿ, 
ಆನೆಗುಂದಿ ಹತ್ತಿರ ಬಲಮುರಿಸಾಲಿನ ಒಂದು ಭಾಗ ವಾಲಿಭಂಡಾರ ಹಾಗೂ ಈ ನದಿಯ 
ಇನ್ನೊಂದು ಭಾಗದಲ್ಲಿ ಸುಗ್ರೀವಗುಹೆ, ಸೀತೆಸೆರಗು, ಮತಂಗಪರ್ವತ, ಹೇಮಕೂಟ, 
ರತ್ನಕೂಟಿ ಮೊದಲಾದವುಗಳಿವೆ. 


ಯಶ್ಯಶೃಂಗಮುನಿ ಶಿಲ್ಪ ೧೮೧ 


ಈ ಭೌಗೋಳಿಕ ಸನ್ನಿವೇಶ ಮತ್ತುಅವುಗಳ ಹೆಸರಿಗೆ ಪೂರಕವೆಂಬಂತೆ ಬೆಳಗಾವಿ 
ಜಿಲ್ಲೆಯ ಸೌಂದತ್ತಿ ತಾಲೂಕಿನ ಶಿರಸಿಂಗಿ ಕಾಳಮ್ಮನ ಗುಡಿಯಲ್ಲಿರುವ ಕ್ರಿ. ಶ. ೧೧೮೬ರ 
. ಶಾಸನದಲ್ಲಿ ಹಿಮವತ್ಸರ್ಬ್ರ್ಛತ ವಿಂಧ್ಯ್ಮಶ್ಮಳಪತಿ ಕಿಷ್ಕಿಂಧಾದ್ರಿ ಯಿಮೂಲಅು ಭೂದ್ರಮೆ 
ಪೂರ್ವಾಪರ ವಾರ್ದ್ರೀಯಾಂಕೆ ನಿಜವಿಸ್ತಾರಕ್ಕೆನಲು ನೀಳ್ಲವಾಹಿಮದ್ವಿಂಧ್ಯಧರಾಧರಂಗಳೆ 
ರಡಕ್ಕೆಂ ತಾನೆ ಮೇಲಾದೆ (ದುದು)ತ್ತಮ ಕಿಷ್ಕಿಂಧಗಿರೀಂದ್ರವೆ (ವುು ತ್ತಮ ಜನೌಘಂ 
ತನೊಲೊಪ್ಪುತ್ತಿರಲು ಅವರಾರನೆ ತರದಿಂ ಬಾಲಿ ಮರುತ್ಸುತಾಂಗದದಿನೇಶಾಪತ್ಮತಾರಾ 
ಮನೋಹರಿ ವಿಪ್ರರ್ಷಿ ಮತಂಗಹಂಸ ಕಪಿಲ ಶ್ರೀ ಶೌನಕಾಗಸ್ತ್ಯ ಸಚ್ಚಿರಿತೋದ್ಭಾಸಿ 
ವಿಭಾಂಡಕ ಪ್ರಿಯಸುತ ಶ್ರೀ ರಿಶ್ಯಶೃಂಗ ನ ಾಸಯವಂ 
ಯೆಂ ಕಿಷ್ಕಿಂಧಮಂ ಬಣ್ಣಿಸಲು ಎಂದಿದೆ. 

ಪೂರ್ವ ಪಶ್ಚಿಮ ಹಾಗೂ ಸಮುದ್ರಪರ್ಯತ ವಿಸ್ತಾರವಾದ ಭೂಮಿಗೆ ಹಿಮವ 
ತ್ಪರ್ವತ, ವಿಂಧ್ಯ, ಕಿಷ್ಕಿಂಧ ಈ ಮೂರು ಪರ್ವತಗಳು ಉನ್ನತವಾದವು. ಇವುಗಳಲ್ಲಿ 
ಅತ್ಯಂತ ಶ್ರೇಷ್ಠವಾದುದು, ಉತ್ತಮವಾದುದು ಎಂದರೆ ಕಿಷ್ಕಿಂಧಗಿರಿ. ಇದು ಜನನಿಬಿಡ 
ವಾದ ನಗರವಾಗಿತ್ತು. ಅದರಲ್ಲಿ ವಾಲಿ, ಮರುತ್ಸ, ಅಂಗದ, ದಿನೇಶ, ಮತಂಗ, ಹಂಸ, 
ಕಪಿಲ, ಶೌನಕ, ಅಗಸ್ತ್ಯ, ವಿಭಾಂಡಕ ಪುತ್ರ ಹುಶ್ಯಶೃಂಗ ಮೊದಲಾದ ಯಷಿಗಳಿಗೆ 
ಆಶ್ರಯಸ್ಥಾನವಾಗಿತ್ತೆಂದು ವರ್ಣಿಸಿದೆ. 

ಹಂಪಿಯಿಂದ ೧೦ ಕಿ. ಮೀ. ದೂರದಲ್ಲಿರುವ ದೇವಿಘಾಟ್‌ ಎಂಬಲ್ಲಿಯ ಕ್ರಿ.ಶ. 
೧೦೭೯ ರ ಶಾಸನದಲ್ಲಿ ತುಂಗಭದ್ರಾ ತಟದ ಬಡಗ ಕಿಷ್ಕಿಂಧಾಮಿ ಪರ್ವತವಂ ಎಂಬ 
ಉಲ್ಲೇಖವಿದೆ. ವಿಜಯನಗರ ಕಾಲಾವಧಿಯಲ್ಲಿ ಸಮೃದ್ಧಿಯಾಗಿ ನಿರ್ಮಾಣ ವಾದ 
ವಾಸ್ತುಶಿಲ್ಪಕಲೆಯಲ್ಲಿ ರಾಮಾಯಣದ ಅನೇಕ-ಸನ್ನಿವೇಶಗಳನ್ನು ಅಳವಡಿಸ ಲಾಗಿದೆ. 
ಅಲ್ಲದೆ ಹಂಪಿ ಪರಿಸರದಲ್ಲಿ ನಿರ್ಮಾಣವಾಗಿರುವ ಬಹುಸಂಖ್ಯೆಯ ಆಂಜನೆಯ 
ದೇವಾಲಯಗಳು ನಿರ್ಮಾಣವಾಗಿದೆ. ಇವೆಲ್ಲ ಅಂಶಗಳಿಂದ ಇದು ರಾಮಾಯಣದ 
ಕಿಷ್ಕಿಂಧವಾಗಿತ್ತೆಂಬ ಹಿನ್ನೆಲೆಯನ್ನು ಸೂಚಿಸುತ್ತದೆ. 


ಯಶ್ಯಶೈಂಗನ ಶಿಲ್ಪ 


ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದ ವಾಸ್ತುಶಿಲ್ಪಗಳಲ್ಲಿ ಹಜಾರರಾಮ 
ಸ್ವಾಮಿ ದೇವಾಲಯವೂ ಪ್ರಮುಖವಾದುದು. ಈ ದೇವಾಲಯದಲ್ಲಿ ಸಾವಿರ ರಾಮನ 
ಶಿಲ್ಪಗಳಿರುವುದರಿಂದ ಇಲ್ಲವೆ ಅರಮನೆಯ ಹಜಾರಕ್ಕೆ ಹೊಂದಿಕೊಂಡಂತೆ ನಿರ್ಮಾಣ 
ವಾಗಿದ್ದರಿಂದ ಹಜಾರರಾಮ ದೇವಾಲಯವೆಂದು ಕರೆಯಲಾಯಿತೆಂಬ ಹೇಳಿಕೆಗಳಿವೆ. 
ಪ್ರಸ್ತುತ ದೇವಾಲಯದ ಕಂಬ, ಗೋಡೆ, ಮಂಟಪ, ಆವರಣಗೋಡೆಗಳ ಮೇಲೆ 
ರಾಮಾಯಣದ ಕಥಾನಕ ಭಾಗಗಳನ್ನು ಶಿಲ್ಪಿ ಸೂಕ್ಕ್ಮಕೆತ್ತನೆಯಲ್ಲಿ ಬಿಡಿಸಿದ್ದಾನೆ. ಈ 


೧೮.೨ ವಿಜಯನಗರ ಅಧ್ಯಯನ ೧೩ 


ದೇವಾಲಯದ ಉತ್ತರ ಗೋಡೆಯಲ್ಲಿ ಹುಶ್ಮಶೃಂಗಮುನಿಯ ಪೌರೋಹಿತ್ಯದಲ್ಲಿ ನಡೆದ 
ಪುತ್ರಕಾಮೇಷ್ಠಿಯಾಗದ ಶಿಲ್ಪವಿದೆ. ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಪ್ನುರ ಜನನಕ್ಕೆ 
ಸಂಬಂಧಿಸಿದ ಕಥಾನಕ ಭಾಗ ಇದರಲ್ಲಿದೆ. ಯಜ್ಞಕುಂಡದ ಮುಂದೆ ಹವಿಸ್ಸನ್ನು ಹಾಕುತ್ತ 
ಯಶ್ಯಶೃಂಗಮುನಿ ಕುಳಿತುಕೊಂಡಿದ್ದಾನೆ. ಚಿತ್ರ! ಎದುರಿಗೆ ನಿಂತಿರುವ ದಶರಥ ರಾಜನಿಗೆ 
ಉರಿಯುತ್ತಿರುವ ಜ್ವಾಲೆಯಿಂದ ಯಜ್ಞದೇವತೆ ಹೊರಬಂದು ಅಮೃತದ ಕಳಸವನ್ನು 
ಕೊಡುತ್ತಿರುವ ಸನ್ನಿವೇಶವಿದೆ. ಪಕ್ಕದಲ್ಲಿರುವ ಇನ್ನೊಂದು ಫಲಕದಲ್ಲಿ ದಶರಥರಾಜ 
ಅಗ್ನಿದೇವತೆಯಿಂದ ಪಡೆದ ಅಮೃತವನ್ನು ಸಾಲಾಗಿ ನಿಂತಿರುವ ಮೂವರೂ ಪತ್ನಿಯರಿಗೆ 
ಕೊಡುತ್ತಿರುವ ಚಿತ್ರಣವಿದೆ. ಚಿತ್ರ”. 

ಈ ಕಥಾನಕ ಭಾಗದ ಹಿನ್ನೆಲೆಯನ್ನು ಶಿರಸಂಗಿ ಶಾಸನ ರೂಜಾಪೀಡೆಗಳು ಜನಮ 
ನೊಂದದುಮಂ ಕೇಳುತ್ತುಂ ಸೂರ್ಯವಂಶದ ಕ್ಷತ್ರಿಯ ದಿಳೀಪನಾತನ ಮಗಂ 
ರಘುವಾರನ ಮಗನಜನಾತನ ಮಗಂ ದಶರಥ ಚಕ್ರವರ್ತಿ ತಾನಪುತ್ರಕನಪ್ಪುದಜು 
ನಿಜವಂಶಾಚಾರ್ಯ್ಯರಪ್ಪ ವಶಿಷ್ಮೋಪದೇಶದಿನಾ ರಿಶ್ಯಶ್ರಿಂಗಮಹಾರಿಶಿಯಂ ತಂನಲ್ಲಿಗೆ 
ಬರಸಿ ಪುತ್ರಕಾಮೇಷ್ಮಿಯಂ ಮಾಡ್ಸಿ ರಾಮಲಕ್ಷ್ಮಣ ಭರತಶತ್ರೆ (ತು) ಫ್ಲುರಂತು 
ನಾಲುವರು ಪುತ್ರರಂಪಡೆದನಲ್ಲಿ ಎಂಬ ಹೇಳಿಕೆಯು ಈ ಮುನಿಯ ಮಹಿಮೆಯನ್ನು 
ಕೇಳಿದ ದಶರಥ ರಾಜ ವಶಿಷ್ಠ ರಾಜನ ಉಪದೇಶದಂತೆ ಯಶ್ಮಶೃಂಗನನ್ನು ತನ್ನಲ್ಲಿಗೆ 
ಬರಮಾಡಿಕೊಂಡು ಪುತ್ರಕಾಮೇಷ್ಮಿಯೆಂಬ ಯಜ್ಞವನ್ನು ಅವನ ಪೌರೋಹಿತ್ಯದಲ್ಲಿ 
ಮಾಡಿಸಿ, ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಫ್ನರೆಂಬ ನಾಲ್ವರು ಪುತ್ರರನ್ನು ಪಡೆಯು 
ತ್ತಾನೆ. 

ಮುನಿಯ ಪೌರೋಹಿತ್ಯದಲ್ಲಿ ನಡೆದ ಪುತ್ರಕಾಮೇಷ್ಮಿಯಾಗದಿಂದ ಜನಿಸಿದ 
ರಾಮ, ಲಕ್ಷ್ಮಣರು, ಹನುಮಂತ ಸಹಿತವಾಗಿ ಮುಂದೆ ರಾಮಲಕ್ಷ್ಮಣರು ರಾವಣಂ 
ಮೊದಲಾಗಿ ಸಮಸ್ತ ದಾನವರಂ ಸಂಹರಿಸಿ ಮುಗಳ್ಲಯೋಧ್ಯಗೆ ಬರುತಂ ಕಿಷ್ಠಿಂಧ 
ಪರ್ವತೋಪಕಂಣ್ಯದ ತನ್ಮುನಿಂದ್ರಾಶ್ರಮಕ್ಕೆ ಬಂದಲ್ಲಿ ನಿಜನಾಮಾಂಕಿತ ರಾಮೇಶ್ವರ 
ಲಕ್ಷ್ಮಣೇಶ್ವರ 'ಹನ್ಮಂತೇಶ್ವರಂಗಳಂ ಪ್ರತಿಷ್ಠಿಸಿದರಿಂತ ಎನ್ನುವುದು ರಾಮ ಲಕ್ಷ್ಮಣರು 
ಲಂಕೆಯ ಸಮಸ್ತ ದಾನವರನ್ನು ಸಂಹರಿಸಿ ಕಿಷ್ಕಿಂಧೆಗೆ, ಇಲ್ಲಿಂದ ಅಯೋಧ್ಯೆಗೆ ಹೊರಡು 
ವಾಗ, ಶಿರಸಂಗಿಯಲ್ಲಿದ್ದ ಹುಶ್ಯಶೃಂಗಮುನಿಯ ಆಶ್ರಮಕ್ಕೆ ಬಂದು ತಮ್ಮ ಹೆಸರಿನಲ್ಲಿ 
ಶಿವಲಿಂಗಗಳನ್ನು ಪ್ರತಿಷ್ಠಾನೆ ಮಾಡಿರುವುದು ತಿಳಿಯುತ್ತದೆ. ಶಿರಸಂಗಿಯ ಕಾಳಿಕಾ 
ದೇವಾಲಯದ ಉತ್ತರ ಭಾಗದಲ್ಲಿ ಅಂದರೆ ಖಡ್ಗ ತೀರ್ಥದ ಹತ್ತಿರ ಇಂದಿಗೂ ರಾಮ- 
ಲಕ್ಷ್ಮಣರ ಹೆಸರಿನ ಶಿವಲಿಂಗಗಳನ್ನು ಕಾಣಬಹುದು. ಈ ದೇವಾಲಯದ ದಕ್ಷಿಣ 
ಭಾಗದಲ್ಲಿ ನವಶಿಲಾ, ಶಿಲಾತಾಮ್ರಯುಗದ ನೆಲೆಗೆ ಹೊಂದಿಕೊಂಡಂತೆ ಹನುಮಂತನ 
ದೇವಾಲಯವಿದೆ. ಈ ಕಲ್ಪನೆಯಿಂದಲೇ ೧೫ ನೇ ಶತಮಾನದಲ್ಲಿ ಆಂಜನೇಯನ 
ವಿಗ್ರಹವನ್ನು ಪ್ರತಿಷ್ಠಾಪಿಸಿದಂತಿದೆ. 


ಯಶ್ಯಶೃಂಗಮುನಿ ಶಿಲ್ಪ ೧೮೩ 


ಯಶ್ಯಶೃಂಗಮುನಿಯ ಹಿನ್ನೆಲೆ : ಈ ಮುನಿಯ ಜನನಕ್ಕೆ ಸಂಬಂಧಿಸಿದಂತೆ 
ಕರ್ನಾಟಕದಲ್ಲಿ ಶೃಂಗೇರಿ ಮತ್ತು ಶಿರಸಂಗಿಗಳಲ್ಲಿ ಮಾಹಿತಿ ಲಭ್ಯವಾಗುತ್ತದೆ. ಶಿರಸಂಗಿ 
ಯಲ್ಲಿ ಈ ಮುನಿಯ ಹೆಸರಿನ ಗವಿ ಮತ್ತು ಶೃಂಗೇರಿಯ ಹತ್ತಿರ ಕಿಗ್ಗ ಗ್ರಾಮದಲ್ಲಿ 
ಶೃಂಗೇಶ್ವರ ದೇವಾಲಯವಿದೆ. ಶಿರಸಂಗಿ ಶಾಸನ ಈ ಮುನಿಯ ಮಾಹಿತಿಯನ್ನು 
ಸವಿಸ್ತಾರವಾಗಿ ನೀಡುತ್ತದೆ. 

ಹಿಂದೆ ಈ ಬೆಟ್ಟಪ್ರದೇಶದಲ್ಲಿ ಶುಂಗಬ್ರಹ್ಮ ನೆಂಬ ಒಬ್ಬ ಯಷಿ ತಪಸ್ಸು ಮಾಡಿ 
ಕೊಂಡಿದ್ದ. ಮಂಜುಗೋಷೆ ಎಂಬ ದೇವಕನ್ಯೆ ತನ್ನ 'ಸಖಿಯೊಡಗೂಡಿ ವನವಿಹಾರಕ್ಕಾಗಿ 
ಭೂಲೋಕಕ್ಕೆ ಬರುತ್ತಾಳೆ. ಮೈಮರೆತು ವನವಿಹಾರವನ್ನು ಮಾಡುವ ಸಂದರ್ಭದಲ್ಲಿ 
ತನ್ನ ಕಾಲುಗಳನ್ನು ತಪಸ್ಸಿನಲ್ಲಿ ಮಗ್ನನಾಗಿದ್ದ ಮುನಿಗೆ ತಾಗಿಸುತ್ತಾಳೆ. ಇದರಿಂದ ಎಚ್ಚರ 
ಗೊಂಡ ಶುಂಗಬ್ರಹ್ಮ ಕೋಪೋದ್ರಿಕ್ತನಾಗಿ ಮತ್ತೆ ನೀನು ದೇವಲೋಕಕ್ಕೆ ಹೋಗದೆ 
ಮೊದಲಿನ ಅವಸ್ಥೆಯನ್ನು ಮರೆತು ಮಾನವಳಾಗಿ ಭೂಲೋಕದಲ್ಲಿ ತಿರುಗೆಂದು ಶಾಪ 
ಕೊಡುತ್ತಾರೆ. ಮುನಿಗಳ ಶಾಪಕ್ಕಂಜಿದ ಅವಳು ಮರಳಿಬಂದು ತನಗರಿವಿಲ್ಲದಂತೆ ಅಜ್ಞಾನ 
ದಿಂದ ಈ ಘಟನೆ ನಡೆಯಿತು. ತಮ್ಮ ಶಾಪದಿಂದ ನನ್ನನ್ನು ಮುಕ್ತಳನ್ನಾಗಿ ಮಾಡ 
ಬೇಕೆಂದು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾಳೆ. ಕೋಪಕರಗಿದ ಶುಂಗಬ್ರಹ್ಮ ಕೊಟ್ಟ 
ಶಾಪವನ್ನು ಮರಳಿ ಪಡೆಯುವಂತಿಲ್ಲ. ಅದಕ್ಕೆ ಪರಿಹಾರವನ್ನು ಸೂಚಿಸುತ್ತೇನೆಂದು, 
ಈ ಪ್ರದೇಶದಲ್ಲಿರುವ ವಿಭಾಂಡಕನೆಂಬ ಮುನಿಯಿಂದ ನಿನಗೆ ಮಗು ಜನಿಸುತ್ತದೆ. ಈ 
ಪುತ್ರನ ಜನನದಿಂದ ಶಾಪವಿಮುಕ್ತಳಾಗಿ ಮೊದಲಿನ ರೂಪ ಪಡೆಯುತ್ತಿ ಎಂದು 
ಹೇಳುತ್ತಾನೆ. ಅವಳು ವಿಭಾಂಡಕ ಮುನಿಯ ದರ್ಶನಕ್ಕಾಗಿ ಪರಿತಪಿಸುತ್ತ ಕಾಲ ಕಳೆಯು 
ತ್ರಿರುತ್ತಾಳೆ. ಕೊನಗೆ ತೀರ್ಥಸ್ಥಾನಕ್ಕೆ ಬಂದ ವಿಭಾಂಡಕಮುನಿ ಅಪ್ಸರ ಕನ್ನೆಯನ್ನು 
ನೋಡಿ ಅವಳಲ್ಲಿ ಪರವಶನಾದಂತಾಗಿ ಮನಸ್ಸು ಚಂಚಲವಾಗುತ್ತದೆ. ತನಗರಿವಿಲ್ಲದಂತೆ 
ರೇತಸ್ಸು ಹೊರಹೊಮ್ಮುತ್ತದೆ. ಇದರಿಂದ ನಾಚಿಕೆ ಮತ್ತು ದುಃಖಪಟ್ಟ ಮುನಿ ಅದನ್ನು 
ಕಮಲದ ಎಲೆಯಲ್ಲಿ ಬಚ್ಚಿಡುತ್ತಾನೆ. ಈ ಅವಕಾಶಕ್ಕಾಗಿ ಕಾಯುತ್ತಿದ್ದ ಅವಳು ಮುನಿಯ 
ವೀರ್ಯವನ್ನು ಸೇವಿಸುತ್ತಾಳೆ. ಮುಂದೆ ಕೋಡುಳ್ಳ ಕುಮಾರನಿಗೆ ಜನ್ಮ ವೀಯುತ್ತಾಳೆ. 
ಜನಿಸಿದ ಮಗುವನ್ನು ಅಲ್ಲಿಯೇ ಬಿಟ್ಟು ಮಾನುಷಾಕಾರದಿಂದ ಅಪ್ಸರೆಯ ರೂಪ ತಳೆದು 
ಆಕಾಶಕ್ಕೆ ಹಾರಿ ತನ್ನ ನಿಜವಾದ ಮನೆಯನ್ನು ಸೇರುತ್ತಾಳೆ. 

ಶೃಂಗಬ್ರಹ್ಮನ ಬಯಕೆಯಂತೆ ಜನನ ಹೊಂದಿದ ಈ ಮಗುವಿಗೆ ವಿಭಾಂಡ 
ಮುನಿಯ ಜಾತಕರ್ಮಗಳನ್ನು ನೆರವೇರಿಸಿ ಹುಟ್ಟುವಾಗಲೇ ಶಿರದಲ್ಲಿ ಕೋಡುಗಳಿದ್ದು 
ದರಿಂದ ಯಶ್ಯಶೃಂಗ ಎಂದು ನಾಮಕರಣ ಮಾಡುತ್ತಾನೆ. ಹುಶ್ಯಶೃಂಗ ಜನನದಿಂದಾಗಿ 
ಶಿರಶೃಂಗಿ ಗ್ರಾಮನಾಮವಾಗಿ ಮುಂದೆ ಶಿರಸಂಗಿ ಎಂದಾಯಿತು. 

ಯುಶ್ಯಶೃಂಗನ ಜನನ ಕುರಿತು ಶಿರಸಂಗಿ ಶಾಸನದಲ್ಲಿರುವಂತೆ, ಶೃಂಗೇರಿಯ 
ಕೈಭಿಯತ್ತಿಯಲ್ಲಿಯೂ ವಿವರವಿದೆ. ವಿಭಾಂಡಮುನಿ ತುಂಗಾನದಿಯಲ್ಲಿ ತ್ರಿಕಾಲ ಸ್ನಾನ 


೧೮೪ ವಿಜಯನಗರ ಅಧ್ಯಯನ ೧೩ 


ಮಾಡುತ್ತ ಸಮೀಪದಲ್ಲಿರುವ ಶ್ರೀ ಮಲ್ಲಿಕಾರ್ಜುನಸ್ವಾಮಿಯನ್ನು ಪೂಜಿಸುತ್ತಿದ್ದ. 
ಒಂದು ದಿನ ಸ್ನಾನ ಮಾಡುವಾಗ ಊರ್ವಶಿ ಎಂಬ ಅಪ್ಸರ ಸ್ತ್ರೀ ಸಂಚರಿಸಿದುದರಿಂದ 
ವಿಭಾಂಡಕಮುನಿಯ ಮನಸ್ಸು ಚಂಚಲವಾಗಿ ನೀರಿನಲ್ಲಿ ರೇತಸ್ಸು ಸ್ಪಲನವಾಯಿತು. 
ಕೃಷ್ಣಮೃಗವು ತೃಷೆಯಿಂದ ತುಂಗಾನದಿಗೆ ಬಂದು ನೀರು ಕುಡಿದಾಗ ನೀರಿನೊಂದಿಗೆ 
ಯಷಿಯ ವೀರ್ಮವನ್ನು ಪಾನ ಮಾಡಿತು. ಮುಂದೆ ಅದರ ಗರ್ಭದಲ್ಲಿ ಶಿರಸ್ಸಿನಲ್ಲಿ 
ಶೃಂಗಸಹಿತ ಮಗು ಜನಿಸಿತು. ಇದು ವಿಭಾಂಡಕಮುನಿಗೆ ತಿಳಿದು ಮಗವನ್ನು ತನ್ನ 
ಆಶ್ರಮಕ್ಕೆ ತಂದು ಹುಶ್ಯಶೃಂಗ ಎಂದು ನಾಮಕರಣ ಮಾಡಿದನು. ಯಶ್ಯ್ಮಶೃಂಗ ಆಶ್ರಮ 
ಮಾಡಿಕೊಂಡಿದ್ದ ಈ ಸ್ಥಳಕ್ಕೆ ಯಶ್ಯಶೃಂಗಪುರವೆಂದು ಗ್ರಾಮನಾಮವಾಗಿ ಕ್ರಮೇಣ 
ಶೃಂಗಪುರ, ಶೃಂಗೇರಿ ಎಂಬ ರೂಪಾಂತರ ಪಡೆಯಿತು. ಈ ರೀತಿಯಾಗಿ ಹಯುಶ್ಯಶೃಂಗನ 
ಜನನ ಕುರಿತಂತೆ ಶಿರಸಂಗಿ ಮತ್ತು ಶೃಂಗೇರಿಯ ದಾಖಲೆಗಳ ತಿರುಳು ಒಂದೆಯಾಗಿದೆ. 
ಶೃಂಗೇರಿ ಹತ್ತಿರ ಕಿಗ್ಗ ಗ್ರಾಮದಲ್ಲಿ ಶೃಂಗೇಶ್ವರ ದೇವಾಲಯವಿದೆ. ಯುಶ್ಯ್ಮಶೃಂಗ 
ಮುನಿ ಸಾಯುಜ್ಯ ಮೋಕ್ಷ ಪಡೆದ ಈ ದೇವಾಲಯವನ್ನು ಶಾಸನಗಳು ಕಿಳ್ಲಾನೇಶ್ವರ 
ನೆಂದು ಕರೆದಿವೆ. ಸುತ್ತಲೂ ಬೆಟ್ಟದಿಂದಾವರಿಸಿದ ತಗ್ಗಿನಲ್ಲಿರುವುದರಿಂದ ಈ ಹೆಸರು 
ಪ್ರಾಪ್ತವಾಗಿರಬೇಕು. ಮುಂದೆ ಇದೇ ಕಿಗ್ಗವೆಂಬ ಗ್ರಾಮನಾಮವಾಯಿತು. ಮುನಿಯ 
ಐಕ್ಕತೆಯಿಂದ ಅದನ್ನು ಶೃಂಗೇಶ್ವರ ದೇವಾಲಯವೆಂದು ಕರೆಯಲಾಗಿದೆ. 

ಈ ದೇವಾಲಯದ ಮೂರ್ತಿಶಿಲ್ಪ ಲಕ್ಷಣಗಳನ್ನು ಗಮನಿಸಿದರೆ, ನಾಲ್ಕನೆಯ 
ಶತಮಾನದ ಪೂರ್ವದಲ್ಲಿಯೇ ನಿರ್ಮಾಣವಾಗಿದೆ. ಹದಿನಾರನೆಯ ಶತಮಾನದ ವೇಳೆಗೆ 
ದೇವಾಲಯವನ್ನು ಜೀಣ್ಣೋದ್ದಾರಗೊಳಿಸಿ ಸಭಾಮಂಟಪದ ಕಂಬಗಳ ಮೇಲೆ 
ಯಶ್ಯಶೃಂಗಮುನಿಗೆ ಸಂಬಂಧಿಸಿದ ಕಥಾನಕ ಭಾಗಗಳನ್ನು ಅಳವಡಿಸಲಾಯಿತು. ಒಂದು 
ಕಂಬದ ಮೇಲೆ ಯಶ್ಮಶೃಂಗನನ್ನು ರೋಮಪಾದ ರಾಜನ ಪಟ್ಟಣಕ್ಕೆ ಕರೆದೊಯ್ಕುತ್ತಿರು 
ವಂತೆ ತೋರಿಸಲ್ಪಟ್ಟಿದೆ. ಸ್ತ್ರೀಯರು ಎತ್ತಿ ಹಿಡಿದಿರುವ ಪಲ್ಲಕ್ಕಿಯನ್ನು ಎರಡು ಹರಿಣ 
"ಗಳು ಹೊತ್ತುಕೊಂಡಿವೆ. ಇನ್ನೊಂದು ಕಂಬದ ಮೇಲೆ ರಾಮ, ಲಕ್ಷ್ಮಣ, ಸೀತೆಯರು 
ನಿಂತುಕೊಂಡಿರುವ ಚಿತ್ರಣವಿದೆ. ಗರ್ಭಗೃಹದ ಶಿವಲಿಂಗದ ಮೇಲಿರುವ ಉಬ್ಬುತಗ್ಗು 
ಗಳಲ್ಲಿ ಯುಶ್ಯಶೃಂಗಮುನಿ ಒಡಮೂಡಿದ್ದಾನೆಂಬ ನಂಬಿಕೆಯಿದೆ. ಸಭಾಮಂಟಪದ ಪಕ್ಕದ 
ಚಿಕ್ಕ ಗುಡಿಯಲ್ಲಿ ಅವನ ಪತ್ನಿ ಶಾಂತಾದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. 
ಉತ್ಸವ ಮೂರ್ತಿಯ ಪೀಠದಲ್ಲಿ ಕ್ರಿ. ಶ. ೧೬೭೮ ರ ಶಾಸನವಿದೆ. ಅದರಲ್ಲಿ ಕೆಳದಿ 
ಚೆನ್ನಮ್ಮಾಜಿ ಆಳ್ವಿಕೆ ಮಾಡುತ್ತಿರುವಾಗ, ಪ್ರಧಾನಿ ಗುರುಬಸಪ್ಪದೇವರು ಮಾಡಿಸಿ ಕಿಗ್ಗದ 
ಶೃಂಗೇಶ್ವರ ಸ್ವಾಮಿಗೆ ಸಮರ್ಪಿಸಿದ ಸೇವೆ ಎಂದಿದೆ. 

ಈ ದೇವಾಲಯದ ಅವರಣದಲ್ಲಿ ಪ್ರಾಚೀನ ಕಾಲದ ಶಿಲ್ಫಾವಶೇಷ ಮತ್ತು 
ಶಾಸನಗಳಿವೆ. ಕಪ್ಪು ಶಿಲೆಯ ನಾಲ್ಕೂ ಮಗ್ಗಲು ಮತ್ತು ಮೇಲ್ಭಾಗ ಬರೆಯಲ್ಪಟ್ಟ 


ಯಶ್ಯಶೃಂಗಮುನಿ ಶಿಲ್ಪ ೧೮೫ 


ಕ್ರಿ. ಶ. ೬-೭ನೆಯ ಶತಮಾನದ ಶಾಸನದಲ್ಲಿ ಕಿಳ್ಳಾನೇಶ್ವರ ದೇವರು ಹಾಗೂ 
ಬೆಳ್ಳಿಕಮ್ಮರೆನನಗೊಟ್ಟುಕೊಂಡಾರ್‌ ಎಂಬ ಉಲ್ಲೇಖವಿದೆ. ಅದೇ ಶಿಲೆಯ ಇನ್ನೊಂದು 
ಭಾಗದಲ್ಲಿ ೩೩ಕ್ಕಲುಂ ಇಳ್ಲೆ ಕಾಂಬ ಕಮ್ಮರರಾಳುವ ಬಸ ಸರ್ವಪರಿಹಾರ ಕೊಟ್ಟಾರ್‌ 
ಎಂದು ಬರೆದಿರುವ ಇದರಲ್ಲಿ ಅಕ್ಷರಗಳು ಅಲ್ಲಲ್ಲಿ ಹಾಳಾಗಿರುವುದರಿಂದ ಕಮ್ಮಾರ 
ರಾಳುವ ಎಂಬ ಅಂಶಮಾತ್ರ ಸ್ಪಷ್ಟವಾಗುತ್ತದೆ. ಅಲ್ಲದೆ ಇನ್ನೊಂದು ಮಗ್ಗುಲಲ್ಲಿ ಈ 
ಕಮ್ಮಾರನ ಪೂರ್ವಮರಿಯಾದೆಯನ್ನು ಹಾಳುಮಾಡಿದರೆ, ಅಪಹರಿಸಿದರೆ ಮಹಾಪಾಪಕ್ಕೆ 
ಗುರಿಯಾಗುವರೆಂಬ ಹೇಳಿಕೆಯೂ ಕೂಡಾ ಇದೆ. ಸುಮಾರು ೭ನೆಯ ಶತಮಾನದ 
ಶಾಂತರಸರ ಆಳ್ವಿಕೆಯಲ್ಲಿ ಬರೆಯಿಸಿದ ಇದರಲ್ಲಿ ಸ್ವಸ್ತಿ ಸ೫೩ಪೂರ್ವಮರಿಯಾದದೆಯಾ 
ಕಮ್ಮರರ ಪಾಶುಪತ ಮರಿಯಾದೆಯಾ ಉಳ್ಳದಲ್ಲ ಎತ್ತಿಕೊಳ್ಳೋನ ಇ ಮಹಾ 
ಪಾತನಕ್ಕುಂ ಎಂದಿದೆ. 

ಈ ರೀತಿಯಾಗಿ ಹಂಪಿಯ ಹಜಾರರಾಮಸ್ವಾಮಿ ದೇವಾಲಯದ ಗೋಡೆಯಲ್ಲಿ 
ರುವ ಖಯುಶ್ಯ ಶೃಂಗ ಮುನಿಯ ಶಿಲ್ಪವನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಬೇರೆ ಬೇರೆ 
ಪರಿಸರದ ಮಾಹಿತಿಗಳನ್ನು ಕಲೆಹಾಕಿದಾಗ ಅನೇಕ ಅಂಶಗಳು ಬೆಳಕಿಗೆ ಬರುತ್ತವೆ. 
ಶೃಂಗೇರಿ, ಶಿರಸಂಗಿ ಮತ್ತು ಕಿಷ್ಕಿಂಧೆಯೊಂದಿಗೆ ಸಂಬಂಧವನ್ನಿಟ್ಟುಕೊಂಡಿದ್ದ ಹುಶ್ಯಶೃಂಗ 
ಮುನಿಯ ಮಹತ್ವವನ್ನು ಸ್ಥಳಪುರಾಣ ಮತ್ತು ಶಾಸನಗಳಲ್ಲಿ ಉಲ್ಲೇಖಗೊಂಡಿರುವುದ 
ರಿಂದ ಈ ಮೂರು ಸ್ಥಳಗಳ ಅವಿನಾಭಾವಿ ಸಂಬಂಧಗಳನ್ನು ಗುರುತಿಸಬಹುದು. ' 


ಗ್ರಂಥ ಯಣ 


ಎ. ಕ. ಸಂ. ೧೧ 

ಕ.|ಇ.ಸಂ.೧ 

೩. ಕಲುಬುರ್ಗಿ ಎಂ. ಎಂ. ೧೯೯೪, ಕರ್ನಾಟಕದ ಕೈಫಿಯತ್ತುಗಳು, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ. 

೪. ಸುಂದರ ಅ. ೧೯೯೭ , ಕಿಷ್ಕಿಂಧೆ : ಹನುಮಂತನ ತವರು, ಹೊಸಪೇಟೆ 

ಸುಂದರ ಅ. ೧೯೮೮, ನ್ಕೂಲೈಟ್‌ ಟ್ರೆಂಡ್ಸ್‌ ಇನ್‌ ಆನೆಗುಂದಿ ರಿಜಿಯನ್‌ 

ಡುರಿಂಗ್‌ ವಿಜಯನಗರ ಪಿರೀಡ್‌, ಆರ್ಲಿ ವಿಜಯನಗರ, ಬೆಂಗಳೊರು. 


b 


೧೮೬ ವಿಜಯನಗರ ಅಧ್ಯಯನ ೧೩ 


ದಶರಥ ರಾಜ ಯಜ್ಞದೇವತೆಯಿಂದ ಪಡೆದ ಅಮೃತವನ್ನು ಮೂವರು ಪತ್ನಿಯರಿಗೆ 
ಕೊಡುತ್ತಿರುವ ಚಿತ್ರಣ. 


೨೫. ವಿಜಯನಗರ ಕಾಲದ ತುಮಕೂರಿನ 
ಕೋಡಿ ಬಸವೇಶ್ವರ ದೇವಾಲಯ 


ಡಾ. ಬಿ.ನಂಜುಂಡಸ್ವಾಮಿ 


ತುಮಕೂರು ನಗರದ ದೇವಾಲಯ, ಮಠಗಳನ್ನು ಕೋಟೆ ಮತ್ತು ಪೇಟೆ ಎಂದು ವಿಂಗಡಿಸ 
ಲಾಗುತ್ತದೆ. 1900ಕ್ಕಿಂತ ಮುಂಚೆ ಈ ಎರಡು ಪ್ರದೇಶದವರು ಅನೇಕ ವಿಷಯಗಳಲ್ಲಿ 
ಒಬ್ಬೊಬ್ಬರಿಗೂ ಪೈಪೋಟಿ ನಡೆಯುತ್ತಾ ಇತ್ತಂತೆ. 
ಹದಿನೆಂಟು ಕೋಮಿನ ಮುಖಂಡರಾದ ವೀರಶೈವ "ಯಜಮಾನರು' ಮತ್ತು 
“ಶೆಟ್ಟರು' ಕೋಟೆಗೆ ಬೇರೆ, ಪೇಟೆಗೆ ಬೇರೆ ಇದ್ದರು. ಎರಡು ಕಡೆ ಬೇರೆ ಬೇರೆ ನಂದಿ 
ಧ್ವಜ ಇತ್ತು. ಕೋಟೆಯ ವೀರಭದ್ರಸ್ವಾಮಿ ದೇವಸ್ತಾನದಲ್ಲಿ ಈ ನಂದಿ ಧ್ವಜ ಇರುತ್ತಾ 
ಇತ್ತು. ಕೋಟೆಯ "ದೇಶದಗೌರಿ' ಸ್ಥಾಪನೆಯಾಗುತ್ತಾ ಇದ್ದದ್ದು ಈ ವೀರಭದ್ರಸ್ವಾಮಿ 
ದೇವಸ್ಥಾನದಲ್ಲೆ. ಪೇಟೆಯ ನಂದಿಧ್ವಜ ಮತ್ತು "ದೇಶದಗೌರಿ' ಸ್ನಾಪನೆ ಮಾಡುತ್ತಾ 
ಇದ್ದದ್ದು, ಅರಳೇಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ.. ತುಮಕೂರು ನಗರದಲ್ಲಿ 
ನೆಲೆಸಿರುವ ಅಗ್ನಿವಂಶ ಕ್ಷತ್ರಿಯರು ಅರ್ಥಾತ್‌ ತಿಗಳ ಜನಾಂಗದವರು ಈಗಲೂ ವಿಶೇಷ 
ವಾಗಿ ಮಾಡುವ ಕೊಲ್ಲಾಪುರದದಮ್ಮ ಜಾತ್ರೆಯನ್ನು "ಕೋಟೆ ಕೊಲ್ಲಾ ಪುರದಮ್ಮ ಜಾತ್ರೆ' 
ಮತ್ತು "ಪೇಟೆ ಕೊಲ್ಲಾಪುರದಮ್ಮ ಜಾತ್ರೆ' ಎಂದು ಬೇರೆ ಬೇರೆಯಾಗಿ ಆಚರಿಸುತ್ತಾರೆ. 
ಕೋಟೆ ಪ್ರದೇಶದಲ್ಲಿ ವಿಜಯನಗರ ಕಾಲದ ವಾಸ್ತುವಿಶೇಷ ಹೊಂದಿರುವ 
ಸಂಗಮೇಶ್ವರ ದೇವಾಲಯ, ಕೋಟೆ ಬಾಗಿಲು ಆಂಜನೇಯ, ವೀರಭದ್ರಸ್ವಾಮಿ ದೇವಾ 
ಲಯ, ಹಿರೇಮಠ, ದಿವಾನರ ಬೀದಿಯಲ್ಲಿ ಇರುವ ಸಿದ್ಧಲಿಂಗೇಶ್ವರ ದೇವಾಲಯ, 
ಮುದ್ದು ಬಸವೇಶ್ವರ ದೇವಾಲಯ, ಚಿಕ್ಕಪೇಟೆ ಸರ್ಕಲ್‌ನಲ್ಲಿ ಇರುವ ದೊಡ್ಡ 
ಬಸವೇಶ್ವರ ದೇವಾಲಯ, ಗಂಗಾಧರೇಶ್ವರ ದೇವಾಲಯ, ಶಾಸನೋಕ್ತ ಲಕ್ಷ್ಮೀಕಾಂತ 
ಸ್ವಾಮಿ ದೇವಾಲಯ, ಕೋಡಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಮುಖ್ಯವಾದದ್ದು. 


ಪೇಟೆ ಪ್ರದೇಶದಲ್ಲಿ ವಿಜಯನಗರ ಕಾಲದ ವಾಸ್ತುವಿಶೇಷ ಹೊಂದಿರುವ ಅರಳೇ 
ಪೇಟೆ ಬಸವೇಶ್ವರ ದೇವಾಲಯ, ಸುಂಕದ ಕಟ್ಟೆ ಬಸವೇಶ್ವರ ದೇವಾಲಯ, ಚಿನಿವಾರಕಟ್ಟೆ, 
ಬಸವೇಶ್ವರ ದೇವಾಲಯ, ಬೆಣ್ಣಿ ಬಸವೇಶ್ವರಸ್ವಾಮಿ ದೇವಾಲಯದ ಕರಿಬಸವಸ್ವಾಮಿ 
ಗಳೆ ಮಠಕ್ಕೆ ಹೊಂದಿಕೊಂಡಿರುವ ಕಾಶಿವಿಶ್ವನಾಥ ದೇವಸ್ತಾನ (ಗರ್ಭಗೃಹದಲ್ಲಿ 
ಗುರುಗದ್ದುಗೆ ಇದ್ದು ಹೋದ ಶತಮಾನದಲ್ಲಿ ಶಿವಲಿಂಗುಸ್ನಾಪನೆ ಮಾಡಲಾಯಿತು.), 


೧೮೮ ವಿಜಯನಗರ ಅಧ್ಯಯನ ೧೩ 


ನೀಲಕಂಠೇಶ್ವರ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ ನ, ಸೋಮೇ ಕಟ್ಟೆ ಮಠ 
ಮುಖ್ಯವಾದದ್ದು. 


ಕೋಡಿ ಬಸವೇಶ್ವರ ದೇವಾಲಯ 


ತುಮಕೂರು ನಗರದ ಪೂನಾ-ಬೆಂಗಳೂರು ರಸ್ತೆಯಲ್ಲಿರುವ ಬೃಹತ್‌ 
ಅಮಾನಿಕೆರೆಯ ಏರಿಯ ಅಂಚಿಗೆ ಈ ದೇವಾಲಯವಿದೆ. ಹಿಂದೆ ಗರ್ಭಗುಡಿಯ "ವೃಷಭ 
ಮೂರ್ತಿ? ಭೂಮಟ್ಟಕ್ಕೆ ಇತ್ತು. ತುಮಕೂರು ಕೆರೆ ಕೋಡಿ ಬಿದ್ದಾಗ ಕೆರೆಯ ನೀರು 
ವೃಷಭನ ಸುತ್ತಾ ಆವರಿಸುತ್ತಿತ್ತು. ಈ ದೇವಸ್ಥಾನ ೧೯೩೦ರಲ್ಲಿ ದಾನಿರುದ್ರಪ್ಪನವರು 
ಜೀರ್ಣೋದ್ದಾರ ಮಾಡಿದರು. ಕರಿಮಣ್ಣಿ ಸಿದ್ದಲಿಂಗಪ್ಸನವರು ಗೋಪುರ ಕಟ್ಟಿಸಿದರು. 
೧೯೯೨ರಲ್ಲಿ ಶ್ರೀ ಎನ್‌.ಆರ್‌.ಜಗದೀಶಾರಾಧ್ಯರು ದೇವಸ್ಥಾನವನ್ನು ಸಂಪೂರ್ಣವಾಗಿ 
ನವೀಕರಣಗೂಳಿಸಿದರು. ಆಗ ಗೊತ್ತಾದ್ದು ಗರ್ಭಗೃಹದಲ್ಲಿ ಸ್ಥಾಪನೆ ಮಾಡಿರುವುದು 
ಎಂದು. ಕೆರೆ ಕಟ್ಟಿದಾಗ ಸ್ಥಾಪನೆ ಮಾಡಲಾಗಿತ್ತು ಎಂದು ತೋರುತ್ತದೆ. ಆನಂತರ 
ಅದಕ್ಕೆ ಗರ್ಭಗೃಹ ನಿರ್ಮಾಣ ಮಾಡಿರಬೇಕು. ವೃಷಭ ವಿಗ್ರಹದ ಮುಂದೆ ಒಂದು ' 
ಅಡಿ ಉದ್ದ ಒಂದೂವರೆ ಅಡಿ ಅಗಲ ಕಲ್ಲಿನ ಮೇಲೆ ಒಂದು ಜೊತೆ ಪಾದ ಮತ್ತು 
ದೀರ್ಫುದಂಡ ನಮಸ್ಕಾರ ಮಾಡುತ್ತಾ ಇರುವ ಭಕ್ತರ ರೇಖಾಚಿತ್ರಗಳು ಇವೆ. 

ದಕ್ಲಿಣಾಭಿಮುಖವಾಗಿ ಇರುವ ವೃಷಭಮೂರ್ತಿ ಇರುವ ಗರ್ಭಗೃಹ, ಅರ್ಥ 
ಮಂಟಪ, ನವರಂಗ, ಪ್ರದಕ್ಷಿಣಾಪಥ, ಮಹಾದ್ವಾರದಿಂದ ಕೂಡಿತ್ತು. ದೇವಸ್ಥಾನದ 
ಗರ್ಭಗುಡಿಯ ಅಭಿಮುಖವಾಗಿ ಧ ್ಯಜಸ್ತಂಭ ಇತ್ತು. ಆ ಧ್ವಜಸ್ತಂಭದಲ್ಲಿ ಹದಿನಾಲ್ಕು 
ಸಾಲಿನ ಶಾಸನ ಇದ್ದು ದೇವಸ್ಥಾನದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡುತ್ತದೆ. 
ಪೂನಾ-ಬೆಂಗಳೂರು ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ಅಥವಾ ಬೇರೆ ಕಾಮಗಾರಿಯ 
ಸಂದರ್ಭದಲ್ಲಿ ರಸ್ತೆಗೆ ಈ ಬೃಹತ್‌ ಕಂಬ ಅಡ್ಡಬರುತ್ತಾ ಇದ್ದುದರಿಂದ ಅದನ್ನು 


ಪಕ್ಕಕ್ಕೆ ಸ್ಥ ಸ್ಥಳಾಂತರಿಸಲಾಯಿತು. MR 1918 ರಲ್ಲಿ “THE PILLAR BEARING THE 
INSCRIPTION TUMKUR 3 WHICH WAS AT THE BASAVA TEMPLE HAS BEEN 


REMOVED AND SET UP OPPOSITE THE VEGETABLE MARKET: ®ನೆ ರಡು 
ಅಡಿಯ ದೀಪಸ್ತಂಭದ ಮೇಲಕ್ಕೆ ದೀಪ ಹಚ್ಚಿ ಇಡಲು ಹೋಗಲು ಪಾವಟಿಗೆಗಳು 
ಇವೆ. ಶಾಸನ ಧ್ವಜಸ್ವಂಭದ ಉತ್ತರಾಭಿಮುಖವಾಗಿ ಇಡದೆ. ದಕ್ಷಿಣಾಭಿಮುಖವಾಗಿ 
ವೃಷಭ ಪೂರ್ವಪಶ್ಚಿಮದಲ್ಲಿ ಪದ್ಮಗಳ ಕೆತ್ತನೆ ಇದೆ. ಈಗ ಯುವ ವಿದ್ವಾಂಸರು ಈ 
ಶಾಸನವನ್ನು ನೋಡಬೇಕೆಂದರೆ ಸಾಧ್ಯವಿಲ್ಲ. ಕೋಟೆ ಆಂಜನೇಯ ದೇವಸ್ಥಾನದವರು 
ಕಟ್ಟಿಸಿರುವ ಬೃಹತ್‌ ಆಂಜನೇಯನ ಪಾದದಲ್ಲಿ ಭದ್ರವಾದ ರಕ್ಷಣಾ ಕೋಟೆ ಕಟ್ಟಿ 
ಮೂರು ಅಡಿ ಎತ್ತರಿಸಿರುವುದರಿಂದ ಧ್ವಜಸ್ಮಂಭದ ಮೂರು ಅಡಿ ಭೂಸ್ಥಾಪನೆಯಾಗಿ 
ಹೋಗಿದೆ. ಈಗ ಶಾಸನ ಪಾಠ, ವೃಷಭ ಮತ್ತು ಪದ್ಮಗಳ ಉಬ್ಬುಶಿಲ್ಪಗಳ 


ವಿಜಯನಗರ ಕಾಲದ ತುಮಕೂರಿನ ಕೋಡಿ ಬಸವೇಶ್ವರ ದೇವಾಲಯ ೧೮೯ 


ಭೂಸ್ಹಾಪನೆಯಾಗಿ ಹೋಗಿದೆ. ಶಾಸನವನ್ನು £.€ ೫I1ನಲ್ಲಿ "ತುಮಕೂರಿನ ಕೋಡೀ 
ಬಸವನಗುಡಿಯ ಗರುಡಕಂಭದಲ್ಲಿ' ಎಂದಿದ್ದಾರೆ. ಇಲ್ಲಿ ಒಂದು ವಿಷಯ ಸ್ಪಷ್ಟ 
ಮಾಡಬೇಕು. ಶಿವ ದೇವಾಲಯಗಳಲ್ಲಿ ಗರ್ಭ ಗುಡಿಯ ಅಭಿಮುಖವಾಗಿರುವ ಸ್ತಂಭಕ್ಕೆ 
ಧ್ವಜಸ್ಮಂಭ ಎಂದು ಕರೆಯುತ್ತಾರೆ. ಯಾಕೆಂದರೆ ದೇವಾಲಯದಲ್ಲಿ ನಡೆಯುವ ಪೂಜಾ 
ಸಂದರ್ಭದಲ್ಲಿ ಲಿಂಗಮುದ್ರೆಯ ಧ್ವಜಪಟವನ್ನು ಇದಕ್ಕೆ ಕಟ್ಟಲಾಗುತ್ತದೆ. ಕೆಲವು ಕಡೆ 
ಸ್ತಂಭಾಗ್ರದಲ್ಲಿ ವೃಷಭ ವಿಗ್ರಹವನ್ನು ಸ್ಲಾಪನೆ ಮಾಡಲಾಗುತ್ತದೆ. 
ತುಮಕೂರಿನ ಕೋಡೀ ಬಸವನಗುಡಿಯ ಧ್ವಜಸ್ತಂಭದ ಶಾಸನ 
1. ಸ್ವಸ್ತಿಶ್ರೀಜಯಾದ್ಧುದಯ 
ಶಾಲಿವಾಹನಶಕವರುಷಂ 
೪೩೮ ನೆಯ ಯೊವ ಸಂವತ್ಸರ 
ದಚಯಿತ್ರ ಶು ೭ ಸೋಮವಾರದ 
ಲುಶ್ರೀಮುನ್ಮ ಹಾರಾಜಾಧಿ 
ರಾಜರಾಜಪರಮೇಶ್ವರ ವೀ 
ರಪ್ರತಾಪ ಕೃಷ್ಣರಾಯಮಹಾ 
ರಾಯರಾಜ್ಯಂವಾಳುತ್ತಿರಲು 
ಮಲ್ಲಿಶಟ್ಟಿಯರಮಕ್ಕಳುಪಣ 
. ವತನಾಯಕರು ತಮ ತಂದೆ 
11. ತಾಯಿಗೆ ಧಂರ್ಮ್ಯವಾಗಬೇಕೆಂದು 
12. ಅತೆವರದ ಶಿಲೆಯ... ಕಂಬ 


We er IN 


pe 
ಮಾ) 


ಕೋಡಿ ಬಸವೇಶ್ವರ ದೇವಾಲಯದ ಮುಂದೆ ಧ್ವಜಸ್ತಂಭ ಸ್ಥಾಪನೆಯಾದ 
ಕಾಲವನ್ನು ಸ್ಪಷ್ಟವಾಗಿ ಈ ಶಾಸನ ತಿಳಿಸುತ್ತದೆ. "ಶಾಲಿವಾಹನ ಶಕವರುಷ ೧೪೩೮ನೆಯ 
ಯೀವ ಸಂವತ್ಸರದ ಚಯಿತ್ರ ಶು ೭ ಸೋಮವಾರ' ಈ ಕಾಲ ಇಂಗ್ಲೀಷ್‌ ತೇದಿ ಕ್ರಿ.ಶ. 
೧೫೧೬ಕ್ಕೆ ಹೊಂದುತ್ತದೆ. ಆ ಸಂದರ್ಭದಲ್ಲಿ ಶ್ರೀಮನ್‌ ಮಹಾರಾಜಾಧಿರಾಜ 
ಪರಮೇಶ್ವರ ವೀರಪ್ರತಾಪ ಕೃಷ್ಣರಾಯರು ರಾಜ್ಯವಾಳುತ್ತಾ ಇರುವಾಗ ಮಲ್ಲಿಶಟ್ಟಿ 
ಯವರ ಮಕ್ಕಳು ಪರುವತನಾಯಕರು ತಮ್ಮ ತಂದೆ ತಾಯಿಗಳಿಗೆ ಧರ್ಮವಾಗಬೇಕೆಂದು 
ಅತೆವರದ ಶಿಲೆಯ ಕಂಬವನ್ನು ಸ್ಥಾಪನೆ ಮಾಡಿದರು ಎಂದಿದೆ. 


೧೯೦ ವಿಜಯನಗರ ಅಧ್ಯಯನ ೧೩ 


ದೇವಸ್ಥಾನ ನಿರ್ಮಾಣ ಮಾಡಿದಕ್ಕೆ ನಮಗೆ ಬೇರೆ ಇನ್ನೂ ಯಾವ ಶಾಸನವು 
ಲಭ್ಯವಾಗಿಲ್ಲ. | ದೇವಸ್ಥಾನ ನಿರ್ಮಾಣವಾದ ಸ್ವಲ್ಪ ಸಮಯದಲ್ಲೇ ಈ ಸ್ತಂಭ ಸ್ಥಾಪನೆ 
ಯಾಗಿರಬಹುದು. ಮಲ್ಲಿಶೆಟ್ಟಿಯ ಮಕ್ಕಳು ಪರುವತನಾಯಕರು ಈ ಪ್ರದೇಶದ 
ಆಡಳಿತಾಧಿಕಾರಿಯಾಗಿದ್ದರೆ? ಈ ಪ್ರಶ್ನೆ ಏಕೆ ಬರುತ್ತದೆ ಎಂದರೆ ಈ ಮೊದಲು ದೇವಾ 
ಲಯದ ಮಹಾದ್ವಾರದಲ್ಲಿ ಬೃಹತ್‌ ಕಲ್ಲಿನ ಬಾಗಿಲುವಾಡವಿದ್ದು, ಅದನ್ನು ಬಹಳ 
ಸುಂದರವಾಗಿ ಬಳ್ಳಿಗಳಿಂದ ಅಲಂಕರಿಸಲಾಗಿತ್ತು. 1992ರಲ್ಲಿ ದೇವ ಸ್ನಾನ ಜೀರ್ಣೋ 
ದ್ಹಾರ ಸಂದರ್ಭದಲ್ಲಿ ಕಲ್ಲಿನ ಬೃಹತ್‌ ದ್ವಾರವನ್ನು ಬಳಸದೆ ಹೊರಗೆ ಬಿಡಲಾಯಿತು. 
ಅಡ್ಡತೊಲೆ ಒಂದು ಭಾಗ ಬಿಚ್ಚುವಾಗ ನಷ್ಟವಾಯಿತು ಎಂದು ತೋರುತ್ತದೆ. ಅದರಲ್ಲಿ 
ಬಹಳ ಸುಂದರವಾದ ಲಿಂಗಮುದ್ರೆಯ ಕೆತ್ತನೆ ಇತ್ತು. ಅಂದು ಬಾಗಿಲು ವಾಡದ 
ಮೇಲುಭಾಗ, ಬಾಗಿಲುವಾಡ ಕೆಳಭಾಗ ಅರ್ಥಾತ್‌ ನಾವು ಹೊಸಲು ಎಂದು ಕರೆಯುವ 
ಭಾಗ ದೇವಾಲಯದಿಂದ ಸ್ವಲ್ಪ ದೂರಕ್ಕೆ ಸ್ಥಳಾಂತರಿಸಲಾಗಿತ್ತು. ಅನಾಥವಾಗಿ ಬಿದ್ದಿದ್ದ 
ಆ ಭಾಗವನ್ನು ಬೇರೆ es ಕಟ್ಟುವವರು ತೆಗೆದುಕೊಂಡು ಹೋದರಂತೆ. ಬಾಗಿಲು 
ಭಾಗದ ಬೃಹತ್‌ ಕಂಭಗಳು ದೇವಾಲಯದ ಹತ್ತಿರವೇ ಇತ್ತು. ಅದನ್ನು ರಕ್ಟಣಾರ್ಥವಾಗಿ' 
ತುಮಕೂರು ನಗರ ವೀರಶೈವ ಸಮಾಜ ದವರು ರೇಣುಕ ವಿದ್ಮಾಪೀಠದಲ್ಲಿ ರಕ್ಷಿಸಿದ್ದಾರೆ. 

ಈ ದ್ವಾರಸ್ತಂಭದ ವಿಶೇಷ ಏನೆಂದರೆ ಇಕ್ಕೆಡೆ ಇಬ್ಬರು ರಾಜ ಪೋಷಾಕು ಧರಿಸಿ 
ರುವ ಧರ್ಮದಂಡವನ್ನು ಹಿಡಿದಿರುವ ತುರುಬನ್ನು ಮಾಟವಾಗಿ ಕಟ್ಟಿರುವವರ ಉಬ್ಬು 
ಶಿಲ್ಪಗಳಿವೆ. ಈ ಇಬ್ಬರು ಶಾಸನದಲ್ಲಿ ಉಲ್ಲೇಖಗೊಂಡಿರುವ ಮಲ್ಲಿಶೆಟ್ಟಿ ಮತ್ತು 
ಪರ್ವತನಾಯಕರು ಆಗಿರಬಹುದೆ ? ಈಗ ಈ ವಿಷಯ ಸ್ಪಷ್ಟನೆ ಮಾಡುವಂತಹ 
ಆಕರಗಳು ಈಗ ನಮ್ಮಲ್ಲಿ ಇಲ್ಲ. 

ವೃಷಭೇಶ್ವರ ಉತ್ಸವ ಮೂರ್ತಿ 

ಈ ದೇವಾಲಯದಲ್ಲಿ ಅಂದಿನ ದಿನದಲ್ಲೇ ಭವ್ಯವಾದ ಆಗಮೋಕ್ತ ವೃಷಭೇಶ್ವರ 
ಉತ್ಸವಮೂರ್ತಿಯನ್ನು ಮಾಡಿಸಲಾಗಿದೆ. ಚೌಕಾಕಾರದ ಪದ್ಮಪೀಠದ ಮೇಲೆ ೧೫ 
ಸುತ್ತು ಒಂದರ ನಂತರ ಒಂದು ಮಾಟವಾಗಿ ಜೋಡಿಸಿರುವ ಪದ್ಮದಳಗಳ ಮೇಲೆ 
ನಮಃಶಿವಾಯ ಎಂಬ ಬೀಜಾಕ್ಸರಗಳನ್ನು ಬರೆಯಲಾಗಿದೆ. ಇದು ಈ ಹಿಂದೆ ಪ್ರಚಲಿತ 
ವಿದ್ದ ಉದ್ದ ರಣೆ ಇರಬೇಕು. ಈಗ ನಮಗೆ ಅದರ ವಿವರ ತಿಳಿಯದೆ ಹೋಗಿದೆ. ಆನಂತರ 
ಸುಂದರವಾದ ಪದ್ಮದ ಮೇಲೆ ಖಡ್ಗಾಸನದಲ್ಲಿ ನಿಂತಿರುವ ವೃಷಭಮೂರ್ತಿ, ನೀಳವಾದ 
ಪಾದ ಸುಂದರವಾಗಿ ಉಗುರನ್ನು ಸಹ ಶಿಲ್ಪಿ ಬಿಡಿಸಿದ್ದಾನೆ. ಕಾಲಿಗೆ ಧರಿಸಿರುವ ಸುಂದರ 
ವಾದ ಕಾಲಂದಿಗೆ ಮೊಣಕಾಲು ಹತ್ತಿರ ಧರಿಸಿರುವ ಆಭರಣಗಳು ನೀಳವಾದ ಪಂಚೆ 
ಯನ್ನು ಸಹ ಶಿಲ್ಪಿ ಬಿಡಿಸಿದ್ದಾನೆ. ಕಟಿ ಸೂತ್ರ, ಒಡ್ಕಾಣದ ಆಭರಣಗಳ ಕುಸುರಿ ಕೆಲಸ 
ಬಹಳ ಮಾಡಲಾಗಿದೆ. 


ವಿಜಯನಗರ ಕಾಲದ ತುಮಕೂರಿನ ಕೋಡಿ ಬಸವೇಶ್ವರ ದೇವಾಲಯ ೧೯೧ 


ಕಂಠದಲ್ಲಿ ರುದ್ರಾಕ್ಲಿಸರ, ಉರಹಾರ, ರುದ್ರಾಕ್ಸಿಮಾಲೆ ಪದಕಯುಕ್ತವಾದದ್ದು, 
ಯಜ್ಞೋಪವಿತವನ್ನು ಮಾಟವಾಗಿ ಕೆತ್ತಲಾಗಿದೆ. ಚತುರ್ಭುಜದಲ್ಲಿ ಕ್ರಮವಾಗಿ ಬಲಗೈ 
ಯಲ್ಲಿ ನಾಗಾಭರಣಯುಕ್ತ ಢಮರುಗ, ಎಡಕ್ಕೆಯಲ್ಲಿ ತ್ರಿಶೂಲ, ಬಲಗೈಯಲ್ಲಿ ಜಪ 
ಮಾಲೆ, ಎಡಕ್ಕೆಯಲ್ಲಿ ಪೀಠಸ್ಥಲಿಂಗುವನ್ನು ಇಟ್ಟುಕೊಂಡಿರುವಂತಹದು. ತೋಳ ಬಂದಿ, 
ಭುಜಕೀರ್ತಿಗಳಿಂದ ಅಲಂಕರಿಸಲ್ಪಟ್ಟಿದೆ. ಮಾಟವಾದ ಕಿರೀಟ, ಕಿರೀಟಕ್ಕೆ ಹೊಂದಿ 
ಕೊಂಡಂತಹ ಅಲಂಕಾರಗಳು, ವಿಗ್ರಹಕ್ಕೆ ತಕ್ಕಂತೆ ಕಿವಿಯನ್ನು ಶಿಲ್ಪಿ ಬಿಡಿಸಿದ್ದಾನೆ. ನಂದಿ 
ಮುಖದಲ್ಲಿ ಶಿವಭಕ್ತಿಯಿಂದ ಕೂಡಿದೆ. ಕೈಬೆರಳುಗಳಿಗೆ ಉಂಗುರಗಳಿಂದ ಅಲಂಕರಿಸಲ್ಪ 
ಟ್ವಿದೆ. ಶಿರಭಾಗದಲ್ಲಿ ಹಿಂಭಾಗ ಶಿಖಾಚಕ್ರವಿದೆ. ಸುಮಾರು ಮೂರು ಅಡಿ ಎತ್ತರ 
ಇರುವ ಈ ಶಿಲ್ಪದಲ್ಲಿ ಶಿಲ್ಪನಿರ್ಮಾಣವಾದ ಬಗ್ಗೆ ಯಾವ ವಿಧವಾದ ಶಾಸನವೂ ಇಲ್ಲ. 
ಚತುರ್ಭುಜದ, ಶಿವಪೂಜಾಭಂಗಿಯ ಅಪರೂಪದ ವೃಷಭೇಶ್ವರನ ಮೂರ್ತಿ ತರಹದ್ದೆ 
ಇನ್ನೊಂದು ಬೆಣ್ಣೆ ಬಸವೇಶ್ವರ ದೇವಾಲಯದಲ್ಲಿ ಇದೆ. 

ನೂರೈವತ್ತು ವರ್ಷಗಳ ಮುಂಚೆ ಈ ಉತ್ಸವಮೂರ್ತಿಗೆ ಹಿತ್ತಾಳೆಯ ಸುಂದರ 
ವಾದ ಪ್ರಭಾವಳಿಯನ್ನು ಮಾಡಿಸಲಾಗಿದೆ. ಪ್ರಭಾವಳಿಯಲ್ಲಿ ಕೆಳಗಿನಿಂದ ಕ್ರಮವಾಗಿ 
ಪದ್ಮ, ಆನೆ, ಶಿವಲಿಂಗು, ಯೋಗದಂತ (ರೇಖಾಚಿತ್ರ), ಸುಖಾಸೀನ ಯೋಗಿ, ಕಳಸದ 
ಉಬ್ಬು ಶಿಲ್ಪವಿದೆ. ಅದರ ಮೇಲೆ ಲಿಂಗು-ಬಸವ ಅರ್ಥಾತ್‌ ಲಿಂಗಮುದ್ರೆಯ ಉಬ್ಬು 
ಶಿಲ್ಪ, ಅದರ ಮೇಲೆ ಶರಭನನ್ನು ಬಿಡಿಸಲಾಗಿದೆ. ರಾಜಪೋಷಾಕು ಧರಿಸಿರುವ ಎದೆಯ 
ಮೇಲೆ ಕರಡಿಗೆ ಇರುವ, ತಲೆಗೆ ರುಮಾಲು ಸುತ್ತಿ ಮೀಸೆ ಬಿಟ್ಟಿರುವ ಧರ್ಮದಂತಹ 
ತರಹ ಮುಂಭಾಗ ಚಾಮರದಂತೆ ದಪ್ಪನಾಗಿರುವ ದಂಡವನ್ನು ಹಿಡಿದಿರುವ ಎಡಗಡೆ 
ಇರುವ ವ್ಯಕ್ತಿಯ ಬಲಗೈಯಲ್ಲಿ ಲೇಖಣಿ ತರಹ ವಸ್ತುವಿದೆ. ಬಲಗಡೆ ಇರುವ ವ್ಯಕ್ತಿಯ 
ಕೈಯಲ್ಲಿ ಗದೆಯನ್ನು ಊರಿ ನಿಂತಿದ್ದಾನೆ. 


ಮೇಲಿನ ವಿವರವುಳ್ಳ ಪ್ರಭಾವಳಿ ಬಗ್ಗೆ ಈಗ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ. 
ಇದನ್ನು ಮಾಡಿಸಿ ಕೊಟ್ಟವರ ಬಗ್ಗೆಯೂ ತಿಳಿದಿಲ್ಲ. ಶಾಸನದಲ್ಲಿ ಉಕ್ತರಾದ ಮಲ್ಲಿ ಶೆಟ್ಟಿ 
ಪರುವತನಾಯಕರ ವಂಶಸ್ಥರು ಈ ಪ್ರಭಾವಳಿಯನ್ನು ಮಾಡಿಸಿರಬೇಕು. ಆ ವಂಶಸ್ಥರಿಗೆ 
ದೇವಾಲಯದ ಸ್ಥಾಪನೆ, ಮತ್ತು ಮನೆತನದವರು ಸಲ್ಲಿಸಿದ ಸೇವೆ ಬಗ್ಗೆ ಅರಿವು ಇದ್ದಿರ 
ಬೇಕು. ಐದು ಆರು ಸಂತತಿಯ ನಂತರವು ವಿವರ ತಿಳಿದಿದ್ದರಿಂದ ತಮ್ಮ ಪೂರ್ವಜರ 
ಸಂಸ್ಕರಣೆಗಾಗಿ ಈ ರೀತಿಯ ಪ್ರಭಾವಳಿಯನ್ನು ಮಾಡಿಸಿರಬೇಕು. 


ಕಳಸದ ಚಂಬು, ಯೋಗದಂಡದ ರೇಖಾಚಿತ್ರ, ಸುಖಾಸೀನ ಶಿವಯೋಗಿ ಮಾಟ 
ವಾದ ಜಟೆಯನ್ನು ಕಟ್ಟಿದ್ದಾನೆ. ಉದ್ದನೆಯ ಗಡ್ಡವನ್ನು ಬಿಡಲಾಗಿದೆ. ಪಕ್ಕದಲ್ಲಿ ಹೂವಿನ 
ರೇಖಾಚಿತ್ರವಿದೆ. ಪೀಠಸ್ತ ಶಿವಲಿಂಗುವಿನ ಉಬ್ಬು ಶಿಲ್ಪವಿದೆ. ಈ ಫಲಕ ಒಂದು ಸುಳುಹು 
ನೀಡುತ್ತದೆ. ಮಲ್ಲಿಶೆಟ್ಟಿ ಮತ್ತು ಪರುವತನಾಯಕರ ಮನೆತನಕ್ಕೆ, ಶಿವಯೋಗಿಯ 


೧೯೨ ವಿಜಯನಗರ ಅಧ್ಯಯನ ೧೩ 


ಅಥವಾ ವೀರಶೈವ ಸ್ವಾಮಿಯ ಮಾರ್ಗದರ್ಶನ ಸಿಕ್ಕಿರಬೇಕು. ಅವರನ್ನು ಕುಲಗುರು 
ವೆಂದು ಸ್ವೀಕರಿಸಿರಬೇಕು. ಅವರ ಸ್ಮರಣಾರ್ಥ ಪ್ರಭಾವಳಿಯಲ್ಲಿ ಉಬ್ಬುಶಿಲ್ಪ ನಿರ್ಮಾಣ 
ಮಾಡಿರಬೇಕು. ಈ ಪ್ರಭಾವಳಿಯ ನಿರ್ಮಾಣದ ಸಮಯದಲ್ಲೇ ಬಹಳ ಸುಂದರವಾದ 
ಹಿತ್ತಾಳೆ ಕುದುರೆವಾಹನ ನಿರ್ಮಾಣವಾಗಿದೆ. 


ಈ ದೇವಾಲಯದ ಅಭಿಮುಖವಾಗಿ ಇರುವ ರಸ್ತೆಬದಿಯ ಅಶ್ವತ್ನ ವೃಕ್ಷದ 
ಬದಿಯಲ್ಲಿ ಈ ದೇವಾಲಯಕ್ಕೆ ಸೇರಿದ ಲಿಂಗಮುದ್ರೆ ಕಲ್ಲು ಮತ್ತು ಗಣಪತಿ ವಿಗ್ರಹ 
ಇದೆ. ಬಹಳ ಹಿಂದಿನ ಒಂದು ಗಟ್ಟಿಯಾದ ಆಚರಣೆ ಉಳಿದುಕೊಂಡು ಬಂದಿದೆ. 
ತುಮಕೂರು ಕೆರೆ ಕೋಡಿ ಬಿದ್ದಾಗಲೆಲ್ಲಾ ಕೋಡಿ ಬಸವೇಶ್ವರನಿಗೆ ತೆಪ್ಪೋತ್ಸವ ಮಾಡಿಸ 
ಲಾಗುತ್ತದೆ. ಈ ದೇವಾಲಯದಲ್ಲಿ ತುಮಕೂರಿನ ಎಲ್ಲಾ ಕೋಮಿನ ಭಕ್ತಾದಿಗಳುಕೆರೆ 
ಕೋಡಿಯಾದಾಗ ಪೂಜೆ ಸಲ್ಲಿಸುವುದು ಸಂಪ್ರದಾಯ. ತುಮಕೂರು ನಗರದಲ್ಲಿ ಪ್ರಾಚೀನ 
ನಾಗರಕಲ್ಲು ಇರುವುದೇ ಕೋಡಿ ಬಸವೇಶ್ವರ ದೇವಾಲಯ ಪಕ್ಕ ಇರುವ ಕೆರೆಯ ಏರಿಯ 
ಮೇಲೆ. ಈಗಲೂ ಭಾದ್ರಪಬ ಮಾಸದ ತೃತೀಯ, ಚತುರ್ಥಿ, ಪಂಚಮಿ ಮತ್ತು ಶ್ರಾವಣ 
ಮಾಸದ ಪಂಚಮಿ ನಾಗರು ಮಾಡಲು ಬರುವ ಭಕ್ತಾದಿಗಳು ಕೋಡಿ ಬಸವೇಶ್ವ ರನಿಗೆ 
ಪೂಜೆ ಮಾಡಿಸುವುದು ಸಂಪ್ರದಾಯ. 


ವಿಜಯನಗರ ಕಾಲದ ಈ ದೇವಾಲಯದಲ್ಲಿ ದ್ವಿಕಾಲ ಪೂಜಾದಿಗಳು ನಡೆಯು 
ತ್ತವೆ. ಶ್ರಾವಣಮಾಸ, ಭಾದ್ರಪದ ಮಾಸ, ಕಾರ್ತಿಕ ಮಾಸ, ಧನುರ್‌ಮಾಸದಲ್ಲಿ ವಿಶೇಷ 
ವಾದ ಪೂಜಾದಿಗಳನ್ನು ಮಾಡಲಾಗುತ್ತದೆ. ವೃಷಭೇಶ್ವರನ ಮುಂದೆ ಪಾದದ ಹತ್ತಿರ 
ದೀರ್ಪುದಂಡ ನಮಸ್ಕಾರ ಮಾಡುತ್ತಾ ಇರುವ ಭಕ್ತರ ರೇಖಾಚಿತ್ರವಿದ್ದು ಆ ರೇಖಾ 
ಚಿತ್ರಗಳು ಮಲ್ಲಿಶೆಟ್ಟಿ ಮತ್ತು ಪರುವತನಾಯಕನದೆ. ಈ ಎಲ್ಲಾ ಊಹೆಗೂ ಒಂದು 
ಲಿಖಿತ ದಾಖಲೆ ದೊರೆತರೆ ಸ್ಪಷ್ಟವಾಗುತ್ತದೆ. ಈಗ ಈ ದೇವಸ್ಥಾನದ ಜವಾಬ್ದಾರಿ 
ಹೊತ್ತಿರುವ ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿಯ ಅಧ್ಯಕ್ಷರಾದ 
ಶ್ರೀ ಜಿ.ಆರ್‌.ಶಿವಕುಮಾರ್‌ರವರಿಗೆ ಮತ್ತು ಪದಾಧಿಕಾರಿಗಳಿಗೆ ಲೇಖಕರ ಕೃತಜ್ಞಾ. 
ಪೂರ್ವಕ ಧನ್ಮವಾದಗಳು. 


ವಿಜಯನಗರ ಕಾಲದ ತುಮಕೂರಿನ ಕೋಡಿ ಬಸವೇಶ್ವರ ದೇವಾಲಯ ೧೯೩ 


ತುಮಕೂರು 
ಕೋಡಿ ಬಸವೇಶ್ವರ 
ಸ್ವಾಮಿಯ 
ಉತ್ಸವಮೂರ್ತಿ 
ಪ್ರಭಾವಳಿ ಸಹಿತ 


VRP 


ತುಮಕೂರು ಕೋಡಿ ಬಸವೇಶ್ವರ ತುಮಕೂರು ಕೋಡಿ ಬಸವೇಶ್ವರ 
ಸ್ವಾಮಿಯ ಉತ್ಸವಮೂರ್ತಿ ಪ್ರಭಾವಳಿ ಸ್ವಾಮಿಯ ಉತ್ಸವಮೂರ್ತಿ 


ಪ್ರಭಾವಳಿಯ ಇನ್ನೋಂದು ಭಾಗ 


13 


೨೬. ಹಂಪಿ ವಿರೂಪಾಕ್ತನಿಗೆ ಎದುರು ಬಸವಣ್ಣಗಳು 
| ಷೈ ಹನುಮಂತರೆಡ್ಡಿ 


ಸಾಮಾನ್ಯವಾಗಿ ಶೈವ ದೇವಾಲಯಗಳಲ್ಲಿ, ಶಿವನಮೂರ್ತಿ ಅಥವಾ ಆತನ ಪ್ರಾತಿನಿಧಿಕ 
' ವಾಗಿರುವ "ಶಿವಲಿಂಗ'ದ ಎದುರು ಬಸವನ ಮೂರ್ತಿಯನ್ನು ಸ್ಥಾಪಿಸಿರುವುದು 
ಕಂಡುಬರುತ್ತದೆ. ಶಿವನ ವಾಹನ "ನಂದಿ' ಅಥವಾ “"ಬಸವ' ಆಗಿರುವುದೇ ಇದಕ್ಕೆ 
ಕಾರಣ. ಒಳಗಡೆ ಅಂತರಾಳ, ಅಥವಾ ಸಭಾಮಂಟಪದಲ್ಲಿ, ಬಸವನ ಮೂರ್ತಿಯನ್ನು 
ಲಿಂಗಕ್ಕೆ ಅಭಿಮುಖವಾಗಿ (ಎದುರಾಗಿ) ಸ್ಥಾಪಿಸಲಾಗಿರುತ್ತದೆ. ಹಂಪೆ ವಿರೂಪಾಕ್ಸ 
ದೇವಾಲಯದಲ್ಲಿ ಸಭಾಮಂಟಪದ ಮಧ್ಯದ ವೇದಿಕೆಯ ಮೇಲೆ, ವಿರೂಪಾಕ್ಷ ಲಿಂಗಕ್ಕೆ. 
ಅಭಿಮುಖವಾಗಿ ಸುಮಾರು 3' ಎತ್ತರದ ಬಸವಣ್ಣನ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. 
ಇದೇ ದೇವಸ್ಥಾನದ ಪ್ರಾಕಾರದಲ್ಲಿರುವ ಚಿಕ್ಕ ಕಾಲುವೆಯ ಮೇಲೆ ಜೋಡಿ ಬಸವನ 
ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ಪೂರ್ವ ದಿಕ್ಕಿನ ಮಹಾದ್ವಾರದ ಒಳಭಾಗದಲ್ಲಿ 3 
ತಲೆಗಳು, ಒಂದು ದೇಹದ ಸುಮಾರು ।' ಎತ್ತರದ ವಿಶಿಷ್ಟವಾದ ಮತ್ತು ಅಪರೂಪ 
"ಬಸವನ ಮೂರ್ತಿ' ಇದೆ. ಇದರ ೩ ಮುಖಗಳು "ಬ' "ಸ' "ವ' ಎಂಬ ಮೂರು 
ಅಕ್ಟರಗಳನ್ನು ಅರುಹುವಹವಂತೆ ಭಾಸವಾಗುತ್ತದೆ. ಇವೆಲ್ಲಾ ದೇವಾಲಯದ ಒಳಭಾಗ 
ದಲ್ಲಿರುವ ಮೂರ್ತಿಗಳು. 


ಎದುರು ಬಸವಣ್ಣ 


ಶ್ರೀ ವಿರೂಪಾಕ್ಷ ದೇವಾಲಯದ ಮಹಾದ್ವಾರದಿಂದ ಪೂರ್ವ ದಿಕ್ಕಿಗೆ ಸುಮಾರು 
3/4 ಕಿ.ಮೀ. ಉದ್ದದ ರಾಜಬೀದಿ ಇದೆ. ಹಿಂದೆ ಇದನ್ನೇ ವಿರೂಪಾಕ್ಷ ಬಜಾರ್‌ ಎಂದು 
ಕರೆಯಲಾಗುತ್ತಿತ್ತು. ವಿಜಯನಗರ ಸಾಮ್ರಾಜ್ಮದ ಕಾಲದಲ್ಲಿ ಈ ಬಜಾರದಲ್ಲಿ ಮುತ್ತು 
ರತ್ನಗಳ ವ್ಯಾಪಾರ ಜರುಗುತ್ತಿತ್ತು. ಈ ಬೀದಿಯ ಕೊನೆಗೆ ಗುಡ್ಡದ ಅಂಚಿನಲ್ಲಿರುವ 
ಮಂಟಪದಲ್ಲಿ ಪಶ್ಚಿಮಾಭಿಮುಖವಾಗಿ, ಅಂದರೆ ವಿರೂಪಾಕ್ಷ ಲಿಂಗಕ್ಕೆ ಅಭಿಮುಖವಾಗಿ, 
ದೊಡ್ಡದಾದ ಬಸವಣ್ಣನ ಮೂರ್ತಿಯನ್ನು ಅಲ್ಲೇ ಇರುವ ಶಿಲೆಯಲ್ಲಿ; ಖಂಡರಿಸಿ 
ನಿರ್ಮಿಸಲಾಗಿದೆ. ಕುಳಿತ ಭಂಗಿಯಲ್ಲಿರುವ ಈ ಮೂರ್ತಿಯ ಎತ್ತರ ಸುಮಾರು 12' 
ಇದ್ದು, ಎತ್ತರಕ್ಕೆ ತಕ್ಕಂತೆ ಪ್ರಮಾಣಬದ್ದವಾದ ಅವಯವಗಳನ್ನು ನಿರ್ಮಿಸಲಾಗಿದೆ. 
ಪ್ರತೀ ವರ್ಷ ಚೈತ್ರ ಶುದ್ಧ ಪೂರ್ಣಿಮೆ ದಿನ ಜರುಗುವ ಶ್ರೀ ವಿರೂಪಾಕ್ಷ ದೇವರ ರಥ 
ದೇವಸ್ಥಾನದಿಂದ ಇಲ್ಲಿಗೆ ಬಂದು, ಈ ಬಸವಣ್ಣನ ಮೂರ್ತಿಗೆ ಪೂಜೆ ಸಲ್ಲಿಸಿ ಪುನಃ 


ಹಂಪಿ ವಿರೂಪಾಕ್ಷನಿಗೆ ಎದುರು ಬಸವಣ್ಣಗಳು | ೧೯೫ 


ಮೂಲಸ್ಥಳಕ್ಕೆ ವಾಪಸು ಹೋಗುತ್ತದೆ. ಈ ಪ್ರಕಾರ ದೇವರ ರಥವನ್ನು ದೇವಾಲಯದಿಂದ 
ನಿರ್ದಿಷ್ಟವಾದ ದೂರದವರೆಗೆ ಎಳೆದು ತರುವ, ನಿಗದಿತ ಸ್ಥಳದಲ್ಲಿ "ಬಸವಣ್ಣ'ನ 
ಶಿಲಾಮೂರ್ತಿಯನ್ನು ಸ್ಥಾಪಿಸಿರುವುದು ಕಂಡುಬರುತ್ತದೆ. ದೇವಾಲಯಗಳ, ಮಠ 
ಮಾನ್ಯಗಳ ಭೂಮಿಯ ಮೇರೆಯಲ್ಲಿ "ಲಿಂಗ ಮುರ್ದೆ' ಇರುವ ಕಲ್ಲುಗಳನ್ನು (ಲಿಂಗ 
ಮುದ್ರೆ ಕಲ್ಲು) ಸ್ಥಾಪಿಸಿರುವಂತೆ, ರಥದ ಪ್ರಯಾಣದ ಧೂರದ ಮೇರೆಯನ್ನು ನಿಗದಿ 
ಪಡಿಸಿ ಸ್ತಾಪಿಸಿರುವ "ಬಸವಣ್ಣನ ಮೂರ್ತಿ'ಗೆ "ಎದುರು ಬಸವಣ್ಣ'ನೆಂದು ವಾಡಿಕೆಯಲ್ಲಿ 
ಕರೆಯುತ್ತಾ ರೆ. ಹಂಪಿಯಲ್ಲಿ ಶಿ ಶ್ರೀ ವಿರೂಪಾಕ್ಷ ದೇವರಿಗೆ ಮೇಲೆ ಬೀಳಿಸಿದಂತೆ "ಎದುರು 
ಬಸವಣ್ಣ' ಮೂರ್ತಿಯನ್ನು ಸ್ಥಾಪಿಸಿರುವುದು ಸರಿಯಷ್ಟೆ. ಇಲ್ಲಿರುವ "ಎದುರು 
ಬಸವಣ್ಣ'ನಲ್ಲದೆ, ಇದೇ ದೇವರಿಗೆ ಬೇರೆ ವಾರುಗಳಲ್ಲಿಯೂ "ಎದುರು ಬಸವಣ್ಣ'ನ 
ಮೂರ್ತಿಗಳಿರುವ ಬಗ್ಗೆ ಶೋಧನೆ ಮಾಡಿರುವುದನ್ನೇ ತಿಳಿಸುವುದು ಈ ಲೇಖನದ 
ಉದ್ದೇಶ 


ಕುರುಗೋಡು 


ಕುರುಗೋಡು ಐತಿಹಾಸಿಕ ಹಾಗೂ ಧಾರ್ಮಿಕ ಮಹತ್ವದ ಕ್ಷೇತ್ರ. ಹಂಪೆಯಿಂದ 
ಕುರುಗೋಡು ಪಟ್ಟಣ ಸುಮಾರು 50 ಕಿ.ಮೀ. ದೂರದಲ್ಲಿ ಪೂರ್ವದಿಕ್ಕಿನಲ್ಲಿದೆ. 
' ಇವೆರಡೂ ಐತಿಹಾಸಿಕ ಮತ್ತು ಸಾಂಸ್ಕೃತಿಕವಾಗಿ ಪರಸ್ಪರ ಸಂಬಂಧ ಹೊಂದಿವೆ. 
ಕುರುಗೋಡು ಕ್ರಿ.ಶ. 950 ರಿಂದ 1200 ರವರೆಗೆ 'ಬಲ್ಲಕುಂದೆ ಮುನ್ನೂರು ನಾಡಿನ' 
ಏಟಟಾಂಟಾಗತ . ಆ ಕಾಲದಲ್ಲಿ 'ಹಂಪೆ' ಕುರುಗೋಡು ನಾಡಿಗೆ ಒಳಪಟ್ಟಿತ್ತು. 
ಕ್ರಿ.ಶ. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಲಾಪನೆಯ ನಂತರ ಕುರುಗೋಡು ಪ್ರದೇಶ 
ಆ ಸಾಮ್ರಾಜ್ಮದಲ್ಲಿ ವಿಲೀನಗೊಂಡಿತ್ತು. ಈ ಸಾಮ್ರಾಜ್ಮದ ಕಾಲದಲ್ಲಿ ಕುರುಗೋಡಿನಲ್ಲಿ 
ವಿಜಯನಗರ ಶೈಲಿಯ ಕೆಲವು ದೇವಾಲಯಗಳು ಮತ್ತು ಮೂರ್ತಿಶಿಲ್ಪಗಳು 
ನಿರ್ಮಾಣಗೊಂಡಿವೆ. ಅವುಗಳಲ್ಲಿ ಕುರುಗೋಡಿನ ದೊಡ್ಡ ಬಸವೇಶ್ವರ ದೇವಾಲಯ 
ವೈಶಿಷ್ಟ್ಯಉಳ್ಳದ್ದು. ಇದು ಹಂಪಿ ವಿರೂಪಾಕ್ಸನಿಗೆ "ಎದುರು ಬಸವಣ್ಣ' ಎಂಬ 
ಐತಿಹ್ಯವಿದೆ. 


I ಶ್ರೀ ದೊಡ್ಡ ಬಸವೇಶ್ವರ "ನಂದಿ' ವಿಗ್ರಹ : 
ವಿರೂಪಾಕ್ತನಿಗೆ ಎದುರು ಬಸವಣ್ಣ 
ಕುರುಗೋಡಿನ ಮುಂಭಾಗದಲ್ಲಿ ಭವ್ಮವೂ, ವಿಶಾಲವೂ ಮತ್ತು ಪಶ್ಚಿಮಾಭಿ 
ಮುಖವಾಗಿ ಮಹಾದ್ವಾರವುಳ್ಳ ಎತ್ತರದ ಜಗಲಿಯ ಮೇಲೆ ನಿರ್ಮಾಣವಾಗಿರುವ 
ದೇವಾಲಯವಿದೆ. ಇದು 12 ಸ್ಮಂಭಗಳಿಂದ ಕೂಡಿದ ಸಭಾಮಂಟಪ, ಅಂತರಾಳ ಮತ್ತು 
25x20 ಅಡಿಗಳ ವಿಸ್ತೀರ್ಣವಾದ ಗರ್ಭಗೃಹವನ್ನೊಳಗೊಂಡಿದೆ. ಗರ್ಭಗೃಹದಲ್ಲಿ 


೧೯೬ ವಿಜಯನಗರ ಅಧ್ಯಯನ ೧೩ 


ಪ್ರಾಕೃತವಾಗಿ ಇರುವ ಶಿಲೆಯಲ್ಲಿ 14 ಎತ್ತರದ ಕುಳಿತ ಭಂಗಿಯ ಬೃಹದಾಕಾರದ 
"ದೊಡ್ಡ ಬಸವಣ್ಣ'ನ ಮೂರ್ತಿಯನ್ನು ನಿರ್ಮಿಸಲಾಗಿದೆ. ಈ ಮೂರ್ತಿಯ ಸುತ್ತಳತೆ 
42, ಭುಜದಿಂದ ಬಾಲದವರೆಗೆ ಇರುವ ಮೈಯ ಉದ್ದ 18, ದಪ್ಪ ಒಂದು ಬದಿಯಿಂದ 
ಇನ್ನೊಂದು ಬದಿಗೆ 21' ಅಡಿ. ಇಂಥಾ ದೊಡ್ಡ ಗಾತ್ರವನ್ನು ಹೊಂದಿರುವ ಈ ಬಸವಣ್ಣನ 
ಮೂರ್ತಿಯನ್ನು ಔಚಿತ್ಯಪೂರ್ಣವಾಗಿ "ದೊಡ್ಡೆ ಬಸವೇಶ್ವರ' ಎಂದು ಕರೆಯುತ್ತಿದ್ದಾರೆ. 
ಈ ದೊಡ್ಡ ಬಸವಣ್ಣ (ನಂದಿ ಮೂರ್ತಿ' ಹಂಪೆ ವಿರೂಪಾಕ್ಷನಿಗೆ 'ಎದುರು ಬಸವಣ್ಣ: 
ನೆಂಬ ಪ್ರತೀತಿ ಇದ್ದು, ಪರಿಶೀಲನೆ ಮಾಡಲಾಗಿ, ಈ ಕೆಳಗಿನ ಅಂಶಗಳು ಇದನ್ನು 
ಪುಷ್ಟೀಕರಿಸುತ್ತವೆ. | 

1. ಹಂಪೆ ವಿರೂಪಾಕ್ಷ ದೇವಾಲಯ ಮತ್ತು ದೇವರು (ಲಿಂಗ) ಪೂರ್ವಾಭಿಮುಖ 
ವಾಗಿದ್ದು, ಕುರುಗೋಡಿನ "ದೊಡ್ಡ ಬಸವೇಶ್ವರ" ದೇವಾಲಯ ಮತ್ತು ಮೂರ್ತಿಯು 
(ನಂದಿ) ಪಶ್ಚಿಮಾಭಿಮುಖವಾಗಿ, ಅಂದರೆ ವಿರೂಪಾಕ್ಷನಿಗೆ ಸರಿಯಾಗಿ ಎದುರು 
ಮುಖವಾಗಿದೆ. ಈ ಎರಡೂ ದೇವಾಲಯಗಳು 150-201° ಒಂದೇ ಅಕ್ಷಾಂಶದಲ್ಲಿವೆ.' 


2. ಹಂಪೆಯಲ್ಲಿ ವಿರೂಪಾಕ್ಷನಿಗೆ ಇರುವ "ಎದುರು ಬಸವಣ್ಣ'ನ ಮೂರ್ತಿಗೂ 
ಕುರುಗೋಡಿನಲ್ಲಿರುವ "ದೊಡ್ಡ ಬಸವಣ್ಣ' ಮೂರ್ತಿಗೂ ಆಕಾರ, ಗಾತ್ರ, ಶೈಲಿ 
ನಿರ್ಮಾಣ ಮತ್ತು ಕಾಲ ಮೊದಲಾದವುಗಳಲ್ಲಿ ತುಂಬಾ ಹೋಲಿಕೆ ಇದೆ. 


3. ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಮೂರ್ತಿಯ ಎದುರಿನಲ್ಲಿ ಪ್ರಾಕಾರದ 
ಒಳಗಡೆ ಒಂದು ಮತ್ತು ಹೊರಗಡೆ ಒಂದು ದೀಪಸ್ತಂಭಗಳಿದ್ದು, ಈ ಗುಡಿಯ 
ಹಿಂಭಾಗದಲ್ಲಿರುವ ಸಾಲು ಮಂಟಪದಲ್ಲಿ ಮತ್ತೊಂದು "ದೀಪಸ್ತಂಭ'ವಿದೆ. ಮೂರ್ತಿಯ 
ಮುಂದುಗಡೆ ದೀಪಸ್ತಂಭ ಇರುವುದು ಸಾಮಾನ್ಯ. ಆದರೆ ಗರ್ಭಗುಡಿಯ ಹಿಂದುಗಡೆ 
ಇರುವುದು ತೀರಾ ಅಪೂರಾಪ. ಇದು ದೊಡ್ಡ ಬಸವೇಶ್ವರ ಮೂರ್ತಿಗಾಗಿ ಮಾಡಿದಲ್ಲಿ, . 
ಅಂದರೆ ಹಂಪೆ ವಿರೂಪಾಕ್ಷ ದೇವರಿಗೆ, ಎದುರುಗಡೆ ದಿಕ್ಕಿಗೆ (ಪೂರ್ವಕ್ಕೆಆ 
ಅದೇವರಿಗಾಗಿ ಸಾಂಕೇತಿಕವಾಗಿ ನಿರ್ಮಿಸಿದ್ದಾಗಿರಬೇಕು. ಸಾಮಾನ್ಯವಾಗಿ ಎಲ್ಲಾ 
ದೇವಾಲಯಗಳಲ್ಲಿ ಈಶ್ವರ ಲಿಂಗಕ್ಕೆ ಅಭಿಮುಖವಾಗಿ ಬಸವನ ವಿಗ್ರಹವಿದ್ದು, ಅದೇ | 
ದಿಕ್ಕಿನಲ್ಲಿ ಅನತಿ ದೂರದಲ್ಲಿ ದೀಪ ಸ್ತಂಳವಿರುವುದು ಸಂಪ್ರದಾಯ. ಅದೇ ರೀತಿ 
ವಿರೂಪಾಕ್ಷನಿಗೆ ಅಭಿಮುಖವಾಗಿ ಈ ದೊಡ್ಡ ಬಸವಣ್ಣನ ವಿಗ್ರಹ ನಿರ್ಮಿಸಿದ್ದು, ಇದರ 
ಭಾಗದಲ್ಲಿ ಅಂದರೆ ಲಿಂಗಕ್ಕೆ ಎದುರುಗಡೆಯಲ್ಲಿ ಈ ದೀಪಸ್ತಂಭವನ್ನು ಸಾಂಕೇತಿಕವಾಗಿ 
ನಿರ್ಮಿಸಲಾಗಿದೆ. 

4. ದೊಡ್ಡ ಬಸವೇಶ್ವರ ಸ್ವಾಮಿಯ ರಥೋತ್ಸವ ಕುರುಗೋಡಿನಲ್ಲಿ ಪ್ರತೀ ವರ್ಷ 
ಫಾಲ್ಲುಣ ಶುದ್ದ ಪೌರ್ಣಮಿ ದಿನ ಜರುಗುತ್ತದೆ. ಈ ರಥವು ಈ ದೇವಸ್ಥಾ ನದಿಂದ 
ಪೂರ್ವದಿಕ್ಕಿಗೆ 1, ಕಿ.ಮೀ. ದೂರದಲ್ಲಿರುವ ಎದುರು ಬಸವಣ್ಣನವರೆಗೆ ಹೋಗಿ 


ಹಂಪಿ ವಿರೂಪಾಕ್ಷನಿಗೆ ಎದುರು ಬಸವಣ್ಣಗಳು ೧೯೭ 


ವಾಪಸ್ಸು ಬರುತ್ತದೆ. ಈ ಎದುರು ಬಸವಣ್ಣ ದೊಡ್ಡ ಬಸವೇಶ್ವರನಿಗೆ ಎದುರುಗಡೆ 
ದಿಕ್ಕಿಗೆ ಇರದೆ, ಹಿಂದುಗಡೆ ಪೂರ್ವದಿಕ್ಕಿನಲ್ಲಿದೆ. ಆದ್ದರಿಂದ ಇದು ಕೂಡ ವಿರೂ 
ಪಾಕ್ಷನಿಗೆ ಅಭಿಮುಖವಾಗಿದೆ. ಈ ರಥದಲ್ಲಿ ಬಸವಣ್ಣನ ಒಂದು ಬೆಳ್ಳಿ ವಿಗ್ರಹದ 
ಜೊತೊಗೆ ಉಮಾಮಹೇಶ್ವರ ಉತ್ಸವಮೂರ್ತಿಗಳನ್ನು ರಥದಲ್ಲಿ ಇಟ್ಟು ಎಳೆಯಲಾಗು 
ತ್ತದೆ. ಆದ್ದರಿಂದ ಈ ಉಮಾ ಮಹೇಶ್ವರ ಮೂರ್ತಿಗಳು, ಹಂಪೆಯ ವಿರೂಪಾಕ್ಸ 
ಮತ್ತು ಹಂಪಮ್ಮ ದೇವತೆಗಳ ಪ್ರತೀಕವಾಗಿವೆ. 


5. ವಿಜಯನಗರ ಸಾಮ್ರಾಟ ಕೃಷ್ಣದೇವರಾಯನು ವಿರೂಪಾಕ್ಷ ದೇವಾಲಯದ 
ವಿಸ್ಪತಗೊಂಡ ಮಹಾಮಂಟಪವನ್ನು ಕ್ರಿ.ಶ. 1510 ರಲ್ಲಿ ನಿರ್ಮಿಸಿದನು. ಕೃಷ್ಣದೇವ 
ರಾಯನ ಅಧಿಕಾರಿ ಕೃಷ್ಣಪ್ಪನಾಯಕನು, ತನ್ನ ದೊರೆಗೆ ಪುಣ್ಯವಾಗಲೆಂದು ಕುರುಗೋಡಿನ 
ದೊಡ್ಡ ಬಸವೇಶ್ವರ ದೇವರ ಅಮೃತಪಡಿಗೆ ಹೂದೋಟ, ಗದ್ದೆಗಳನ್ನು ದಾನವಾಗಿ ' 
ನೀಡಿದ ಬಗ್ಗೆ ಈ ದೇವಸ್ಥಾನದ ಬಂಡೆಯ ಮೇಲಿರುವ ಕ್ರಿ.ಶ. 1528ರ ಶಾಸನದಲ್ಲಿ 
ತಿಳಿಸಲಾಗಿದೆ. 


6. ಕುರುಗೋಡಿನ ದೊಡ್ಡ ಬಸವೇಶ್ವರ ದೇವಾಲಯ ಮತ್ತು ಅದರ ಪ್ರಾಕಾರ 
ಮಹಾದ್ವಾರಗಳ ಮೇಲೆ ನಿರ್ಮಿಸಿರುವ ಗೋಪುರಗಳು ವಿಜಯನಗರದ ವಾಸ್ತು 
ಶೈಲಿಯಲ್ಲಿವೆ. ಅದೇ ರೀತಿ ಹಂಪೆಯಲ್ಲಿ ನಿರ್ಮಿಸಿರುವಂತೆ, ಕುರುಗೋಡು ದೊಡ್ಡ 
ಬಸವೇಶ್ವರ ಮೂರ್ತಿಯೂ ಬೃಹದಾಕಾರದಲ್ಲಿ ವಿಜಯನಗರ ಶೈಲಿಯಲ್ಲಿ ಅದೇ 
ಕಾಲದಲ್ಲಿ ನಿರ್ಮಾಣವಾಗಿದೆ. 

7. ಈ ದೇವಾಲಯ ಪ್ರತೇಕವಾಗಿ ಬಸವಣ್ಣನ ಮೂರ್ತಿಗಾಗಿ ನಿರ್ಮಿಸಿದ್ದು, 
ಶಿವಲಿಂಗದ ಎದುರಿಗೆ ಇರುವ ಮೂರ್ತಿಯಂತೆ ನಿರ್ಮಿಸಿಲ್ಲ. 


ಮೇಲೆ ತಿಳಿಸಿರುವ ಎಲ್ಲಾ ವಿಷಯಗಳ ಬಗ್ಗೆ ಪರಿಶೀಲನೆ ಮಾಡಿ ನೋಡಲಾಗಿ, 
ಹಂಪೆ ವಿರೂಪಾಕ್ಷ ಲಿಂಗಕ್ಕೆ, ಕುರುಗೋಡು ದೊಡ್ಡ ಬಸವಣ್ಣನ ವಿಗ್ರಹ, 'ಎದರು 
ಬಸವಣ್ಣ'ನ ಪ್ರತೀಕವಾಗಿದೆ. 


11 ಕುರುಗೋಡಿನ ವಜ್ರಬಂಡಿ ಬಸವಣ್ಣ 


ಕುರುಗೋಡಿನಿಂದ ಪಶ್ಚಿಮಕ್ಕೆ 4 ಕಿ.ಮೀ. ದೂರದಲ್ಲಿ ಕುರುಗೋಡು- ಮುಸ್ಬಗಟ್ಟೆ 
ರಸ್ತೆಯ ಎಡಗಡೆಯ ಬೆಟ್ಟದ ಅಂಚಿನಲ್ಲಿ `ವಜ್ರಬಂಡೆಬಸಪ್ಪ'ನ ದೇವಾಲಯವಿದೆ. 
ಇದು 10'x8' ವಿಸ್ತೀರ್ಣದ ಗರ್ಭಗೃಹ ಮತ್ತು ತೆರೆದ ಸಭಾ ಮಂಟಪವನ್ನು ಹೊಂದಿದೆ. 
ಈ ದೇವಾಲಯದ ಅದಿಷ್ಠಾನ ಭಾಗ ಮಣ್ಣಿನಲ್ಲಿ ಹೂತಿದ್ದು, ತ್ರಿಪಟ್ಟ ಕುಮುದ, 
ಪದ್ಮಭಾಗ ಮಾತ್ರ ಕಾಣಿಸುತ್ತಿದೆ. ಇದು ವಿಜಯನಗರ ಸಾಮ್ರಾಜ್ಕದ ಕಾಲದಲ್ಲಿ 
ನಿರ್ಮಾಣಗೊಂಡಿದ್ದು, ತದನಂತರದಲ್ಲಿ ಜೀರ್ಣೋದ್ದಾರಗೊಳಿಸಲಾಗಿದೆ. ಈ 


೧೯೮ | ವಿಜಯನಗರ ಅಧ್ಯಯನ ೧೩ 


ದೇವಾಲಯದಲ್ಲಿ ಪ್ರಾಕೃತಿಕವಾಗಿದ್ದ ದೊಡ್ಡ ಗುಂಡಿನಲ್ಲಿ 5' ಎತ್ತರ, 6' ಉದ್ದ ಮತ್ತು 
ಸುಮಾರು 8 ಅಡಿ ಮೈಯ ಅಳತೆಯ ದೊಡ್ಡ ಬಸವಣ್ಣನ ಮೂರ್ತಿಯನ್ನು ನಿರ್ಮಿಸ 
ಲಾಗಿದೆ. ಈ ದೇವಾಲಯವೂ ಪ್ರತ್ಮೇಕವಾಗಿ ಬಸವಣ್ಣನ ಮೂರ್ತಿಗಾಗಿ ನಿರ್ಮಿಸಿ 
ದ್ಹಾಗಿದೆ. ಈ ಮೂರ್ತಿಯೂ ಪಶ್ಚಿಮ ದಿಕ್ಕಿಗೆ, ಹಂಪೆಯ ವಿರೂಪಾಕ್ಸನಿಗೆ ಅಭಿಮುಖ 
ವಾಗಿದೆ. ಈ ಮೂರ್ತಿಯನ್ನು ಇಲ್ಲಿಯ ಜನರು "ದೊಡ್ಡ ಬಸವಣ್ಣ'ನ ತಮ್ಮನೆಂದು 
ವಾಡಿಕೆಯಲ್ಲಿ ಕರೆಯುತ್ತಿದ್ದಾರೆ. ಈ ಮೂರ್ತಿ ಕೂಡ ದೊಡ್ಡ ಬಸವೇಶ್ವರ ಮೂರ್ತಿ 
ಯಂತೆ ಪಂಪಾಕ್ಲೇತ್ರವು ಅಧಿದೇವತೆ ವಿರೂಪಾಕ್ಷನಿಗೆ "ಎದುರು ಬಸವಣ್ಣ'ನೆಂಬುದಾಗಿ 
ಗುರುತಿಸಲಾಗಿದೆ. ಶ್ರಾವಣ 3ನೇ ಸೋಮವಾರ ಇಲ್ಲಿ ವಿಶೇಷ ಉತ್ಸವ ಜರುಗುತ್ತದೆ. 


HI ಕೊಂಡದ ಬಸವಣ್ಣ 


ಕುರುಗೋಡಿನಿಂದ ಪಶ್ಚಿಮಕ್ಕೆ 8 ಕಿ.ಮೀ. ದೂರದಲ್ಲಿ ರಾಮನ (ಕುಮಾರರಾಮ) 
ಗುಡ್ಡದ ಹಿಂಭಾಗದಲ್ಲಿ "ಹಾಳು ಭಟ್ಟರ ಹಳ್ಳಿ'ಯ ಪಕ್ಕದಲ್ಲಿ 'ಕೊಂಡದ ಬಸವಣ್ಣ’ 
ಗುಡಿ ಇದೆ. ಇದೂ ಮೂಲತಃ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಿರ್ಮಾಣ" 
ವಾಗಿದ್ದು, ನಂತರದಲ್ಲಿ ಜೀರ್ಣೋದ್ದಾರಗೊಂಡಿದೆ. 98 ಅಳತೆ ಗರ್ಭಗೃಹ ಮಾತ್ರ 
ಇರುವ ಗುಡಿಯಲ್ಲಿ ಪ್ರಾಕೃತಿಕವಾಗಿದ್ದ ಗುಂಡಿನಲ್ಲಿ 4 ಎತ್ತರ, 6 ಉದ್ದ ಮತ್ತು 8 
ದಪ್ಪದ ಮೈಯ ಅಳತೆಯ ಬಸವಣ್ಣನನ್ನು ನಿರ್ಮಿಸಲಾಗಿದೆ. ಈ ಮೂರ್ತಿಯ ಮೈ, 
ಮುಖ ಮತ್ತು ಕತ್ತು ಅಗತ್ಕಕ್ಕಿಂತ ದಪ್ಪವಾಗಿದ್ದು ಕೋಡುಗಳು ಮೊಂಡಾಗಿವೆ. ಈ 
ಮೂರ್ತಿಯೂ ಹಂಪೆಯ ವಿರೂಪಾಕ್ಸನಿಗೆ ಅಭಿಮುಖವಾಗಿದೆ. ಅಲ್ಲದೆ ಗುಡಿಯೂ 
ಪ್ರತ್ಯೇಕವಾಗಿ "ಬಸವಣ್ಣ' ನಿಗಾಗಿ ನಿರ್ಮಿಸಿದ್ದು, ಇದನ್ನು "ಕೊಂಡದ ಬಸವಣ್ಣ'ನೆಂದು 
ಕರೆಯುತ್ತಾರೆ ಇದು ಹಾಳು ಊರಿನಲ್ಲಿದ್ದು ಪೂಜೆ, ಪುನಸ್ಕಾರಗಳು ಯಾವಾಗಲೂ 
ನಡೆಯುವುದಿಲ್ಲ. ಆದರೆ ಪ್ರತಿ ವರ್ಷ “ಚೈತ್ರ ಶುದ್ಧ ಹುಣ್ಣಿಮೆ' ಅಂದರೆ ಹಂಪೆ ಹುಣ್ಣಿಮೆ 
ದಿನ ಮಾತ್ರ ವಿಶೇಷ ಪೂಜೆ ಅರ್ಚನೆಗಳು ಜರುಗುತ್ತವೆ. ಆ ದಿನ ಸೂರ್ಯಾಸ್ತವಾದ 
ಕೂಡಲೇ ಈ ಗುಡಿಯ ಮೇಲೆ ಹಂಪೆ ವಿರೂಪಾಕ್ಟನ ಕಡೆಗೆ ಮುಖ ಮಾಡಿ "ದೊಡ್ಡದಾದ 
ಮಣ್ಣಿನ ಹರಿವಾಣದಲ್ಲಿ ಎಣ್ಣೆ ತುಂಬಿಸಿ ದೀಪ ಬೆಳಗಿಸುವ” ಪದ್ದತಿ ಇಂದಿಗೂ ಇದೆ. 
ಈ ಎಲ್ಲಾ ಕಾರಣಗಳಿಂದ ಈ ಮೂರ್ತಿಯೂ ಹಂಪೆ ವಿರೂಪಾಕ್ಷನಿಗೆ “ಎದುರು 
ಬಸವಣ್ಣ' ನೆಂದು ಪರಿಗಣಿಸ ಲಾಗಿದೆ. y 


ಸಮಾರೋಪ 
ವಿಜಯನಗರ ಸಾಮ್ರಾಟರು, ಆ ಸಾಮ್ರಾಜ್ಯದ ವಿಸ್ತಾರ, ಘನತೆ, ಗೌರವ ಮತ್ತು 
ಪ್ರತಿಷ್ಠೆಯನ್ನು ಹೆಚ್ಚಿಸಿ, ಬೆಳೆಸುವ ದೃಷ್ಟಿಯಿಂದ ಈ ತರದ ನಿರ್ಮಾಣಗಳನ್ನು 
ರಾಜಧಾನಿಯ ಹೊರ ಪ್ರದೇಶದಲ್ಲಿ ಮಾಡಿರಬೇಕು. ಹಂಪಿ ಕ್ಷೇತ್ರವು, ವಿಜಯನಗರ 


ಹಂಪಿ ವಿರೂಪಾಕ್ಷೆನಿಗೆ ಎದುರು ಬಸವಣ್ಣಗಳು ೧೯೯ 


ಸಾಮ್ರಾಜ್ಯ ಸ್ಥಾಪನೆಗಿಂತ ಪೂರ್ವದಲ್ಲಿ, ಕುರುಗೋಡು ರಾಜಧಾನಿಯಾಗಿದ್ದ “ಬಲ್ಲಕುಂದೆ 
300 ನಾಡಿನ' ಆಡಳಿತಕ್ಕೊಳಪಟ್ಟಿದ್ದು, ಈ ಎರಡೂ ಸ್ಥಳಗಳು ಪರಸ್ಪರ ಐತಿಹಾಸಿಕ, 
ಸಾಂಸ್ಕೃತಿಕ ಸಂಬಂಧಗಳನ್ನು ಹೊಂದಿವೆ. ಕ್ರಿ.ಶ. 1199ರ ಹಂಪಿಯ ಶಾಸನದ ಪ್ರಕಾರ, 
ಕುರುಗೋಡಿನ ಕೊನೆಯ ದೊರೆ "ವೀರಕಲಿದೇವರನು' ಹಂಪಿಯ ಮತಂಗ ಪರ್ವತದ 
ಮೇಲೆ ಸೈನ್ಯವನ್ನಿಟ್ಟು ತನ್ನ ಸಾಮಂತ ಮಾದಯ ನಾಯಕನನ್ನು ಆ ಕ್ಲೆತ್ರದ ರಕ್ಸಣಾ 
ಕಾರ್ಯಕ್ಕಾಗಿ ನೇಮಿಸಿದ್ದ. ಶಾಸನ, ಕುರುಗೋಡಿನ ಮಹಾಜನರು ವಿರೂಪಾಕ್ಷ ಮತ್ತು 
ಹಂಪಮ್ಮ ದೇವರಿಗೆ ದಾನದತ್ತಿ ನೀಡಿದ ಬಗ್ಗೆ ಶ್ರುತಪಡಿಸುತ್ತದೆ. ಈ ಎಲ್ಲಾ ಸ್ಥಾಪನೆಗಳು 
"ಹಂಪೆ'ಯೊಡನೆ ಕುರುಗೋಡಿನ ಸಾಂಸ್ಕೃತಿಕ ಸಂಬಂಧವನ್ನು ಸ್ಥಿರಸ್ಥಾಯಿಯಾಗಿ 
ಬೆಸೆಯುವ ಘನ ಉದ್ದೇಶದಿಂದ ಕೈಗೊಂಡಿರಬೇಕೆಂದು ತೋರುತ್ತದೆ. 


೨೭. ಚಿತ್ರದುರ್ಗದ ಕೋಟೆಯ Rey ವಿಜಯನಗರದ ಕಲೆಮತ್ತು 
ವಾಸ್ತು ಶಲ ಶೈಲಿಯ ಕೆಲವು ದೇವಾಲಯಗಳು - ಒಂದು ಅಧ ಯನ 
ಎನ್‌.ಎಸ್‌. ಮಹಂತೇಶ 


ಇತಿಹಾಸದ ಹಲವು ಅಂಶಗಳನ್ನು ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರುವ ಚಿತ್ರದುರ್ಗವು 
ಪ್ರಾಚೀನ ಕಾಲದಿಂದಲೂ ಅತ್ಮಂತ ಮಹತ್ವ ಪಡೆದ ಸ್ಥಳವೆಂದರೆ ತಪ್ಪಾಗಲಾರದು. 
ಇತಿಹಾಸವನ್ನು ರಚಿಸುವ ಆಕರಗಳಲ್ಲಿ ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಪ ಅಂಶವು 
ಬಹಳ ಪ್ರಾಮುಖ ತೆಯನ್ನು ಪಡೆದುಕೊಂಡಿದೆ. ಈ ದೃಷ್ಟಿಯಿಂದ ಚಿತ್ರದುರ್ಗದ 
ಕೋಟೆಯ ಒಳಗಿನ ದೇವಾಲಯಗಳ ಬಗ್ಗೆ ಗಮನಿಸಿದಾಗ ಇಲ್ಲಿ ಸಾಕಷ್ಟು ದೇವಾಲಯ 
ಗಳು ಪ್ರಾಚೀನ ಕಾಲದಿಂದ ಚಿತ್ರದುರ್ಗ ಪಾಳೆಯಗಾರರ ಕಾಲದವರೆಗೂ ಬೆಳೆದು 
ಬಂದಿದೆ. ಈ ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯಲ್ಲಿ ಕಲ್ಕ್ಮಾಣ ಚಾಲುಕ್ಕ, 
ಹೊಯ್ಸಳ, ವಿಜಯನಗರ, ನಂತರ ವಿಜಯನಗರ ಕಾಲದ ಅಥವಾ ಪಾಳೆಯಗಾರರ 
ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಅಂಶಗಳು ಹಂತ ಹಂತವಾಗಿ ಬೆಳೆದು ಬಂದಿವೆ. 
ಹಾಗಾಗಿ ಪ್ರಸ್ತುತ ಲೇಖನದ ಶೀರ್ಷಿಕೆ. “ಚಿತ್ರದುರ್ಗದ ಕೋಟೆಯ ಒಳಗಿನ 
ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯ ಕೆಲವು ದೇವಾಲಯಗಳು ಒಂದು 
ಅಧ್ಯಯನ” ಎಂಬುದಾಗಿದ್ದು ವಿಜಯನಗರ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯ ಕೆಲವು 
ದೇವಾಲಯಗಳ ಬಗ್ಗೆ ಅಧ್ಯಯನ ಮಾಡಲಾಗಿದೆ. 

ಪ್ರಸ್ತುತ ಅಧ್ಯಯನಕ್ಕೆ ಕೆಲವು ಶಾಸನಗಳನ್ನು, ಕ್ಲೇತ್ರಕಾರ್ಯದ ಹಲವು 
ಅಂಶಗಳನ್ನು ಹಾಗೂ ಇತರೇ ಸಾಹಿತ್ಯಿಕ ಆಕರಗಳನ್ನು ಬಳಸಿಕೊಳ್ಳಲಾಗಿದೆ. 

ಚಿತ್ರದುರ್ಗದ ಕೋಟೆಯಲ್ಲಿನ ಕೆಲವು ದೇವಾಲಯಗಳು ಪಾ ಪ್ರಾರಂಭದಲ್ಲಿ ಕಲ್ಮಾಣ 
ಚಾಲುಕ್ಕ ವಾಸ್ತುಶಿಲ್ಪ ಶೈಲಿಯಲ್ಲಿ ಪಾ ಪ್ರಾರಂಭಗೊಂಡು ನಂತರ ಅವು ವಿಜಯನಗರ 
ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯಲ್ಲೂ ವಿಸಾ Vರಗೊಂಡಿವೆ. ಅವುಗಳಲ್ಲಿ ಕೋಟೆ 
ಯಲ್ಲಿನ "ಶ್ರೀ ಗೋಪಾಲಕೃಷ್ಣ ದೇವಾಲಯ'ದ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯನ್ನು 
ಸೂಕ್ಕ್ಮವಾಗಿ ಅಧ್ಯಯನ ಮಾಡಿದಾಗ ಇದರ ಗರ್ಭಗುಡಿ, ಅಂತರಾಳ, ಪ್ರದಕ್ಷಿಣಾ 
ಪಥು'ಗಳು ಕಲ್ಮಾಣ ಚಾಲುಕ್ಕರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಉಳಿದಂತೆ 
ರಂಗಮಂಟಪ ಹಾಗೂ ಮುಖಮಂಟಪ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ 
ಶೈಲಿಯಲ್ಲಿ ರಚನೆಗೊಂಡಿವೆ. ವಿಜಯನಗರ ಕಾಲದ ಕೆಲವು ದೇವಾಲಯಗಳಲ್ಲಿ 


ಚಿತ್ರದುರ್ಗ ಕೋಟೆಯ ಒಳಗಿನ ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪ ೨೦೧ 


ಕಾಣಬರುವ ಒಂದು ವಿಶೇಷ ರೀತಿಯ ಸ್ತಂಭವೆಂದರೆ "ಸಂಯೋಗ ಸ್ವ್ಪಂಭ.' ಈ 
ಪ್ರಕಾರದಲ್ಲಿ ಒಂದೇ ಪೀಠದ ಮೇಲೆ ಒಂದು ಪ್ರಧಾನವಾದ ಸ್ಮಂಭವನ್ನು ಅದರೊಂದಿಗೆ 
ಸಣ್ಣ ಸಣ್ಣ ಸ್ತಂಭಗಳನ್ನು ರಚಿಸಿರುತ್ತಾರೆ. ಒಟ್ಟಾರೆ ನೋಡಿದಾಗ ಅದು ಒಂದು ಸ್ತಂಭ 
ಸಮೂಹದಂತೆ ತೋರುತ್ತದೆ. ಈ ರೀತಿಯಾಗಿ ರಚಿಸುವ ಕಂಬವನ್ನು "ಮಾನಸಾರ'ವು 
ಸಂಯೋಗ ಸ್ತಂಭ’ ಎಂದು ಕರೆದಿದೆ. ! 


ಗೋಪಾಲಕೃಷ್ಣ ದೇವಾಲಯದಲ್ಲಿ ಎರಡು ವಿಧವಾದ ಶೈಲಿಯ ಸ್ತಂಭಗಳು 
ಕಂಡುಬರುತ್ತವೆ. ಮೊದಲನೆ ಶೈಲಿಯ ಸ್ತಂಭಗಳು ಮೇಲೆ ಹೇಳಿದಂತೆ ಸಂಯೋಗ 
ಸ್ತಂಭದ ವಿಭಿನ್ನ ಶೈಲಿಯನ್ನು ಹೊಂದಿವೆ. ರಂಗಮಂಟಪದಲ್ಲಿಯ ನಾಲ್ಕು ಸ್ತಂಭಗಳು 
ಸಂಯೋಗ ಸ್ತಂಭದವುಗಳಾಗಿದ್ದು, ಒಂದು ಪೀಠದ ಸುತ್ತ ನಾಲ್ಕು ಸಣ್ಣ ಕಂಬಗಳಿವೆ. 
ಈ ಕಂಬಗಳೆಲ್ಲವನ್ನು ಸೇರಿಸುವಂತೆ ಮೇಲೆ ಮುಚ್ಚುಗಯೂ ಇವೆ. ಇದರ ಮೇಲೆ 
ಎತ್ತರವಿಲ್ಲದ ಎಂಟು ಸ್ತಂಭಗಳು ಎರಡು ಹಂತಗಳಿದ್ದು, ಎರಡೂ ಹಂತಗಳ ಮೇಲೆ 
ಈ ಕಂಬಗಳನ್ನು ಸೇರಿಸುವಂತೆ ಮುಚ್ಚಿಗೆಯ, ಮುಚ್ಚಿಗೆಯ ಮೇಲೆ ಶಿಲ್ಪಗಳ 
ಅಲಂಕಾರವೂ ಇದೆ. ಈ ಒಂದೊಂದೂ ಹಂತವೂ ಮೇಲ್ಮಟ್ಟದಲ್ಲಿರುವ ಚೌಕಾಕಾರದ 
ಕೂಟಗಳನ್ನು ಒಂದರ ಮೇಲೊಂದು ಜೋಡಿಸಿದಂತಿದೆ. ಇದರ ಅಂತ್ಮದಲ್ಲಿ ಪುಷ್ಪ 
ಬೋದಿಗೆ ಇದೆ. ಈ ಕಂಬಗಳ ಮೇಲೆ ವಿವಿಧ ಮಾದರಿಯ ಉಬ್ಬುಶಿಲ್ಪಗಳನ್ನು 
ಕೆತ್ತಿರುವುದು ಒಂದು ವಿಶೇಷ ಶೈಲಿಯಾಗಿ ವಿಜಯನಗರ ಕಾಲದಲ್ಲಿ ಕಾಣಬಹುದು. 
ಈ ಕಂಬಗಳ ಮೇಲೆ ರಾಮ, ರಾವಣರ ನಡುವಿನ ಯುದ್ದದ ಪ್ರಸಂಗ ವಿಷ್ಣುವಿನ, 
ಕಾಳಿಂಗ ಮರ್ದನ, ಆಂಜನೇಯ ಶಿಲ್ಪ, ನೃತ್ಯಗಾರ್ತಿ, ಶ್ರೀ ಕೃಷ್ಣನನ್ನು ಭಜಿಸುತ್ತಿರುವ 
ದಾಸರ ಶಿಲ್ಪ, ಬಾಲಕೃಷ್ಣ ಹಾಗೂ ಇತರೆ ಪ್ರಾಣಿ ಪಕ್ಷಿಗಳ ಉಬ್ಬು ಶಿಲ್ಪಗಳು ನಿಜಕ್ಕೂ 
ಸಂಯೋಗಸ್ತಂಭದಲ್ಲಿ ವಿಶಿಷ್ಟವಾಗಿ ಕಾಣಬಹುದು. ಈ ದೇವಾಲಯದ ವಿಜಯನಗರ 
ವಾಸ್ತುಶೈಲಿಯ ಎರಡನೇ ವಿಧದ ಸ್ತಂಭಗಳು ಮುಖಮಂಟಪದಲ್ಲಿ ಕಾಣಬಹುದು. 
ಈ ಸ್ತಂಭದ ಪ್ರಕಾರದಲ್ಲಿ ಪೀಠ, ಕಾಂಡ ಭಾಗದಲ್ಲಿ ಚಚ್ಚೌಕ ಭಾಗಗಳು, ಅವುಗಳ 
ಮಧೆ ಅಷಂಪೈಲಂ ಹಾಗೂ ಹದಿನಾರು ಮುಖದ ಭಾಗಗಳಿವೆ. ಕೆಳಗಿನ ಚಚ್ಚೌಕದ 
ಮೇಲುಭಾಗದಲ್ಲಿ ನಾಗಬಂಧಗಳಿವೆ. ಚಚ್ಚೌಕದ ಭಾಗದಲ್ಲಿ ಪೂರ್ಣಕುಂಭ, ಸಿಂಹ, 
ವ್ಕಾಳ, ವಾದ್ಮಗಾರ ಹೀಗೆ ವಿವಿಧ ಉಬ್ಬು ಶಿಲ್ಪಗಳಿವೆ. ಅಲ್ಲದೆ ರಂಗಮಂಟಪದಲ್ಲಿ 
ವಿಜಯನಗರ ಕಾಲದ ಕಮಲದ ವಿಧಾನವೂ ವಿಶಿಷ್ಟವಾಗಿದೆ. ಈ ರೀತಿಯಾಗಿ ಗೋಪಾಲ 
ಕೃಷ್ಣ ದೇವಾಲಯದಲ್ಲಿ ವಿಶೇಷವಾದ ಸ್ತಂಭಗಳ ರಚನೆ, ಚೌಕಾಕಾರದ ಮಂಟಪಗಳು 
ಮುಂತಾದ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳು ವಿಜಯನಗರ ಕಲೆ ಮತ್ತು 
ವಾಸ್ತುಶೈಲಿಯನ್ನು ಕುರಿತು ಹೇಳುತ್ತವೆ. 


೨೦೨ ವಿಜಯನಗರ ಅಧ್ಯಯನ ೧೩ 


ಅದೇ ರೀತಿ ಸಂಪಿಗೆ ಸಿದ್ದೇಶ್ವರ ದೇವಾಲಯವನ್ನು ಅಧ್ಯಯನ ಮಾಡಿದಾಗ ಇದರ 
ತಲವಿನ್ಮಾಸದಲ್ಲಿ ಗರ್ಭಗೃಹ, ಅಂತರಾಳ, ರಂಗಮಂಟಪಗಳು ಬೃಹದಾಕಾರದ ಹುಟ್ಟು 
ಬಂಡೆಯ ಒಳಗಡೆ ರಚನೆಗೊಂಡಿದ್ದು ಇವು ವಿಜಯನಗರಪೂರ್ವ ಕಾಲದ ರಚನೆಗಳಾ 
ಗಿವೆ. ನಂತರದ ರಚನೆಗಳು ವಿಜಯನಗರದ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯಲ್ಲಿ 
ರಚನೆಗೊಂಡಿವೆ. ಈ ದೇವಾಲಯದ ಮುಖಮಂಟಪದಲ್ಲಿರುವ ಕ್ರಿ.ಶ. 1355 ಮತ್ತು 
1356 ರ ಎರಡು ಶಿಲಾಶಾಸನಗಳು ಬೆಮ್ಮತ್ತನ ಕಲ್ಲುನಾಡಿನಲ್ಲಿ (ಚಿತ್ರದುರ್ಗ) ವಿಜಯ 
ನಗರದ ಅರಸರ ಆಳ್ವಿಕೆಯನ್ನು ಸ್ಪಷ್ಟಪಡಿಸುತ್ತವೆ. ವಿಜಯ ನಗರದ ಒಂದನೇ ಬುಕ್ಕನ 
ಮಂಡಲೇಶ್ವರನಾಗಿ ಚಿತ್ರದುರ್ಗದಲ್ಲಿ ಆಳುತ್ತಿದ್ದ ಮಲ್ಲಿನಾಥ ಒಡೆಯನು ಬುಕ್ಕನ 
ಪರವಾಗಿ ಅವುಗಳನ್ನು ಹಾಕಿಸಿದನು. ಇವುಗಳ ಶಾಸನೋಕ್ತ ವಿಚಾರ ದಂತೆ "ಮಲ್ಲಿನಾಥ 
ಒಡೆಯನು ಸಿದ್ದನಾದ ದೇವರಿಗೆ ಈ ದೇವಾಲಯದ ಮುಂದೆ ಕಲ್ಲು ಉಪ್ಪರಿಗೆಯನ್ನು 
ಎತ್ತಿಸಿ, ಕಲ್ಲು ಉಯ್ಯಾಲೆ, ಶಿಖರ ಪ್ರತಿಷ್ಠೆ ಇತಾದಿ ಕಾಮಗಾರಿ ಗಳನ್ನು ಮಾಡಿಸಿ 
ಚಿಕ್ಕಪುರ ಮತ್ತು ಮುಸುವಡಿಯ ಪುರಗಳನ್ನು ದತ್ತಿ ಬಿಡಲಾದ ವಿಷಯವನ್ನು 
ತಿಳಿಸುತ್ತವೆ.' ? | 

ಮಲ್ಲಿನಾಥ ಒಡೆಯನು ನಿರ್ಮಿಸಿದ ಮೂರು ಅಂತಸ್ತಿನ ಕಲ್ಲುಉಪ್ಪರಿಗೆಗೆ 
ಹೊಂದಿಕೊಂಡಂತೆ ಒಂದು ವಿಶಾಲವಾದ ಪ್ರಾಕಾರ ಮಂಟಪ ಕಂಡುಬರುತ್ತದೆ. 
ದೇವಾಲಯಕ್ಕೆ ಹೊಂದಿಕೊಂಡಂತೆ ಪ್ರಾಕಾರ ಮಂಟಪಗಳ ನಿರ್ಮಾಣ ಕ್ರಿಯೆಯು 
ವಿಜಯ ನಗರ ದೇವಾಲಯ ವಾಸ್ತುಶೈಲಿಯ ಒಂದು ಪ್ರಮುಖ ಲಕ್ಷಣವೆಂದು 
ಹೇಳಬಹುದು. ಈ ಕಲ್ಲು ಉಪ್ಪರಿಗೆಯನ್ನು ನೋಡಿದಾಗ ಇದಕ್ಕೆ ಒಳಹೋಗಲು 
ಮೆಟ್ಟಿಲುಗಳಿದ್ದು, ಮಂಚಬಂಧ, ಅಧಿಷ್ಠಾನ, ರುದ್ರಕಾಂತ ಸ್ತಂಭ ಮತ್ತು ಸೀಳು. 
ಬೋದಿಗೆಗಳಿಂದ ಕೂಡಿದೆ. ವಿಜಯನಗರ ಕಾಲದ ಕಲೆಯ ಮತ್ತೊಂದು ಪ್ರಮುಖ 
ಲಕ್ಷಣವಾಗಿ ಗಾರೆ ಶಿಲ್ಪ ನಿರ್ಮಾಣವು ಈ ದೇವಾಲಯದಲ್ಲಿ ಕಾಣಬಹುದು. ಪ್ರಾಕಾರದ 
ಸುತ್ತಲೂ ಗಚ್ಚು, ಗಾರೆಯಿಂದ ನಿರ್ಮಿಸಿದ ಆನರ್ವತ ಹಾರಗಳಿದ್ದು ಪ್ರಸ್ತುತ ಅವುಗಳಲ್ಲಿ 
ಶಿಲ್ಪಗಳಿಲ್ಲ. ಗಾರೆ ಶಿಲ್ಪಗಳ ರಚನೆಗಳನ್ನು ಹಿಡಂಬೇಶ್ವರ ಮತ್ತು ಏಕನಾಥೇಶ್ವರಿ 
ದೇವಾಲಯಗಳ ಮೇಲೂ ಕಾಣಬಹುದು. 


ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯ ಲಕ್ಷಣಗಳನ್ನು ಗುರುತಿಸ 
ಬಹುದಾದ ಕೋಟೆಯಲ್ಲಿನ ಮತ್ತೊಂದು ಪ್ರಮುಖ ದೇವಾಲಯವೆಂದರೆ ಶ್ರೀ ರಾಜ 
ಉತ್ಸವಾಂಬ ಎಚ್ಛೆಂಗಿ ಎಲ್ಲಮ್ಮ ದೇವಾಲಯ, ಗರ್ಭಗೃಹ, ಅಂತರಾಳ ಹಾಗೂ 
ರಂಗಮಂಟಪ ಇವುಗಳು ಪ್ರಾಚೀನ ಕಾಲದ ರಚನೆಗಳು. ನಂತರದ ಮುಖಮಂಟಪ 
ಹಾಗೂ ಸುತ್ತಲಿನ ಪ್ರಾಕಾರದ ಮಂಟಪ ಇವು ವಿಜಯನಗರದ ಕಾಲದ ಕಲೆ ಮತ್ತು 
ವಾಸ್ತುಶಿಲ್ಪ ಶೈಲಿಯಲ್ಲಿ ತಚನೆಗೊಂಡಿವೆ. ವಿಜಯನಗರ ಕಾಲದಲ್ಲಿ ಕಾಣುವ 


ಚಿತ್ರದುರ್ಗ ಕೋಟೆಯ ಒಳಗಿನ ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪ ೨೦೩ 


ಗರ್ಭಗೃಹದ ನೆಲೆಗಟ್ಟುಗಿಂತ ಪ್ರದಕ್ಷಿಣಾ ಪಥದ ನೆಲಗಟ್ಟು ತುಂಬಾ ಕೆಳಗೆ ಇದ್ದು 
ಅದಕ್ಕೆ ಸೋಪಾನವೊಂದರ ಮೂಲಕ ಕೆಳೆಗಿಳಿದು ಹೋಗಬೇಕು. ಅಂತಹ ಲಕ್ಸಣವನ್ನು 
ಈ ದೇವಾಲಯದಲ್ಲಿ ಕಾಣಬಹುದು. ಈ ದೇವಾಲಯವು ಅತ್ಮಂತ ಎತ್ತರವ್ನಾದ 
ಅಧಿಷ್ಠಾನದ ಮೇಲೆ ನಿರ್ಮಾಣಗೊಂಡಿದೆ. ಇದರ ಅಧಿಷ್ಠಾನದಲ್ಲಿ ಉಪಪೀಠ, ಉಪಾನ, 
ಪಟ್ಟಿಕೆ, ಪದ್ಮ, ತ್ರಿಪಟ್ಟಿ ಕುಮುದ, ವೇದಿಕೆ, ಶಾಲಗಳು ಕಂಡುಬರುತ್ತವೆ. ಇದು 
ವಿಜಯನಗರ ಕಾಲದ ಅಧಿಷ್ಠಾನದ ಪ್ರಮುಖ ಲಕ್ಷಣವೆಂದು ಹೇಳಬಹುದು." 
ವಿಜಯನಗರ ಕಾಲದ ಎರಡು ವಿಶಿಷ್ಟ ಶೈಲಿಯ ಕಂಬಗಳ ಪ್ರಕಾರಗಳು ಈ ದೇವಾ 
ಲಯದಲ್ಲಿ ಕಂಡುಬರುತ್ತವೆ. ಮೊದಲನೇ ಪ್ರಕಾರದ ಕಂಬಗಳು ಕೆಳಗೆ ಪೀಠ, ಕಾಂಡ 
ಭಾಗದಲ್ಲಿ ಮೂರು ಚಚ್ಚೌಕದ ಭಾಗಗಳಿದ್ದು ಪ್ರತಿಯೊಂದರ ಮಧ್ಯೆ ಎಂಟು ಮುಖದ 
ಭಾಗಗಳಿವೆ. ಕೆಳಗಿನ ಭಾಗದ ಚಚ್ಚೌಕದ ಮೇಲೆ ನಾಗಬಂಧವಿರುತ್ತದೆ. ನಂತರ ಮೇಲೆ 
ವಿಶಿಷ್ಟವಾದ ವಿಜಯನಗರ ಕಾಲದ ಹೆಚ್ಚು ಬಾಗಿದ ಪುಷ್ಪಭಬೋದಿಗೆ ಅಥವಾ 
ಪದ್ಮಭೋದಿಗೆ ಕಂಡುಬರುತ್ತದೆ. ಈ ಪ್ರಕಾರದ ಸ್ತಂಭಗಳು ಮುಖಮಂಟಪ ಹಾಗೂ 
ಪ್ರಾಕಾರ ಮಂಟಪದ ಕೆಲವು ಕಡೆ ಕಂಡುಬರುತ್ತವೆ. ಈ ಕಂಬಗಳ ಚಚ್ಚೌಕದ ಭಾಗದ 
ಮೇಲೆ ಗಂಡಬೇರುಂಡ, ಯೋಧ, ನೃತ್ಯಗಾರ್ತಿ, ನಾಟ್ಕಗಣಪತಿ, ವಾದ್ಮಗಾರ, ಸರ್ಪ, 
ಬೇಡರ ಕಣ್ಣಪ್ಪ, ಅಷ್ಮದಳ ಪದ್ಮ ಪುಷ್ಪ ಮುಂತಾದ ಉಬ್ಬುಶಿಲ್ಪಗಳನ್ನು ಕಾಣಬಹುದು. 
ಎರಡನೇ ಪ್ರಕಾರದ ಕಂಬಗಳೆಂದರೆ ಕಂಬವನ್ನು ನೇರವಾಗಿ ಎರಡು ಭಾಗಗಳಾಗಿ 
ವಿಂಗಡಿಸಿ, ಮೊದಲನೆಯ ಭಾಗದಲ್ಲಿ ಚಚ್ಚೌಕ ಪ್ರಧಾನವಾಗಿ, ಇನ್ನೊಂದು ಭಾಗದಲ್ಲಿ 
ಹಿಂದಿನ ಎರಡು ಕಾಲುಗಳನ್ನು ಊರಿ ಮುಂದಿನ ಎರಡು ಕಾಲುಗಳನ್ನು ಮೇಲೆಕ್ಕೆತ್ತಿ 
ನಿಂತಿರುವ ವ್ಯಾಳಿಯಾಕಾರದ ವಿನ್ಯಾಸ ಹೊಂದಿದೆ. ಇಂತಹ ಕಂಬಗಳು ಈ ದೇವಾಲಯದ 
ದ್ವಾರಮಂಟಪದ ಕೆಳ ಅಂತಸ್ತಿನ ಆಸುಪಾಸುಗಳಲ್ಲಿ ಒಟ್ಟು ಹತ್ತು ಕಂಬಗಳಿವೆ.” 
ವಿಶಾಲವಾದ ಪ್ರಾಕಾರ ಮಂಟಪವನ್ನು ಹೊಂದಿರುವ ಈ ದೇವಾಲಯವು ಹಂಪಿಯ 
ದೇವಾಲಯಗಳ ಮಾದರಿಯಲ್ಲಿ ದ್ವಾರಮಂಟಪವನ್ನು ಹೊಂದಿದ್ದು ಮಂಟಪದ ಮೇಲಿನ 
ಕೆಲವು ಅವಶೇಷಗಳನ್ನು ಗಮನಿಸಿದರೆ ಮೊದಲು ಒಂದು ದೊಡ್ಡ ಗೋಪುರವನ್ನು 
ಹೊಂದಿತ್ತೆಂದು ಹೇಳಬಹುದು. | 


ಈ ರೀತಿಯಾಗಿ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯ ವಿಶಿಷ್ಠ 
ಲಕ್ಷಣಗಳಿಂದ ಕೂಡಿರುವ ಚಿತ್ರದುರ್ಗದ ಕೋಟೆಯ ಒಳಗಿರುವ ಗೋಪಾಲಕೃಷ್ಣ, 
ಸಂಪಿಗೆ ಸಿದ್ದೇಶ್ವರ ಹಾಗೂ ರಾಜಾ ಉತ್ಸವಾಂಬ ಎಚ್ಚೆಂಗಿ ಎಲ್ಲಮ್ಮ ದೇವಾಲಯ 
ಗಳನ್ನು ಅಧ್ಯಯನ ಮಾಡುವುದರ ಮೂಲಕ ವಿಜಯನಗರ ಕಾಲದ ಕಲೆ ಮತ್ತು 
ವಾಸ್ತುಶಿಲ್ಪ ಶೈಲಿಯ ಸಂಯೋಗ ಸ್ತಂಭ', ವ್ಯಾಳಿಯಾಕಾರದ ಸ್ತಂಭ ಶೈಲಿ - ಪದ್ಮ 
ಪ್ರುಷ್ಟಬೋದಿಗೆ ಕಮಲವಿತಾನ, ಎತ್ತರವಾದ ಅಧಿಷ್ಠಾನದ ರಚನೆ, ವಿಶಾಲ ಹಾಗೂ 


೨೦೪ ವಿಜಯನಗರ ಅಧ್ಯಯನ ೧೩ 


ಚೌಕಾಕಾರದ ಮುಖ ಮಂಟಪಗಳು, ವಿಶಾಲವಾದ ಪ ಪ್ರಾಕಾರ ಮಂಟಪಗಳು, ದ್ವಾರ 
ಮಂಟಪ, ಕಂಬಗಳ ಮೇಲಿನ ಅಲಂಕೃತ ಉಬ್ಬುಶಿಲ್ಪಗಳು, ಗಾರೆಶಿಲ್ಪ ಇದರೊಂದಿಗೆ 
ಈ ಎಲ್ಲಾ ದೇವಾಲಯಗಳು ಬಹುತೇಕವಾಗಿ ಸ್ಥಳೀಯವಾಗಿ ದೊರೆತಿದ್ದ ಗ್ರಾನೈಟ್‌ 
ಕಲ್ಲಿನಲ್ಲೇ ರಚನೆಗೊಂಡಿರುವಂತಹದು ಮುಂತಾದ ವಿಶಿಷ್ಟ ಅಂಶಗಳನ್ನು ತಿಳಿಯಲು 
ಸಹಾಯಕಾರಿಯಾಗಿವೆ. 
ಅಡಿ ಟಿಪ್ಪಣಿಗಳು 
1. ಅಪರ್ಣ, ಕಲಾಸ್‌, 1990, ದೇವಾಲಯದ ಕಂಬಗಳು: ಒಂದು ಅಧ್ಯಯನ, 
ಇತಿಹಾಸ ದರ್ಶನ, ಸಂಪುಟ 4 ಸೂರ್ಯನಾಥ್‌ ಯು.ಕಾಮತ್‌, ಲಕ್ಷ್ಮಣ್‌ 
ತೆಲಗಾವಿ (ಸಂ), ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆಂಗಳೂರು. 
೨. ಎಕ (ಹಳೆಯ) ಸಂ. 11., ಚಿತ್ರದುರ್ಗ 2, 3. 
3. ಸಿಂದಗಿ ರಾಜಶೇಖರ್‌., ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಚಿತ್ರಕಲೆ, 1988, 
ಪುಟ 175 
4. ಮಹಂತೇಶ್‌ ಎನ್‌.ಎಸ್‌. ಚಿತ್ರದುರ್ಗದ ಕೋಟೆಯ ಒಳಗಿನ ಪ್ರಮುಖ 
ದೇವಾಲಯಗಳು: ಒಂದು ಸ ಸಾಂಸ್ಕೃತಿಕ ಅಧ್ಧಯನ (ಸಂಶೋಧನಾ ಕಿರುಪ್ರಬಂಧು)., 
ಕುವೆಂಪು ವಿಶ್ವವಿದ್ಮಾನಿಲಯ, 2007, ಪುಟ 55 (ಅಪ್ರಕಟಿತ) 
hy ಅದೇ, ಪುಟ 58, 59. 
ಗ್ರಂಥ ಯಣ 
1. ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಚಿತ್ರಕಲೆ - ಸಿಂದಗಿ ರಾಜಶೇಖರ್‌ 
ಸಸ ಶಿಲ್ಬಾದರ್ಶ - ಸಂ. 7 - ಡಾ. ಜಿ. ಜ್ಞಾನನಂದ. 


3 ಇತಿಹಾಸಿದರ್ಶನ ಸುಂ. (4) -ಸಂ: ಸೂರ್ಯನಾಥ್‌ ಯು.ಕಾಮಥ್‌, ಪ್ರೊ. ಲಕ್ಸಣ್‌ 
ತೆಲಗಾವಿ. 


4. ಎಪಿಗ್ರಾಫಿಯಾ ಕರ್ನಾಟಕಾ ಸಂ. (೧೧). ಚಿತ್ರದುರ್ಗ (ಜಿಲ್ಲೆ) - ಬಿ.ಎಲ್‌.ರೈಸ್‌ 


ವಃ ಚಿತ್ರದುರ್ಗದ ಕೋಟೆಯ ಒಳಗಿನ ಪ್ರಮುಖ ದೇವಾಲಯಗಳು : ಒಂದು 
ಸಾಂಸ್ಕೃತಿಕ ಅಧ್ಧಯನ (ಸಂಶೋಧನಾ ಕಿರುಪ್ರಬಂಧ) - ಮಹಂತೇಶ ಎನ್‌.ಎಸ್‌. 


೨೮. ಹಂಪಿಯ ಶಿಲ್ಪಗಳಲ್ಲಿ ಒಂದು ಜನಪದ ವಾದ್ಯ 


ಡಾ. ಬಸವರಾಜ ಮಲಶೆಟ್ಟಿ 


ಸಂಗೀತ ವಾದ್ಯಗಳು ಜನಸಮುದಾಯಗಳ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾಗಿವೆ. 
ವಾಪಾರ, ರಾಜಕೀಯ, ಧಾರ್ಮಿಕ ಮುಂತಾದ ಕಾರಣಗಳಿಂದಾಗಿ ಒಂದು ಜನ 
ಸಮುದಾಯ ತನ್ನ ಮೂಲ ಸ್ಥಳದಿಂದ ಬೇರೆಡೆಗೆ ಚಲಿಸಿದಾಗ ಅದು ತನ್ನೊಂದಿಗೆ 
ತನ್ನ ಸಂಸ್ಕೃತಿಯನ್ನು ಕೊಂಡೊಯ್ದು ತಾನು ನೆಲೆಯೂರುವಲ್ಲಿ ಪಸರಿಸುತ್ತದೆ. ಅಲ್ಲಿಯ 
ದನ್ನು ತಾನು ಸ್ವೀಕರಿಸುತ್ತದೆ. ಈ ಕೊಡು-ಕೊಳಿಕೆಯ ಪರಿಣಾಮದಿಂದಾಗಿ ಸಂಕರ 
ಸಂಸ್ಕೃತಿಯೊಂದು ತಲೆಯೆತ್ತುತ್ತದೆ. ಈ ಮಾತು ಸಂಗೀತ ವಾದ್ಮಗಳಿಗೂ ಸಂಪೂರ್ಣ 
ವಾಗಿ ಅನ್ವಯಿಸುತ್ತದೆ. 

ಭಾರತ-ಅರಬಸ್ತಾನಗಳ ಸಂಬಂಧ ತುಂಬಾ ಹಳೆಯಾದುದು. ಮುಖ್ಯವಾಗಿ ಇದು 
ವ್ಮಾಪಾರೀಸಂಬಂಧ. ನಂತರ ರಾಜಕೀಯ ಸ್ವರೂಪ ಪಡೆದುಕೊಂಡಿತು. ವಿಜಯನಗರದ 
ಕಾಲಕ್ಕೆ ಈ ಸಂಬಂಧ ಗಾಢವಾಗಿತ್ತು. ವ್ಯಾಪಾರಿಗಳು, ಪ್ರವಾಸಿಗರು ಇಲ್ಲಿಗೆ ನಿರಂತರ 
ವಾಗಿ ಬರುತ್ತಿದ್ದರು. ಅವರೊಂದಿಗೆ ಬಂದು ಡಫ್‌ ಎಂಬ ಚರ್ಮವಾದ್ಮ ಸ್ಥಳೀಕರಣ 
ಗೊಂಡು ಡಪ್ಪು ಆಯಿತು. ಡಪ್ಪಿನ ರಚನಾಕ್ರಮ ಇಲ್ಲಿಯವರಿಗೆ ಹೊಸದೇನೂ ಅಲ್ಲ. 
ತಮ್ಮಟೆ (ಹರೆ, ಹಲಗೆ, ತಪ್ಪಡಿ, ಸಂಪ್ರದಾನಿ) ಕರ್ನಾಟಕದ ಬಹುಮುಖ್ಯ ಜನಪದ 
ವಾದ್ಯ. ಡಪ್ಪು ತಮ್ಮಟೆಯನ್ನು ಹೋಲುತ್ತದೆ. ಆಕಾರದಲ್ಲಿ ತಮ್ಮಟೆಗಿಂತ ಚಿಕ್ಕದು. 
ತಮ್ಮಟೆಯ ವ್ಮಾಸ ಸುಮಾರು ಎರಡು ಅಡಿ, ಡಪ್ಪಿನ ವ್ಮಾಸ ಸುಮಾರು ಒಂದೂ 
ಕಾಲು ಅಡಿ. ತಮ್ಮಟೆಯನ್ನು ಕಟ್ಟಿಗೆಯ, ಬೆತ್ತದ ಎರಡು ಗುಣಿಕೆಗಳಿಂದ (ಕಡ್ಡಿಗಳು, 
ವಾದನದಂಡಗಳು) ಬಾರಿಸಿದರೆ ಡಪ್ಪನ್ನು ಕೇವಲ ಕೈಯಿಂದ ಬಾರಿಸುತ್ತಾರೆ. ತಮ್ಮಟೆ 
ಸ್ವತಂತ್ರವಾದ್ಮವೂ ಕುಣಿತಗಳಿಗೆ ಜೊತೆವಾದ್ಮವೂ ಆಗಿದೆ. ಡಪ್ಪು ಹಾಡುಗಳಿಗೆ ಜೊತೆ 
ವಾದ್ಯವಾಗಿ ಮಾತ್ರ ಬಳಸಲ್ಪಡುತ್ತದೆ. ತಮ್ಮಟೆಗೆ ಧ್ವನಿ ರಭಸ ಹೆಚ್ಚು. ಡಪ್ಪಿನ ವಾದನ 
ಬೆರಳುಗಳಿಂದ ಹುಟ್ಟಿಸುವ ಮೃದು ಮತ್ತು ಸೂಕ್ಕ್ಮನಾದಾಕ್ಟರಗಳನ್ನು ಹೊಂದಿರುತ್ತದೆ. 
ತಮ್ಮಟೆಯ ಜಾತಿಗೆ ಸೇರಿದ ಇನ್ನೊಂದು ಚರ್ಮವಾದ್ಮವಿದೆ. ಅದರ ಹೆಸರು ಕಣಿ. 
ಇದು ಡಪ್ಪಿನಕ್ಕಿಂತ ಸಓ್ಟಿದಿರುತ್ತದೆ. ಇದನ್ನು ಎಡ ಅಂಗೈಯಲ್ಲಿ ಎತ್ತಿ ಹಿಡಿದು ಬಲಗೈ 
ಯಲ್ಲಿರುವ ಗುಣಿಕೆಯಿಂದ ಬಾರಿಸುತ್ತಾರೆ. ಕಣ್‌ಕಣ್‌ಕಣ್‌ ಎಂದು ನಾದ ಹೊರಡಿಸು 
ವುದರಿಂದಾಗಿ ದಕ್ಕೆ ಕಣಿ ಎಂದು ಹೆಸರು ಬಂದಿದೆ. ವಾದನ ಶೈಲಿ ಮತ್ತು ವಾದನ 


೨೦೬ k ವಿಜಯನಗರ ಅಧ್ಯಯನ ೧೩ 


ಸಂದರ್ಭಗಳ ಔನ್ನೆಲೆಯನ್ನು ಪರಿಗಣಿಸಿ ಹೇಳುವುದಾದರೆ ತಮ್ಮಟೆ ಮತ್ತು ಕಣಿಗಳಿಂದ 
ಡಪ್ಪು ತೀರಾ ಭಿನ್ನವಾದ ಒಂದು ಸ್ವತಂತ್ರವಾದ್ಯವಾಗಿದೆ. ಇಂದು ಕರ್ನಾಟಕ ದಲ್ಲಿ 
ಡಪ್ಪನ್ನು ಗೀತಪ್ರಕಾರಗಳಿಗೆ ಜೊತೆವಾದ್ಮವಾಗಿ ನುಡಿಸಲಾಗುತ್ತಿದೆ. ಸಣ್ಣಾಟವೆಂದು 
ಕರೆಯುವ ಜನಪದ ನಾಟಕದ ಮೂಲ ಹೆಸರು ಡಪ್ಪಿನಾಟ. ಸಂಗ್ಯಾಬಾಳ್ಕಾ, ರಾಧಾನಾಟ 
ಮುಂತಾದವು ಡಪ್ಪಿನಾಟಗಳು. ಈ ಆಟಗಳ ಹಾಡುಗಾರಿಕೆಗೆ ಡಪ್ಪನ್ನು ಜೊತೆವಾದ್ಯವಾಗಿ 
(ಇತರ ಆಟಗಳಿಗೆ ತಬಲಾ ಮದ್ದಳೆ ಉಪಯೋಗಿಸುವಂತೆ) ಬಳಸುತ್ತಾರೆ. ಹಾಗೂ 
ಡಪ್ಪನ್ನು ಮಾತ್ರ ಬಳಸಲೇಬೇಕಾಗುತ್ತದೆ. ಈ ಹಾಡುಗಳ ಚಲನೆ ಗತಿ ಗತ್ತುಗಳಿಗೆ 
ಡಪ್ಪು ಮಾತ್ರ ಸರಿಯಾದ ಜೊತೆವಾದ್ಮವಾಗಿರಲು ಸಾಧ್ಯ. ಪ್ರದರ್ಶನದ ಉದ್ದಕ್ಕೂ 
ನೂರಾರು ಹಾಡುಗಳಿಗೆ ಜೊತೆವಾದ್ಯವಾಗಿ ಅನುರಣನಗೊಳ್ಳುವ ಡಪ್ಪು ತನ್ನ ಪ್ರಾಧಾನ್ಯತೆ 
ಯನ್ನು ಸ್ಥಾಪಿಸಿಕೊಂಡಿರುತ್ತದೆ. ಹೀಗಾಗಿ ಈ ಆಟಕ್ಕೆ ಡಪ್ಪಿನಾಟ ಎಂಬುದು ಸೂಕ್ತವಾದ 
ಮತ್ತು ಅರ್ಥಪೂರ್ಣವಾದ ಹೆಸರು ಬಂದಿದೆ. ' 

ಗೀಗೀ ಪದಕ್ಕೆ ಡಪ್ಪು ಅನಿವಾರ್ಯವಾದ ಜೊತೆ ವಾದ್ಯವಾಗಿದೆ. ಹಾಡಿನ ಆರಂಭಕ್ಕೆ," 
ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ಡಪ್ಪನ್ನು ಚಮತ್ಕಾರದಿಂದ ಬಾರಿಸುತ್ತ ಗೀಗೀ 
ಹಾಡುಗಾರಿಕೆಗೆ ಲವಲವಿಕೆ ತರಲಾಗುತ್ತದೆ. ಮುಖ್ಯ ಗಾಯಕನು ಡಪ್ಪು ಬಾರಿಸುವನು. 
ತಾನು ಹಾಡುವಾಗ ಚಿಟಿಕೆ ಮಾತ್ರದಿಂದ ಲಯನಿರ್ದೇಶನ ಮಾಡುವ ಮುಖ್ಯ ಗಾಯಕನು 
ಹಿಮ್ಮೇಳದವರು ಹಾಡುವಾಗ ಗತ್ತಿನ ಒಡಲಲ್ಲಿ ವಿವಿಧ ನಾದಾಕ್ಸರಗಳನ್ನು ಸೃಷ್ಟಿಸಿ 
ರಂಜಕತೆಯನ್ನುಂಟು ಮಾಡುವನು. ಇತ್ತೀಚೆಗೆ ಹೋರಾಟದ ಹಾಡುಗಳಿಗೆ, ಪ್ರಚಾರದ 
ಜನಪದ ಹಾಡುಗಳಿಗೆ, ಬೀದಿನಾಟಕದ ಹಾಡುಗಳಿಗೆ ಡಪ್ಪನ್ನು ವಿಪುಲವಾಗಿ ಬಳಸಲಾಗು 
ತ್ತಿದೆ. | 

ವಿಜಯನಗರದ ಕಾಲಕ್ಕೆ ಅರಬರೊಂದಿಗೆ ನಿಕಟ ಸಂಪರ್ಕ ಬೆಳೆದಿತ್ತು. ಅವರ 
ಸಾಂಸ್ಕೃತಿಕ ಅಂಶಗಳು ಇಲ್ಲಿಯ ಜನಜೀವನದಲ್ಲಿ ಬೆರೆತುಕೊಂಡಿದ್ದವು. ಇದಕ್ಕೆ ಒಂದು 
ಸ್ಪಷ್ಟ ಉದಾಹರಣೆಯೆಂದರೆ ಡಪ್ಪು. ಈ ಹೊಸವಾದ್ಮವು ಇಲ್ಲಿಯ ತಮ್ಮಟೆ ಮತ್ತು 
ಕಣಿಗಳನ್ನು ಹಿಂದೆ ಸರಿಸಲಿಲ್ಲ. ಅವುಗಳ ಬಳಗಕ್ಕೆ ಸೇರಿಕೊಂಡಿತು. ತಮ್ಮಟೆ ಕಣಿಗಳು 
ಕೂಡ ಶಿಲ್ಪಗಳಲ್ಲಿ ಒಡಮೂಡಿವೆ. ಡಪ್ಪು ತನ್ನ ವಿಶಿಷ್ಟ ವಾದನ ಶೈಲಿಯಿಂದ ಸ್ಥಳೀಯರ 
ಮನಸ್ಸನ್ನು ಆಕರ್ಷಿಸಿತು. | 
| ಡಪ್ಪಿನ ವಾದನ ಕ್ರಮವನ್ನು ತಾವೂ ರೂಢಿಸಿಕೊಂಡರು. ಇವರೊಂದಿಗೆ ಅರಬರೂ 

ಅದನ್ನು ಬಾರಿಸುತ್ತಿದ್ದರು. | 

ಪಟ್ಟಾಭಿರಾಮ ದೇವಾಲಯ, ಮಹಾನವಮಿ ದಿಬ್ಬ, ಹಜಾರರಾಮ ದೇವಾಲಯ, 
ಕೃಷ್ಣ ದೇವಾಲಯ, ಕಡಲೆಕಾಳು ಗಣಪತಿ ದೇವಾಲಯ್ಕ, ಅಚ್ಚುತ ದೇವಾಲಯ, ವಿಜಯ 
ವಿಠ್ಲಲ ದೇವಾಲಯ ಮತ್ತು ವಿರೂಪಾಕ್ಷ ದೇವಾಲಯ- ಇವುಗಳನ್ನು ಸಮೀಕ್ಸೆ 


ಹಂಪಿಯ ಶಿಲ್ಪಗಳಲ್ಲಿ ಒಂದು ಜನಪದ ವಾದ ೨೦೭ 


ಮಾಡಿದಾಗ 33 ಡಪ್ಪಿನ ವಾದನ ಶಿಲ್ಪಗಳು ಕಂಡುಬಂದಿವೆ. ಈ ವಿಪುಲತೆ ಡಪ್ಪಿನ 
ಜನಪ್ರಿಯತೆಯನ್ನು ತಿಳಿಸುತ್ತದೆ. ವಾದಕರಲ್ಲಿ ಅರಬರು ಮತ್ತು ಸ್ತಳೀಯರನ್ನು ಸ್ಪಷ್ಟ 
ವಾಗಿ ಗುರುತಿಸಬಹುದಾಗಿದೆ. ಅರಬ ವಾದಕರು ಗಡ್ಡಧಾರಿಗಳು ಮತ್ತು ಚಪ್ಪಟೆಯಾದ 
ಮುಸ್ಲಿಂ ಟೊಪ್ಪಿಗೆಧಾರಿಗಳು. ಸ್ಥಳೀಯರು ವಾದಕರ ರುಮಾಲು ಕಿರೀಟಾಕಾರದ ಟೊಪ್ಪಿಗೆ 
ಧರಿಸಿ ಸೆಲ್ಲೆ ಹಾಕಿಕೊಂಡಿರುತ್ತಾರೆ. ಕೆಲವರ ಕೇಶವಿನ್ಮಾಸ ಆಕರ್ಷಕವಾಗಿದೆ. ' ಹಿಂದೆ 
ಬಾಚಿದ ದಟ್ಟಕೂದಲು ತಲೆಯ ಮೇಲೆ ಉಂಟು. 

ಕಂಬಗಳ ಮೇಲೆ ಬಿಡಿಬಿಡಿಯಾಗಿ ಡಪ್ಪಿನ ವಾದಕರ ಶಿಲ್ಪಗಳಿರುವುದೇ ಹೆಚ್ಚು. 
ಒಂದೆರಡು ಕಡೆ ಶಿಲ್ಪಪಟ್ಟಿಕೆಗಳಲ್ಲಿ ಉತ್ಸವದಲ್ಲಿ ಇತರ ವಾದ್ಮಗಾರರೊಂದಿಗಿರುವ 
ಡಪ್ಪು ವಾದಕರೂ ಇದ್ದಾರೆ. ಡಪ್ಪು ಬಾರಿಸುವ ವಿವಿಧ ಭಂಗಿಗಳು ಆಕರ್ಷಕವಾಗಿದೆ. 
ಹೆಚ್ಚಿನ ಶಿಲ್ಪಗಳಲ್ಲಿ ವಾದಕರು ನೃತ್ಯಭಂಗಿಯಲ್ಲಿದ್ದಾರೆ. ಅವರು ಎಡಕ್ಕೆ ಅಥವಾ ಬಲಕ್ಕೆ 
ಭುಜದ ಸಮಕ್ಕೆ ಡಪ್ಪು ಎತ್ತಿ ಹಿಡಿದು ಬಾರಿಸುವ ಕ್ರಮ ಇಂದಿನ ಡಪ್ಪು ವಾದನ 
ಕ್ರಮದಂತೆಯೇ ಇದೆ. ಡಪ್ಪನ್ನು ಕೊರಳಿಗೆ ನೇತು ಹಾಕಿಕೊಂಡು ಹೊಟ್ಟೆಯ ಮೇಲೆ 
ಬಂದ ಡಪ್ಪನ್ನು ಎರಡೂ ಕೈಗಳಿಂದ ಬಾರಿಸುವ ವಾದಕರಿದ್ದಾರೆ. ಕಾಲು ಮಡಚಿ (ಹಿಮ್ಮಡಿ 
ಗಳು ಪುಷ್ಕಕ್ಕ ತಾಗುವಂತೆ ಕುಳಿತು ಬಾರಿಸುವ ವಾದಕರ ಕೆಲವು ಶಿಲ್ಪಗಳಿವೆ. ವಾದಕರ 
ಉತ್ಸಾಹ ರಭಸಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ. ಒಬ್ಬ ಡಪ್ಪುವಾದಕನು ಕೊರಳ 
ಮೇಲೆ ಇಳಿ ಬಿಟ್ಟಿರುವ ಸೆಲ್ಲೆ ಅತ್ತಿತ್ತ ಹಾರಾಡುತ್ತಿದೆ. 

ನಮ್ಮಲ್ಲಿ ರೂಢಿಯಲ್ಲಿರುವ ಇಂದಿನ ಡಪ್ಪುವಾದನ ಶೈಲಿ ಪಕ್ಕದ ಮಹಾರಾಷ್ಟ 
ದಿಂದ ಬಂದುದಾಗಿದೆ. ಆದರೆ ಏದು ಶತಮಾನಗಳ ಹಿಂದೆಯೇ ಡಪ್ಪು ಕನ್ನಡಿಗರಿಗೆ 
ಪರಿಚಯವಾಗಿ ಅವರ ಸಾಂಸ್ಕೃತಿಕ ಬದುಕಿನಲ್ಲಿ ಬೆರೆತುಕೊಂಡಿತ್ತೆಂಬುದನ್ನು ಹಂಪಿಯ 
ಶಿಲ್ಪಗಳು ದಾಖಲಿಸುತ್ತವೆ. 


೨೦೮ ವಿಜಯನಗರ ಅಧ್ಯಯನ ೧೩ 


ಹಂಪಿಯ ಶಿಲ್ಪಗಳಲ್ಲಿ ಒಂದು ಜನಪದ ವಾದ್ಮ (ಮಹಾನವಮಿ ದಿಬ್ಬ) 


4 


ರ್ತಿ. ಕಂಪ್ಲಿಯಲ್ಲಿ ದೊರೆತ ವಿಜಯನಗರ ಕಾಲದ 
ಪ್ರಾಚ್ಯ ಅವಶೇಷಗಳು 


ಎನ್‌. ಎಸ್‌. ಜೈರಾಭಿ 


ಪಂಪಿ ಆನೆಗೊಂದಿಗಳನ್ನೊಳಗೊಂಡ ಈ ಕಂಪ್ಲಿ ಪ್ರದೇಶವು ಮಹಾಕಾವ್ಯ್ಮಗಳೆ ಕಾಲ 
ದಿಂದಲೂ ಪ್ರಸಿದ್ದವಾದ ಪ್ರದೇಶವಾಗಿದೆ. ರಾಮಾಯಣದ ವಾನರರ ಕಿಷ್ಕಿಂದ ರಾಜ್ಯವು 
ಪ್ರದೇಶದಲ್ಲಿತ್ಲೆಂಬ ಉಲ್ಲೇಖಗಳಿವೆ. ಈ ಕಂಪ್ಲಿ ಪ್ರದೇಶವು ನೊಳೆಂಬವಾಡಿ ಪ್ರಾಂತ್ಮದ 
ಆಡಳಿತಕ್ಕೆ ಒಳಪಟ್ಟ ಹಾಗೂ ನೊಳಂಬರ ಅಂತ ಕಾಲದ ರಾಜಧಾನಿಗಳಲ್ಲಿ ಕಂಪಲಿಯೂ 
ಒಂದು. ನೊಳೆಂಬರ ಉದಯಾದಿತ್ಮ ಇಲ್ಲಿದ್ದಂತೆ ಬಾಗಳಿ ಶಾಸನ ತಿಳಿಸು ತ್ತದೆ. 
ಕಂಪಿಲೆಯು ಇದಕ್ಕಿಂತ ಮೊದಲು ಗಂಗರಾಜ ಶ್ರೀಪುರುಷನ ಮಗ ದುಗ್ಗಮಾರನು ಈ 
ಪ್ರದೇಶದಲ್ಲಿ ರಾಷ್ಟ್ರಕೂಟರೊಂದಿಗೆ pd ಮಾಡಿದಂತೆ ಗಂಗರ ಶಾಸನಗಳು 

ಉಲ್ಲೇಖಿಸುತ್ತವೆ. | | 


ಕಂಪಿಲೆಯು ಮುಂದೆ ಹೊಸಮಲೆ ದುರ್ಗದ ಅರಸರ ಕಾಲದಲ್ಲಿ ಪ್ರಮುಖ 
ಸ್ವಳವಾಗಿತ್ತು. ಇಲ್ಲಿನ ಸೋಮೇಶ್ವರ ದೇವರ ಹೆಸರನ್ನು ಸಂಗಮ ಅರಸ ತನ್ನ ಮಗನಾದ 
ಕಂಪಿಲರಾಯನಿಗೆ ಇಟ್ಟಿದ್ದ. ಹೀಗಾಗಿ ಧಾರ್ಮಿಕವಾಗಿ, ಐತಿಹಾಸಿಕವಾಗಿ ಈ ಸ್ವಳವು 
ಈ ಕಾಲಕ್ಕೆ ಮಹತ್ವದ್ದಾಗಿತ್ತು. ಪ್ರಾದೇಶಿಕವಾಗಿ ಈ ಸ್ಥಳವು ಬಲ್ಲಕುಂದೆ 300ರ 
ಪ್ರದೇಶಕ್ಕೆ ಸೇರಿತ್ತು. 

ಕಂಪಿಲಿಯಲ್ಲಿ ಮೇಲೆ ಹೇಳಿದ ಎಲ್ಲಾ ಕಾಲದ ಪ್ರಾಚ್ಮ ಅವಶೇಷಗಳು 
ದೊರೆಯುತ್ತವಾದರೂ ಯಾವುದೂ ಪೂರ್ಣ ಸ್ಥಿತಿಯಲ್ಲಿ ದೊರೆತಿಲ್ಲ. ದೊರೆತರೂ 
ಈ ಸ್ಥಳವು ನದಿಯ ದಂಡೆಯಲ್ಲಿರುವ ಕಾರಣಕ್ಕಾಗಿಯೇ ಪದೇ ಪದೇ ಜೀರ್ಣೋದ್ದಾರ 
ಗೊಂಡ ಅವಶೇಷಗಳೂ ಹೆಚ್ಚಾಗಿ ದೊರೆತಿವೆ. ಎಂಟನೆಯ ಶತಮಾನ ದಿಂದಲೇ ಬೇರೆ 
ಬೇರೆ ರಾಜರು ರಾಜ್ಯವಾಳಿದ ಅವಶೇಷಗಳು ಹಾಗೂ ಕುರುಹುಗಳು ಕಂಡುಬಂದರೂ 
ಇದಕ್ಕೆ ಪೂರಕವಾಗಿ ಪ್ರಾಚೀನ ಶಾಸನಗಳು ದೊರೆತಿಲ್ಲ. ಇದುವರೆಗೂ ದೊರೆತಿರುವ 
ಶಾಸನಗಳು ವಿಜಯನಗರ ಕಾಲ ಮತ್ತು ಅದರಿಂದೀಚಿನವು. ವಿಜಯನಗರದ ಅರಸ 
ಅಚ್ಛುತ ದೇವರಾಯನ ಕ್ರಿ.ಶ. ೧೫೨೯ರ ಶಾಸನವೇ ಈ ಗ್ರಾಮದ ಉಪಲಬ್ದ ಪ್ರಾಚೀನ 
ಶಾಸನ. 


೨೧೦ ವಿಜಯನಗರ ಅಧ್ಯಯನ ೧೩ 


ಕಂಪ್ಲಿ ಕೈಫಿಯತ್ತಿನಲ್ಲಿ ಉಲ್ಲೇಖಿಸಿರುವ ಕಲ್ಮಾಣಿ ಚಾಲುಕ್ಕರ ಕಾಲದವಾಗಿದ್ದು 
ಅದರ ಕಾಲದ ಬಗ್ಗೆ ತೀರ್ಮಾನಿಸಲು ಕಷ್ಟವಾಗಿದೆ. ಕ್ರಿ.ಶ. 1552ರ ಶಾಸನವು ಪಂಪಾಪತಿ 
ದೇವಾಲಯದ ಬಳಿ ದೊರೆತಿದೆ. ಇವಲ್ಲದೆ ಪೇಟೆ ಬದಿಯಲ್ಲಿಯೂ ಒಂದು ತ್ರುಟಿತ 
ಶಾಸನ ದೊರೆತಿದ್ದು, ಇದು ವಿಜಯನಗರೋತ್ತರ ಕಾಲದ ಶಾಸನವಾಗಿದೆ. ಇದರಲ್ಲಿ 
ಕಂಪ್ಲಿ ಪೇಟೆಯನ್ನು ಕಟ್ಟಿಸಿದ ಬಗ್ಗೆ ಉಲ್ಲೇಖವಿದೆ. ಕೈಫಿಯತ್ತಿನಲ್ಲಿಯೂ ವಿಜಯ 
ನಗರೋತ್ತರ ಕಾಲದಲ್ಲಿ ಪೇಟೆಯನ್ನು ನಿರ್ಮಿಸಿದ ಬಗ್ಗೆ ಉಲ್ಲೇಖವಿದೆ. ಹೀಗಾಗಿ 
ಪಟ್ಟಣದ ನಿರ್ಮಾಣವೂ ಕಾಲದಿಂದ ಕಾಲಕ್ಕೆ ಬದಲಾವಣೆಯಾಗಿರುವುದನ್ನು ತಿಳಿಯ 
ಬಹುದಾಗಿದೆ. | 

ಕಂಪಿಲೆಯು ವಿಜಯನಗರ ರಾಜ್ಮದ ಆಯಕಟ್ಟಿನ ಸ್ಥಳದಲ್ಲಿದ್ದರೂ ವಿಜಯನಗರ 
ಕಾಲದ ಪೂರ್ಣ ಲಕ್ಷಣಗಳನ್ನುಳ್ಳ ದೇವಾಲಯವಾಗಲಿ ದೇವಾಲಯದ ಅವಶೇಷ 
ಗಳಾಗಲಿ ಇಲ್ಲಿ ಕಂಡು ಬಂದಿಲ್ಲವೆಂಬುದನ್ನು ಹಿಂದೆಯೇ ಹೇಳಲಾಗಿದೆ. 


ವಿಜಯನಗರದ ಅರಸ ಅಚ್ಛುತರಾಯನ ಕಾಲದ ಶಾಸನವನ್ನು ಒಳೆಗೊಂಡಿರುವ- 
ಪಂಪಾಪತಿ ದೇವಾಲಯವನ್ನು ವಿಜಯನಗರ ಕಾಲಕ್ಕೆ ಸೇರಿಸಬಹುದಾದರೂ 
ದೇವಾಲಯವನ್ನು ಅವಲೋಕಿಸಿದರೆ ದೇವಾಲಯವು ವಿಜಯನಗರಪೂರ್ವದ್ದೆಂಬ 
ಶಂಕೆ ಮೂಡುತ್ತದೆ. 

ಶಾಸನದ ಪ್ರಕಾರ ಈ ದೇವಾಲಯದ ಪಕ್ಕದ ದೇವಿಯ ಮಂಟಪವನ್ನು ಕಟ್ಟಿಸಿದ 
ಉಲ್ಲೇಖಿಸಿದೆ. ಹೀಗಾಗಿ ಈ ಮಂಟಪವನ್ನು ಕ್ರಿ.ಶ. 1530 ಕಾಲಕ್ಕೆ ಹಾಕಬಹುದಾಗಿದೆ. 

ಹಂಪಿಯ ವಿರೂಪಾಕ್ಷ ದೇವರ ಹೆಸರಿನಲ್ಲಿ ದೇವಾಲಯವನ್ನು ಹಾಗೂ ಪಂಪಾ 
ದೇವಿಯ ಹೆಸರಿನಲ್ಲಿ ಮಂಟಪವನ್ನು ರಚಿಸಲಾಗಿದೆ. ಪಂಪಾಪತಿ ದೇವಾಲಯದಲ್ಲಿ 
ಗರ್ಭಗೃಹ ನವರಂಗವೆಂದೂ ಕರೆಯಬಹುದಾದ ಭಾಗ ಅದಕ್ಕೆ ಹೊಂದಿಕೊಂಡಂತೆ 
ಹಂಪಾದೇವಿಯ ಗರ್ಭಗೃಹವಿದೆ. ದೇವಾಲಯದ ಪ್ರದೇಶದಲ್ಲಿ ಮುಖಮಂಟಪವಿದ್ದು 
ಅದರ ಪ್ರದೇಶದ ಎರಡೂ ಕಡೆಗೂ ಜಗಲಿಗಳಿದ್ದೂ ಜಗಲಿಗಳಲ್ಲಿ ಚಾಪ, ಅಷ್ಮಿ 
ಮೂರ್ತಿಗಳ ಕಂಬಗಳಿವೆ. ಮೇಲೆ ಸೀಳು ಬೋದಿಗೆಯನ್ನು ಬಳಸಲಾಗಿದೆ. ಒಂದು 
ಸ್ತಂಭದಲ್ಲಿ ಗಣಪತಿ ಶಿಲ್ಪ ಇನ್ನೊಂದರಲ್ಲಿ ವಿಜಯನಗರ ಕಾಲದ ದೇವಾಲಯಗಳಲ್ಲಿ 
ಸಾಮಾನವಾಗಿ ಕಂಡುಬರುವ ಮುಂಗೈಗಳನ್ನು ಊರಿರುವ ಕುಳಿತಿರುವ ವ್ಮಾಳಿ ಶಿಲ್ಪ 
ಗಳಿವೆ. ದೇವಾಲಯದಲ್ಲಿ ಒಳಭಾಗದಲ್ಲಿಯೂ ಇಂತಹದೇ ಕಂಬಗಳಿದ್ದು ನಿರ್ದಿಷ್ಟ 
ಆಕಾರವಿಲ್ಲದ ಬೋದಿಗೆಗಳನ್ನು ಬಳಸಲಾಗಿದೆ. ಈ ಕಂಬಗಳಲ್ಲಿ ಶಂಖವನ್ನು ಊದು 
ತ್ತಿರುವ ಶಿವಗುಣ ಹಾಗೂ ಕೈಯೂರಿ ಕುಳಿತಿರುವ ಸಿಂಹದ ಉಬ್ಬು ಶಿಲ್ಪ 
ವಿದೆ. ಗರ್ಭಗೃಹದ ಎರಡು ಕೈಗಳಲ್ಲಿ ಶೈವ ಚಿಹ್ನೆ ಸೂಚಕ ದ್ವಾರಪಾಲಕರಿದ್ದು ನಾಲ್ಕು 


ಕಂಪ್ಲಿಯಲ್ಲಿ ದೊರೆತ ವಿಜಯನಗರ ಕಾಲದ ಪ್ರಾಚ್ಯ ಅವಶೇಷಗಳು ೨೧೧ 


ಕೈಗಳನ್ನು ಹೊಂದಿರುವ ಶಿಲ್ಪಗಳಿವೆ. ಅವುಗಳ ತಲೆಯ ಮೇಲಿನ ಕಿರೀಟ, ವಿಗ್ರಹದ 
ಮುಖಲಕ್ಷಣವನ್ನು ಅನುಸರಿಸಿ ಇವನ್ನು ವಿಜಯನಗರ ಕಾಲದ ಶಿಲ್ಪಗಳಿಗೆ 
ಹೋಲಿಸಬಹುದಾಗಿದೆ. ಗರ್ಭಗೃಹದ ಲಾಟಿಬಿಂಬದಲ್ಲಿ ಒರಟು ಕೆತ್ತನೆಯುಳ್ಳ 
ಗಜಲಕ್ಷ್ಮಿ ಶಿಲ್ಪವಿದೆ. 

ಪಂಪಾಪತಿ ದೇವಾಲಯದ ಗರ್ಭಗೃಹದೊಳಗಿನ ಶಿವಲಿಂಗವು ವೃತ್ಣಾಕಾರದ 
ಪಾಣಿಪಟ್ಟವನ್ನು ಹೊಂದಿದ್ದು ಭೂಮಟ್ಟಕ್ಕೆ ಅದನ್ನು ಹಾಕಲಾಗಿದೆ. ಹೀಗಾಗಿ ಉದ್ಭವ 
ಲಿಂಗದಂತೆ ಇದು ಭಾಸವಾಗುತ್ತದೆ. 1530ರಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಪಂಪಾದೇವಿ 
ವಿಗ್ರಹವು ಶಿವ ದೇವಾಲಯದ ಎಡಭಾಗದ ಮಂಟಪಗಳಿದ್ದು ಮೂರ್ತಿ ಲಕ್ಷಣಗಳಿಂದ 
ವಿಜಯನಗರದ ಇತರ ಶಿಲ್ಪಗಳಿಗಿಂತ ಭಿನ್ನವೆಂಬಂತೆ ಕಾಣುತ್ತದೆ. ಇದಕ್ಕೆ ಕಾರಣ 
ವಿಗ್ರಹದ ವಸ್ತಾಲಂಕಾರವು ಹಿಂದೆ ಈ ಪ್ರದೇಶದಲ್ಲಿದ್ದಿರಬಹುದಾದ 10ನೆಯ 
ಶತಮಾನದ ವಿಗ್ರಹದ ಅಲಂಕಾರವನ್ನು ಅನುಸರಿಸಿ ಮೂಡಿದಂತಿದೆ. ಕೇವಲ ಮುಖ 
ಲಕ್ಷಣ, ಕರಂಡ ಮುಕಟ ಮುಂತಾದವುಗಳ ಆಧಾರದಿಂದ ಈ ವಿಗ್ರಹವನ್ನು 
ವಿಜಯನಗರ ಕಾಲಕ್ಕೆ ಸೇರಿಸಬಹುದಾಗಿದೆ. ದೇವಾಲಯದ ಮೇಲಿನ ಶಿಖರವು 
ಜೀರ್ಣೋದ್ದಾರವಾಗಿದ್ದರೂ ತನ್ನ ಮೂಲ ಸ್ವರೂಪವನ್ನು ಸ್ವಲ್ಪ ಮುಟ್ಟಿಗೆ ಹಾಗೆಯೇ 
ಉಳಿಸಿಕೊಂಡಿದೆ. ಶಿಖರದ ಮುಂಭಾಗದಲ್ಲಿ ಉಮಾಮಹೇಶ್ವರನ ಗಾರೆಯ ಶಿಲ್ಪವನ್ನು: 
ಬಿಡಿಸಲಾಗಿದೆ. ಇನ್ನೊಂದೆಡೆ ಮೂರು ಕಾಲು ಹೊಂದಿರುವ ಭೃಂಗಿ ಶಿಲ್ಪ ಮತ್ತು ಕಾಳಿಂಗ 
ಮರ್ದನ ಕೃಷ್ಣನ ಗಾರೆಯ ಶಿಲ್ಪವನ್ನು ಬಿಡಿಸಲಾಗಿದೆ. ಇನ್ನೊಂದೆಡೆ ತಂಬೂರಿ 
ಹಿಡಿದಿರುವ ವ್ಯಕ್ತಿಯ ಗಾರೆಶಿಲ್ಪವಿದೆ. ಹೀಗೆ ಪೂರ್ಣವಾಗಿ ವಿಜಯನಗರ ರೀತಿಯ 
ದೇವಾಲಯದ ರೀತಿ ಅಲ್ಲದಿದ್ದರೂ ಸ್ಥಳೀಯ ಮಾದರಿಯನ್ನನುಸರಿಸಿ ರಚಿಸಿದ ಅಥವಾ 
ಕಟ್ಟಿದ ದೇವಾಲಯ ಇದಾಗಿದೆ. 


ಸೋಮೇಶ್ವರ ದೇವಾಲಯ 


ಸೋಮೇಶ್ವರ ದೇವಾಲಯ ಊರ ಹೊರಗೆ ಕೆರೆಯ ಕೆಳಗೆ ಇದ್ದು ಒಂದು ಪ್ರವೇಶ 
ಮಂಟಪವನ್ನು ಹೊಂದಿದೆ. ಈ ಮಂಟಪದ ಒಳ ಮತ್ತು ಹೊರ ಮುಖಗಳಲ್ಲಿನ 
ಕಂಬಗಳು ಪಂಪಾಪತಿ ದೇವಾಲಯದ ಕಂಬಗಳಂತೆ ಇವೆ. ಕಂಬಗಳ ಮೇಲೆ ಸೀಳು 
ಬೋದಿಗೆಯನ್ನು ಹೊಂದಿದೆ. ಕಂಬಗಳ ಬುಡದಲ್ಲಿ ಕೈ ಊರಿ ಕುಳಿತ ಸಿಂಹಗಳ ಶಿಲ್ಪ 
ಗಳಿವೆ. ಈ ದೇವಾಲಯದ ಮಂಟಪದ ಭಾಗಗಳು ಸಂಪೂರ್ಣವಾಗಿ ಜೀರ್ಣೋದ್ದಾ ರ 
ಗೊಂಡಿದೆ. ಹೀಗಾಗಿ ಮುಖಮಂಟಪ ಮತ್ತು ಮಂಟಪಗಳನ್ನು ಬಿಟ್ಟರೆ ವಿಜಯನಗರಕ್ಕೆ 
ಸೇರಬಹುದಾದ ಯಾವುದೇ ಅವಶೇಷಗಳೂ ತಿಳಿದುಬಂದಿಲ್ಲ. 


ವಿಜಯನಗರ ಅಧ್ಯಯನ ( 
ಸೋಮೇಶ್ವರ ದೇವಾಲಯದ ಗರ್ಭಗೃಹದ ಮೇಲಿರುವ ಶಿಖರವು ವಿಜಯಃ 
ಕಾಲದ್ದಾದರೂ ಬಹಳಷ್ಟು ಜೀರ್ಣಗೊಂಡಿದ್ದು, ಅದರಲ್ಲಿನ ಗರತಿ ತವ 
ಆಕಾರವನ್ನು ಕಳೆದುಕೊಂಡಿದೆ. 
ಹೀಗಾಗಿ ಕಂಪಿಲಿಯ ಆಯಕಟ್ಟಿನ ಸ್ಹಳೆದಲ್ಲಿದ್ದರೂ ವಿಜಯನಗರ ಕಾಲ 


ಅರಸರಾಗಲಿ, ಮಾಂಡಲಿಕರಾಗಲಿ, ಇಲ್ಲಿ ಯಾವುದೇ ಪ್ರಮುಖ ವಾಸ್ತುರಜನ 
ಮಾಡಿಲ್ಲವೆಂದೂ ಹೇಳಬಹುದಾಗಿದೆ. 


೨೧೨ 


ಕಂಪ್ಲಿಯಲ್ಲಿ ದೊರೆತ ವಿಜಯನಗರ ಕಾಲದ ಪ್ರಾಚ್ಯ ಅವಶೇಷಗಳು ೨೧೩. 


[e 


¥ 
ASS 
ype 3 


ನಂದಿ ಮಂಟಪ 


ಾಗಿನ್‌ಬುವ್‌ ದೇವಾ eu‘ ಕೌ) ಸ್‌ 
ಪುಂಪಾಪತಿ ರಲ ಯದಲ್ಲಿರುವ 


ಹಾನ್‌ 
Hert 


೩೦. ಹರಪನಹಳಿ ) ಪಾಳೆಯಗಾರರು 


ಕುಂ. ಬಾ. ಸದಾಶಿವಪ್ಪ 


ಕೃಷ್ಣದೇವರಾಯನ ನಂತರದ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ಅವನತಿಯ 
ಹಾದಿಯಲ್ಲಿ ಸಾಗಿದ್ದಿತು. ವಿಜಯನಗರಕ್ಕೆ ನೆರವಾಗಿದ್ದ ಚಿಕ್ಕ ಚಿಕ್ಕ ಸೇನಾ ನಾಯಕರು 
ಸ್ವತಂತ್ರ ಪಾಳೆಯಗಾರರಾಗಿ ದಕ್ಷಿಣ ಭಾರತದಲ್ಲಿ ಗುರುತಿಸಿಕೊಂಡರು. ಅವೇ ಕೆಳದಿ, 
ನಾಯಕನಹಟ್ಟಿ, ಮತ್ತೋಡು, ಚಿತ್ರದುರ್ಗ, ಹಾಗಲವಾಡಿ, ಹರಪನಹಳ್ಳಿ, ಗುಡೇ 
ಕೋಟೆ, ಜರ್ಮಲಿ, ಸುರಪುರ, ಬಳ್ಳಾರಿ ಸವಣೂರು ಕನಕಗಿರಿ, ರಾಯದುರ್ಗ 
ಮೊದಲಾದವು. 


ಹರಪನಹಳ್ಳಿ ಹೆಸರಿಗೆ ಕಾರಣಗಳು 


ಹರಪನಹಳ್ಳಿ ಪೂರ್ವದಲ್ಲಿ ಕೋಗಳಿ ಐನೂರಕ್ಕೆ ಸೇರಿದ ಪ್ರದೇಶ. ಮೂವತ್ತರ 
ಮುತ್ತಿಗೆ, ಕೋಗಳಿ ನಾಡಿನ 30ರ ಉಪ ವಿಭಾಗ. ಇದಕ್ಕೆ ಬ್ರಾಹ್ಮಣ ವಿಷ್ಣುನಾಯಕನ 
ಪುತ್ರ ಹರಿಯಣ್ಣ ಹೆಗ್ಗಡೆತನ ಮಾಡುತ್ತಿದ್ದ. ಅವನಿಗೆ ಹರಿಯಣ್ಣಹರಿಹರ, ಹರಿಯಪ್ಪ 
ಎಂದು ಕರೆಯುತ್ತಿದ್ದರು. ಹರಿಯಪ್ಪನ ಹೆಸರಿನಲ್ಲಿ ಸ್ಥಾಪನೆಯಾದ ಒಂದು ಬ್ರಾಹ್ಮಣರ 
ಅಗ್ರಹಾರವೇ ಹರಪನಹಳ್ಳಿ. ಇದಕ್ಕೆ ಬ್ರಹ್ಮಪುರಿ ಎಂದೂ ಕರೆಯಲಾಗಿದೆ. ಹರಪನಹಳ್ಳಿ 
ಸುತ್ತಹಳ್ಳಿಗಳ ಶಾಸನಗಳಲ್ಲಿ ಹರಿಯಣ್ಣನ ವಿಚಾರ ಪ್ರಸ್ತಾಪಿಸಲಾಗಿದೆ. ಹದಿಮೂರನೇ 
ಶತಮಾನದಲ್ಲಿ ಬಾಗಳಿಗೂ ಸೇರಿದೆ. ಬಾಗಳಿ ಕಂಚಿನ ಪತ್ರದಿಂದ ಇದು ಗೊತ್ತಾಗುವುದು. 
ಲಿಂಗಣ್ಣಕವಿ ವಿರಚಿತ ಕೆಳದಿ ನೃಪ ವಿಜಯದಲ್ಲಿ ಮೊದಲ ಸೋಮಶೇಖರ ನಾಯಕನಿಗೆ 
"ಹರಪುರಾಧೀಶ್ವರ' ಎಂದು ಸಂಬೋಧಿಸಿದೆ. ೧೯೪೭ರ ಅಖಿಲ ಭಾರತ ಕನ್ನಡ ಸಾಹಿತ್ಮ 
ಸಮ್ಮೇಳನ ಹರಪನಹಳ್ಳಿಯಲ್ಲಿ ಶ್ರೀ ವೈ.ನಾಗೇಶ ಶಾಸ್ತ್ರಿಗಳು "ಹರಿಪುರ' ಎಂದು 
ಕರೆದಿರುವರು. ಡಾ. ಎಂ.ಎಂ.ಕಲಬುರ್ಗಿಯವರು ಸಂಪಾದಿಸಿದ ಬಳ್ಳಾರಿ ಜಿಲ್ಲಾ 
ಕೈಫಿಯತ್ತಿನಲ್ಲಿ ಹಾರಪ್ಲಹಳ್ಳಿ, ಹರಪ್ನಹಳ್ಳಿ, ಹರುಪನಹಳ್ಳಿ ಸೀಮೆ ಎಂದು 
ಕರೆಯಲ್ಪಟ್ಟಿದೆ. ಈ ಪಟ್ಟಣದ ಪೂರ್ವ ದಿಕ್ಕಿ ಹೊಂಬಳಗಟ್ಟಿ - ನಿಚ್ಚಾಪುರ, ಪಶ್ಚಿಮ 
ದಿಕ್ಕಿಗೆ ಹಾರಕನಾಳು, ಹೂಲಿಟ್ಟಿ, ಉತ್ತರ ದಿಕ್ಕಿಗೆ ಶೃಂಗಾರತೋಟ- ಬಾಗಳಿ, ದಕ್ಷಿಣ 
ದಿಕ್ಕಿಗೆ ಜಿಟ್ಟನಕಟ್ಟಿ- ತಲವಾಗಲು ಗ್ರಾಮಗಳು ಕಂಡುಬರುತ್ತವೆ. ಸುತ್ತಲೂ ಪರ್ವತ 
ಪ್ರದೇಶವಿದ್ದು ಮಧ್ಯವಿರುವ ಈ ಪಟ್ಟಣ, ಮೂಲದಲ್ಲಿ ಹನ್ನೆರಡು ಜನ ಬ್ರಾಹ್ಮಣರು 
ಮೂವತ್ತರ ಮುತ್ತಿಗೆಗೆ ತೆರಳಿ ಈಗ ಮುತ್ತಿಗೆಯ ಪೆರ್ಗಡೆಯಾಗಿದ್ದ ವಿಷ್ಣುಕುಮಾರನ 


ಹರಪನಹಳ್ಳಿ ಪಾಳೆಯಗಾರರು ೨೧೫ 


ಮಗ ಹೆರಿಕುಮಾರ ಅಥವಾ ಹರಿಯಪ್ಪ ಪೆರ್ಗಡೆಯಿಂದ ಹಿರಪುರ ಅಗ್ರಹಾರ ಪಡೆದರು. 
ಕೇವಲ ಹನ್ನೆರಡು ಮನೆಗಳ ಒಂದು ಚಿಕ್ಕ ಗ್ರಾಮವಾಗಿ ಸ್ಥಾಪಿಸಿದ್ದು ಅದರ ಸಂಕೇತವೋ 
ಎಂಬಂತೆ ಹರಪನಹಳ್ಳಿ ಪಟ್ಟಣಕ್ಕೆ ಈಗಲೂ ಹನ್ನೆರಡು ಅಗಸಿಗಳು, ಹನ್ನೆರಡು ಹೊರಕ್ಕೆ 
ಹನುಮಂತ ದೇವರುಗಳು, ಹನ್ನೆರಡು ಗರಡಿ ಮನೆಗಳು, ಹನ್ನೆರಡು ಓಣಿಗಳು ಕಂಡು 
ಬರುತ್ತವೆ. 


ವಿಜಯನಗರ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಾಚೀ ನಾಯಕ. ಮಗ ದಾದೇ 
ನಾಯಕ ಕೆಲ ಜನ ಬೇಡರನ್ನು ಒಂದುಗೂಡಿಸಿ, ಕಾನಳ್ಳಿ-ಬಾಗಳಿ ಪ್ರದೇಶದಲ್ಲಿನ ಹಲವು 
ಹಳ್ಳಿಗಳ ಗೌಡರನ್ನು ಹೆದರಿಸಿ ಮೊದಲು ಮೂವತ್ತು ಮೂರು ಹಳ್ಳಿಗಳನ್ನು ತನ್ನ 
ಸ್ವಾಧೀನಕ್ಕೆ ತೆಗೆದುಕೊಂಡನು. 


ಈ ಹಿಂದೆ ವಿಜಯನಗರದ ಅರಸರಲ್ಲಿ ಏನೋ ತಪ್ಪು ಎಸಗಿ, ಚಿತ್ರದುರ್ಗದ 
ಮತ್ತಿತಿಮ್ಮಣ್ಣನಾಯಕ ಮತ್ತು ದಾದಾನಾಯಕ ಇಬ್ಬರೂ ಸೆರೆಮನೆ ಸೇರಿದ್ದರು. ಆಗ 
ಮತ್ತಿತಿಮ್ಮಣ್ಣನಿಗೆ ದಾದಾನಾಯಕ ಸೆರೆಮನೆಯಲ್ಲಿ ನೆರವಾಗಿದ್ದನೆಂಬುದು ಪ್ರತೀತಿ. 
ಒಂದು ಬಾರಿ ಬಸವಾ ಪಟ್ಟಣದ ಕೆಂಗಣ್ಣ ನಾಯಕನು ಚಿತ್ರರ್ದುಗದ ಮೇಲೆ ಯುದ್ದ 
ಸಾರಿದ್ದನು. ಆಗ ಬಾಗಳಿಯ ದಾದಾನಾಯಕ ತನ್ನ ಚಿಕ್ಕ ಸೇನೆಯೊಡಗೂಡಿ ಚಿತ್ರದುರ್ಗ 
ವನ್ನು ತಲುಪಿ, ಕೆಂಗಣ್ಣನನ್ನು ಎದುರಿಸಿ ಮತ್ತಿತಿಮ್ಮಣ್ಣನಿಗೆ ವಿಜಯ ತಂದುಕೊಟ್ಟನು. 
ಈ ಎರಡೂ ಕಾರಣಗಳಿಂದ ಮತ್ತಿತಿಮ್ಮಣ್ಣನಾಯಕ ತನ್ನ ಮಗಳು ಹೊನ್ನಾನಾಗತಿಯನ್ನು 
ದಾದೇ ನಾಯಕರಿಗೆ ಕೊಟ್ಟು ವಿವಾಹವನ್ನು ಜರುಗಿಸಿದನು. ವರದಕ್ಷಿಣೆಯೆಂದು 
ಉಚ್ಚೆಂಗಿದುರ್ಗ ಕೋಟೆಯನ್ನು ಕೊಟ್ಟನು. ಹೀಗೆ ಸ್ಥಾಪಿಸಿದ ರಾಜ್ಯ ವಿಸ್ತರಿಸುತ್ತ ೪೬೦ 
ಕಂದಾಯ ಹಳ್ಳಿಗಳಾದವು. ಅದಕೊಬ್ಬ ಗೌಡರು ಕಾಣಿಸಿದರು. ವಲ್ಲಭಾಪುರಕ್ಕೆ ಶ್ರೀ 
ಎಂ.ಪಿ. ಪ್ರಕಾಶರ ಪೂರ್ವಜರು ಗೌಡರಾಗಿದ್ದರು. ಹರಪನಹಳ್ಳಿ ಸೀಮೆಯಾಗಿ ಪೂರ್ವ 
ದಿಕ್ಕಿಗೆ ಹುಲಿಗಿ-ಹೊಸೂರು-ಬಸಾಪುರ, ಪಶ್ಚಿಮಕ್ಕೆ ಮೈಲಾರ, ಹಿರೇಕುರುವತ್ತಿ, ಉತ್ತರ 
ದಿಕ್ಕಿಗೆ ಮೊದಲಗಟ್ಟಿ, ದಕ್ಷಿಣ ದಿಕ್ಕಿಗೆ ದಾವಣಗೆರೆ ಹತ್ತಿರದ ಮಾಗಾನಹಳ್ಳಿ ಗ್ರಾಮ 
ಮೇರೆಗಳಾಗಿ ೩೬೪೦ ಚದುರ ಮೈಲುಗಳ ವಿಸ್ತೀರ್ಣವಾಗಿ ಬೆಳೆಯಿತು. ಹದಿನೈದು 
ಪುರುಷರು ಒಬ್ಬ ಸ್ತ್ರೀ ಒಟ್ಟಿಗೆ ಹದಿನಾರು ಜನರು ಕ್ರಿ.ಶ. ೧೫೬೩ ರಿಂದ ೧೮೦೦ 

ವರೆಗೆ ರಾಜ್ಮವಾಳಿದರು. ಮಧ್ಯ ಮಧ್ಯ ರಾಜ್ಯ ಅಸ್ಲಿರವೂ ಹೊಂದಿದ್ದಿತು. ಕಾರಣ 
ಕೊನೆ ಅರಸ ಪೂನಾ ಮತ್ತು ಶ್ರೀರಂಗಪಟ್ಟಣದಲ್ಲಿದ್ದನು. ಕೊಪ್ಪಳ ಮತ್ತು 
ಲಕ್ಸೇಶ್ವರಗಳನ್ನು ಈ ಅರಸರು ಗೆದ್ದರು. ಅವರಿಂದ ಪ್ರತಿ ವರ್ಷ ಕಪ್ಪ ಪಡೆದರು. 
ಆದರೆ ಅಲ್ಲಿಯೆ ಆಳ್ವಿಕೆಯನ್ನು ಮುಂದುವರಿಸಲಿಲ್ಲ. ಹರಪನಹಳ್ಳಿ ಪಾಳೆಯಗಾರರ 
ರಾಜ್ಕಕ್ಕೆ ನಾಲ್ಕು ಮುಖ್ಯ ಪಟ್ಟಣಗಳು: ೧) ಬಾಗಳಿ ೨) ಹರಪನಹಳ್ಳಿ ೩) ಉಚ್ಛೆಂಗಿ 
ದುರ್ಗಿ ಈ) ನಾರಾಯಣದೇವರ ಕೆರೆ. 


ಪಿಗ್ಣಿ೬ಿ 


ವಿಜಯನಗರ ಅಧ್ಯಯನ ೧೩ 


ಹರಪನಹಳ್ಳಿ ಪಾಳೆಯಗಾರರ ವಂಶಾವಳಿ 


ದಾದಾಯನಾಯಕ (ದಾದೇನಾಯಕ) 


೧೪೮೮-೧೫೧೪ ಶಾ.ಶ. 


೧) ಹೊನ್ನಾನಾಗತಿ ೨) ಜಂಪಾನಾಗತಿ ೩) ಭರ್ಮಾನಾಗತಿ ೪) ಹನುಮನಾಗತಿ 
ಧರ್ಮನಾಗತಿ ರಂಗಣ್ಣನಾಯಕ (ರಂಗನಾಯಕ) ಜಂಪಾನಾಗತಿ 
೧೫೧೪-೧೫೩೮ (ಪಟ್ಟಣದ ರಾಣಿ) (ಧರ್ಮಪತ್ನಿ) 
ಬಾಗಳಿ ಮೊದಲ ಬಸಪ್ಪನಾಯಕ ಅಥವಾ ಭರ್ಮಣ್ಣನಾಯಕ 
೧೫೩೮-೧೫೭೦ ಶಾ.ಶ. 
ಹೊಂಬಣ್ಣ ನಾಯಕ (ಓಬಣ್ಣ ನಾಯಕ 
೧೫೭೨-೧೫೭೭ ಶಾ.ಶ. 
ವೀರಮುಮ್ಮಡಿನಾಯಕ 
೧೫೭೭-೧೫೮೯ 


ಮುಮ್ಮಡಿನಾಯಕ 
೧೫೮೬-೧೬೦೯ ಶಾ.ಶ. 


ಬಸವಂತನಾಯಕ (ಕೊಟ್ರಿಪ್ಪುನಾಯಕ) 
೧೬೦೯-೧೬೨೭ ಶಾ.ಶ. 
ಮರಿಕೊಟ್ರಪ್ಪನಾಯಕ 
೧೬೨೭-೧೬೩೭ ಶಾ.ಶ. 

ಎರಡನೇ ಬಸವಂತನಾಯಕ 
೧೬೩೭-೧೬೩೮ ಶಾ.ಶ. 

ಮಡದಿ ಹರಿಯಮ್ಮಾಜಿ ನಾಗತಿ 
೧೬೩೮-೧೬೪೩ ಶಾ.ಶ. 
(ದತ್ತುಪುತ್ತ) ಮುದಿಬಸಪ್ಪನಾಯಕ 
(ಗೋಣೆಪ್ಪನಾಯಕ) 
೧೬೪೩-೧೬೬೩ ಶಾ.ಶ. 
ಮೊದಲ ವೀರಬಸಪ್ಪನಾಯಕ 
೧೬೬೩-೧೬೬೪ ಶಾ.ಶ. 


ಪುತ್ರ ಹೆಸರು-ಜಂಬಣ್ಣ ೧ನೇ ಸೋಮಶೇಖರನಾಯಕ ಪತ್ನಿ ಸೋಮಮ್ಮಾಜಿ 


ಪ್ರೀತಿ ಹೆಸರು-ಪುಟ ರಸ 
ಹೆಂಡತಿ ಹೆಸರು-ರೇವಕ್ಕ 


೧೬೬೪-೧೬೮೮ ಶಾ.ಶ. (ಪಟ್ಟದ ರಾಣಿ) 


ಪ್ರಾಯ ೧೮ ರಲ್ಲಿ ಮೈಲಿಬೇನೆಯಿಂದ 


ಮೃತನಾದನು 


ಹರಪನಹಳ್ಳಿ ಪಾಳೆಯಗಾರರು ೨೧೭ 


೨ನೇ ವೀರಬಸಪ್ಪನಾಯಕ (ಅಡಿವಿಬೊಮ್ಮಣ್ಣ ನಾಯಕ 

೧೬೮೮-೧೬೯೦ ಶಾ.ಶ. 

೨ನೇ (ದತ್ತುಪುತ್ರ) ಬಾಗುಳಿ ಬಸಪ್ಪನಾಯಕ 

೧೬೯೦-೧೭೦೯ ಶಾ.ಶ. 

ಅಯ್ಯಪ್ಪನಾಯಕ 

೧೭೦೯-೧೭೧೨ ಶಾ.ಶ. 

ಎರಡನೇ ಸೋಮಶೇಖರನಾಯಕ 

೧೭೦೯-೧೭೨೧ ಶಾ.ಶ. 

೧) ಪತ್ನಿ ಬಸಮ್ಮಾಜಿ ೨) ನೀಲಮ್ಮಾಜಿ ೩) ಹಿರೆಬಸಮ್ಮಾಜಿ ೪) ಸೋಮಮ್ಮಾಜಿ 

ಈ ನಾಯಕರಲ್ಲಿ ಬಾಗಳಿ ಬಸಪ್ಪನಾಯಕ, ಶ್ರೀಕರ ಬಸಪ್ಪನಾಯಕ ಮುಮ್ಮಡಿ 
ಬಸಪ್ಪನಾಯಕ, ಕೊಟ್ರಬಸಪ್ಪುನಾಯಕ, ಮರಿಕೊಟ್ರಪ್ಪನಾಯಕ, ವೀರಬಸಪ್ಪನಾಯಕ, 
ಮೊದಲ ಬಸವಂತನಾಯಕ, ಅಥವಾ ಬಾಗಳಿ ಬಸಪ್ಪನಾಯಕ, ಎರಡನೇ ಬಸವಂತ 
ನಾಯಕ. ಹೀಗೆ ಬಹುಜನ ಬಸವಪ್ಪ ನಾಯಕರು ಕಂಡು ಬರುವರು. ಇವರೆಲ್ಲ ಬಾಗಳಿ 
ಯಿಂದ ಬಂದ ನಾಯಕರಾಗಿರುವರು. 

ಈ ನಾಯಕರು ಮೊದ ಮೊದಲು ಸ್ವತಂತ್ರ ಅರಸರಾಗಿದ್ದು, ಬರುಬರುತ್ತ ದೊಡ್ಡ. 
ಅರಸರ ಅಧೀನ ಅರಸರಾಗಿದ್ದರು. ಆಯಾ ಅರಸರಿಗೆ ಪ್ರತಿವರ್ಷ ಕೆಳಗಿನಂತೆ (ಕಪ್ಪವನ್ನು) 
ಹಣವನ್ನು ಅರ್ಪಿಸುತ್ತಿದ್ದರು. 

೧) ಪೇಶ್ವಗಳಿಗೆ = ೨೦೦೦೦೦ ಪಗೋಡಗಳು 


೧೨೦೦೦ ಪಗೋಡಗಳು 


೨) ಹೈದರಾಬಾದ್‌ ನವಾಬರಿಗೆ 


೩) ಹೂಟಿ ಮುರಾರಿರಾವ್‌ಗೆ = ೬೦೦೦ ಪಗೋಡಗಳು 
೪) ಸೈನ್ಮದ ಖರ್ಚು ವರ್ಷಕ್ಕೆ = ೮೦೦೦ ಪಗೋಡಗಳು 
೫) ಅರಮನೆ ಖರ್ಚು ವರ್ಷಕ್ಕೆ = ೧೦೦೦ ಪಗೋಡಗಳು 
೬) ರಾಜ್ಯದ ಪ್ರಮುಖ ದೇವಾಲಯಗಳ ದುರಸ್ತಿಗೆ = ೮೦ ಪಗೋಡಗಳು 
೭) ಕೆರೆಕಾಲುವೆಗಳ ದುರಸ್ತಿಗೆ = ೨೫೦ ಪಗೋಡಗಳು 
೮) ರಾಜದ ಒಟ್ಟು ವಾರ್ಷಿಕ ಆದಾಯ = ೮೦೦೦೦೦ ಪಗೋಡಗಳು 


(ಪಗೋಡ-ಚಿನ್ನದ ನಾಣ್ಕ) 
(ಈ ನಾಯಕರಿಗೆ ಬಾಗಳಿ ಭೂಪರೆಂದು ಕೊಟ್ಟೂರೇಶ್ವರ ಪುರಾಣದಲ್ಲಿ ತಿಳಿಸಿದೆ). 


೨೧೮೬ 


ವಿಜಯನಗರ ಅಧ್ಯಯನ ೧೩ 


ಹರಪನಹಳ್ಳಿಯ ಪಾಳೆಗಾರರು 
ಆಕರಗಳು :ಶಾಸನಗಳು 


೧) 


೨) 


೩) 


೪) 


೫) 


೬) 


2) 


೮) 
) 
೧೦) 


೧೧) 


೧೨) 
೧೩) 


೧೪) 


೧೫) 


೧೬) 


ದಾದಾಯ್ಕನಿಗೆ ಸಂಬಂಧಿಸಿದ ಹದಿನಾರನೆಯ ಶತಮಾನದ ಮುಚ್ಚನೂರಿನ 
ಶಾಸನ, ಜಗಲೂರು. 

೧೫೮೦ ರ ದಾದಯ್ಯ ನಾಯಕನ ಶಾಸನ ಕೊಟ್ಟೂರು ಕರಣಿಕರ ಮನೆ 
ಮುಂದಿನ ಶಾಸನ. 

೧೭೧೦ ರ ಹಡಗಲಿ ತಾಲೂಕು ಹೊಲದ ಬಾಗಳಿ ತಿಂಮಂಮ್ಮಾಜಿ 
ಭೂದಾನ ಶಾಸನ. 

ಹೆರಡದ ಶಾಸನ, ಕಾಲವಿಲ್ಲಬಾಗಳಿ ಬಸಪ್ಪ ನಾಯಕನ ಆದೇಶದ 
ಶಾಸನ. 

ಅದೇ ಗ್ರಾಮದ ಎರಡನೇಯ ಶಾಸನ ಬಾಗಳಿ ಬಸಪ್ಪನಾಯಕನಿಗೆ 
ಸೇರಿದ್ದು ಕ್ರಿ. ಪ. ೧೮೫೦. 

ಅದೇ ಗ್ರಾಮದ ಮೂರನೇ ಶಾಸನ ಶೋಭಕೃತು ಜೇಷ್ಮ ಬರಲು 
ಬಾಗಳಿ ಬಸಪ್ಪ ಗುರುಪಾದಕ್ಕೆ ಅರ್ಪಿಸಿದೆ ಭಕ್ತಿ. 

ಅಲ್ಲಿಯೇ SAF ಶಾಸನ ಚೈತ್ರ ಸು. ೧೩ ರಲ್ಲಿ ಮುದಿ 
ಬಸವಪನಾಯಕ ಭೂದಾನ ನೀಡಿದ ಶಾಸನ. _ 

ದೊಡ್ಡ ಗೋವಿಂದನಹಳ್ಳಿ ಈಶ್ವರ ಗುಡಿ ಕಂಬದಲ್ಲಿ ಕಾಲ ಕ್ರಿ. ಶ. ೧೭೫೬ 
ಮುಮ್ಮಡಿ ಬಸವಪ್ಪ ನಾಯಕನ ಶಾಸನ. 

ಉಚ್ಚೆಂಗೆಮ್ಮನ ಗುಡಿಯ ಗಂಟೆಯ ಶಾಸನ ಕ್ರಿ. ಶ. ೧೭೦೯. 

ಬಲ ಭಾಗದ ದೊಡ್ಡ ಗಂಟೆಯ ಶಾಸನ ೧೬೫೨. 

ಮೈದೂರು ಹೊಲದ ಶಾಸನ ಬಸವೈಯನಾಯಕ ೧೬೪೪ (ಮುದಿಬಸಪ್ಪ 
ನಾಯಕನ ಶಾಸನ). 

ಕಸವನಹಳ್ಳಿ ಶಾಸನ ಬಾಗಳಿ ಬಸಪ್ಪನಾಯಕ ೧೬೬೦ ಶಾಸನ. 
ನಿಚ್ಚವ್ವನಹಳ್ಳಿ ಆಂಜನೇಯ ಗುಡಿ ಶಾಸನ ಕ್ರಿ. ಶ. ೧೭೨೬ ಬಾಗಳಿ 
ಬಸಪ್ಪ ನಾಯಕನು ಗ್ರಾಮ ದಾನ ಮಾಡಿರುವನು. 

ಕೂಡ್ಲಿಗಿ ತಾಲೂಕು ಚಿಕ್ಕೆರೆಯಾಗಿನ ಶಾಸನ ೧೬೧೨ ಸಂಸ್ಥಾನದ ಉಳಿವಿಗೆ 
ಮಾಡಿದ ಶಾಸನ ಕಲ್ಲು ಒಡೆದಿದೆ. 

ಅರಸಿಕೆರೆ ಕಟ್ಟೆಯ ಬಳಿ ಹೊಲದ ಶಾಸನ ಬಾಗಳಿ ಬಸಪ್ಪ ನಾಯಕ 
ಅಯ್ಕನವರು ಭೂದಾನ ಶಾಸನಕ್ರಿ. ಶ. ೧೬೬೧, ಕ್ರಿ. 5 ೧೬೯೦. 
ಮುತ್ತಿಗಿ ಕ್ರಿ. ಶ. ೧೬೯೦ A ನಾಯಕನ ವಿಚಾರವಿದೆ. 
ನ ್ರಿಮ ದತ್ತಿಕೊಟ್ಟಿದ್ದು. 


ಹರಪನಹಳ್ಳಿ ಪಾಳೆಯಗಾರರು ೨೧೦೯ 


೧೭) 


೧೮) 


೧೯) 


೨೦) 


೨೧) 


೨೨) 


೨೩) 


೨೪) 


೨೫) 
೨೬) 
೨೭) 
೨೮) 
೨೯) 


೩೦) 


೩೧) 


೩೨) 
೩೩) 


ವೊಡ್ಡಿನ ಹಳ್ಳಿ ಪ್ರಭುದೇವರ ಮಠದ ಶಾಸನ ಕ್ರಿ. ಶ. ೧೬೯೦ ಮುದಿ 
ಬಸಪ್ಪ ನಾಯಕನದು. 

ಕನ್ಮಾಯಕನಕಟ್ಟೆ, ಬಸವೇಶ್ವರ ದೇವಾಲಯದ ಕಂಬದ ಶಾಸನ ೧೬೩೪ 
ಮುದಿ ಬಸಪ್ಪನ ವಿಚಾರ. 

ಹಿರೇಮ್ಮಾಗಳಗೇರಿ ಕಲ್ಲೇಶ್ವರ ಗುಡಿ ಶಾಸನ ಕ್ರಿ. ಶ. ೧೭೧೫ ಎರನಡೇ 
ಬಸವಂತನಾಯಕನ ವಿಚಾರವಿದೆ. 

ಕನ್ಮಾಯಕನಕಟ್ಟೆ, ಹೊಲದ ಬಂಡೆಗಲ್ಲಿನಲ್ಲಿ ಒಂದು ಸಾಲ ಶಾಸನ 
ಕಾಲವಿಲ್ಲ. ಮುದಿ ಬಸಪ್ಪನ ಶಾಸನವಿರಬೇಕು. ಅದರಲ್ಲಿ ಇದು 
ಕೊಟ್ಟೂರು ಬಸವೇಶ್ವರನಹಳ್ಳಿ"ಎಂದಿದೆ. 

ಹಗರಿಗಜಾಪುರ ಗ್ರಾಮದ ಶಾಸನ ಇದರಲ್ಲಿ ಕಾಲವಿಲ್ಲ ಬಾಗಳಿ 
ಬಸಪ್ಪನಾಯಕ ಕಲಿಯುಗದ ಭೋಜ ಎಂದು ಉಲ್ಲೇಖವಿದೆ. 

ಕೂಡ್ಲಿಗಿ ತಾಲೂಕು ಉಜ್ಜನಿ ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿ ಮಠದಲ್ಲಿ 
ಹರಪನಹಳ್ಳಿ ನಾಯಕರ ಧರ್ಮ ಶಾಸನ. | 
ರಾಣೇಬೆನ್ನೂರು ತಾಲೂಕಿಗೆ ಸೇರಿದ ಉದ್ದಟ್ಟಿ ಗ್ರಾಮದ ಶಂಕರಾಚಾರ್ಯರ 
ಮಠದ ಒಳಭಾಗದ ಕಲ್ಲಿನ ಕಟ್ಟಡವನ್ನು ಹರಪನಹಳ್ಳಿ ರಾಣಿ ಕಟ್ಟಿಸಿದ್ದು 
ಹರಿಯಮ್ಮಾಜಿ ಕಂಬದಲ್ಲಿ ಶಾಸನವಿದೆ. 

ಪ್ರಸನ್ನ ವೆಂಕಟರಮಣ ಸ್ವಾಮಿ ಗುಡಿ ಶಾಸನ ೧೬ ನೋ ಶತಮಾನದ 
ಬಾಗಳಿ ಬಸಪ್ಪ ನಾಯಕರದು. 

೧೮ ನಿರೂಪಗಳು 

ಹಾವನೂರು ದ್ಯಾಮವ್ವನ ಮಹಿಮೆ-ಲಾವಣಿ. 

ಕೋಲಿನ ಪದ 

ಜಂಬಣ್ಣನ ಬಗ್ಗೆ ಹೊಲದಲ್ಲಿ ಕೂಲಿಯವರು ಹಾಡಿದ್ದು (ಹರಪನಹಳ್ಳಿ) 
ಪುಟ್ಟರಸ (ಜಂಬಣ್ಣ) ಮಡಿದಾಗ, ಹರಪನಹಳ್ಳಿ ಹೊಲದ ಕೆಲಸದ 
ಮಹಿಳೆಯರು ಹಾಡಿದ್ದು. 

ದಾದೇನಾಯಕರ ಶಿಲ್ಪಗಳು : 

ಅ) ಒಂದು ತಿಮಲಾಪುರದ ಶ್ರೀ ವೆಂಕಟೇಶ ಗುಡಿಯಲ್ಲಿ 

ಆ) ಮೊದಲ ಗಟ್ಟಿ ಹನುಮಂತ ದೇವರ ಗುಡಿ ಬಳಿ. 

ಬಿಜಾಪುರ ಅರಸರಿಗೆ ಬರೆದ ಎರಡು ಪತ್ರಗಳು. 

ಪಾಳೆಗಾರರ ಅಧೀನ ಅರಸ ಭರಮನಗೌಡನ ಎರಡು ಪತ್ರಗಳು. 
ಹರಪನಹಳ್ಳಿಯಲ್ಲಿ ಪಾಳಯಗಾರರರು ಸ್ಹಾಪಿಸಿದ ಅರಸು ಮಠಗಳು. 


೨೨೦ 


೩೪) 
೩೫) 
೩೬) 
೩೭) 
೩೮) 
೩೯) 


೪೦) 
೪೧) 
೪೨) 


೪೩) 


ಅಲ) 
೪%) 
೪೬) 
೪೭) 
೪) 
೫೦) 
೫೧) 
೫.೨) 
೫೩) 
೫೪) 
೫೫) 
೫೬) 
೫೭) 


೫೮) 


ವಿಜಯನಗರ ಅಧ್ಯಯನ ೧೩ 


ಕುಂಚೂರಲ್ಲಿ ಸ್ಥಾಪಿಸಿದ ಮಠ ಮತ್ತು ಹೊಲ ಸ. ನಂ. 
ಹರಪನಹಳ್ಳಿಯ ಮೈಲಾರ ದೇವರ ಗುಡಿ ಅದರ ಜಾತ್ರೆ ಆರಂಭ. 
ಉಚ್ಚಂಗೆಮ್ಮನ ಗುಡಿ ಗುಡ್ಡದ ಮೇಲೆ ಸ್ಥಾಪನೆ. 

ಚಿಗಟೇರಿ ಶಿವನಯ್ಮನು ಸ್ಥಾಪಿಸಿದ ಕೆರೆ ಬಾವಿಗಳು. 

ಹಂಪರಸಪ್ಪನ ಬಾವಿಗಳು -೪. 

ಬಾಗಳಿ, ಹರಪನಹಳ್ಳಿ ಉ. ದುರ್ಗ, ನಾರಾಯಣದೇವರ ಕೆರೆ ನಾಲ್ಕು 
ಮುಖ್ಯ ಪಟ್ಟಣಗಳು. 

ಅವರ ನಿರೂಪಗಳಲ್ಲಿಯ `ಬಸವ'ಮುದ್ರಿಕೆ. 

ಪೂನಾಪೇಶ್ವ ಧಪ್ತರಿಯ ಕಡತ. 

In 1640 Maha Nayaka Charya Baguli. Basavppa Nayaka 


Areyya made grant of some villages including a number 

of perquisities to Laksmeswar Khanappa Ganda. 

Maha Nayaka Charya Baguli Basavappa Nayaka enjoyed 
the Mirasi of the Nadgandki in the sime of Yelburgi Mirasi. 

K. N. Chitnis, Prof. and Head History, University of Pune 

Sth Feb. 1989. 


ಕೂಡಲಿ ಶೃಂಗೇರಿ ಮಠದಲ್ಲಿ ದೊರೆತ ದಾನ ಪತ್ರಗಳು -9 
ಮಿರಾಕೊರನಹಳ್ಳಿ ಗೌಡರ ಮನೆಯ ದಾಖಲೆಗಳು. 

ಹರಪನಹಳ್ಳಿ ಬೆಟ್ಟನ ಗೌಡರ ಮನೆಯ ಒಂದು ದಾಖಳೆ. 

ಹರಪನಹಳ್ಳಿ ಬಾರಿಕರ ಕೆಂಚವ್ವನ ಮನೆಯಲ್ಲಿ ದೊರೆತ ಪ್ರಾಚೀನ ದಾಖಲೆ. 
ಬ್ರಿಟಿಷ್‌ ಗೆಸೆಟಿಯರ್‌ ೧೯೭೨. 

ಅರಸರ ಕಿರೀಟ ಮುಂಡರಿಗೆ ಬಳಿ ಗಟ್ಟಿ ರೆಡ್ಡಿ ಹಳ್ಳಿಯಲ್ಲಿದ. 
ಕೊಟ್ಟೂರೇಶ್ವರ ಪುರಾಣದ ಮುತ್ತಿಗಿ ಪದ: 

ಲಿಂಗಣ್ಣ ಕವಿಯ ಕೆಳದಿ ನೃಪ ವಿಜಯ. 

ಟಿ. ಬಿ. ಕೇಶವರಾಯರ ಹರಪನಹಳ್ಳಿ ಪಾಳೆಯಗಾರರು -ಚಿಕ್ಕ ಪುಸ್ತಕ. 
ಹಾ. ಮಾ. ನಾಯಕರ ಕರ್ನಾಟಕದ ಪಾಳೆಯಗಾರರು. 

ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಛೇರಿಯ ಕಡತಗಳು. 

ಮೈಲಾರ ಬಸವಲಿಂಗ ಶರಣರ ಪದಗಳು. 

ಮರಿಯಮ್ಮನಹಳ್ಳಿ ಶೆಟ್ಟರ ರಾಮಮೂರ್ತಿ ಮನೆಯಲ್ಲಿ ದೊರೆತ ರಾಜ 
-ರಾಣಿಯರ ಭಾವಚಿತ್ರಗಳು. 

ಡಾ||ಎಫ್‌. ಟಿ. ಹಳ್ಳಿಕೇರಿ ವಿ: ವಿ. ಹಂಪಿಯವರು ಸಂಶೋಧಿಸಿದ 
''ಹಯರತ್ನ ಶ್ರೇಣಿ"ಗ್ರಂಥದಲ್ಲಿ ಬಸವಯ್ಮ ಪಾಳೆಯಗಾರನ ವಿಚಾರವಿದೆ. 


೩೧. ಜರಿಮಲೆ ಪಾಳೆಯಗಾರರು 


ಪ್ರೊ.ಲಕ್ಸ್ಮಣ್‌ ತೆಲಗಾವಿ 


ಬಳ್ಳಾರಿ ಜಿಲ್ಲೆ, ಕೂಡ್ಲಿಗಿ ತಾಲ್ಲೂಕು, ಗುಡೇಕೋಟೆ ಹೋಬಳಿಯಲ್ಲಿರುವ ಒಂದು 
ಸಾಮಾನ್ಯ ಹಳ್ಳಿ ಈ ಜರಿಮಲೆ. ಕೂಡ್ಲಿಗಿಯ ಆಗ್ಲೇಯಕ್ಕೆ ೧೪ ಕಿ.ಮೀ. ದೂರದಲ್ಲಿದ್ದು, 
ಇಂದು ಕುಗ್ರಾಮವೆನಿಸುವ ಸ್ಥಿತಿ ತಲುಪಿದೆ. ನೈಸರ್ಗಿಕವಾಗಿ ಇದು ಗುಡ್ಡಗಳಿಂದ ಆವೃತವಾದ 
ಪ್ರದೇಶ. ಕೂಡ್ಲಿಗಿ ತಾಲ್ಲೂಕಿನಲ್ಲಿ ಕಂಡುಬರುವ ಎರಡು ಬೆಟ್ಟಸಾಲುಗಳಲ್ಲಿ ಒಂದನ್ನು 
ಕೂಡ್ಲಿಗಿ ಬೆಟ್ಟಸಾಲು ಎನ್ನಲಾಗುತ್ತದೆ. ಇದು ಆನೆಕಲ್ಲುಗುಡ್ಡಕ್ಕೆ ಉತ್ತರದಲ್ಲಿ ಸುಮಾರು 
೮ ಕಿ.ಮೀ. ದೂರದಲ್ಲಿ ಆರಂಭಗೊಂಡು ಕೂಡ್ಲಿಗಿಯ ಉತ್ತರ ಮತ್ತು ಪೂರ್ವದ ಕಡೆಗೆ 
ಮುಂದುವರೆದು, ಮುಂದೆ ಆಗ್ಗೇಯದಿಕ್ಕಿಗೆ ಹೊರಳಿ ಜರಿಮಲೆದುರ್ಗದತ್ತ ಸಾಗುತ್ತದೆ. 
ಸಮುದ್ರಮಟ್ಟದಿಂದ ಈ ದುರ್ಗದ ಶಿಖರದ ಎತ್ತರ ೨,೭೪೩ ಅಡಿ. ಜರಿಮಲೆ ಒಂದು 
ಕಾಲಕ್ಕೆ ಪಾಳೆಯಗಾರರ ನೆಲೆ. ಕರ್ನಾಟಕ ಚರಿತ್ರೆಯಲ್ಲಿ ಉಲ್ಲೇಖಗೊಂಡಿರುವ ಪಾಳೆಯ 
ಪಟ್ಟುಗಳ ಸಾಲಿನಲ್ಲಿ ಈ ಸಂಸ್ಥಾನವನ್ನೂ ಗುರುತಿಸಲಾಗಿದೆ. | 

ಶಾಸನ, ಕಾವ್ಯ, ದಾಖಲೆ ಇತ್ಮಾದಿಗಳಲ್ಲಿ "“ಜರಿಮಲೆ' ಎಂಬುದರ ವಿವಿಧ ರೂಪಗಳು 
ಕಂಡುಬರುತ್ತವೆ. ಉದಾಹರಣೆಗೆ, ಜದ್ದಿಮಲೆ, ಜರ್ದಿಮಲೆ, ಜಡಿ(ರಿ)ಮ್ಮಾಲೆ, ಜೆರೆಮಲೆ, 
ಜೆರಿಮಲೆ, ಜರಮಲಿ, ಜರಿಮಲ, ಜರಿಮಲಿ, ಜರ್ಮಾಲಿ, ಜರಿಮಾಲಿ ಇತ್ಮಾದಿ. ಜನಪದ 
ಸಾಹಿತ್ಯದಲ್ಲಿ ಜರುಮಾಲೆ, ಜರಮಾಲೆ ಎಂಬ ಪ್ರಯೋಗಗಳಿವೆ. ಜೆರೆಮಲೆ ಎಂಬುದಕ್ಕೆ 
ಸಂವಾದಿಯಾಗಿ ಜೆರಮಠ, ಜರಮಟೆಯೆಂತಲೂ ಸಂಬೋಧಿಸಲಾಗಿದೆ. ಜರಿಮಲೆ 
ಯೆಂಬುದು ನಿಸರ್ಗವಾಚಿಯಾಗಿ ಕಂಡುಬರುತ್ತದೆ. “ಜರಿ” ಎಂಬುದು "ರುರೀ' ಎಂಬ 
ಸಂಸ್ಕತ ಶಬ್ದದ ತದ್ಭವರೂಪ. ಇದಕ್ಕೆ ಕೊಟ್ಟಿರುವ ಅರ್ಥ ಬೆಟ್ಟದ ಕೊರಕಲಿನಲ್ಲಿ 
ಹರಿಯುವ ನದಿ, ಗಿರಿನದಿ, ಬೆಟ್ಟದಲ್ಲಿ ಹುಟ್ಟಿದ ಪ್ರವಾಹ ಇತ್ಮಾದಿ. "ಮಲೆ' ಎಂಬುದಕ್ಕೆ 
ಬೆಟ್ಟ, ಪರ್ವತ ಎಂಬ ಅರ್ಥಗಳಿರುವುದರಿಂದ, ಜರಿಮಲೆಯೆಂಬುದು ಕೊರಕಲಿನಿಂದ, 
ಹಳ್ಳದಿಂದ ಕೂಡಿದ ಪ್ರದೇಶ ಎಂದಾಗಬಹುದು. ಜರಿಮಲೆಯ ಪ್ರಾಕೃತಿಕ ಪರಿಸರವೂ 
ಇದನ್ನು ಸಮರ್ಥಿಸುತ್ತದೆ. 
ಆಕರ ಸಾಹಿತ್ಯ 

ಜರಿಮಲೆ ಪಾಳೆಯಗಾರರ ವೃತ್ತಾಂತ ವಿವರವಾಗಿ ದೊರೆಯುವುದಿಲ್ಲ. ಆದರೆ ಈ 
ಪಾಳೆಯಗಾರರನ್ನು ಕುರಿತು ಅಧ್ಯಯನ ಕೈಗೊಳ್ಳುವಲ್ಲಿ ನೆರವಿಗೆ ಬರುವ ಮೂಲ ಹಾಗೂ 
ಮುಖ್ಯ ಆಕರಗಳನ್ನು ಇಲ್ಲಿ ಪ್ರಸ್ತಾಪಿಸಬಹುದು. ಕಲೆಕ್ಟರ್‌ ಥಾಮಸ್‌ ಮನ್ರೋ "ಬೋರ್ಡ್‌ 
ಆಫ್‌ ರೆವಿನ್ಕೂ'ಗೆ ಬರೆದು ಒಪ್ಪಿಸಿದ ೧೮೦೨ ಮಾರ್ಚ್‌ ೨೦ರ ರಾಜಕೀಯ ವರದಿ; 


೨೨೨ ವಿಜಯನಗರ ಅಧ್ಯಯನ ೧೩ 


೧೮೯೨ರಲ್ಲಿ ಬಳ್ಳಾರಿ ಕಲೆಕ್ಟರೇಟ್‌ ಪ್ರೆಸ್‌ನಲ್ಲಿ ಮುದ್ರಿತವಾದ ಪ್ರತಿ ಇದು. ಜರಿಮಲೆ 
ಪಾಳೆಯಗಾರರನ್ನು ಒಳಗೊಂಡಂತೆ ಕೆಲವು ಪಾಳೆಯಗಾರರ ಮನೆತನಗಳ ಪೂರ್ಣ 
ವಿವರಗಳನ್ನೊಳಗೊಂಡಿದೆ. ಇದರೊಡನೆ ಗಮನಿಸಬೇಕಾದ ಇತರ ದಾಖಲೆಗಳೆಂದರೆ, 
ಮನ್ರೋ ರವಾನಿಸಿದ ಆಡಳಿತಾತ್ಮಕ ಸುತ್ತೋಲೆಗಳು; ಆಯ್ದ ಆಡಳಿತಾತ್ಮಕ ಒಕ್ಕಣೆಗಳ್ಳು; 
ಇತರ ಅಧಿಕೃತ ಟಿಪ್ಪಣಿಗಳು; ಹಾಗೂ ನಾಲ್ಕು ಸಂಪುಟ ಗಳಲ್ಲಿರುವ ಆಯ್ದ ಮನ್ರೋ 
ಬರವಣಿಗೆಗಳು ಇತ್ಮಾದಿ. ಇನ್ನೊಂದು ಅಧಿಕೃತ ದಾಖಲೆ ಯೆಂದರೆ, ಹಿಂದಿನ ಮದರಾಸು 
ರಾಜದ ಜಿಲ್ಲಾ ಗೆರುಟಿಯರ್‌ಗಳ ಸರಣಿಯಲ್ಲಿ ೧೯೦೪ ರಲ್ಲಿ ಪ್ರಕಟವಾದ ಡಬ್ಲೂ 4 
ಪ್ರಾನ್ಸಿಸ್‌ ಸಿದ್ದಪಡಿಸಿದ ಬಳ್ಳಾರಿ ಜಿಲ್ಲಾ ಗೆಯುಟಿಯರ್‌. ಎಂ.ಎಂ.ಡಿ ಲಾ ಟೂರ್‌ (ಯ 
1೩ Tour) ಎಂಬವನು ರಚಿಸಿದ "ದಿ ಹಿಸ್ಟರಿ ಆಫ್‌ ಹೈದರ್‌ ಷಾ' ಕೃತಿ ಸಹಾ ಜರಿಮಲೆ 
ಪಾಳೆಯಗಾರರನ್ನು ಕುರಿತು ಪ್ರಸ್ತಾಪಿಸುತ್ತದೆ. ಲೇಖಕ ಡಿ ಲಾ ಟೂರ್‌ ಹೈದರ್‌ಅಲಿಯ 
ಸೇವೆಯಲ್ಲಿದ್ದ ಫ್ರೆಂಚ್‌ ದಳಪತಿಯೇ ಆಗಿರಬೇಕು. ಹೈದರ್‌ಅಲಿ ಕುರಿತು ಈತನ ಕೃತಿ 
ಪ್ರಕಟಗೊಂಡಿದ್ದು ೧೭೮೪ರಷ್ಟು ಹಿಂದೆಯೇ ಎಂಬುದು ವಿಶೇಷ. ಹೈದರ್‌ಅಲಿ ಮರಣಿಸಿದ 
ಎರಡು ವರುಷಗಳಲ್ಲೆ ಈ ಕೃತಿ ಬೆಳಕುಕಂಡಿದ್ದನ್ನು ಗಮನಿಸಿದರೆ, ಹೈದರ್‌ ಜೀವಂತ 
ನಾಗಿದ್ದಾಗಲೇ ಈತ ತನ್ನ ಕೃತಿಯನ್ನು ಬರೆದು ಪೂರೈಸಿದ್ದನೆಂಬುದು ಖಚಿತವಾಗುತ್ತದೆ. 
ಈ ದೃಷ್ಟಿಯಿಂದಲೂ ಜರಿಮಲೆ ಪಾಳೆಯಗಾರರ ಬಗೆಗೆ ಈ ಲೇಖಕ ತಾಜಾ ಮಾಹಿತಿ 
ಕೊಟ್ಟಿರುವ ಸಾಧ್ಮತೆಯುಂಟು. 

ದೇಸೀ ಆಕರಗಳಲ್ಲಿ ಕೆಲವು ಸಮಕಾಲೀನ ಚಾರಿತ್ರಿಕ ದಾಖಲೆ ಮತ್ತು ಸಾಹಿತ್ಯಕೃತಿಗಳನ್ನು 
ಗುರುತಿಸಬಹುದು. ೧೮ನೇ ಶತಮಾನದ ಕಳದಿನೃಪವಿಜಯಂ (ಲಿಂಗಣ್ಣಕವಿ), 
ಹೈದರ್‌ನಾಮಾ (ನಲ್ಲಪ್ಪ), ಚಿತ್ರದುರ್ಗದ ಬಖೈರು (ಭೀಮೋಜಿಪಂತ್‌), ನಾಯಕನಹಟಿ } 
ಬಖೈರು, ಜರಿಮಲೆ ಸಂಸ್ಥಾನದ ವಂಶಾವಳಿ ಹಾಗೂ ೧೯ನೇ ಶತಮಾನದ ಚಿನ್ಮೂಲಾದ್ರಿ. 
ಗಿರಿದುರ್ಗದಲ್ಲಿ ಆಳಿದ ಅರಸರುಗಳ ವಂಶಾವಳಿ (ಚಿನ್ನದಮನೆ ರಾಮಪ್ಪು)-ಇವು ಕೆಲವು 
ಉದಾಹರಣೆಗಳು. ಬೇರೆ ಬೇರೆ ಸಂಸ್ಥಾನಿಕರೊಡನೆ ಜರಿಮಲೆ ನಾಯಕರು ಹೊಂದಿದ್ದ 
ರಾಜಕೀಯ, ವೈವಾಹಿಕ ಇನ್ನಿತರ ಬಾಂಧವ್ಯಗಳ ವಿವರಗಳು ದೊರಕುತ್ತವೆ ಈ ದಾಖಲೆ 
ಗಳಲ್ಲಿ, ಹಾಗೆಯೇ, ಸುರಪುರ ಸಂಸ್ಥಾನ ಇತಿಹಾಸ (ಕಪಟರಾಳ ಕೃಷ್ಣರಾಯ), ಕರ್ನಾಟಕದ 
ಕೈಫಿಯತ್ತುಗಳು (ಸಂ: ಎಂ.ಎಂ.ಕಲಬುರ್ಗಿ) ಸಹಾ ಈ ನಿಟ್ಟಿನಲ್ಲಿ ಅವಶ್ಯ ಪರಾಮರ್ಶಿಸ 
ಬೇಕಾದ ಉಪಯುಕ್ತ ಆಕರಗಳು. 

ಈ ಮೇಲಿನ ಆಕರಗಳನ್ನಾಧರಿಸಿ ಹಾಗೂ ತಮ್ಮದೇ ಕೆಲವು ಮಾಹಿತಿಮೂಲಗಳನ್ನು 
ಬಳಸಿಕೊಂಡು ರಚಿಸಲ್ಪಟ್ಟ ಆನುಷಂಗಿಕ ಕೃತಿಗಳೂ ಕೆಲವಾರಿವೆ. ಅವುಗಳಲ್ಲಿ ಪರಿಗಣಿಸ 
ಬಹುದಾದ ಕೃತಿಗಳ ಯಾದಿಯನ್ನು ಈ ಪ್ರಬಂಧದ ಕಡೆಯಲ್ಲಿ "ಪರಾಮರ್ಶನ ಗ್ರಂಥಗಳು' 
ವಿಭಾಗದಲ್ಲಿ ಕೊಡಲಾಗಿದೆ. ಈ ಪಾಳೆಯಗಾರರನ್ನು ಕುರಿತ ಕಾವ್ಯಕೃತಿಗಳಾಗಲಿ, ಜನಪದ 
ಸಾಹಿತ್ಯವಾಗಲಿ ಲಭ್ಯವಿರುವಂತೆ ತೋರುವುದಿಲ್ಲ. ಪಾಳೆಯಗಾರರ ಜನಪದ ಕಥನಕಾವ್ಮ 
ಗಳಲ್ಲಿ ಪ್ರಾಸಂಗಿಕವಾಗಿ ಬರುವ ಪ್ರಸ್ತಾಪದ ವಿವರವಾದ ಮಾಹಿತಿಯೂ ದೊರೆಯುವುದಿಲ್ಲ. 


ಜರಿಮಲೆ ಪಾಳೆಯಗಾರರು | ೨೨೩ 


ಮನೆತನದವರೊಂದಿಗೆ ಸಂದರ್ಶನ | 

ಸಾಂಪ್ರದಾಯಿಕವಾಗಿ, ವಾಲ್ಮೀಕರ ಏಳುಜನ ಅಜ್ಜ ಬ್ರಹ್ಮರ್ಷಿಗಳ ವಂಶಾವಳಿಗಳಲ್ಲಿ 
ಬ್ರಹ್ಮರ್ಷಿ ಸಾರಂಗಮುನಿಯ ಪಿಂಗಳರುಗಗೋತ್ರವು ಐದನೆಯದು. ಈ ಗೋತ್ರದಲ್ಲಿ 
ಔರಸ, ದೌಹಿತ್ರಿಗೋತ್ರಗಳು ಸಮ್ಮಿಶ್ರವಾಗಿದ್ದು, ಇದರಲ್ಲಿ ಮಳೆಯಗೋತ್ರವು ಪ್ರಸಿದ್ದ 
ವಾದುದು. ಜರಿಮಲೆ ಮತ್ತು ಗುಡೇಕೋಟೆ ಪಾಳೆಯಗಾರರು ಈ ಮಳೆಯಗೋತ್ರದ 
ದೊರೆಗಳು. ಕೆಲವು ಕೈಫಿಯತ್ತುಗಳು ಸಹಾ ಸ್ಪಷ್ಟಪಡಿಸುವಂತೆ, ಜರಿಮಲೆ, ಗುಡೇಕೋಟೆ, 
ಬಾಣ್ರಾವಿ, ವಡ್ಡು (ದರೋಜಿ) ಮುಂತಾದ ಬೇಡ ಪಾಳೆಯಗಾರರು ಮೊರಳಿನವರು 
(ಮರುಳಿನವರು ಅಥವಾ ಮರಳಿನವರು ಇತ್ಮಾದಿ) ಎಂದು ಕರೆಸಿಕೊಂಡಿದ್ದರು. ಮೊರಳೆ 
ಅಥವಾ ಮರುಳೆ ಎಂಬುದೇ ಮಳಲು ಎಂದಾಗಿರುವುದನ್ನು ಗಮನಿಸಬಹುದು. 

ಜರಿಮಲೆ ನಾಯಕವಂಶದ ದಿವಂಗತ ರಾಜಾ ಇಮ್ಮಡಿ ಪಿ.ವೆಂಕಟಪ್ಪನಾಯಕರ 
ಧರ್ಮಪತ್ಲಿಯವರಾಗಿದ್ದ ಶ್ರೀಮತಿ ಧರ್ಮಾವತಮ್ಮನವರು ಚಿತ್ರದುರ್ಗದ ಕರುವಿನ 
ಕಟ್ಟೆಯಲ್ಲಿ ವಾಸವಾಗಿದ್ದ ಹಾಗೂ ದೇವಷ್ಪನಾಯಕರ ಪುತ್ರರಾಗಿದ್ದ ವೀರಮದಕರಿನಾಯಕರ 
ಪುತ್ರಿ. ವೀರಮದಕರಿನಾಯಕರು ಚಿತ್ರದುರ್ಗದ ನಾಯಕವಂಶಕ್ಕೆ ಸೇರಿದವರೆಂದು ತಿಳಿಯು 
ತ್ರದೆ. ಜರಿಮಲೆಯ ರಾಜಾ ಇಮ್ಮಡಿ ವೆಂಕಟಪ್ಪನಾಯಕರ ಈರ್ವರು ಪುತ್ರರೆಂದರೆ 
ಚಂದ್ರಶೇಖರ ರಾಜಪ್ಪನಾಯಕ (ಚಂದ್ರಶೇಖರರಾಜು) ಮತ್ತು ಪಿ.ಸಿದ್ದಪ್ಪನಾಯಕ. ದಿನಾಂಕ 
೧೫.೫.೧೯೮೮ರಲ್ಲಿ ಇವರನ್ನು ಸಂದರ್ಶಿಸಿ ಪಡೆದುಕೊಂಡ ಮಾಹಿತಿ; ಹಾಗೂ 
೧೮.೬.೨೦೦೬ ಮತ್ತು ೨.೭. ೨೦೦೬ರಂದು ಈ ಮನೆತನದವರನ್ನು ಜರಿಮಲೆಯಲ್ಲಿ 
ಖುದ್ದಾಗಿ ಸಂದರ್ಶಿಸಿ ಸಂಗ್ರಹಿಸಲಾದ ಮಾಹಿತಿಯನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ಹಾಲಿ 
ಚಿತ್ರದುರ್ಗದಲ್ಲಿ ವಾಸವಾಗಿರುವ ಇದೇ ವಂಶಕ್ಕೆ ಸೇರಿದ ಎಂ.ಎಸ್‌.ಸಿದ್ದಲಿಂಗನಾಯಕ 
ರನ್ನೂ ಭೇಟಿಮಾಡಿ ಕೆಲವು ಸಂಗತಿಗಳನ್ನು ತಿಳಿದು ಕೊಳ್ಳಲಾಗಿದೆ. ಜರಿಮಲೆಯಲ್ಲಿ ಹಾಲಿ 
ಇರುವ ಈರ್ವರು ಸಹೋದರರಾದ ಚಂದ್ರಶೇಖರ ರಾಜು ಮತ್ತು ಪಿ.ಸಿದ್ದಪ್ಪನಾಯಕರು 
ದೊಡ್ಡದೊರೆಗಳಾಗಿದ್ದರೆ, ಸಹೋದರರಾದ ಪಂಪಾಪತಿ ರಾಜು ಮತ್ತು ಭೂಮರಾಜರು 
ಸಣ್ಣದೊರೆಗಳಾಗಿದ್ದಾರೆ. 
ಪಾಳೆಯಗಾರರ ವೃತ್ತಾಂತ 
ಮನ್ರೋ ಮತ್ತು ಫ್ರಾನ್ಸಿಸ್‌ ಅವರ ವರದಿಗಳು 

ಮನ್ರೋ ಸಾಹೇಬನ ವರದಿ ಮತ್ತು ಡಬ್ಲ್ಯೂ. ಪ್ರಾನ್ಸಿಸ್‌ ನೀಡಿರುವ ಮಾಹಿತಿಯ 
ಪ್ರಕಾರ, ಪೆನ್ನಪ್ಪನಾಯಕನೆಂಬವನು ಜರಿಮಲೆ ನಾಯಕ ಮನೆತನದ ಮೂಲಪುರುಷ. 
ವಿಜಯನಗರದ ವಿರುದ್ದ ದಂಗೆಯೆದ್ದ ಬಂಡುಕೋರ ನಾಯಕನೊಬ್ಬನನ್ನು ಹತ್ತಿಕ್ಕುವಲ್ಲಿ 
ಪೆನ್ನಪ್ಪನಾಯಕ ತನ್ನ ಸಾಹಸ ತೋರಿದ. ಇದರಿಂದ ಸಂಪ್ರೀತನಾದ ವಿಜಯನಗರದ ಅರಸ 
ಅಚ್ಛುತರಾಯ (ಕ್ರಿ.ಶ. ೧೫೩೦-೧೫೪೨) ಈ ಪೆನ್ನಪ್ಪನಾಯಕನಿಗೆ ಸ್ವಂತ ಉಪಯೋಗಕ್ಕೆ 
೧೫, ೩೦೦ ಮಹಮ್ಮದ್‌ ಶಾಹಿ ಪಗೋಡಗಳಷ್ಟು ಬೆಲೆಯುಳ್ಳ ಜಹಗೀರು ನೀಡಿದ. ಜತೆಗೆ, 


೨೨೪ ವಿಜಯನಗರ ಅಧ್ಯಯನ ೧೩ 


ಅಗತ್ಮಬಿದ್ದಾಗ ೫೦೦ ಅಶ್ವ ಮತ್ತು ೩೦೦೦ ಕಾಲಾಳು ಪಡೆಯನ್ನು ಒದಗಿಸಬೇಕೆನ್ನುವ 
ಕರಾರಿನೊಡನೆ ೩೫೧೫೦ ಪಗೋಡಗಳ ಮೌಲ್ಕದ ಇನ್ನೊಂದು ಜಹಗೀರನ್ನೂ ವಹಿಸಿ 
ಕೊಟ್ಟ. 

ವಿಜಯನಗರದ ಪತನಾನಂತರ ಜರಿಮಲೆ ಪ್ರಾಂತ ಬಿಜಾಪುರ ಸುಲ್ತಾನರ ಒಡೆತನಕ್ಕೆ 
ತನ್ನನ್ನು ಒಪ್ಪಿಸಿಕೊಂಡಿತು. ನಿಗದಿಯಾದ ಕಾಲಕ್ಕೆ ೨೦,೦೦೦ ಪೇಶ್‌ಕಶ್‌ (ಪೊಗದಿ) ಹಾಗೂ 
ಸಂದರ್ಭ ಒದಗಿದಾಗ ೩೦೦,ಅಶ್ವ ಮತ್ತು ೨,೦೦೦ ಕಾಲಾಳುಗಳ ಬಲವನ್ನು ಕಳುಹಿಸಿ 
ಕೊಡಬೇಕೆನ್ನುವ ಒಪ್ಪಂದದೊಡನೆ ಸುಲ್ತಾನರು ಜರಿಮಲೆಯನ್ನು ಪೆನ್ನಪ್ಪನಾಯಕನಿಗೇ 
ವಹಿಸಿಕೊಟ್ಟರು. ಮೊಗಲ್‌ ಚಕ್ರವರ್ತಿ ಔರಂಗಜೇಬ್‌ (ಕ್ರಿ.ಶ.೧೬೫೮-೧೭೦೭) ಬಿಜಾಪುರ 
ವನ್ನು ಕ್ರಿ.ಶ.೧೬೬೮ರಲ್ಲಿ ತನ್ನ ವಶಕ್ಕೆ ಪಡೆದಾಗ ಈ ಪ್ರಾಂತವೂ ಅವನಿಗೆ ಸೇರಿಹೋಯಿತು. 
ಈ ಚಕ್ರವರ್ತಿ ಜರಿಮಲೆ ಪಾಳೆಯಗಾರ ನೀಡುತ್ತಿದ್ದ ಪೇಶ್‌ಕಶ್‌ಅನ್ನು ೫೦,೦೦೦ 
ರೂಪಾಯಿಗಳಿಗೆ ಏರಿಸಿ ಆತನ ಅಧೀನದಲ್ಲಿದ್ದ ಕಾಲಾಳುಗಳ ಸಂಖ್ಯೆಯನ್ನು ೧೦೦೦ಕ್ಕೆ 
ಇಳಿಸಿದ. 

ಆ ನಂತರ ಕ್ರಿ.ಶ. ೧೭೪೨ರಲ್ಲಿ ಚಿತ್ರದುರ್ಗ ಮತ್ತು ಹರಪನಹಳ್ಳಿ ನಾಯಕರು 
ಜರಿಮಲೆಯ ನಾಯಕನನ್ನು ಮನಸ್ವೀ ಸುಲಿದರು; ಜರಿಮಲೆ ಸುತ್ತಮುತ್ತಲಿನ ಕೆಲವು 
ಹಳ್ಳಿಗಳ ಒಡೆತನವನ್ನು ಮಾತ್ರ ಅವನಿಗೆ ಉಳಿಸಿಕೊಟ್ಟರು. ಇದಾದ ಹತ್ತು ವರುಷಗಳ 
ತರುವಾಯ ಕ್ರಿ.ಶ. ಸು.೧೭೫೨) ಚಿತ್ರದುರ್ಗದ ರಾಜಾ ವೀರಮದಕರಿನಾಯಕನು ಜರಿಮಲೆ 
ನಾಯಕನನ್ನು ಪೂರ್ತ ತನ್ನ ಅಧೀನ ಪಡಿಸಿಕೊಂಡ; ತನಗೆ ಅಗತ್ಯಬಿದ್ದಾಗ ೫೦೦ ಕಾಲಾಳುಗಳ 
ದಂಡನ್ನು ಕಳುಹಿಸುವಂತೆ ನಿರ್ಬಂಧಿಸಿದ. ಕ್ರಿ.ಶ. ೧೭೫೨ರಲ್ಲಿ ಹೈದರ್‌ಅಲಿ ಚಿತ್ರದುರ್ಗದ 
ಮೇಲೆ ತನ್ನ ದಂಡನ್ನು ನಡೆಸಿದಾಗ ಜರಿಮಲೆ ಪಾಳೆಯಗಾರ ಚಿತ್ರದುರ್ಗ ಅರಸನಿಂದ 
ತನಗಾದ ತೊಂದರೆ ಬಗೆಗೆ ಅವನಲ್ಲಿ ದೂರಿಕೊಂಡ. ಇದು ಚಿತ್ರದುರ್ಗ ಅರಸನನ್ನು 
ರೇಗಿಸಿತು. ಹೈದರ್‌ ತನ್ನ ಮುತ್ತಿಗೆಯನ್ನು ಎಬ್ಬಿಸಿಕೊಂಡು ಹೋದನಂತರ ದುರ್ಗದ ಅರಸ 
ಜರಿಮಲೆನಾಯಕನನ್ನು ಮರಣದಂಡನೆಗೆ ಒಳಪಡಿಸಿ ತನ್ನ ಸೇಡನ್ನು ತೀರಿಸಿಕೊಂಡ. 
ಇದರಿಂದ ಹೆದರಿದ ಜರಿಮಲೆ ನಾಯಕನ ಮಗ ಸುರಪುರಕ್ಕೆ ಪಲಾಯನಗೈಯಬೇಕಾಯಿತು. 
ಆದರೆ ಕ್ರಿ.ಶ. ೧೭೬೭ರಲ್ಲಿ ಹೈದರ್‌ ಮತ್ತೊಮ್ಮೆ ಚಿತ್ರದುರ್ಗವನ್ನು ಮುತ್ತಿದಾಗ, ಈ 
ಜರಿಮಲೆ ನಾಯಕ ಚಿತ್ರದುರ್ಗದವರ ವಿರುದ್ದ ಅವನಿಗೆ ಸಹಾಯಮಾಡಿದ. ಇದರ ಫಲವಾಗಿ 
ತನ್ನ ಪಾಳೆಯಪಟ್ಟನ್ನು ಪುನಃ ಸಂಪಾದಿಸಿಕೊಂಡನಲ್ಲದೆ, ೫೦೦ ಮದರಾಸಿ ಪಗೋಡಗಳನ್ನು 
ಪೇಶ್‌ಕಶ್‌ ಆಗಿ, ಮತ್ತೆ ೫೦೦ ಪಗೋಡಗಳನ್ನು ಕಾಣಿಕೆಯಾಗಿ ಹೈದರನಿಗೆ ಸಲ್ಲಿಸಲು 
ಸಮ್ಮತಿಸಿದ. ಕ್ರಿ.ಶ.೧೭೮೦ರಲ್ಲಿ ಹೈದರ್‌ ಕೈಗೊಂಡ ಕರ್ನಾಟಕ ಯುದ್ದದಲ್ಲಿ ೧೦೦೦ 
ಕಾಲಾಳು ಮತ್ತು ೧೦೦ ಅಶ್ವದಳದೊಡನೆ ಈ ಜರಿಮಲೆನಾಯಕನೂ ಅವನೊಡನೆ 
ಭಾಗವಹಿಸಿದ. 

ಹೈದರ್‌ಅಲಿಯ ನಂತರ ನವಾಬನೆನಿಸಿದ ಆತನ ಮಗ ಟಿಪು ಎಸುಲ್ಲಾನ್‌, ಯಾವುದೋ 
ಕಾರಣಕ್ಕೆ ಕ್ರಿ.ಶ. ೧೭೮೭ರಲ್ಲಿ ಜರಿಮಲೆಯ ಜಹಗೀರನ್ನು ಈ ಪಾಳೆಯಗಾರನಿಂದ 


15 


ಜರಿಮಲೆ ಪಾಳೆಯಗಾರರು ೨೨೫ 


ಕಿತ್ತುಕೊಂಡ. ಅಷ್ಟೇಅಲ್ಲ, ಅವನನ್ನು ಶ್ರೀರಂಗಪಟ್ಟಣಕ್ಕೂ ಕರೆದೊಯ್ದು ಅಲ್ಲಿ ಅವನಿಗೆ 
ಚಿಕ್ಕದೊಂದು ಉದ್ಯೋಗವನ್ನು ಕೊಟ್ಟು ತನ್ನೆ ಬಳಿ ಇರಿಸಿಕೊಂಡ. ಟಿಪ್ಪು ತನ್ನನ್ನು 
ಇಸ್ಲಾಂಧರ್ಮಕ್ಕೆ ಮತಾಂತರಿಸಲಿರುವನೆಂಬ ವದಂತಿ ಕೇಳಿ ಬೆದರಿದ ಜರಿಮಲೆ ನಾಯಕ 
ಇನ್ನೊಮ್ಮೆ ಸುರಪುರಕ್ಕೆ ಓಡಿಹೋಗಬೇಕಾಯಿತು. ಎರಡನೇ ಮೈಸೂರು ಯುದ್ದದ 
ಅವಧಿಯಲ್ಲಿ ಜರಿಮಲೆಯನ್ನು ಮತ್ತೆ ತನ್ನ ವಶಕ್ಕೆ ಪಡೆಯಲು ಆ ನಾಯಕನಿಗೆ 
ಸಾಧ್ಯವಾಯಿತು; ಹಾಗೂ ಆಗ ಪ್ರಾಬಲ್ಕ ಹೊಂದಿದ ಮರಾಠರಿಗೆ ೨೦,೦೦೦ ರೂಪಾಯಿಗಳ 
ಪೇಶ್‌ಕಶ್‌ ಸಹ ನೀಡಬೇಕಾಯಿತು. ಆದರೆ ಕ್ರಿ.ಶ. ೧೭೯೨ರಲ್ಲಿ ಟಿಪ್ಪುಸುಲ್ಲಾನ್‌ ಮತ್ತು 
ಮರಾಠರ ನಡುವೆ ಆದ ಶಾಂತಿ ಸಂಧಾನದ ತರುವಾಯ ಜರಿಮಲೆ ನಾಯಕ ಇನ್ನೊಮ್ಮೆ 
ಪದಚ್ಚುತನಾದ. ಕ್ರಿ.ಶ. ೧೭೯೯ರ ನಾಲ್ಕನೇ ಮೈಸೂರು ಯುದ್ದದಲ್ಲಿ ಟಿಪ್ಪು 
ಮರಣಹೊಂದಲು, ಇಂಗ್ಲಿಷರು ಮತ್ತು ಹೈದರಾಬಾದ್‌ ನಿಜಾಮ-ಇವರ ನಡುವೆ ಆದ 
ಕಾರ್ಮವಿಂಗಡಣಾ ಒಪ್ಪಂದದಂತೆ, ಜರಿಮಲೆ ಪಾಳೆಯಗಾರ ತನ್ನ ಪಾಳೆಯಪಟ್ಟಿನ 
ಸುತ್ತಮುತ್ತಲ ಹಳ್ಳಿಗಳಿಗೆ ಅವುಗಳ ಮೌಲ್ಮದಷ್ಟು ರುಸುಮನ್ನು ಸಲ್ಲಿಸಲು ಸಮ್ಮತಿಸಬೇಕಾ 
ಯಿತು. ಆದರೆ ಈ ನಾಯಕ ನಿಯಮಿತವಾಗಿ ಹಣವನ್ನು ತೆರಲಾಗದ್ದರಿಂದ ಬಾಕಿದಾರ 
ನೆನಿಸಿದ. ಕ್ರಿ.ಶ. ೧೮೦೦ರಲ್ಲಿ ಬಳ್ಳಾರಿಯು ಕಂಪನಿಯ ಅಧೀನಕ್ಕೆ ಬಂದಾಗ ಹಣವನ್ನು 
ಬಲವಂತವಾಗಿ ವಸೂಲು ಮಾಡಲಾಗುವುದೆಂಬ ಹಾಗೂ ಬಂಧನಕ್ಕೊಳಗಾಗುವೆನೆಂಬ 
ಹೆದರಿಕೆಯಿಂದ ಈ ಪಾಳೆಯಗಾರ ಮೈಸೂರಿನಲ್ಲಿ ತಲೆಮರೆಸಿಕೊಂಡ. ಆ ನಂತರ ಇಂಗ್ಲಿಷ್‌" 
ಸರಕಾರ ಈ ಪಾಳೆಯಗಾರನ ಆಸ್ತಿಪಾಸ್ತಿಯನ್ನೆಲ್ಲಾ ತನ್ನ ವಶಕ್ಕೆ ಪಡೆದು, ರಾಜಕುಟುಂಬದ 
ಮೂರು ಜನರಿಗೆ ಅಲ್ಪಪ್ರಮಾಣದ ಸಹಾಯಧನವನ್ನು ಗೊತ್ತುಪಡಿಸಿತು. 
ಜರಿಮಲೆ ಸಂಸ್ಥಾನದ ವಂಶಾವಳಿ 

"“ಜರಿಮಲೆ ಸಂಸ್ಥಾನದ ವಂಶಾವಳಿ” ಒದಗಿಸುವ ಮಾಹಿತಿಯೇ ಬೇರೆ ತೆರನಾದುದು. 
ಸಾಂಪ್ರದಾಯಿಕ ವೃತ್ತಾಂತವನ್ನು ಹೊಂದಿರುವ ಈ ದಾಖಲೆ, ಚರಿತ್ರಕಾರರು ಸಂಗ್ರಹಿಸಿರುವ 
ಹಾಗೂ ನಿರೂಪಿಸಿರುವ ಮಾಹಿತಿಗಿಂತ ಭಿನ್ನವಾದ ಸಂಗತಿಗಳನ್ನು ಪ್ರಸ್ತಾಪಿಸುತ್ತದೆ. ಆದರೆ 
ಇದರಲ್ಲಿಯ ಸಂಗತಿಗಳನ್ನು ಯಾರೂ ಬಳಸಿಕೊಂಡಿಲ್ಲವೆಂಬುದು ದಿಟ. ಕರ್ನಾಟಕದ 
ಇತರ ಪಾಳೆಯಪಟ್ಟುಗಳ ಸ್ಥಾಪನೆಯ ಮೂಲವನ್ನು ಕುರಿತು ಪ್ರಚಾರದಲ್ಲಿರುವ 
ಆಶಯರೂಪಿ ಕಥೆ-ಐತಿಹ್ಯಗಳಂತೆಯೇ, ಈ ಸಂಸ್ಥಾನದ ಹಿನ್ನೆಲೆಯಲ್ಲಿಯೂ ಇಂಥಾ ಕಥೆ 
ಅಡಕಗೊಂಡಿದೆ. ಜರಿಮಲೆ ಸಂಸ್ಥಾನದ ಒಟ್ಟು ಇತಿಹಾಸವನ್ನು ಸಂಕೀರ್ಣರೂಪದಲ್ಲಿ 
ತನ್ನಲ್ಲಿ ಅಡಗಿಸಿಕೊಂಡಿರುವ ಈ ವಂಶಾವಳಿಯನ್ನು ಚಾರಿತ್ರಿಕ ದೃಷ್ಟಿಯಿಂದ ವಿಮರ್ಶಿಸುವ 
ಹಾಗೂ ವಿಶದವಾಗಿ ಅಧ್ಮಯನಿಸುವ ಅಗತ್ಮವಿದೆ. ಇದು ಮೇಲ್ನೋಟಕ್ಕೆ ಒದಗಿಸುವಂಥಾ 
ಕೆಲವು ಚಾರಿತ್ರಿಕ ಅಂಶಗಳನ್ನು ಈ ಕೆಳಗಿನಂತೆ ಸಂಗ್ರಹಿಸಬಹುದು: 

ಜರಿಮಲೆ ಸಂಸ್ಥಾನಿಕರ ಸಂತತಿಯವರು ಆರಂಭದಲ್ಲಿ ಹಟ್ಟಿಯನ್ನು ಹಾಕಿಕೊಂಡು 
ಜೀವನ ನಡೆಸುತ್ತಿದ್ದುದು ಕಂಚಿದೇಶದಲ್ಲಿ. ಆಗ ಆ ದೇಶವನ್ನು ಆಳುತ್ತಿದ್ದ ಬೂದಿ 


೨೨೬ ವಿಜಯನಗರ ಅಧ್ಯಯನ ೧೩ 


ಶಿದ್ದರಾಜು ಎಂಬವನು ಈ ಸಂತತಿಯ ಮೂಲಪುರುಷ; ಶಿವಪೂಜಾಸಕ್ತ. ಆತನ ಭಕ್ತಿ - 
ಭಾವವನ್ನು ಕಂಡ ಮಳಬಗೆ ಚನ್ನಬಸವಸ್ವಾಮಿ ಎಂಬ ಮಾಯಾದಗುರುಗಳು (ಜಂಗಮರು) 
ಆತನಿಗೆ ತನ್ನ ಕಂಪಳ ಮತ್ತು ಸಂಸಾರ ಸಹಿತ ಅಲ್ಲಿಂದ ಹೊರಟು ಮಳೆಭೂಮಸಮುದ್ರದಲ್ಲಿ 
ನೆಲೆಸುವಂತೆ ಸೂಚಿಸಿದರು. ಅದರಂತೆಯೇ, ಬೂದಿಸಿದ್ದರಾಜನು ತನ್ನ ಮಡದಿ ಲಿಂಗಮ್ಮ 
ಹಾಗೂ ತನ್ನ ಏಳುಮಂದಿ ಮಕ್ಕಳಾದ ಬೊಮ್ಮಂತರಾಜು, ಇಮ್ಮಡಿರಾಜು, ಮುಮ್ಮಡಿ 
ರಾಜು, ಮಲ್ಲಿಕಾರ್ಜುನನಾಯಕ, ಲಿಂಗಳನಾಯಕ, ಕುಕ್ಕಲ ಪೆನ್ನಪ್ಪನಾಯಕ ಮತ್ತು 
ಕಲಿಪುರುಷ ಭೂಮರಾಜು ಇವರ ಸಹಿತ ತನ್ನ ಮನೆದೇವರುಗಳಾದ ಕಂಚಓಬಳದೇವರು, 
ಬೊಮ್ಮದೇವರು, ಗಾದ್ರಿಲಿಂಗ ಹಾಗೂ ಕಂಕಾಳೈಯ್ಮ ಇವುಗಳ ಪೆಟ್ಟಿಗೆಗಳನ್ನು ಪೂಜಾರಿ 
ಗಳಿಂದ ಹೊರಿಸಿಕೊಂಡು, ಎರಡು ದಿವಸಗಳ ಕಾಲ ಪ್ರಯಾಣಮಾಡಿ ಮಳೆಭೂಮ 
ಸಿಮುದ್ರಕ್ಕೆ ಬಂದು ಹಟ್ಟಿಯನ್ನು ಹಾಕಿಕೊಂಡು ವಾಸಿಸತೊಡಗಿದ. 

ಒಮ್ಮೆ ಈತನ ಏಳು ಮಕ್ಕಳು ಕಾಲಕಳೆಯುವ ಉದ್ದೇಶದಿಂದ ಅರಣ್ಮದಲ್ಲಿ ಬೇಟೆ 
ಯಾಡಲು ಹೋದಾಗ, ಒಂದು ಕೊಳದ ಬಳಿಯಿರುವ ದೊಡ್ಡಗುಂಡಿನಿಂದ ಚಿರತೆ(?) 
ಯೊಂದು ಹೊರಬಿದ್ದು ಇವರನ್ನು ಭಯಂಕರವಾಗಿ ಎದುರಿಸಿ ಕಡೆಗೆ ತನ್ನ ಪ್ರಾಣಬಿಟ್ಟಿತು. ' 
ಅಲ್ಲಿಂದ ಮುಂದೆ ಸಾಗಿ ಎತ್ತರವಾದ ಗುಡ್ಡಪ್ರದೇಶವನ್ನು ಸಮೀಪಿಸಿದಾಗ ಅಲ್ಲಿ ಆ ಗುಡ್ಡದ 
ತುದಿಯಲ್ಲಿ ಮಲಗಿ ಮಿಶ್ರಮಿಸಿಕೊಳ್ಳುತ್ತಿದ್ದ ಮೊಲವೊಂದು ಇವರನ್ನು ಕಂಡು ಎದ್ದುಬಂದು 
ಇವರ ಮೇಲೆ ಬಿದ್ದು ಜಗಳ ಮಾಡಿತು. ಏಳು ಜನರಲ್ಲಿ ಕಡೆಯವನಾದ ಕಲಿಪುರುಷ 
ಭೂಮರಾಜ ಅದನ್ನು ತನ್ನ ಬಿಲ್ಲಿನಿಂದ ಹೊಡೆದು ಹಾಕಿದ. ಈ ಘಟನೆಗಳಿಂದ ಅವರು 
ಗ್ರಹಿಸಿದ ಒಂದು ಸಂಗತಿಯೆಂದರೆ, ಈ ಪ್ರದೇಶ ಶೌರ್ಯವತ್ತಾದುದು ಎಂದು. ಇದನ್ನು 
ಮಳಬಗೆ ಚನ್ನಬಸಪ್ಪಸ್ವಾಮಿಯವರಲ್ಲಿ ಪ್ರಸ್ತಾಪಿಸಿ ಆ ಸ್ಥಳವನ್ನು ತಮಗೆ ಸ್ಲಿರಪಡಿಸಿಕೊಡ 
ಬೇಕೆಂದು ಪ್ರಾರ್ಥಿಸಿಕೊಂಡರು. ಸ್ವಾಮಿಗಳು ಅದಕ್ಕೆ ಒಪ್ಪಿ, ಕೈಯಲ್ಲಿದ್ದ ಬೆತ್ತದಿಂದ 
ಸುತ್ತಲೂ ಮಂಡಲವನ್ನು ಬರೆದು ನಿರ್ಣಯವನ್ನು ಮಾಡಿಸಲು ಅಪ್ಪಣೆಯಿತ್ತರು. 

ಇದಾದನಂತರ, ಅದೇ ಪ್ರಾಂತದ ಲೇಖಣಿಕೆರಿ ಎಂಬ ಗ್ರಾಮದ ಸರೋವರದ ಬಳಿ 
ಒಂದು ಕಾಡುಹಂದಿ ಸೇರಿದ್ದು, ಅಲ್ಲಿಯ ಜನರಿಗೆ ತೊಂದರೆ ಕೊಡುತ್ತಿದ್ದಿತು. ಅಲ್ಲಿಯ 
ಜನರ (ಬೇಟೆಗಾರ ಬೈಯ್ಯಪ್ಪನ) ಪ್ರಾರ್ಥನೆಯಂತೆ ಈ ಏಳು ಜನರೂ ಅಲ್ಲಿಗೆ ಹೋಗಿ 
ಆ ಊರಿಗೆ ಸಮೀಪದ ಕೋಣನದಿನ್ನೆಯ ಹಳ್ಳದ ಪೊದೆಗಳನ್ನು ಹುಡುಕಲು ಅಲ್ಲಿ ಅಡಗಿದ್ದ 
ಆ ಹಂದಿ ಭಯಂಕರವಾಗಿ ಗರ್ಜಿಸಿ ಹೊರಬಿದ್ದು ಪಲಾಯನಮಾಡಿತು. ಇವರೂ ಅದರ 
ಬೆನ್ನುಹತ್ತಿದರು. ಎರಡು ದಿವಸಗಳ ಪರಿಯಂತ್ರ ಆ ಹಂದಿಯ ಬೆನ್ನುಹತ್ತಿ ಉಜ್ಜಯಿನಿ 
ಗ್ರಾಮಕ್ಕೆ ಬಂದರು. ಅಲ್ಲಿ ಅವರಿಗೆ ಮಹಾಪುರುಷನೋರ್ವನ (ಗುರುವಿನ) ದರ್ಶನ 
ವಾಯಿತು. ಆ ಏಳು ಮಂದಿಯಲ್ಲಿ ಕಡೆಯವನಾದ ಭೂಮರಾಜನನ್ನು ಕುರಿತು ಆ ಗುರು, 
“ನಿನಗೆ ರಾಜ್ಮಪಟ್ಟವಾಗಲಿ, ದೇಶ ಸಾಧನೆಯಾಗಲಿ” ಎಂದು ಹರಸಿ, “ಈ ಸ್ಥಳದಲ್ಲಿ ನನ್ನ 
ಮಠಮಹತ್ತು ಎನ್ನುವುದು ಭೂಗತವಾಗಿ ಇದೆ. ಇಲ್ಲಿ ಏಳುಕೊಪ್ಪರಿಗೆ ಹಣವಿದೆ. 
ಕಾಮಾಟಿಗರನ್ನು ಕರೆಯಿಸಿ ಈ ಮಠಮಹತ್ತನ್ನು ನಿರ್ಮಿಸು. ನಿನ್ನ ಸಂಗಡ ಬಂದಿರುವ 


ಜರಿಮಲೆ ಪಾಳೆಯಗಾರರು ೨೨೭ 


ಮಾಯಾದಸ್ವಾಮಿ ಮಳೆಬಗೆ ಚನ್ನಬಸಪ್ಪಸ್ವಾಮಿಗಳ ಮಂಟಪವನ್ನು ನಿರ್ಮಿಸು. ಈ 
ಲೋಕದಲ್ಲಿ ಏಕಚಕ್ರವರ್ತಿಯಾಗಿ ಸಾಧನೆಮಾಡಿ ಸಿಂಹಾಸನವನ್ನು ಸ್ಥಾಪಿಸು. ಪೇಟೆಸೆಟ್ಟಿ, 
ಪಟ್ಟಣಶೆಟ್ಟಿ, ದೊಡ್ಡ ದೊಡ್ಡ ಪೇಟೆಯವರನ್ನು ಕರೆಯಿಸು. ಜಗದ್ದುರುವನ್ನು ನೇಮಿಸು. 
ಮೂರುದೇಶದ ಸಂಸ್ಥಾನಿಕರು ಮತ್ತು ಮೂವತ್ತುಸಾವಿರ ಪೇಟಸ್ತರು ಸೇರಿ (ಜಗದ್ದುರುವಿನ) 
ಈ ಪೀಠ(ಸಿಂಹಾಸನ)ವನ್ನು ನಿರ್ಮಿಸಿ ಪಾದಕಾಣಿಕೆ ಸಲ್ಲಿಸಿ. ಈ ಮರುಳಾರ್ಮನ 
ಮರುಳಸಿದ್ದೇಶ್ವರನ ದೇವಸ್ಥಾನದ ಭಾರ ನಿಮ್ಮೆಲ್ಲರದೇ ಆಗಿರುತ್ತದೆ” ಎಂದು ಆದೇಶಿಸಿ 
ದರು. ಅದೇ ಪ್ರಕಾರವಾಗಿ ಭೂಮರಾಜ ದೇಶಸ್ಥಾಪನೆ ಮಾಡಿ ಬಂದ. ಆತನ ತಂದೆ 
ಬೂದಿಸಿದ್ದರಾಜು ಮತ್ತು ಇತರ ಆರುಜನ ಮಕ್ಕಳು ಭೂಮಸಮುದ್ರವನ್ನು ಬಿಟ್ಟುಬಂದರು. 

ಮಾಯಾದಗುರುಗಳು ತಮ್ಮ ಬೆತ್ತದಿಂದ ಮಂಡಲವನ್ನು ಬರೆದು ಬುಡ್ಲೆಕಲ್ಲು 
ಸ್ಥಾಪಿಸಿದ ನಂತರ, “ಚಿತ್ರಭಾನು ಸಂವತ್ಸರ ಕಾರ್ತಿಕ ಶುದ್ಧ ೯ ಬುಧವಾರ'ದಂದು ಆ 
ನೂತನ ಎಡೆಗೆ ಜರಿಮಲಿಯೆಂದು ಹೆಸರಿಟ್ಟು ಭಟ್ಟಂಗಿಯವನಿಂದ ಮೂರುಸಾರಿ 
ಕೂಗಿಸಿದರು. ಆ ನಂತರ ಕೋಟೆ-ಕೊತ್ತಲ, ಭಾವಿ, ಕೆರೆ, ಗ್ರಾಮ ಇತ್ಕಾದಿ ನಿರ್ಮಾಣಕ್ಕೆ 
೪೮ ಲಕ್ಷ ವರಹಗಳನ್ನು ತರಿಸಿ ಪಟ್ಟಣವನ್ನು ಕಟ್ಟಿಸಿದರು. ಹತ್ತುವರುಷಗಳವರೆಗೆ ರೈತರಿಗೆ 
ಹುಲ್ಲನ್ನು ಕೊಡಿಸುವ ವ್ಯವಸ್ಥೆ ಮಾಡಿದರು. ಆ ನಂತರ ತಮ್ಮ ಪ್ರಾಬಲ್ಕವನ್ನು ಗುಡೇಕೋಟೆ, 
ಸೊಂಡೂರು, ವಡ್ಡು, ಧರೋಜಿ, ಬಾಂಡ್ರಾವಿ, ಕುಡುತಿನಿ, ಕೊಳಗಲ್ಲು, ಬಳ್ಳಾರಿಯವರೆಗೆ 
ವಿಸ್ತರಿಸಿ ರಾಜ್ಯಸಾಧನೆ ಮಾಡಿದರು. ನಾಲ್ಕನೆಯವನಾದ ಮಲ್ಲಿಕಾರ್ಜುನನಾಯಕ ೫೦೦ 
ಕಾಲುಬಲ, ೩೦೦ ಕುದುರೆ, ೫ ಆನೆ, ೯ ಒಂಟೆಗಳ ಪಡೆಯೊಡನೆ ಸುರಪುರದತ್ತ ಸಾಗಿ 
ಅಲ್ಲಿಯ ಹೆಂಣುಮಗಳ ತಲೆ ಕತ್ತರಿಸಿ ಆಕೆ ಸಂಪಾದಿಸಿದ ಸಂಪತ್ತನ್ನು ಜರಿಮಲಿಗೆ ಸಾಗಿಸಿದ. 
ಆ ಹೆಂಣುಮಗಳ ಇಚ್ಛೆಯಂತೆ ಆಕೆಯನ್ನು “ದುರ್ಗದೇವತೆ'ಯಾಗಿ ಮಾಡಿ ಪೂಜಿಸ 
ಲಾರಂಭಿಸಿದರು. 

"“ಜರಿಮಲೆ ಸಂಸ್ಥಾನದ ವಂಶಾವಳಿ'ಯಲ್ಲಿ ಪ್ರಸ್ತಾಪಗೊಂಡಿರುವ ಸುರಪುರದ 
ಹೆಣ್ಣುಮಗಳನ್ನು ಹತೆಮಾಡಿ ಐಶ್ವರ್ಯವನ್ನು ಸೂರೆಮಾಡಿದ ಘಟನೆಗೆ ಸಂಬಂಧಿಸಿದಂತೆ 
ಹಾಗೂ ಆಕೆಯನ್ನು ದುರ್ಗದೇವತೆಯೆಂದು ಪೂಜಿಸುವ ಸಂಗತಿಗೆ ಸಂಬಂಧಿಸಿದಂತೆ ಇಲ್ಲಿಯ 
ಸ್ಮಾರಕವೊಂದು ಸಾಕಿ ನುಡಿಯುತ್ತದೆ. ಜರಿಮಲೆಗುಡ್ಡಕ್ಕೆ ಸುಮಾರು ೫ ಕಿ.ಮೀ. ದೂರದ 
ಬೆಟ್ಟದಲ್ಲಿ ಈ ದುರ್ಗದೇವತೆಗೆ ಗುಡಿಯನ್ನು ಕಟ್ಟಿಸಲಾಗಿದೆ. ಈ ಬೆಟ್ಟವನ್ನು ದುರ್ಗಮ್ಮನ 
ಬೆಟ್ಟಿವೆಂದು ಆಕೆಯ ಹೆಸರಿನಲ್ಲಿಯೇ ಕರೆಯಲಾಗುತ್ತದೆ. 

ಜರಿಮಲೆ ಸ್ಥಾಪನೆಗೆ ಕಾರಣನಾದ ಭೂಮರಾಜ ತನ್ನ ಮನೆಗುರುವೆನಿಸಿದ ಮರುಳಸಿದ್ದನ 
ಸೇವಾಮಂಟಪ, ದೇವಸ್ಥಾನ, ಬಾವಿ, ಬೀದಿ, ಬಜಾರುಗಳನ್ನು ಹಾಗೂ ಗುಡಿಯ ಸುತ್ತ 
ಆವರಣ, ಮಹಾದ್ವಾರ, ಗೋಪುರ ಮೊದಲಾದುವನ್ನು ಕಟ್ಟಿಸಿದ. ಮರುಳಸಿದ್ದೇಶ್ವರನ 
ಪೂಜೆಯನ್ನು ಮಾಡಲು ಪಟ್ಟದ ಕಾಶಿಯ ಪೂಜಾರಿಯನ್ನು ನೇಮಿಸಿದ. ಉಗ್ರಾಣಕರನ್ನು 
ಹಾಗೂ ಗುಡಿನಾಯ್ಕರನ್ನು ನೇಮಿಸಿ ಅವರಿಗೆ ಮಾನ್ಮ್ಯವನ್ನೂ ಇನಾಮನ್ನೂ ಕೊಟ್ಟ. ಈ 
ಮೂರೂ ಜನರನ್ನು ಆ ದೇವಾಲಯದ (ಕಾರ್ಯ)ಕರ್ತರೆಂದು, ದೇವಸ್ಥಾನಕ್ಕೆ ಬರುವ 


೨೨೮ ವಿಜಯನಗರ ಅಧ್ಯಯನ ೧೩ 


ಯಾವ ವರಮಾನವಾದರೂ ಅದು ಅವರಿಗೆ ಸಂಬಂಧಿಸಿದುದೆಂದು ಹಾಗೂ ಈ ಮರುಳ 
ಸಿದ್ದೇಶ್ವರನ ಸೇವೆಗೆ ರಥೋತ್ಸವಕ್ಕೆ ಪ್ರತಿವರುಷ ೫೦ ವರಹಗಳನ್ನು ಸಂಸ್ಥಾನದಿಂದ 
ಗುಡಿಗೆ ಒಪ್ಪಿಸಲಾಗುತ್ತದೆಂದು ನಿಷ್ಕರ್ಷೆಮಾಡಿದ. 

ಈ “ವಂಶಾವಳಿ'ಯೊಂದಿಗೆ ಸೇರಿರುವ ಇನ್ನೊಂದು ಸಂಗತಿ ಉಜ್ಜಯಿನಿ ಗ್ರಾಮ 
ನಿರ್ಮಾಣಕ್ಕೆ ಸಂಬಂಧಿಸಿದುದು. ಅದರ ಪ್ರಕಾರ, "ವಕ್ರಮನಾಮ ಸಂವತ್ಸರ ಕಾರ್ತಿಕ ಶುದ್ಧ 
೧೦ ಗುರುವಾರ'ದಂದು ಉಜ್ಜಯಿನೀ ಎಂದು ನಾಮಕರಣಮಾಡಿ ಹನ್ನೆರಡು ಮಂದಿ 
ಆಯಗಾರರನ್ನು ನಿರ್ಣಯಿಸಲಾಯಿತು. ಉತ್ತರದಿಕ್ಕಿನಲ್ಲಿ ಬುರುಜು ಕಟ್ಟಿಸಿ ಅದನ್ನು 
"ಹುಗ್ಗಿಮನೆ'ಯೆಂದು ಕರೆದು ಹುಗ್ಗಿ ಶಾಸ್ತ್ರದೊಡನೆ ಜೋಯಿಸರಿಂದ ಬುಡ್ಲೆಕಲ್ಲನ್ನು 
ಸ್ಥಾಪಿಸಲಾಯಿತು. ಹರಪನಹಳ್ಳಿ, ಚಿತ್ರದುರ್ಗ ಮತ್ತು ಜರಿಮಲೆ ಸಂಸ್ಥಾನಗಳವರೂ 
ವರ್ತಕರು, ಸಾಹುಕಾರರು, ಪೇಟೆಸೆಟ್ಟಿ, ಪಟ್ಟಣಶೆಟ್ಟಿ ಮೊದಲಾದವರೂ ಸೇರಿ ಕಂಚಿ ದೇಶ 
ದಿಂದ ಬಂದ ಮಳೆಬಗೆ ಚನ್ನಬಸಪ್ಪಸ್ವಾಮಿಗಳಿಗೆ ಪಟ್ಟಾಭಿಷೇಕ ಮಾಡಿಸಿದರು; 
ಪಾದಕಾಣಿಕೆಯನ್ನಿಟ್ಟು ಈ ಧರ್ಮಸಿಂಹಾಸನದ ಅಧಿಪತಿಗಳಾಗಿ ಇರಬೇಕೆಂದು 
ಪ್ರಾರ್ಥಿಸಿದರು. ಭೂಸ್ಲಾಪನೆ ಆಗಿದ್ದ ಮರುಳಸಿದ್ದೇಶ್ವರನ ಗುಡಿಯನ್ನು ಕಾಮಾಟಿಗರಿಂದ 
ತೆಗೆಯಿಸಲು, ಮರ್ಮದ್ವಾರ, ಆಳ್ವೇರಿ ಇತಾದಿಗಳನ್ನು ಮಾಡಿಸಲು ಆದ ಒಟ್ಟು ವೆಚ್ಚ 
ಮೂರುಲಕ್ಷ ನಾಣ್ಕಗಳು. | 

“ಜರಿಮಲೆ ಸಂಸ್ಥಾನದ ವಂಶಾವಳಿ?ಯು ಹೇಳುವಂತೆ, ಈ ಪಾಳೆಯಗಾರರು ಸಾಧಿಸಿದ 
ಪ್ರದೇಶಗಳೆಂದರೆ ಗುಡೇಕೋಟೆ, ಸೊಂಡೂರು, ವಡ್ಡು, ಧರೋಜಿ, ಬಂಡ್ರಿ, ಕುಡುತಿನಿ, 
ಕೊಳಗಲ್ಲು ಇತ್ಕಾದಿ. ಇವೆಲ್ಲವೂ ಬಳ್ಳಾರಿ ಜಿಲ್ಲಯ ಈಗಿನ ಕೂಡ್ಲಿಗಿ, ಸೊಂಡೂರು 
ಹಾಗೂ ಬಳ್ಳಾರಿ ತಾಲ್ಲೂಕುಗಳಿಗೆ ಸೇರಿದುವು. ಕ್ರಿ.ಶ. ೧೭೦೦ರ ವೇಳೆಗೆ ಸೊಂಡೂರನ್ನು 
ಜರಿಮಲೆಯ ಪಾಳೆಯಗಾರನು ತನ್ನ ವಶಪಡಿಸಿಕೊಂಡನೆಂದು ಇತಿಹಾಸ ತಿಳಿಸುತ್ತದೆ. ಈಗಿನ 
ಸೊಂಡೂರು ರಾಜರ ಮನೆತನದ ಅಧವಾ ಘೋರ್ಪಡೆ ಸಂತತಿಯ ಸಿದ್ದೋಜಿರಾಯನು 
ಕ್ರಿ.ಶ. ೧೭.೨೮ರ ವೇಳೆಗೆ (ಗ್ರಾಂಟ್‌ಡಫ್‌ ಪ್ರಕಾರ ಈ ತೇದಿ ಕ್ರಿ.ಶ. ೧೭೧೩) ಸೊಂಡೂರನ್ನು 
ಈ ಪಾಳೆಯಗಾರನಿಂದ ತನ್ನ ವಶಪಡಿಸಿಕೊಂಡ. ಇದು ಇಂದಿಗೂ ಘೋರ್ಪಡೆಯವರ 
ವಾಸದ ನೆಲೆಯಾಗಿಯೇ ಮುಂದುವರೆದಿದೆ. 

ಸಮಕಾಲೀನ ಸಂಸ್ಥಾನಿಕರೊಡನೆ ಸಂಬಂಧ 

 ಜರಿಮಲೆ ಪಾಳೆಯಗಾರರು ತಮ್ಮ ಸಮಕಾಲೀನ ಇತರ ಸಂಸ್ಥಾನಿಕರೊಡನೆ ಬಾಂಧವ್ಯ 
ಇರಿಸಿಕೊಂಡಿದ್ದರು. ಸುರಪುರ ಮೊದಲಾದ ಕೆಲವು ಬೇಡ-ನಾಯಕ ಸಂಸ್ಥಾನಿಕರೊಡನೆಯೂ 
ಸಂಬಂಧವನ್ನು ಇರಿಸಿಕೊಂಡಿದ್ದರು. ಅದರಲ್ಲಿ ಮುಖ್ಯರಾದವರು ಚಿತ್ರದುರ್ಗ ಸಂಸ್ಥಾನಿಕರು. 
ಅಲ್ಲದೆ, ಆಂಧ್ರಪ್ರದೇಶದ ಪಾಳೆಯಗಾರರ ಪೈಕಿ ಸುಂಡಿ(ಪ್ರಕಾಶಂಜಿಲ್ಲೆ)ಯ ಪಾಳೆಯಗಾರ 
ರೊಂದಿಗೂ ಕೊಡೇಕಲ್ಲು, ವೈ.ಎನ್‌. ಹೊಸಕೋಟೆ, ಶಂಕರಗಲ್ಲು (ಮಡಕಶಿರಾ ತಾಲ್ಲೂಕು), 
ನಾಯಕನಹಟ್ಟಿ ಮೊದಲಾದ ಪಾಳೆಯಗಾರರ ಸಂತತಿಯವರೊಂದಿಗೂ ಇಂತಹ ಬಾಂಧವ್ಯ 
' ವಿದ್ದಿತು. ಈಗಲೂ ಈ ಕೆಲವು ಮನೆತನಗಳೊಡನೆ ಇದು ಮುಂದುವರೆದಿದೆ. 


ಜರಿಮಲೆ ಪಾಳೆಯಗಾರರು | ೨೨೯ 


ಈ ಚಿತ್ರದುರ್ಗ ಸಂಸ್ಥಾನದೊಡನೆ ಸ್ನೇಹವನ್ನೂ ವಿರೋಧವನ್ನೂ ಇಟ್ಟುಕೊಂಡಿದ್ದ 
ರೆನ್ನುವುದಕ್ಕೆ ಹಲವು ಉದಾಹರಣೆಗಳಿವೆ. ಜರಿಮಲೆ ನಾಯಕರು ಚಿತ್ರದುರ್ಗ ಅರಸನಿಗೆ 
ಸಿದ್ದಮ್ಮನಾಗತಿ ಎಂಬ ಕನ್ಮೆಯನ್ನು ಕೊಟ್ಟು ಮದುವೆಮಾಡಿದ್ದರು. ಆದರೆ ರಾಜಕೀಯವಾಗಿ N | 
ವಿರೋಧವೂ ಮುಂದುವರೆದಿದ್ದಿತು. ಕ್ರಿ.ಶ.೧೬೭೫ ರಿಂದ ೧೬೮೬ರ ವರೆಗೆ ಚಿತ್ರದುರ್ಗದ : 
ಅರಸನಾಗಿದ್ದ ಚಿಕ್ಕಣ್ಣನಾಯಕನು ಕ್ರಿ.ಶ. ೧೬೮೫ರಲ್ಲಿ ಉಜ್ಜಯಿನಿಯನ್ನು ಮುತ್ತಿ 
ತೆಗೆದುಕೊಂಡ. ಇದಾದ ಎರಡು ತಿಂಗಳುಗಳ ನಂತರ ಹರಪನಹಳ್ಳಿಯವರು ಅದನ್ನು 
ವಶಪಡಿಸಿಕೊಂಡು ಅಲ್ಲಿಯ ಕೋಟೆಯಲ್ಲಿದ್ದ ಜರಿಮಲೆಯ ಬೊಮ್ಮಣ್ಣನನ್ನು ಕರೆದು 
ಕೊಂಡು ಹೋಗಿ ಬಿದನೂರಿನಲ್ಲಿಟ್ಟರೆಂದೂ ೩-೪ ತಿಂಗಳುಗಳ ನಂತರ ಈ ಕುಮಾರನನ್ನು 
ಬಿಟ್ಟು ಕಳುಹಿಸಿದರೆಂದೂ ಚಿತ್ರದುರ್ಗ ಅರಸರ ವಂಶಾವಳಿ ಹೇಳುತ್ತದೆ. ಲಿಂಗಣ್ಣಕವಿಯು 
ತನ್ನ “ಕೆಳದಿನೃಪವಿಜಯಲಂ' ಕೃತಿಯಲ್ಲಿ ಪ್ರಸ್ತಾಪಿಸಿರುವ ಸಂಗತಿಯು ಇದಕ್ಕೆ ಹೊಂದುತ್ತದೆ. 
ಅವನು ಹೇಳುವಂತೆ, ಕೆಳದಿ ಸೋಮಶೇಖರನಾಯಕನ ಪತ್ನಿ (ವಿಧವೆ) ರಾಣಿ 
ಚೆನ್ನಮ್ಮಾಜಿಯು (ಕ್ರಿ.ಶ.೧೬೬೧-೧೬೯೭) ಜರಿಮಲೆ ರಾಜನ ಪರಾಕ್ರಮವನ್ನು ಕೇಳಿ 
ಸುಬ್ಬನೀಸ ಹಾಗೂ ಶರಜಾ ಶಂಕರನಾರಾಯಣಯ್ಯನನ್ನು ಕಳುಹಿಸಿ "ಮೊಳಕಾಲ ಬಾಸಿಗ' 
ನೆಂಬ ಬಿರುದನ್ನು ಧರಿಸಿ ಪರಾಕ್ರಮದಿಂದ ಎದುರಾದ ಅವನನ್ನು (ಜರಿಮಲೆ ರಾಜನನ್ನು) 
ಯುದ್ದದಲ್ಲಿ ಸೆರೆಹಿಡಿದು ತನ್ನ ಬಾಹುಬಲವನ್ನು ಮೆರೆದಳು. ಜರಿಮಲೆ ರಾಜನ "ಮೊಳಕಾಲ 
ಬಾಸಿಗ' ಎಂಬ ಬಿರುದನ್ನು ತೆಗೆಸಿ, ಅವನನ್ನು ಉಳಿಸಿ ಕಳುಹಿಸಿದಳು. ಇದರಿಂದ ಉಜ್ಜಯಿ -: 
ನಿಯ ವಿರುದ್ದ ಹರಪನಹಳ್ಳಿಯವರು ನಡೆಸಿದ ಯುದ್ದದಲ್ಲಿ ಬಿದನೂರಿನವರ ಬೆಂಬಲವೂ 
ಇದ್ದಿತೆಂದು ತಿಳಿಯಬಹುದು. ಹಾಗೆಯೇ, ಆ ಅವಧಿಯಲ್ಲಿ ಇದ್ದ ಜರಿಮಲೆಯ ಪಾಳೆಯ 
ಗಾರನೆಂದರೆ ಬೊಮ್ಮಣ್ಣ. 

ಕ್ರಿ.ಶ.೧೬೮೯ ರಿಂದ ೧೭೨೧ರ ವರೆಗೆ ದುರ್ಗವನ್ನು ಪಾಲಿಸಿದ ಪ್ರಸಿದ್ದ ಅರಸ ಬಿಚ್ಚುಗತ್ತಿ 
ಭರಮಣ್ಣನಾಯಕನು ತಾನು ಪಟ್ಟಕ್ಕೆ ಬಂದ ವರುಷವೇ ಹರಪನಹಳ್ಳಿಯವರ ವಿರುದ್ಧ 
ಅಣಜಿ ಬಳಿ ನಡೆದ ಯುದ್ದದಲ್ಲಿ ಜಯ ಸಂಪಾದಿಸಿದ. ಜರಿಮಲೆ ಪಾಳೆಯಗಾರನೂ ಈ 
ಯುದ್ದದಲ್ಲಿ ನೆರವಾದ. ರಾಯದುರ್ಗದವರ ವಿರುದ್ಧ ಯುದ್ಧ ಹೂಡಿದಾಗಲೂ ಜರಿಮಲೆ 
ಪಾಳೆಯಗಾರನು ಸಹಾ ಅವನಿಗೆ ಸಹಾಯ ನೀಡಿದ. ಆದರೆ ಕ್ರಮೇಣ ಚಿತ್ರದುರ್ಗ ಮತ್ತು 
ಜರಿಮಲೆ ನಾಯಕರ ನಡುವೆ ವೈರ ಬಲಿತು, ಕ್ರಿ.ಶ.೧೭೪೨ರಲ್ಲಿ ದುರ್ಗದವರು ಜರಿಮಲೆ 
ನಾಯಕನಿಂದ ಸಾಕಷ್ಟು ಸುಲಿಗೆ ಮಾಡಿದರು. ಅದೇ ವರುಷ ಹರಪನಹಳ್ಳಿಯ 
ಸೋಮಶೇಖರರಾಯನು ಜರಿಮಲೆಯ ಸಂಸ್ಥಾನಕ್ಕೆ ಸೇರಿದ ಬಹುಮುಖ್ಯ ಪ್ರದೇಶವಾದ 
ಉಜ್ಜಯಿನಿಯನ್ನು ವಶಪಡಿಸಿಕೊಂಡ. ಇದರಿಂದ ಜರಿಮಲೆಯವರಿಗೆ ಆದ ನೋವು 
ಅವರ್ಣನೀಯ. ಈ ಸೋಲು ಅವರ ಧಾರ್ಮಿಕ ಆಚರಣೆಯ ಮೇಲೆ ಸಾಕಷ್ಟು ಪರಿಣಾಮ 
ಬೀರಿತು. 


೨೩೦ ವಿಜಯನಗರ ಅಧ್ಯಯನ ೧೩ 


"೧೭೪೨ರಲ್ಲಿ ಹರಪನಹಳ್ಳಿಯ ಸೋಮಶೇಖರನಾಯಕನು ಉಜ್ಜಯಿನಿಯನ್ನು ತನ್ನ 
ಅಧೀನಕ್ಕೆ ತೆಗೆದುಕೊಂಡಾಗ ಇದು ಜರಿಮಲೆ ಪಾಳೆಯಗಾರನ ಮೇಲೆ ತೀವ್ರ ಪರಿಣಾಮ 
ಬೀರಿತೆಂದು ಮೇಲೆಯೇ ಹೇಳಿದೆ. ಉಜ್ಜಯಿನಿಯನ್ನು ಪುನಃ ತನ್ನ ವಶಕ್ಕೆ ತೆಗೆದುಕೊಳ್ಳದೆ 
ಅಲ್ಲಿ ಕಾಲಿಡುವುದಿಲ್ಲವೆಂದೂ "ಸೋತವನು ಹೆಂಗಸಿಗೆ ಸಮಾನನು; ಗೆಲ್ಲದೆ, ಗಂಡಸಿನ 
ಸಂಕೇತವಾದ ಉಡುದಾರವನ್ನು ಸೊಂಟಕ್ಕೆ ಕಟ್ಟುವುದಿಲ್ಲ'ವೆಂದೂ ಈ ಪಾಳೆಯಗಾರನು 
ಪ್ರತಿಜ್ಞ ಮಾಡಿದ. ಆದರೆ ಉಜ್ಜಯಿನಿಯು ಜರಿಮಲೆಯವರ ವಶಕ್ಕೆ ಮತ್ತೆ ಬರಲೇ ಇಲ್ಲ. 
ಇಂದಿಗೂ ಈ ಪಾಳೆಯಗಾರರ ಸಂತತಿಯವರು ತಮ್ಮ ಹಿಂದಿನ ಪ್ರತಿಜ್ಞೆಯಂತೆಯೇ 
ನಡೆದುಕೊಳ್ಳುತ್ತಿದ್ದಾರೆ-ಉಜ್ಜಯಿನಿಗೆ ಹೋಗುವುದಿಲ್ಲ, ಉಡುದಾರ ಕಟ್ಟುವುದಿಲ್ಲ; ಆದರೆ 
ಪ್ರತಿವರುಷವೂ ರಥೋತ್ಸವದ ನಂತರ ಶಿಖರಕ್ಕೆ ಮಾಡುವ ತೈಲಾಭಿಷೇಕವು ಇವರಿಂದಲೇ 
ಪ್ರಾರಂಭಗೊಳ್ಳುವ ಪದ್ದತಿ ಇದೆ. ಈಗಲೂ ಈ ಪಾಳೆಯಗಾರರ ಸಂತತಿಯವರು ಉಜ್ಜಯಿ 
ನಿಗೆ ಸ್ವತಃ ಹೋಗದೆ ತಮ್ಮ ಪ್ರತಿನಿಧಿಯ ಮೂಲಕ ಎಣ್ಣೆಯನ್ನು ಕಳುಹಿಸುತ್ತಾರೆ. 
ಹಾಗೆಯೇ, ಈ ಮಠದ ಪಟ್ಟಾಧ್ಯಕ್ಸರಿಗೆ ಪ ಪಾದಕಾಣಿಕೆಯನ್ನು ಸಲ್ಲಿಸಲಾಗುತ್ತದೆ. ಇವರು 
ಕಳುಹಿಸಿದ ತೈಲಕುಂಭವು ಬರುವತನಕ ಬೇರೆಯವರ ಎಣ್ಣೆಯನ್ನು ಶಿಖರಕ್ಕೆ ಎರೆಯುವು 
ದಿಲ್ಲ. ಇದು ಉಜ್ಜಯಿನಿ ಸಂಸ್ಥಾನ ಮತ್ತು ಜರಿಮಲೆ ಪಾಳೆಯಗಾರರ ನಡುವೆ ಇದ್ದ 
ಬಾಂಧವ್ಯಕ್ಕೆ ಪ್ರಬಲ ಸಾಕ್ಸಿ. (ಶ್ರೀ ಜಗದ್ಗುರು ಉಜ್ಜಯಿನಿ ಸದ್ದರ್ಮ ಸಿಂಹಾಸನ ಮಹಾ 
ಸಂಸ್ಥಾನಮಠ, ಉಜ್ಜಯಿನಿ, ಪತ್ರದ ಕ್ರ.ಸಂ. ೨೭೪, ದಿನಾಂಕ ೨೨-೪-೮೮). ಈ ಪಾಳೆಯ 
ಗಾರರಿಗೆ ಬೆಂಬಲವಾಗಿ ನಿಂತ ಮಳೆಬಗೆ ಚನ್ನಬಸಪ್ಪಸ್ವಾಮಿಗಳ ಗದ್ದಿಗೆಯು ಉಜ್ಜಯಿನಿಯ 
ದಕ್ಸಿಣದಿಕ್ಕಿನಲ್ಲಿದೆ. ಇದನ್ನು ಮಳೆಸ್ವಾಮಿಗಳ ಗದ್ದಿಗೆ ಎನ್ನುವರು. 

ಕ್ರಿ.ಶ. ೧೭೫೪ ರಿಂದ ೧೭೭೯ರ ವರೆಗೆ ಆಳ್ವಿಕೆ ನಡೆಸಿದ ರಾಜಾ ವೀರಮದಕರಿನಾಯಕನು 
ಚಿತ್ರ Re ರಾಜ್ಯದ ಪ್ರಭಾವವನ್ನು ಹೆಚ್ಚಿಸಲು ಕಾರಣನಾದ. ಇವನ ಅವಧಿಯಲ್ಲಿ 
ರಾಜಕೀಯದಲ್ಲಿ ಜರಿಮಲೆಯವರು ನಿರ್ವಹಿಸಿದ ಪಾತ್ರ ಗಮನೀಯವಾದುದು. ಕಿ ಕ್ರಿ.ಶ. 
೧೭೬೭ರಲ್ಲಿ ಹೈದರನು ಚಿತ್ರದುರ್ಗದ ಮೇಲೆ ದಾಳಿಯಿಕ್ಕಿದಾಗ ಅವನಿಗೆ ಸೈನಿಕ ಸಹಾಯ 
ನೀಡಿದವರಲ್ಲಿ ಜರಿಮಲೆಯ ಪಾಳೆಯಗಾರರ ಇಮ್ಮಡಿ ನಾಯಕನೂ ಇದ್ದ. ಈ ಕಾರಣಕ್ಕಾಗಿ 
ಆ ನಂತರ ರಾಜಾ ವೀರಮದಕರಿನಾಯಕನು ಈ ನಾಯಕನನ್ನು ಕೊಲ್ಲಿಸಿದ. ಇಮ್ಮಡಿ 
ನಾಯಕನ ಇಬ್ಬರು ಮಕ್ಕಳು ಹೆ )ದರ್‌ನಲ್ಲಿ ಈ ಸಂಗತಿಯನ್ನು ಪ್ರ ಪ್ರಸ್ತಾಪಿಸಿದರು. ಈ ಕೆಲವು 
ಅಂಶಗಳು ನಲ್ಲಪ್ಪನ "ಹೈದರ್‌ನಾಮಾ'ದಲ್ಲಿ ಉಲೆ ಸ್ರೀ ಖಗೊಂಡಿವೆ. ಆದರೆ ಆ ನಂತರದಲ್ಲಿ 
ರಾಜಾ ಮದಕರಿಯ ಆಸ್ಥಾನದಲ್ಲಿ ಜರಿಮಲೆಯ ಪಾಳೆಯಗಾರ ಬೊಮ್ಮಣ್ಣನಾಯಕನು 
ಉನ್ನತ ಸ್ಥಾನ- ಮಾನಗಳನ್ನು ಪಡೆದ. ಈ ಬೊಮ್ಮಣ್ಣನನ್ನು “ಚಿತ್ರದುರ್ಗದ ಬಖೈರ್‌' 
ಕರ್ತ ಭೀಮೋಜಿಪಂತನು « ರಾಜ' ಎಂದು ಗೌರವದಿಂದ ಸಂಬೋಧಿಸಿದ್ದಾನೆ. ಈ ರಾಜನು 
ತನ್ನ ಸೇನಾಪಡೆ ಸಹಿತ ಚಿತ್ರ ದುರ್ಗದ ಅರಸನಿಗೆ ಸಹಾಯ ಮಾಡಿದ. ಹೈದರ್‌ಅಲಿಯು 
ಚಿತ್ರದುರ್ಗದ ವಿರುದ್ದ ಕ್ರಿ.ಶ.೧೭೭೯ರಲ್ಲಿ ಕೊನೆಯ ಯುದ್ದ ಸನ್ನಾಹ ನಡೆಸಿದಾಗ, 
ಮದಕರಿಯು ಇತರೆ ಸ ಸಂಸ್ಥಾ ಸನ ಸೇವಾನೆರವಿಗಾಗಿ ಹುಕುಂ ಮಾಡಿದಂತೆಯೇ ಜರಿಮಲೆಯ 


ಜರಿಮಲೆ ಪಾಳೆಯಗಾರರು ೨೩೧ 


ನಾಯಕನಿಗೂ ೩,೦೦೦ ಸೈನಿಕರನ್ನು ಕಳುಹಿಸುವಂತೆ ಆದೇಶಿಸಿದ್ದ. ದುರ್ಗದ ಖಾಸಾ ಫೌಜು 
ಹಾಗೂ ಜರಿಮಲೆಯ ಫೌಜು ಸೇರಿ ಒಟ್ಟು ಹತ್ತುಸಾವಿರವಿದ್ದಿತೆಂದು ದಾಖಲಾಗಿದೆ. 
ಚಿತ್ರದುರ್ಗ ಕೋಟೆಯ ಪೂರ್ವದಿಕ್ಕಿನ ಬುದ್ದಿವಂತನಮರಡಿ ಬಳಿ ನಡೆದ ಭೀಕರ ಕದನದಲ್ಲಿ 
ಜರಿಮಲೆಯ ದಂಡು ಸಹಾ ಇದ್ದಿತು. ಈ ದಂಡು ಕೋಟೆಯ ಪ್ರಮುಖ ದ್ವಾರಗಳಲ್ಲೊಂ 
ದಾದ ಲಾಲದಕೋಟೆಬಾಗಿಲು ಬಳಿ ತನ್ನ ಹೋರಾಟ ಮುಂದುವರೆಸಿದ್ದಂತೆ ತೋರಿಬರುತ್ತದೆ. 
ಬುದ್ದಿವಂತನಮರಡಿ ಕಾಳಗ ಒಂದು ತಿಂಗಳ ಕಾಲ ನಡೆದುದು ಗಮನಾರ್ಹ. ಈ 
ಯುದ್ದದ ಆರಂಭದಲ್ಲಿ ದುರ್ಗದವರಿಗೆ ಜಯ ದೊರೆತು ಮದಕರಿಯು ಅದನ್ನು 
ಸಂತೋಷದಿಂದ ಆಚರಿಸಲು ನಿರ್ಧರಿಸಿ, ತನಗೆ ಸಹಾಯ ನೀಡಿದ ಇತರ ಸಂಸ್ಥಾನಿಕರ 
ಸರದಾರರು, ಯೋಧರು ಮೊದಲಾದವರಿಗೆ ಇನಾಂ ನೀಡಿ ಅವರಿಗೆ ಸಂತೋಷಪಡಿಸಿದ. 
ಆ ಸಂದರ್ಭದಲ್ಲಿ ಜರಿಮಲೆಯವರು ತಮ್ಮ ಸ್ವಳಕ್ಕೆ ಹೋಗಿ ಹಿಂದಿರುಗಿ ಬರಲು 
ಮದಕರಿಯ ಅಪ್ಪಣೆ ಕೇಳಿದಾಗ ಅವನು, “ದುರಾಲೋಚನೆ ಮಾಡಿದವರು ಮಾತ್ರ 
(ಕೋಟೆಯ) ಹೊರಗೆ ಹೋಗುವುದು. ನಿಮ್ಮ ದೊರೆಯನ್ನು ಅನಂತರ ಕಳುಹಿಸುತ್ತೇವೆ” 
ಎಂದ. ಇದರಿಂದ ಅಸಮಾಧಾನ ಹೊಂದಿದ ಜರಿಮಲೆಯವರು ಮದಕರಿಯಿಂದ ಇನಾಮನ್ನು 
ಪಡೆಯದೆ ತಮ್ಮ ಸ್ಥಳಕ್ಕೆ ಹಿಂದಿರುಗಿದರು. ಈ ಘಟನೆ ದುರ್ಗದವರ ಪಾಲಿಗೆ ಗಂಡಾಂತರ 
ಕಾರಿಯಾಯಿತೆನ್ನಬಹುದು. ಮದಕರಿಯ ಉದ್ದಟವರ್ತನೆಯಿಂದ ಕೆರಳಿದ ಜರಿಮಲೆಯವರು 
ಹೈದರ್‌ಅಲಿಯೊಡನೆ ಸಹಕರಿಸಿ ದುರ್ಗದ ಮೇಲೆ ಎರಗಿದರು. ಚಿತ್ರದುರ್ಗ ಕೋಟೆಯ 
"ಐಬು' ಜಾಗಗಳನ್ನು ಕಂಡಿದ್ದ ಅವರು, ಹೆಬ್ಬುಲಿಕಲ್ಲು ಕದನದಲ್ಲಿ ಹೈದರನ ಸೇನೆಯ 
ಮುಂಚೂಣಿಯಲ್ಲಿದ್ದು ಹೋರಾಡಿ, ಮದಕರಿಯನ್ನು ನಾಶಮಾಡುವ ತಮ್ಮ ಶಕ್ತಿ- 
ಯುಕ್ತಿಗಳನ್ನೂ ಪ್ರದರ್ಶಿಸಿದರು. 
ತನ್ನ ಜಯಕ್ಕೆ ಕಾರಣರಾದ ಜರಿಮಲೆಯ ನಾಲ್ಕುಮಂದಿ ಭೂಪರಿಗೆ ಹೈದರ್‌ಅಲಿಯು 
ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದ ೧೩೩ ಹಳ್ಳಿಗಳನ್ನು ಜಹಗೀರಾಗಿ ಹಂಚಿದನಂತೆ. ಅವುಗಳಲ್ಲಿ 
ಸೇರಿದ್ದ ಮುಖ್ಯ ಪಾಳೆಯಪಟ್ಟುಗಳೆಂದರೆ ಸೊಂಡೂರು, ಗುಡೇಕೋಟೆ, ವೀರನದುರ್ಗ 
ಮತ್ತು ಭೈರಿದೇವರಗುಡ್ಡಗಳು (ಬೈರಿದೇವರಗುಡ್ಡ ಅಥ'ವಾ ಬೀರಲಗುಡ್ಡ?). 
ಹೈದರ್‌ಅಲಿಯು ಕೈಗೊಂಡ ಸೈನಿಕ ಕಾರ್ಯಾಚರಣೆಯಲ್ಲಿ ಜರಿಮಲೆಯವರೂ ತಮ್ಮ 
ಪಾಲಿನ ನೆರವು ನೀಡಿರುವರು. ಕ್ರಿ.ಶ. ೧೭೮೦ರಲ್ಲಿ ಹೈದರನು ನಡೆಸಿದ ಕರ್ನಾಟಕ ಯುದ್ದ 
ದಲ್ಲಿ ಆನೆಗೊಂದಿ, ಹರಪನಹಳ್ಳಿ ಮತ್ತು ಮಟ್ಟೆವಾರು-ಈ ಶಿಪಾಯಿ ಪಾಳಯಗಾರರೊದನೆ 
ಜರಿಮಲೆಯವರೂ ಸೇರಿದ್ದರು. ಸುಮಾರು ೧,೫೦,೦೦೦ ಸೇನಾಬಲದಲ್ಲಿ ಜರಿಮಲೆಯ 
ಯೋಧರೂ ಸೇರಿದ್ದರು. ಹೈದರ್‌ಅಲಿಗೆ ಪಾಳೆಯಗಾರರಿಂದ ಸಂದಾಯವಾಗುತ್ತಿದ್ದ 
ಪೇಶ್‌ಕಶ್‌ ಮೊತ್ತ ಸುಮಾರು ೨೦ ಲಕ್ಷ ವರಹಗಳಷ್ಟಿತ್ತು. ಇದರಲ್ಲಿ ಜರಿಮಲೆಯ 
ಕಾಣಿಕೆಯೂ ಸೇರಿದ್ದಿತು. 
ಹೈದರ್‌ಅಲಿಯ ಮರಣಾನಂತರ ಟಿಪ್ಲುಸುಲ್ತಾನನು ಪಾಳಯಗಾರರನ್ನು ಅಷ್ಟಾಗಿ 
ಮನಿಸಲಿಲ್ಲವೆಂಬುದು ಗಮನಾರ್ಹ. ಅವನ ಧೋರಣೆ ಹಾಗೂ ವರ್ತನೆಗಳಿಂದ 


೨೩೨ ವಿಜಯನಗರ ಅಧ್ಯಯನ ೧೩ 


ದಿಕ್ಕುಗಾಣದ ಪಾಳೆಯಗಾರರ ಪೈಕಿ ಹೊಸಕೋಟೆ, ಹರಪನಹಳ್ಳಿ, ಗುಡಿಕೋಟೆ, ಪ್ಮಾಪಿಲಿ, 
ಚುಂಡೀ, ಕನಕಗಿರಿ ಮದ್ದಿನಕರಿ, ಚೂನುಗುಂಡ, ಕಪಟ್ರಾಳು, ಪಾವುಗಡ, ರತ್ನಗಿರಿ, 
ಆನೆಗೊಂದಿಯವರು ಆಗ ಪ್ರಬಲನಾಗುಳಿದಿದ್ದ ಸುರಪುರದ ನಾಯಕ ಇಮ್ಮಡಿ 
ವೆಂಕಟಪ್ಪನಾಯಕನ (ಕ್ರಿ.ಶ.೧೭೭೩-೧೮೦೨) ಆಶ್ರಯ ಕೋರಿ ಸುರಪುರವನ್ನು ಸೇರಿ 
ಕೊಂಡಿದ್ದರು; ಇವರುಗಳ ಜತೆಯಲ್ಲಿ ಜರಿಮಲೆ ಪಾಳೆಯಗಾರನೂ ಇದ್ದನೆಂದೂ 
ವೆಂಕಟಪ್ಪನಾಯಕನು ಇವರೆಲ್ಲರನ್ನೂ ಆದರಿಸಿ ಸತ್ಮರಿಸಿದನೆಂದೂ ಕಪಟರಾಳ ಕೃಷ್ಣರಾಯರು 
ತಮ್ಮ “ಸುರಪುರ ಸಂಸ್ಥಾನ ಇತಿಹಾಸ'ದಲ್ಲಿ ಉಲ್ಲೇಖಿಸಿದ್ದಾರೆ. ವೆಂಕಟಪ್ಪನಾಯಕನ 
ಹೆಂಡಂದಿರಲ್ಲಿ ಜರಿಮಲೆ ಲಕ್ಷ್ಮ ಮ್ಮಳೂ ಒಬ್ಬಳಾಗಿದ್ದಳು. 

ಕ್ರಿ.ಶ.೧೭೯೯ರಲ್ಲಿ ಶ್ರೀರಂಗಪಟ್ಟಣವು ಇಂಗ್ಲಿಷರ ವಶವಾದಾಗ, ಈಸ್ಟ್‌ ಇಂಡಿಯಾ 
ಕಂಪನಿ ಮತ್ತು ಹೈದರಾಬಾದ್‌ ನಿಜಾಮರ ನಡುವೆ ಏರ್ಪಟ್ಟ ಪ್ರತ್ಯೇಕ ಒಪ್ಪಂದದ ಪ್ರಕಾರ, 
ನಿಜಾಮನಿಗೆ ಬಿಟ್ಟುಕೊಟ್ಟ ಪ್ರದೇಶಗಳಲ್ಲಿ ಆಗ ಚಿತ್ರದುರ್ಗ ಜಿಲ್ಲೆಗೆ ಸೇರಿದ ಜರಿಮಲೆ 
ತಾಲ್ಲೂಕು ಸಹಾ ಒಂದಾಗಿದ್ದಿತು. ಆಗಿನ ಅದರ ವಾರ್ಷಿಕ ಉತ್ಪನ್ನ ೭,೮೦೦ ಕಂಠೀರಾಯಿ 
ಪಗೋಡಗಳಷ್ಪಿದ್ದಿತು. 
ಅಧ್ಯಯನದ ಕೆಲವು ತೊಡಕುಗಳು 

ಜರಿಮಲೆ ಪಾಳೆಯಗಾರರ ಚರಿತ್ರೆಯ ರಚನೆಯಲ್ಲಿ ಕಂಡುಬರುವ ಮುಖ್ಯ ಕೊರತೆಗಳು 
ಎರಡು: ಒಂದು, ಈ ಸಂಸ್ಥಾನವನ್ನು ಪಾಲಿಸಿದವರ ಕ್ರಮವಾದ ವಂಶಾವಳಿ ಹಾಗೂ ನಿಶ್ಚಿತ 
ಕಾಲಮಾನ ದೊರೆಯದಿರುವುದು; ಎರಡು, ಆಳ್ವಿಕೆ ನಡೆಸಿದವರ ವೈಯಕ್ತಿಕ ಸಾಧನೆ ಮತ್ತಿತರ 
ವಿವರಗಳು ಲಭ್ಯವಿಲ್ಲದಿರುವುದು. ಆದರೂ ಈ ನಿಟ್ಟಿನಲ್ಲಿ ತಕ್ಕಮಟ್ಟಿಗೆ ಪ್ರಯತ್ನಿಸಲಾಗಿದೆ. 
ಮೊದಲಿಗೆ, ಈ ಪೀಳಿಗೆಯವರನ್ನು ಕುರಿತು ಗಮನಿಸುವುದಾದರೆ, ಬೂದಿಶಿದ್ದರಾಜುವಿನ 
ಕೊನೆಯ ಮಗ ಭೂಮರಾಜನೇ ಜರಿಮಲೆಯ ಮೊದಲ ಅಧಿಕೃತ ಪಾಳೆಯಗಾರ ಎನ್ನುತ್ತದೆ 
“ಜರಿಮಲೆ ಸಂಸ್ಥಾನದ ವಂಶಾವಳಿ”. 

ಆದರೆ "ಹರೋಜಿಗ್ರಾಮದ ಕೈಫಿಯತ್ತು' ನೀಡುವ ವಿವರಗಳ ಪ್ರಕಾರ, ಭೂಮರಾಜನು 
ಕಂಪಿಲರಾಯನ ಮಗನಾದ ಕುಮಾರರಾಮನ ವಂಶಸ್ಥ; ಮೂಲತಃ ತಳವಾರ. ಇವನ 
ವಂಶಸ್ಥರ ಮನೆದೇವರು ಕೂಡ ಜಟ್ಟಿಂಗರಾಮೇಶ್ವರ. ವಿಜಯನಗರದ ಕೃಷ್ಣದೇವರಾಯ 
ಕೈಗೊಂಡ ಪ್ರಾಗ್ದೇಶದ ದಂಡಯಾತ್ರೆಯ ಸಂದರ್ಭದಲಿ ಸಾಮ್ರಾಜ್ಮದ ವ್ಯಾಪ್ತಿಯಲ್ಲಿದ್ದ 
ಪಾಳೆಯಗಾರರೂ ತಮ್ಮ ತಮ್ಮ ದಂಡಿನೊಡನೆ ರಾಯನ ಸಂಗಡ ಹೋದರು. ಅವರಲ್ಲಿ 
ಭೂಮರಾಜನೂ ಇದ್ದ. ದಂಡಯಾತ್ರೆಯಲ್ಲಿ ವಿಜಯಿಯಾಗಿ ಹಿಂದಿರುಗಿದ ರಾಯ, ತನ್ನೊ 
ಡನೆ ಸಹಕರಿಸಿದ ಶೂರ ಪಾಳೆಯಗಾರರನ್ನೆಲ್ಲಾ ಸನ್ಮಾನಿಸಿ ಬೀಳ್ಕೊಡುವ ಸಂದರ್ಭದಲ್ಲಿ, 
ಸನ್ಮಾನಿತರಲ್ಲಿ ಒಬ್ಬನಾಗಿದ್ದ ಭೂಮರಾಜ ಪೂರ್ವದಲ್ಲಿ ತನ್ನ ವಂಶದವರು ನಾಡತಳವಾರಿಕೆ 
ಯನ್ನೂ ಜಹಗೀರನ್ನೂ ಹೊಂದಿದ್ದ ಕಾರಣ ಅದನ್ನು ಮತ್ತೆ ದಯಪಾಲಿಸಬೇಕೆಂದು 
ಅವನಲ್ಲಿ ಬೇಡಿಕೊಂಡ. | 


ಜರಿಮಲೆ ಪಾಳೆಯಗಾರರು ೨೩೩ 


ಭೂಮರಾಜನ ಬೇಡಿಕೆಯನ್ನು ಸಂತೋಷದಿಂದ ಮನ್ನಿಸಿದ ಕೃಷ್ಣದೇವರಾಯ, ಅವನಿಗೆ 
ನಾಡತಳವಾರಿಕೆ ಸ್ವಾಸ್ತಿಯಾಗಿ ಒಪ್ಪಿಸಿದ ಏಳು ಜಹಗೀರು ತಾಲ್ಲೂಕು ಅಥವಾ ಸೀಮೆ 
ಗಳೆಂದರೆ, ಕುತ್ತಾನೆ (ಕುಡುತಿನಿ), ಸೊಂಡೂರು, ಬಾಣಾರಾವಿ, ಜರಿಮಲೆ, ಗುಡೇಕೋಟೆ, 
ಉಜ್ಜಿನಿ ಮತ್ತು ವಡ್ಡುದರೋಜಿ. ಆ ನಂತರ ಕಾಲಕ್ರಮದಲ್ಲಿ ಭೂಮರಾಜನು ಮನೆದೇವರು 
ಜಟ್ಟಿಂಗರಾಮನ ಅನುಗ್ರಹದಿಂದ ತನಗೆ ಜನಿಸಿದ ಏಳು ಗಂಡುಮಕ್ಕಳಾದ ಹಿರೇಬೊಮ್ಮಂತ 
ರಾಜ, ಬಿಸಾಳನಾಯಕ, ರಾಜಪ್ಪನಾಯಕ, ವೀರಪ್ಪನಾಯಕ, ಯಿಮ್ಮಡಿನಾಯಕ, 
ಮಲ್ಲಿಕಾರ್ಜುನನಾಯಕ ಮತ್ತು ಚಿನ್ನಯ್ಕರಾಜು ಅವರುಗಳಿಗೆ ಕ್ರಮವಾಗಿ ಕುಡುತಿನಿ, 
ಸೊಂಡೂರು, ಬಾಣಾರಾವಿ, ಉಜ್ಜಿನಿ, ಗುಡೇಕೋಟೆ, ಜರಿಮಲೆ ಮತ್ತು ವಡ್ಡುದರೋಜಿ 
ತಾಲ್ಲೂಕುಗಳಿಗೆ ನೇಮಕ ಮಾಡಿದ. ಇದರಂತೆ, ಆರನೇ ಮಗ ಮಲ್ಲಿಕಾರ್ಜುನನಾಯಕನ 
ಪಾಲಿಗೆ ಬಂದುದು ಜರಿಮಲೆ ತಾಲ್ಲೂಕು. ಭೂಮರಾಜ ಮಧ್ಯದ ಮಗನ ಬಳಿ ಅಂದರೆ 
ಪ್ರಾಯಶಃ ವೀರಪ್ಪನಾಯಕನೊಡನೆ ವಾಸಿಸತೊಡಗಿದ. 

"ಅಂತಾಪುರದ ಕೈಫಿಯತ್ತು' ಮೇಲಿನ ಕೈಫಿಯತ್ತಿನಂತೆಯೇ ಬೊಮ್ಮಂತರಾಜುವಿನ 
ಪೂರ್ಮೋತ್ತರವನ್ನು ಹಾಗೂ ಆತನ ಏಳುಮಕ್ಕಳ ಸಂಗತಿಯನ್ನೂ ಪ್ರಸ್ತಾಪಿಸುತ್ತದೆ. ಹಿರೇ 
ಬೊಮ್ಮಂತರಾಜು-ಬಿಸಳರಾಜು-ರಾಜಪ್ಪನಾಯಕ-ವೀರಪ್ಪನಾಯಕ-ಯಿಮ್ಮಡಿರಾಜು- 
ಮಲ್ಲಿಕಾರ್ಜುನನಾಯಕ-ಚಿನ್ನರಾಜು-ಹೀಗೆ ಕ್ರಮವಾಗಿ ಹಾಗೂ ಸ್ಪಷ್ಟವಾಗಿ ಬೊಮ್ಮಂತ 
ರಾಜುವಿನ ಏಳುಮಕ್ಕಳ ಹೆಸರುಗಳನ್ನು ಇದು ತಿಳಿಸುತ್ತದೆ. ಇಲ್ಲಿಯ ಬೊಮ್ಮಂತರಾಜನೇ 
ಇತರ ದಾಖಲೆಗಳಲ್ಲಿ ಪ್ರಸ್ಮಾಪಗೊಂಡಿರುವ ಭೂಮರಾಜನೆನ್ನಲು ಅಡ್ಡಿಯಿಲ್ಲ. 

"ಶ್ರೀಕೊಮಾರದೇವರಕ್ಸೇತ್ರದ ಕೈಫಿಯತ್ತು' ಸಹಾ ಮೇಲಿನ ಕೈಫಿಯತ್ತುಗಳ 
ಸಂಗತಿಯನ್ನೆ ಸಮರ್ಥಿಸಿದರೂ ಹಿರೇಬೊಮ್ಮಂತರಾಜನ ತರುವಾಯ ಕೃಷ್ಣದೇವರಾಯನು 
ದಯಪಾಲಿಸಿದ ಸೀಮೆಗಳನ್ನು ಅವನ ಮಗ ಚಿನ್ನಯ್ಯರಾಜ, ಆ ನಂತರ ಅವನ ಮಗ 
ಕೊಂಡಲರಾಜ ಆಳಿದರೆಂಬ ಬೇರೆ ಕಥೆಯೊಂದನ್ನು ಕಟ್ಟಿಕೊಡುತ್ತದೆ. ಇತರೆ ದಾಖಲೆಗಳಲ್ಲಿ 
ಹಿರೇಚೊಮ್ಮಂತರಾಜನ ಏಳುಮಕ್ಕಳೆಂದು ಗುರುತಿಸಲಾದ ಹಿರೇಬೊಮ್ಮಿನಾಯಕ, 
ಬಿಸಾಳನಾಯಕ, ರಾಜಪ್ಪನಾಯಕ, ಹಿರೇಮಲ್ಲಿಕಾರ್ಜುನನಾಯಕ, ಯೀರಪ್ಪನಾಯಕ, 
ಯಿಮ್ಮಡಿನಾಯಕ ಮತ್ತು ಚಿನ್ನಪ್ಪನಾಯಕರು ಈ ಕೈಫಿಯತ್ತಿನ ಪ್ರಕಾರ ಕೊಂಡಲರಾಜುವಿನ 
ಮಕ್ಕಳು. ಈ ಬಗೆಯ ಗೊಂದಲಗಳು ಏನೇ ಇದ್ದರೂ ವಿವರವಾದ ಪರಿಶೀಲನೆಯ 
ತರುವಾಯ ಈ ವಂಶದ ಮೂಲಪುರುಷರ ವೃತ್ತಾಂತವನ್ನು ಖಚಿತವಾಗಿ ನಿರೂಪಿಸಲು 
ಸಾಧ್ಯ. 

ಈ ಸಂಸ್ಥಾನಿಕರ ವಂಶಾವಳಿಯಂತೆಯೇ ಇವರ ಚರಿತ್ರೆಯೂ ಅಸ್ಪಷ್ಟವಾದುದು. 
"ಜರಿಮಲೆ ಸಂಸ್ಥಾನದ ವಂಶಾವಳಿ'ಯಲ್ಲಿ ಜರಿಮಲೆಯ ಸಂಸ್ಥಾಪನೆಯ ತೇದಿಯನ್ನು 
“ಚಿತ್ರಭಾನು ಸಂವತ್ಸರ ಕಾರ್ತಿಕ ಶುದ್ಧ ೯ ಬುಧವಾರ' ಎಂದಿದೆ. ಇದು ಬಹುಶಃ ಶಕ 
೧೫೫೫ರ ಚಿತ್ರಭಾನು ಸಂವತ್ಸರ ಇರಬಹುದು. ವಿಜಯನಗರದ ಪತನದ ತರುವಾಯವೇ 


೨೩೪ ವಿಜಯನಗರ ಅಧ್ಯಯನ ೧೩ 


ಈ ಸಂತತಿಯವರಿಗೆ ಸ್ವತಂತ್ರವಾಗಿ ಅಧಿಕಾರ ಸ್ಹಾಪಿಸಲು ಸಾಧ್ಯವಾಯಿತೆನ್ನು ಿವುದಾದರೆ, 
ಇದು ಕ್ರಿ.ಶ.೧೬೩೩ರಲ್ಲಿ ಸಂಭವಿಸಿರಬೇಕು. ಆದರೆ ಇದು ನಿರ್ದಿಷ್ಟ ಕಾಲಮಾನವಲ್ಲ. 
Be 'ವಿಕ್ರಮನಾಮ ಸಂವತ್ಸರ ಕಾರ್ತಿಕ ಶುದ್ದ ೧೦ ಗುರುವಾರ” ಎಂಬುದು ಉಜ್ಜಯಿನಿ 
ಗ್ರಾಮ ನಿರ್ಮಾಣವಾದುದನ್ನು ಅಥವಾ ಅದರ ಪುನರುದ್ದಾರಕಾರ್ಯವು ನಡೆಯಿತೆಂಬುದನ್ನು 
ಹೇಳುತ್ತದೆಂದು ತಿಳಿಯುವುದಾದರೆ, ಅದು ಶಕ ೧೬೧೨ರ ವಿಕ್ರಮ ಸಂವತ್ಸರವಿರಬಹುದು. 
ಇದು ಕ್ರಿ.ಶ.೧೬೯೧ಕ್ಕೆ ಸರಿಹೋಗುತ್ತಿದ್ದು, ಈ ಅವಧಿಯಲ್ಲಿ ಉಜ್ಜಯಿನಿಮಠ ಮತ್ತು 
ದೇವಾಲಯಗಳ ಪುನರುದ್ದಾರಕಾರ್ಯವನ್ನು ಜರಿಮಲೆ ನಾಯಕರು ಕೈಗೊಂಡಿರಬಹುದು. 
ಹನ್ನೆರಡನೆಯ ಶತಮಾನದ ಅಂತ್ಕದಲ್ಲಿ ಉಜ್ಜಯಿನಿಮಠದ ನಿರ್ಮಾಣಕಾರ್ಯ ನಡೆದು 
ಮಠದ ಸ್ಥಾಪನೆ ಆಗಿದ್ದಿತೆಂದೂ ಉತ ಕರಾಧಿಕಾರದ ನಿರ್ಧಾರವೂ ಆಗಿದಿ )ಿ ತೆಂದೂ ತಿಳಿದು 
ಬರುತ್ತದೆ. ಇದಕ್ಕೆ ಕಾರಣವೇನೆಂದರೆ, ಜರಿಮಲೆ ನಾಯಕರು ಉಜ ್ಲಯಿನಿ ಮರುಳಸಿದ್ದೇಶ್ವರ 
ದೇವರ ನಿಷ್ಠಾವಂತ ಭಕ್ತರಾಗಿದ್ದರು. ಹಾಗೆಯೇ, ಅಲ್ಲಿಯ ಮಠದ ಪೋಷಕರೂ 
ಅಭಿಮಾನಿಗಳೂ ಆಗಿದ್ದರು. ಅಲ್ಲದೆ, ಕ್ರಿ.ಶ. ೧೬೬೧ ರಿಂದ ೧೭೦೫ರ ವರೆಗೆ ಹರಪನಹಳ್ಳಿ 
ಯನ್ನು ಪಾಲಿಸಿದ ಅಲ್ಲಿಯ ಪಾಳೆಯಗಾರ ಬಸವಂತನಾಯಕನು ತನ್ನ ಧಾರ್ಮಿಕ 
ಅನುಸರಣೆಯ ಸ್ವಂತ ಕಾರಣಗಳಿಗಾಗಿ ಈ ಉಜ ಯಿನಿಯಲ್ಲಿ ತನ್ನ ಪ್ರಭಾವ ಬೀರಲು 
ಪ್ರಯತ್ನಿಸಿದನೆಂಬುದನ್ನೂ ಇಲ್ಲಿ ಪರಿಗಣಿಸಬಹುದು. ಈ ಅವಧಿಯಲ್ಲಿ ಉಜ್ಜಯಿನಿಯ 
ವೀರಶೈವಧರ್ಮೀಯ ಎರಡು ಮುಖ್ಯಪೀಠಗಳಾದ ಉಜ್ಜಯಿನಿ ಸದ್ದರ್ಮಸಿಂಹಾಸನ ಮತ್ತು 
ಸಾರಂಗಮಠಗಳ ನಡುವೆ ಪೈಪೋಟಯಿದ್ದು, ಈ ಬಸವಂತನಾಯಕನು ಇದರಲ್ಲಿ 
ಪಾಲ್ಗೊಂಡಿದ್ದ. ಜರಿಮಲೆಯವರ ಅಧೀನದಲ್ಲಿದ್ದ ಈ ಉಜ್ಜಯಿನಿಯು ಆಗ ಪ್ರಮುಖ 
ಧಾರ್ಮಿಕ ನೆಲೆಯೆನಿಸಿ ಇತರರನ್ನೂ ಆಕರ್ಷಿಸುತ್ತಿದ್ದಿ ತೆನ್ನಬಹುದು. ಆದರೆ ಇದನ್ನು ಇನ್ನಷ್ಟು 
ಪರಿಶೀಲಿಸುವ ಅಗತ್ಮವಿದೆ. ಸಿದ್ದೆ ಶ್ವರನ ಅಥವಾ ಮರುಳಸಿದ್ದ €ಶ್ವರನ ದೇವಾಲಯವು 
ಕಲ್ಮಾಣ ಚಾಲುಕ್ಕರ ಕಾಲದ ಕಟ್ಟಡವಾಗಿದ್ದು, ಅತ್ಯಂತ ಸುಂದರ ಶಿಲ್ಪಗಳಿಂದ ಕೂಡಿದೆ. 
ಈಚಿನ ವಂಶೀಕರು 
ಇಂಗ್ಲಿಷರು ಜರಿಮಲೆಯನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಈ ಪಾಳೆಯಗಾರ 
ಮನೆತನದವರಿಗೆ ಸಹಾಯಧನವನ್ನು ಗೊತ್ತುಪಡಿಸಿದರು. ೧೮೭೬ ಜನವರಿಯಲ್ಲಿ ರಾಜಾ 
ಇಮ್ಮಡಿ ಲಕ್ಷ್ಮ ಪ್ಪನಾಯಕನು ರಾಣಿ ಸರಕಾರದವರಿಗೆ ಬರೆದುಕೊಂಡ ಮನವಿಪತ್ರದಲ್ಲಿ, 
ಸರಕಾರದವರು ೩ ರೂಪಾಯಿ ೩ ಆಣಿ ೯ ಕಾಸುಗಳನ್ನು ಪೆನ್‌ಷನ್‌ ಆಗಿ ನೀಡುತ್ತಿದ್ದರೆಂದೂ 
ಆದನ್ನೆ ಆ ಮನೆತನದ ಉಳಿದವರು ಇಷ್ಟಿಷ್ಟು ಹಂಚಿಕೊಳ್ಳುತ್ತಿದ್ದರೆಂದೂ ಇತರ ವಿವರ 
ಗಳೊಡನೆ ಪ್ರಸ್ತಾಪಿಸಿದ್ದಾನೆ. ಆದರೆ ಎಲ್ಲರ ಸಂಸಾರವೂ ಬೆಳೆದು ಪೆನ್‌ಷನ್‌ ಸ ಸಾಲುತ್ತಿಲ್ಲ 
ವಾದ್ದರಿಂದ ಅದನ್ನು ಹೆಚ್ಚಿಸಬೇಕೆಂದೂ ಇಲ್ಲವೆ ಜಹಗೀರನ್ನಾದರೂ ಹಾಕಿಕೊಡಬೇಕೆಂದೂ 
ಅದೂ ಇಲ್ಲವಾದರೆ ಸರಕಾರದಿಂದ ವಿಷವನ್ನಾದರೂ ಕಳುಹಿಸಿದಲ್ಲಿ ಅದನ್ನು ಸ್ವೀಕರಿಸ 
ಲಾಗುತ್ತದೆಂದೂ ಕಳಕಳಿಯಿಂದ ಬರೆದುಕೊಂಡಿದ್ದಾನೆ. ಇಮ್ಮಡಿ ಲಕ್ಷ ಪ್ಲುನಾಯಕನು 
ಇಂಗ್ಲಿಷ್‌ (ರಾಣಿ) ಸರಕಾರಕ್ಕೆ ತನ್ನ ಮತ್ತು ತನ್ನ ಅಣ್ಣ ರಾಮಪ್ಪನಾಯಕನಿಗೆ ದೊರಕುತ್ತಿದ್ದ 


ಜರಿಮಲೆ ಪಾಳೆಯಗಾರರು ೨೩೫ 


ರಾಜಧನವನ್ನು ಹೆಚ್ಚಿಸುವಂತೆ ಪ್ರಾರ್ಥಿಸಿ ತೆಲುಗು ಭಾಷೆಯಲ್ಲಿ ಬರೆದುಕೊಂಡಿರುವ ಪತ್ರ 
ಇದು. ತಮ್ಮ ಹಿಂದಿನ ಕೆಲವರ ಹೆಸರುಗಳನ್ನು ಪ್ರಸ್ತಾಪಿಸಿದ್ದಾನೆ. ತನ್ನ ದೊಡ್ಡತಾತ 
ಬೊಂಮನಾಯಕನೆಂದೂ ಎರಡನೆಯವನು ಇಮ್ಮಡಿನಾಯಕ ಹಾಗೂ ಮೂರನೆಯವನು 
ಮಲ್ಲಿಕಾರ್ಜುನನಾಯಕನೆಂದೂ ಹೆಸರಿಸಿದ್ದಾನೆ. ಆದರೆ ಇವರು ಇಂಗ್ಲಿಷರಿಂದ ಪೆನ್‌ಷನ್‌ 
ಪಡೆಯುತ್ತಿದ್ದರೆಂದು ಸೂಚಿಸಿರುವುದರಿಂದ, ಈ ಸಂತತಿಯ ಆರಂಭದ ವ್ಯಕ್ತಿಗಳು 
ಇವರಲ್ಲವೆನ್ನುವುದು ಸ್ಪಷ್ಟ. 

ಈ ಇಮ್ಮಡಿ ರಾಜಾ ಲಕ್ಸ್ಮಪ್ಪನಾಯಕನು ತನ್ನ ಪತ್ರದಲ್ಲಿ ಬೊಂಮ್ಮ ಅಥವಾ 
ಬೊಮ್ಮಳನಾಯಕನ ಆಗಿಹೋದ ಆತನ ಮಕ್ಕಳಾದ ಪೆದ್ದ(ದೊಡ್ಡ)ಸಿದ್ದಪ್ಪನಾಯಕ, 
ಶಿದ್ದಲಿಂಗಪ್ಪ ಲಿಂಗನಾಯಕ ಮತ್ತು ಸಿದ್ದಪ್ಪನಾಯಕ ಅವರುಗಳನ್ನು ಸಮೂದಿಸಿದ್ದಾನೆ. 
ತನ್ನ ಇನ್ನೊಬ್ಬ ತಾತ ಇಮ್ಮಡಿನಾಯಕ ಅಥವಾ ನಾಯಿಡುಗೆ ಚಿನ್ನ(ಚಿಕ್ಕ)ಸಿದ್ದಪ್ಪನಾಯಕನೇ 
ಈ ಮನವಿಪತ್ರವನ್ನು ಬರೆದ ಇಮ್ಮಡಿ ರಾಜಾ ಲಕ್ಷ್ಮ ಪ್ಪನಾಯಕನ ತಂದೆ. ತನ್ನ ತಂದೆಗೆ 
ಈರ್ವರು ಮಡದಿಯರು ಇದ್ದುದನ್ನೂ ಹಿರಿಯ ಮಡದಿಯ ಮಗನೇ ತನ್ನ ಅಣ್ಣ ರಾಮಪ್ಪ 
ನಾಯಕನೆಂದೂ ತಾನು ಎರಡನೆಯವನೆಂದೂ ತನ್ನ ತಂದೆಯ ಎರಡನೆಯ ಮಡದಿಯ 
ಮಗನೇ ಹನುಮಪ್ಪನಾಯಕನೆಂದೂ ಹೇಳಿದ್ದಾನೆ. ಈತನ ಅಣ್ಣ ರಾಮಪ್ಪನಾಯಕನಿಗೆ 
ಸಿದ್ದಪ್ಪನಾಯಕ, ಪೆನ್ನಪ್ಪನಾಯಕ ಮತ್ತು ಭೂಮರಾಜು ಎಂದು ಮೂರುಮಂದಿ ಮಕ್ಕಳಿ 
ದುದು; ಹಾಗೂ ಈ ರಾಜಾ ಲಕ್ಸ್ಮಪ್ಪನಾಯಕನಿಗೆ ನಿಂಗಣ್ಣನಾಯಕ, ಮಲ್ಲಿಕಾರ್ಜುನ 
ನಾಯಕ, ಸಿದ್ದಪ್ಪನಾಯಕ ಮತ್ತು ಓಬಳೆನಾಯಕ ಎಂದು ನಾಲ್ವರು ಮಕ್ಕಳಿದ್ದುದು ಈ 
ಪತ್ರದಿಂದ ವ್ಯಕ್ತಪಡುತ್ತದೆ. ಈ ರಾಜಾ ಲಕ್ಸ್ಮಪ್ಪನಾಯಕನು ತನ್ನ ಮನವಿಪತ್ರದ 
ಆರಂಭದಲ್ಲಿ ತನ್ನನ್ನು "ಶ್ರೀಮಾನ್‌ ಮಹಾನಾಯಕಾಚಾರ್ಯ ನಾಯಕಶಿರೋಮಣಿ ಆಯಿನಾ 
ಯಿಮ್ಮಡಿ ರಾಜಾಲಕ್ಷ್ಮ ಪೃುನಾಯಿಣಿವಾರು' ಎಂತಲೂ "ಜರಿಮಲಿ ಸಮುಸ್ಥಾನಮುಕುನುಂನ್ನಾ 
ಪಾಳ್ಸೆಗಾರು ಚಿನ್ನಸಿದ್ದಪ್ಪನಾಯಿನಿ ಕೊಮಾರುಡೈನ ಲಕ್ಷ್ಮಪ್ಪನಾಯಿಣಿವಾರು' ಎಂತಲೂ 
ಕರೆದುಕೊಂಡಿದ್ದಾನೆ. ಏನೇ ಆದರೂ ಈಚಿನ ಕೆಲವು ವ್ಯಕ್ತಿಗಳ ವಿನಾ ಈ ವಂಶೀಕರ ಪೂರ್ತ 
ವಿವರಗಳು ತಿಳಿದುಬರುವುದಿಲ್ಲ. 
ಕೋಟೆ-ದೇವಾಲಯ-ಸ್ಮಾರಕ ಶಿಲ್ಪ-ಇತ್ಯಾದಿ 

ಜರಿಮಲೆಯ ಇಂದಿನ ಸ್ಥಿತಿ ತೃಪ್ತಿಕರವಾಗಿಲ್ಲ. ಇಲ್ಲಿಯ ಬೆಟ್ಟವನ್ನಾವರಿಸಿದ್ದ ಸುಮಾರು 
೩ ಸುತ್ತಿನ ಕೋಟೆಯು ಇಂದು ಪೂರ್ತ ನಾಶವಾಗಿ ಹೋಗಿದೆ. ಕೋಟೆಯಲ್ಲಿ ಇನ್ನೂ 
ಕೆಲವು ಸ್ಮಾರಕಗಳು-ಕಲ್ಲುಕಟ್ಟಡಗಳು ಉಳಿದುಕೊಂಡು ಬಂದಿವೆ. ಮುಖ್ಯವಾಗಿ, ಈ 
ಕೋಟೆಯು ನಾಲ್ಕು ಮೂಲೆಯ (ನಾಲ್ಕುದಿಕ್ಕಿಗೂ ಇರುವ) ಗುಡ್ಡಗಳನ್ನು ಬಳಸಿಕೊಂಡು 
ನಿರ್ಮಾಣವಾದಂತಹದು. ಈ ಗುಡ್ಡಗಳಿಗೆ ಪಾರಿವಾಳಗುಂಡುಗಳು, ಸಿದ್ದಯ್ಮನಗುಡ್ಡ, 
ಉಪ್ಪರಿಗೆ (ಗುಡ್ಡಕ್ಕೇ ಈ ಹೆಸರು) ಮತ್ತು ದೋಣಿಸಂದು (ಗುಡ್ಡದ ಹೆಸರು) ಎಂದು 
ಹೆಸರು. ಈ ಕೋಟೆಯ ಮಠದ ಹತ್ತಿರದ ಮೊದಲನೆಯ ಬಾಗಿಲನ್ನು ಊರುಬಾಗಿಲೆನ್ನು 
ವರು. ಕೋತಿಗುಂಡಿನ ಹತ್ತಿರವಿರುವ ಬಾಗಿಲನ್ನೂ ಊರುಬಾಗಿಲೆನ್ನಲಾಗುತ್ತದೆ. 


೨8೬ ವಿಜಯನಗರ ಅಧ್ಯಯನ ೧೩ 


ದಿವಾನರ(ಅಥವಾ ರಾಜರ)ತೋಟದ ಹತ್ತಿರದ ಬಾಗಿಲನ್ನು ಹೆಬ್ಬಾಗಿಲು ಎಂದು ಕರೆಯ 
ಲಾಗುತ್ತದೆ. ಆನೆಹೊಂಡದ ಮೇಲ್ಬಾಗದಲ್ಲಿ ಸಿದ್ದಯ್ಯನಗುಡ್ಡದ ಹತ್ತಿರದ ದಿಡ್ಡಿಬಾಗಿಲನ್ನು 
ಕಲ್ಲೂರುಬಾಗಿಲು ಎಂದು ಹೆಸರಿಸಿದೆ. ಇಲ್ಲಿಯ ಸ್ಮಾರಕಗಳಲ್ಲಿ ಮದ್ದು ಅರೆಯುವ 
ಗುಂಡುಗಳು ಹಾಗೂ ಗರಡಿಮನೆ ಮುಖ್ಯವಾದವು. ದೇವಾಲಯಗಳ ಪೈಕಿ ಬಾಗೀಶ್ವರ 
ಮತ್ತು ಬಸವಣ್ಣನಗುಡಿಗಳು ಪ್ರಧಾನವಾಗಿ ಕಂಡುಬರುತ್ತವೆ. ಇಲ್ಲಿ ಮರಳಸಿದ್ದೇಶ್ವರಮಠವು 
ನೆಲೆಗೊಂಡಿದೆ. ಇದನ್ನು ಚಿತ್ರದುರ್ಗದ ಮುರಿಗಾಮಠ ಸಂಪ್ರದಾಯಕ್ಕೆ ಸೇರಿದ ಮಠವೆಂದು 
ತಪ್ಪಾಗಿ ಭಾವಿಸಲಾಗಿದೆ. ಆನೆಹೊಂಡದ ಹತ್ತಿರವಿರುವುದೇ ಸಿದ್ದಲಿಂಗೇಶ್ವರನಮಠ. ಈ 
ಬೆಟ್ಟಪ್ರದೇಶದಲ್ಲಿ, ಮುಖ್ಯವಾಗಿ ಕೋಟೆಯ ಒಳಾವರಣದಲ್ಲಿ, ಸಾಧ್ಯವಾದಷ್ಟು ಮಟ್ಟಿಗೆ 
ಜಲಾಶಯಗಳನ್ನೂ ದೋಣಿಗಳನ್ನೂ ಬಾವಿಗಳನ್ನೂ ನಿರ್ಮಿಸಲಾಗಿದೆ. ಸಣ್ಣದೊರೆಬಾವಿ, 
ಉಪ್ಪುನೀರುಬಾವಿ, ಆನೆಹೊಂಡ, ಮೂಲೆಯಬಾವಿ, ಅಂತಪ್ಪನಬಾವಿ, ಹಾಲಬಾವಿ, 
ನಾಗಪ್ಪನಬಾವಿ, ಕಣಸದಬಾವಿ, ಚನ್ನಬಸಪ್ಪನಬಾವಿ, ಕೊಂತೆಮ್ಮನ ದೊಣೆ, ರಾಮೇಶ್ವರನ 
ದೊಣೆ, ದೊಣೆಸಂದು (ಹೊಂಡ) ಇತ್ಕಾದಿಗಳು ಇವುಗಳಲ್ಲಿ ಮುಖ್ಯವಾದವು. 

ಈ ಪ್ರದೇಶದಲ್ಲಿ ಸುತ್ತಲೂ ಗುಡ್ಡಗಳು ಆವರಿಸಿದ್ದು, ಮಧ್ಯದಲ್ಲಿ ಹಳೆಯ 
ಜರಿಮಲೆಗ್ರಾಮವಿದ್ದಿತೆಂದು ಈಗಾಗಲೇ ತಿಳಿಯಲಾಗಿದೆ. ಸ್ಥಳಾಂತರಗೊಂಡ ಹಿನ್ನೆಲೆಯಲ್ಲಿ, 
ಈಗಿನ ಜರಿಮಲೆಗ್ರಾಮವು ಆರನೆಯದೆಂಬುದು ಗಮನಾರ್ಹ. ಇಲ್ಲಿಯ ಗ್ರಾಮದೇವತೆ 
ದೊಡ್ಡಮಾರಮ್ಮ. ಕೋಟೆಯಲ್ಲಿಯ ಊರುಬಾಗಿಲಿನ ಈಶಾನ್ಯಕ್ಕೆ ಸಿದ್ದಪ್ಪ(ಸಿದ್ದ ಯ್ಕ)ನ 
ಗುಡ್ಡೆವಿದ್ದರೆ, ಈ ಬಾಗಿಲಿನ ಪೂರ್ವಕ್ಕೆ ದುರ್ಗಮ್ಮನಗುಡ್ಡವಿದೆ. ದುರ್ಗಮ್ಮನಗುಡ್ಡ 
ದಲ್ಲಿರುವ ದುರ್ಗಮ್ಮನಗುಡಿಯ ಬಳಿ ಮೂಲ ಜರಿಮಲೆಗ್ರಾಮವಿದ್ದಿತೆನ್ನಲಾಗಿದೆ. 
ದುರ್ಗಮ್ಮನಗುಡಿ ಪಕ್ಕದಲ್ಲಿರುವ ಸಿದ್ದಪ್ಪನಗುಡ್ಡದಲ್ಲಿ ಎರಡನೇ ಊರಿದ್ದಿತು. ಇಲ್ಲಿ 
ಶಿಲಾಯುಗದ ಸಮಾಧಿಗಳು (ಮೋರೇರಮನೆಗಳು) ಕಂಡುಬರುತ್ತವೆ. ಹರವದಿ-ಗೆದ್ದ ಲಗಟ್ಟೆ- 
ಜರಿಮಲೆ-ಈ ಮೂರೂ ಗ್ರಾಮಗಳು ಈಗ ಗುಡ್ಡದ ಸುತ್ತಲಲ್ಲಿವೆ. ಮೊದಲಿಗೆ ಈ ಊರುಗಳ 
ಜನರು ಗುಡ್ಡದಲ್ಲಿ ನೆಲೆಸಿದ್ದರು. ಅದೇ ಹಳೆಯ ಊರು. 

ದಕ್ಷಿಣದಲ್ಲಿರುವುದೇ ಕೋಟೆಕಲ್ಲು ಅಥವಾ ಕೋಟೆಸಾಲಿರುವಗುಡ್ಡ. ಕೋಟೆಯ 
ಪ್ರದೇಶದ ಆರಂಭದಲ್ಲಿಯೇ ಕಂಡುಬರುವ ಬಾಗೀಶ್ವರನಗುಡಿ ಎದುರಿಗೆ ಬಸವೇಶ್ವರನ 
ಗುಡಿಯಿದ್ದು, ಇದನ್ನು ಪೇಟೆಬಸವಣ್ಣನೆಂದೇ ಕರೆಯಲಾಗುತ್ತದೆ. ಹಿಂದೆ ಇಲ್ಲಿ ಸಂತೆ 
ಸೇರುತ್ತಿದ್ದಿತು. ಈ ಬಯಲುಪ್ರದೇಶವನ್ನು ಈಗಲೂ ಸಂತೆಕಣಿವೆಯೆಂದು ಗುರುತಿಸುವು 
ದುಂಟು. ಇಲ್ಲಿಂದ ಬಾಗಿಲನ್ನು ದಾಟಿ ಒಳ ಪ್ರವೇಶಿಸಿದರೆ ಕಂಡುಬರುವುದು ಅರಮನೆ 
ಅಥವಾ ಚಾವಡಿ. ಈಗ ಇದು ಸಂಪೂರ್ಣ ಹಾಳುಬಿದ್ದಿದೆ. ಕೋತಿಗುಂಡು ಬಳಿಯ 
ಬಯಲನ್ನು ಅರಮನೆಬಯಲು ಅಥವಾ ಚಾವಡಿಬಯಲು ಎನ್ನಲಾಗುತ್ತದೆ. ಇಲ್ಲಿರುವ 
ತೋಟವನ್ನು (ಈಗಿಲ್ಲ) ಅರಮನೆತೋಟವೆಂದು ಕರೆಯುವಂತೆಯೇ ಜೀವನವನ ಅಧವಾ 
ಜೀವನತೋಟವೆಂತಲೂ ಕರೆಯುವುದುಂಟು. 


ಜರಿಮಲೆ ಪಾಳೆಯಗಾರರು ೨೩೭ 


ಊರುಬಾಗಿಲಿನ ಉತ್ತರಕ್ಕಿರುವ ಎತ್ತರದ ಪ್ರದೇಶಕ್ಕೆ ಅಥವಾ ಗುಡ್ಡಕ್ಕೆ ಇರುವ 
ಹೆಸರೆಂದರೆ ಉಪ್ಪರಿಗೆ ಅಥವಾ ಮೇಲುಉಪ್ಪರಿಗೆ. ಇದು ಕೋಟೆಯೊಳಗಿನ ಬಹುಮುಖ್ಯ 
ಎಡೆ. ಇಲ್ಲಿ ತಮ್ಮ ಪರಿವಾರದವರೊಡನೆ ನಾಯಕರು ವಾಸಿಸಿದ್ದ ನಿವಾಸಗಳ ಕುರುಹುಗಳು 
ಕಂಡುಬರುತ್ತವೆ. ಇವುಗಳ ಲಕ್ಷಣಗಳನ್ನು ಪರಿಶೀಲಿಸಿದರೆ, ಇಲ್ಲಿ ಸಾಕಷ್ಟು ವಿಶಾಲವಾಗಿದ್ದ 
ವ್ಯವಸ್ಥಿತ ಮಹಲುಗಳು ಇದ್ದಿರುವುದು ಸ್ಪಷ್ಟ. ಇಲ್ಲಿದ್ದ ಬಾಗಿಲನ್ನು ಕಂಚಿನಬಾಗಿಲು ಎನ್ನ 
ಲಾಗುತ್ತಿತ್ತು. ಇದನ್ನು ಹೆಬ್ಬಾಗಿಲೆಂದು ಕರೆದಿದ್ದು, ಇದನ್ನು ಚಿತ್ರದುರ್ಗದವರು ಒಯ್ದರೆಂದು 
ಪ್ರತೀತಿ. ಈ ಮೇಲುಪ್ಪರಿಗೆಯ ಎಡೆಯಲ್ಲಿರುವ ರಾಮೇಶ್ವರನದೊಣೆಯು ಹುಟ್ಟು 
ಬಂಡೆಯಲ್ಲಿ ರೂಪುಗೊಂಡಿರುವ ನೈಸರ್ಗಿಕ ದೊಣೆ. ಇದು ಮೇಲುಪ್ಪರಿಗೆಯ ನಿವಾಸಿಗಳಿಗೆ 
ಎಲ್ಲ ಯತುಮಾನದಲ್ಲೂ ಶುದ್ದಜಲವನ್ನು ಪೂರೈಸುತ್ತಿದ್ದಿತೆನ್ನುವುದರಲ್ಲಿ ಅನುಮಾನವಿಲ್ಲ. 
ಇಲ್ಲಿ ಕಣಜಗಳಿದ್ದ ಕುರುಹುಗಳನ್ನೂ ಗುರುತಿಸಬಹುದು. 

ಮೇಲುಪ್ಪರಿಗೆ ಎಡೆಯಲ್ಲಿರುವ ಇತರ ಪ್ರಮುಖ ಕುರುಹುಗಳಲ್ಲಿ ಒನಕೆಕಿಂಡಿ ಮತ್ತು 
ಗರಡಿಮನೆಗಳು ಪರಿಗಣಿಸಲರ್ಹವಾದವು. ಒನಕೆಕಿಂಡಿಯೆಂಬುದು ಹಂಪಿ, ಚಿತ್ರದುರ್ಗಬೆಟ್ಟ 
ಮೊದಲಾದೆಡೆಗಳಲ್ಲಿರುವಂತೆ, ನೈಸರ್ಗಿಕ ಕಲ್ಲುಗುಂಡುಗಳ ಮೂಲಕ ಹಾದುಹೋಗಲು 
ಇರುವ ಮಾರ್ಗ. ಮೇಲುಪ್ಪರಿಗೆಯಲ್ಲಿರುವ ಒನಕೆಕಿಂಡಿಮಾರ್ಗದೆಡೆಯಲ್ಲಿ ಆವರಿಸಿ 
ಕೊಂಡಿರುವ ಬೃಹತ್‌ಬಂಡೆಯು ಸುಮಾರು ೫೦ ಜನರು ಸೇರಿ ಸಭೆ ನಡೆಸಬಹು ದಾದಷ್ಟು 
ವಿಶಾಲವಾದುದು. ಹಾಗೆಯೇ, ಮೂಲದಲ್ಲಿ ಪ್ರಾಚೀನ ಮಾನವನ ವಾಸದ ನೆಲೆಯಾಗಿದ್ದ 
ನೈಸರ್ಗಿಕ ಗುಹೆಯನ್ನು ಆ ನಂತರ ಗರಡಿಮನೆಯಾಗಿ ಪರಿವರ್ತಿಸಲಾಗಿದೆ. ಇಲ್ಲಿರುವ 
ಮದ್ದಿನಮನೆಯೂ ಇನ್ನೊಂದು ಗಮನಾರ್ಹ ಎಡೆ. 

ಉಬ್ಬುಶಿಲ್ಪಗಳು ಹಾಗೂ ಇನ್ನಿತರ ಶಿಲ್ಪವಿನ್ಮಾಸಗಳ ಮಟ್ಟಿಗೆ, ಅರಮನೆ ಅಥವಾ 
ಚಾವಡಿಬಯಲಿಗೆ ಹೊಂದಿಕೊಂಡಂತೆ ದಿಬ್ಬದ ಮೇಲಿರುವ ಬಂಡೆಯ ಮೇಲೆ ಬಿಡಿಸ 
ಲಾಗಿರುವ ಆಂಜನೇಯನ ಉಬ್ಬುಶಿಲ್ಪ ಆಕರ್ಷಕವಾದುದು. ಆ ಅಡಿ ಎತ್ತರ, ೫.೬ ಅಡಿ 
ಅಗಲವಿರುವ ಉಬ್ಬುಶಿಲ್ಪವಿದು. ಮೇಲುಪ್ಪರಿಗೆ ಎಡೆಯಲ್ಲಿ ಹುಟ್ಟುಬಂಡೆಯ ಮೇಲೆ 
ಆಂಜನೇಯನ ಇನ್ನೊಂದು ಉಬ್ಬುಶಿಲ್ಪವಿದ್ದು, ಇದು ಅತ್ಯಂತ ಮನೋಹರವಾದುದು. 
ಮೂರ್ತಿಯ ಸುತ್ತಲೂ ಮಂಟಪದ ಆಕೃತಿಯನ್ನು ರಚಿಸಲಾಗಿದ್ದು, ಸೂಕ್ಸ್ಮ ಕೆತ್ತನೆಯ 
ಕಲಾವಂತಿಕೆಗೆ ಇದೊಂದು ಉತ್ತಮ ನಿದರ್ಶನ. ಇದರ ಎತ್ತರ ೪.೬ ಅಡಿ ಮತ್ತು ಅಗಲ 
೩.೮ ಅಡಿ. ಇತರೆ ಉಬ್ಬುಶಿಲ್ಪಗಳಲ್ಲಿ ಬಂಡೆಯೊಂದರ ಮೇಲ್ಬಾರ್ಶ್ರದಲ್ಲಿ ಬಿಡಿಸಲಾಗಿರುವ 
ಮಂಡಲಾಕಾರದ ಪುಷ್ಟವಿನ್ಮಾಸ ಹಾಗೂ ಅದರ ಬುಡದಲ್ಲೆ ಬಿಡಿಸಲಾಗಿರುವ ಲಿಂಗಾಕೃತಿಗೆ 
ಪುಷ್ಪಾರ್ಚನೆಗೈಯುತ್ತಿರುವ ಜೋಡಿಗಜಗಳ ಉಬ್ಬುಶಿಲ್ಪಗಳು ಸುಂದರವಾಗಿವೆ. ಆದರೆ 
ಇವುಗಳ ಆಶಯವೇನೋ ತಿಳಿಯದು. ಇಲ್ಲಿಯೇ, ಹುಟ್ಟುಬಂಡೆಯೊಂದರ ಮೇಲೆ ೪.೮ 
ಅಡಿ ಎತ್ತರ ಮತ್ತು ೫ ಅಡಿ ಅಗಲದ ವ್ಯಾಘಫ್ರದ ರೇಖಾಕೃತಿ (Engraving); ಇತರೆ 
ಪ್ರತೇಕ ಬಂಡೆಗಳ ಮೇಲಿರುವ ನವಿಲುಗಳ ಎರಡು ರೇಖಾಕೃತಿಗಳು ಹಾಗೂ ಇನ್ನಿತರ 

ಕ್ಸ ರೇಖಾಕೃತಿಗಳು ಕಂಡುಬರುತ್ತವೆ. 


೨೩೮ ವಿಜಯನಗರ ಅಧ್ಯಯನ ೧೩ 


ಇನ್ನು ಕೋಟೆಯ ಹೆಬ್ಬಾಗಿಲು, ಪ್ರಾಕಾರ ದೇವಾಲಯಗಳ ಸ್ತಂಭ, ಭಿತ್ತಿ ಮೊದಲಾದೆಡೆ 
ಗಳಲ್ಲಿ ಹಲವಾರು ಉಬ್ಬುಶಿಲ್ಪಗಳನ್ನು ಬಿಡಿಸಲಾಗಿದ್ದು, ಇವು ಆಕರ್ಷಕವೂ ಅಧ್ಯಯನ 
ಯೋಗವೂ ಆಗಿರುವಂಥವು. ಇಂಥವನ್ನು ಪ್ರತ್ಯೇಕವಾಗಿಯೇ ಗುರುತಿಸ ಬೇಕಾಗುತ್ತದೆ. 
ಅಲ್ಲದೆ, ಈ ಕೋಟೆ ಪ್ರದೇಶದಲ್ಲಿ ಹಲವಾರು ಸಮಾಧಿಗಳ್ಲು, ಬಿಡಿಶಿಲ್ಬಗಳು, ಉಗ್ರಾಣ, 
ರಾಗಿಕಣಜ ಇನ್ನಿತರ ಸ್ಮಾರಕಗಳೂ ಅವಶೇಷಗಳೂ ಕಂಡುಬರುತ್ತವೆ. ಇಲ್ಲಿ ನೆಲೆಸಿದ್ದವರ 
ವಸತಿ ನಿವೇಶನಗಳ ಕುರುಹುಗಳು ಕೋಟೆ ಪ್ರದೇಶದಲ್ಲೆಲ್ಲಾ ಗೋಚರಿಸುತ್ತವೆ. 


ಪರಾಮರ್ಶನ ಗ್ರಂಥಗಳು 
೧. ದಾಖಲೆಗಳು 
ಜರಿಮಲೆ ಸಂಸ್ಥಾನದ ವಂಶಾವಳಿ 
ಬಣವಿಕಲ್ಲು ಸಿದ್ದಲಿಂಗಸ್ವಾಮಿಗಳು ಕೊಟ್ಟ ಜಯಪತ್ರ 
ಮೂಲೇ ಮರಿದೇವರಮಠದ ಭೂದಾನ ಪಟ್ಟೆ (ಶ್ರೀ ಉಜ್ಜನಿ ಸಿದ್ದಪ್ಪರಿಂದ ಬಂದ ಕಾಗದ 
ಪತ್ರದ ಯಥಾವತ್ತು ನಕಲು ಅನುವಾದ” ಎಂಬ ಶೀರ್ಷಿಕೆಯಲ್ಲಿರುವ ಇದರ ಇನ್ನೊಂದು 
ಪ್ರತಿಯನ್ನು ಡಾ.ಡಿ.ವಿ.ಪರಮಶಿವಮೂರ್ತಿಯವರು ನೀಡಿರುತ್ತಾರೆ) 
ಇಮ್ಮಡಿ ರಾಜ ಲಕ್ಸ್ಮಪ್ಪನಾಯಕರು ರಾಣೀಸರ್ಕಾರಕ್ಕೆ ಬರೆದುಕೊಂಡ ಪತ್ರ (ತೆಲುಗು) 
ಮಾಕನಡುಕು ಓಬಳದೇವರಗುಡಿಯ ಕಂಚು ಮತ್ತು ತಾಮ್ರಪತ್ರಗಳು 
ಶಿದ್ದಹಳ್ಳಿಯಲ್ಲಿ ಬೊಂಮ್ಮದೇವರು ಹುಟ್ಟಿದ ದಸ್ತಾವೇಜು ಶಾಸನದ ರಿಕಾರ್ಟು ವಿವರಾ 
ಅಚ್ಚುವಳ್ಲಿ ಮಾರೆಮ್ಮನ ದಸ್ತ(ಕತ್ತು) 


ಜರಿಮಲೆ ಬಾಲಬಡೆಯರಮಠದ ವಂಶವೃಕ್ಷ (ಸೌಜನ್ಮ: ಡಾ.ಜೆ.ಎಂ.ನಾಗಯ )) 
The Vamshavallee of the ನ. Samstan Family (Translated from a 
Maratha Account Communicated by the Jeremale Poligar in January 1801) 


(ಸೌಜನ್ಮ: ಡಾ.ಡಿ.ಎನ್‌.ಯೋಗೀಶ ರಪ್ಪು) 


೨. ಗ್ರಂಥಗಳು 
ಆರ್‌. ಶಾಮಾಶಾಸ್ತ್ರಿ (ಸಂ.), ೧೯೨೧, ಲಿಂಗಣ್ಣಕವಿ ವಿರಚಿತ ಕೆಳದಿನೃಪವಿಜಯಂ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು 


ಪಂಡಿತ ರೇವಣ್ಣಶಾಸ್ತ್ರಿ, ೧೯೫೯, ವಾಲ್ಮೀಕರ ಪುರಾಣವು, ಬ್ರಹ್ಮತೀರ್ಡಾಶ್ರಮ, 
ದ್ಯಾಮವ್ವನಹಳ್ಳಿ-ಹೆಮ್ಮನಬೇತೂರು, ದಾವಣಗೆರೆ ತಾಲ್ಲೂಕು 


ತಿ.ತಾ.ಶರ್ಮ (ಸುಂ.), ೧೯೭೦೧, ಚಾರಿತ್ರಿಕ ದಾಖಲೆಗಳು, ಕನ್ನಡ ಸಾಹಿತ್ಯ ಪರಿಷತ್ತು, 
ಬೆಂಗಳೂರು 


ಹೆಚ್‌.ದೇವೀರಪ್ಪ, ಮಹದೇವ ಬಣಕಾರ (ಸಂ.), ೧೯೭೪, ವಿಶ್ವಬಂಧು ಮರುಳಸಿದ್ದ ಹಾಗೂ 
ಆತನ ಪರಂಪರೆ, ತರಳಬಾಳು ಪ ಪ್ರಕಾಶನ, ಸಿರಿಗೆರೆ 


ಜರಿಮಲೆ ಪಾಳೆಯಗಾರರು ೨೩೯ 


ಎಂ.ವಿ. ಶ್ರೀನಿವಾಸ್‌, ಲಕ್ಷ್ಮಣ್‌ ತೆಲಗಾವಿ (ಸಂ.), ೧೯೭೬, ಚಂದ್ರವಳ್ಳಿ, ಜಿಲ್ಲಾ ಇತಿಹಾಸ 
ಸಂಶೋಧನ ಮಂಡಲಿ, ಚಿತ್ರದುರ್ಗ 


ಕಪಟರಾಳ ಕೃಷ್ಣರಾವ್‌, ೧೯೭೭, ಸುರಪುರ ಸಂಸ್ಥಾನ ಇತಿಹಾಸ, ಮಂಜುನಾಥ ಪ್ರಕಾಶನ, 
ಬೆಂಗಳೂರು 


ಎಂ.ಎಂ.ಕಲಬುರ್ಗಿ (ಸಂ.), ೧೯೯೪, ಕರ್ನಾಟಕದ ಕೈಫಿಯತ್ತುಗಳು, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ | 


ಎಂ.ಕೊಟ್ರೇಶ್‌, ೨೦೦೨, ಬಳ್ಳಾರಿಜಿಲ್ಲೆಯ ಕೋಟೆ-ಕೊತ್ತಲಗಳು (ಪಿಎಚ್‌.ಡಿ. 
ಮಹಾಪ್ರಬಂಧ-ಅಪ್ರಕಟಿತ), ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 


ಕೆ.ರಮೇಶ್‌, ೨೦೦೨, ಉಜ್ಜಿನಿ ಗ್ರಾಮಾಧ್ಯಯನ (ಎಂ.ಫಿಲ್‌. ಸಂಪ್ರಬಂಧ-ಅಪ್ರಕಟಿತ), ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ 


ಡಿ.ಎನ್‌.ಯೋಗೀಶ್ವರಪ್ಪ, "ಜರಿಮಲೆ ನಾಯಕರು (ಕ್ರಿ.ಶ. ೧೫೦೦-೧೮೦೦)”, ಕನ್ನಡ ಸಾಹಿತ್ಯ 
ಪರಿಷತ್ಪತ್ರಿಕೆ ೮೦-೨, ೨೦೦೨ 

John Kelsall, 1872, Manual of the Bellary District, Lawrence Asylum Press, 
Madras (Reprint 2004) 


W.W. Hunter, 1886, The Imperial Gazetteer of India, Vol.XI, Trubner & 
Co., London 


W.Francis, 1904, Madras District Gazetteers-Bellary, Government Press, 
Madras (Reprint 2004) 


K.N.V.Sastri, 1939, The Munro System of British Statesmanship in In- 
dia, Mysore 


T.H.Beaglehole, 1966, Thomas Munro and the Development of Admin- 
istrative Policy in Madras, 1792-1818, Cambridge University Press 


K.Abhishankar (Ed.), 1972, Mysore State Gazetteer-Bellary District, 
Government of Mysore, Bangalore 


C.D.Maclean (Ed.), 1990 (1893), Manual of the Administration of the 
Madras Presidency, Vol.3, Asian Educational Services, New Delhi 


James Grant Duff, 1999, A History of the Mahrathas, Vol.1, Cosmo Pub- 
lications, New Delhi. 


ಪ್ರೊ.ಲಕ್ಸ್ಮಣ್‌ ತೆಲಗಾವಿ 
ವಿಶ್ರಾಂತ ಪ್ರಾಧ್ಯಾಪಕರು 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 


೩.೨. ಬಳ್ಳಾರಿ ಪಾಳೆಗಾರರು 
ಪಿ. ಯಶೋದಾ ರಾಜಶೇಖರಪ್ಪ 


ಕರ್ನಾಟಕದಲ್ಲಿ ಆಗಿ ಹೋದ ಸ್ಥಳೀಯ ಪಾಳೆಯಪಟ್ಟುಗಳ ಪ್ರಭುಗಳಲ್ಲಿ “ಬಳ್ಳಾರಿ 
ಪಾಳೆಯಗಾರೆಂದೂ' "ಹಂಡೆ ಪಾಳೆಯಗಾರರೆಂದೂ'ಪ್ರಸಿದ್ದವಾಗಿರುವ ಅರಸರೂ ಸಹ 
ಸೇರಿದ್ದಾರೆ. ವಿಜಯನಗರದ ಪತನಾನಂತರ ಅರಸು ಮನೆತನಗಳಲ್ಲಿ, ಸು. ಕ್ರಿ. ಶ. 
1517ರಿಂದ 1860ರವರೆಗೆ 300ವರ್ಷಗಳಿಗೂ ಮೇಲ್ಪಟ್ಟು ದೀರ್ಫು ಅವಧಿಯವರೆಗೆ 
ರಾಜ್ಯಭಾರ ಮಾಡಿದವರು ಇವರು. ಅನಂತಪುರ, ನಂದ್ಮಾಲ, ಧರ್ಮಾವರ, ಬಳ್ಳಾರಿ, 
ಕುರುಗೋಡು, ತೆಕ್ಕಲಕೋಟಿ, ಬಂಕಾಪುರ ಮುಂತಾದ ಪ್ರದೇಶಗಳನ್ನು ಇವರು ಆಳಿದರು. 
ಕಾವ್ಯ, ಶಾಸನಗಳಲ್ಲಿ ಈ ಅರಸರು ಅತ್ಯಂತ ಧರ್ಮನಿಷ್ಮರೆಂದೂ, ಗುರುಹಿರಿಯರಲ್ಲಿ 
ಭಕ್ತಿ ತೋರುವವರೆಂದೂ ಉದಾರನೀತಿಯವರೆಂದೂ ದಾನ ದತ್ತಿ ನೀಡಿದ 
ದಾಸೋಹಪ್ರಿಯರೆಂದೂ ವರ್ಣಿತರಾಗಿದ್ದಾರೆ. ಈ ಲೇಖನದಲ್ಲಿ ಅವರ ಆಳ್ವಿಕೆಯ 
ರಾಜಕೀಯ ಚರಿತ್ರೆ ಕುರಿತು ಈಗಾಗಲೇ ಅವರ ಐತಿಹಾಸಿಕ ವಿವರಗಳಿಗೆ ಹೋಗದೆ 
ಕೇವಲ ಧಾರ್ಮಿಕ ಪರಂಪರೆಯ ಪರಿಶೀಲನೆಗೆ ಸೀಮಿತಗೊಳಿಸಿಕೊಳ್ಳಲಾಗಿದೆ. ಅವರು 
ವೀರಶೈವರಾಗಿದ್ದರೂ ಬೇರೆ ಬೇರೆ ಧರ್ಮೀಯರಿಗೆ ಮಠಗಳಿಗೂ ಧಾರ್ಮಿಕ ಸಂಸ್ಥೆ 
ಗಳಿಗೂ ಪ್ರೋತ್ಸಾಹ ನೀಡಿ, ದಾನದತ್ತಿಗಳನ್ನೂ ನೀಡಿ ಅನ್ಯ ಧರ್ಮ ಸಹಿಷ್ಣುತೆಯನ್ನು, 
ಗುರುವರ್ಗದಲ್ಲಿ ಭಿತ್ತಿ ಔದಾರ್ಯಗಳನ್ನೂ ತೋರಿಸಿದ್ದಾರೆ ಎಂಬುದು ಮಹತ್ವದ 
ವಿಷಯವಾಗಿದೆ. 

ಬಳ್ಳಾರಿ ಪ್ರದೇಶವನ್ನು ಆಳಿದ ಈ ಹಂಡೆಯ ಪಾಳೆಯಗಾರರ ಮೂಲಪುರುಷರು 
ಮೂಲತಃ ವಿಜಾಪುರ ಜಿಲ್ಲೆಯ ಮುತ್ತಿಗೆ ಮತ್ತು ವಡವಡಗಿ ಗ್ರಾಮಗಳಲ್ಲಿ ಗೌಡಿಕೆ 
ಮಾಡಿಕೊಂಡಿದ್ದರು. ಇವರ ಬಗ್ಗೆ ಮಾಹಿತಿ ನೀಡುವ ಅನೇಕ ಆಕರಗಳಿವೆ. ಬಳ್ಳಾರಿ 
ಜಿಲ್ಲೆ ಮತ್ತು ಹಂಪಿಯ ಶಾಸನ ಸಂಪುಟಗಳು, ಹಂಡೆ -ಅನಂತಪುರ ಕೈಫಿಯಿತ್ತು, 
ಬಳ್ಳಾರಿಯ ಕುರುಗೋಡು ಕೈಫಿಯತ್ತು ಜಗದ್ಗುರು ಕೊಟ್ಟೂರು ಸ್ವಾಮಿ ಗುರುಪರಂಪರೆ 
ಮತ್ತು ಮಠದ ದಾಖಲೆಗಳು, ಶ್ರೀ ಶೈಲ ನಿಡುಮಾಮಿಡಿ ಮಠದ ದಾಖಲೆಗಳು, ಪುಲ್ಲಕವಿ 
ಬರೆದ ಶ್ರೀ ಶೈಲ ಪಂಡಿತಾರಾಧ್ಯ ಚರಿತ್ರೆ, ತೆಲುಗು ಭಾಷೆಯ ಕೆಲವು ಕೃತಿಗಳು, ಶ್ರೀ 
ಶೈಲ ಪೀಠದರ್ಶನಂ, ಬುಕ್ಕರಾಯಚರಿತ್ರೆ, ಸಿ. ಪಿ. ಬ್ರೌನ್‌ ಬರೆದ “ದಿ ವಾರ್‌ ಆಫ್‌ 
ದಿರಾಜಾಸ್‌'' ಹಂಡೆ ಅರಸರ ಆಸ್ಲಾನ ಕವಿ ಬರೆದ "ರಸಿಕ ಮನೋರಂಜನ ವಿಲಾಸ' 


ಬಳ್ಳಾರಿ ಪಾಳೆಗಾರರು ೨೪೧ 


ಅಹೋಬಲನ “ವಿರೂಪಾಕ್ಷ” “ವಸಂತೋತ್ಸವ ಚಂಪು' ಮೊದಲಾದ ಕೃತಿಗಳು ಈ 
ಮನೆತನದ ಅರಸರ ಆಳ್ವಿಕೆಯ ಧಾರ್ಮಿಕ ಪರಂಪರೆ, ಸಾಮಾಜಿಕ, ರಾಜಕೀಯ ಮತ್ತಿತರ 
ವಿವರಗಳನ್ನು ತಿಳಿಸುತ್ತವೆ. 
ಬಳ್ಳಾರಿ ಕೈಫಿಯತ್ರಿನ ಪ್ರಕಾರ, ಈ ಹಂಡೆ ಪಾಳೆಗಾರರ ಮೂಲಪುರುಷ ಲಕ್ಕಿ 
ನಾಯಕ. ಅವನ ಮಕ್ಕಳು ಬಾಲದ ಹನುಮಪ್ಪ ನಾಯಕ ಹಾಗೂ ಬಳಗನಾಯಕ. 
ಬಾಲದ ಹನುಮಪ್ಪ ನಾಯಕನು 16 ನೇ ಶತಮಾನದ ಆರಂಭದ ಕಾಲಕ್ಕಾಗಲೇ ತನ್ನ 
ಸುತ್ತಮುತ್ತಲ ಪ್ರದೇಶದಲ್ಲಿ ಪರಾಕ್ರಮಿಯೆಂದು ಪ್ರಸಿದ್ಧನಾದವನು. ಹಂಡೆಕುರುಬರ 
ಮೂಲದಿಂದ ಬಂದ ಇವರು ಪಾಳೆಯಪಟ್ಟನ್ನು ಸ್ಹ್ಲಾಪಿಸುವ ಮೊದಲೇ ವೀರಶೈವ 
ಧರ್ಮದ ಪ್ರಭಾವಕ್ಕೆ ಬಂದಿರಬೇಕು. ಸಾಮಾನ್ಯವಾಗಿ ಮಧ್ಯಕಾಲೀನ ಕೆಲವು ಪಾಳೆಯ 
ಗಾರರು ಪಾಳೆಯಪಟ್ಟನ್ನು ಸ್ಹಾಪಿಸಿದ ಮೇಲೆ ತಮ್ಮ ಜಾತಿಯನ್ನು "“ಉದಾತ್ತೀ 
ಕರಿಸಿಕೊಳ್ಳಲು'”. ವೀರಶೈವ ಧರ್ಮ ಸೇರಿಕೊಂಡು ಕೊನೆಯವರೆಗೂ ಮುಂದುವರಿದು 
ಕೊಂಡು ಬಂದರು. ಕೆಲವರು ಮಧ್ಯದಲ್ಲಿಯೇ ಕೈಬಿಟ್ಟರು. ಆದರೆ ಈ ಅರಸರು 
ಪೂರ್ಮ್ವಿಕರು ರಾಜರಾಗುವುದಕ್ಕೆ ಪೂರ್ವದಲ್ಲಿಯೇ ಶರಣರ ಪ್ರಭಾವದಿಂದ ವೀರಶೈವ 
ರಾಗಿರಬೇಕು. ಇವರು ಹಾಲುಮತದವರಾಗಿದ್ದು ಪ್ರಸಿದ್ದಿ ವೀರಶೈವ ಗುರು ಶ್ರೀ 
ರೇವಣಸಿದ್ದೇಶ್ವರರ ಒಕ್ಕಲಾಗಿರಬೇಕು. ಅಂತೆಯೇ ರೇವಣಸಿದ್ದರ ವರದಿಂದ ಜನಿಸಿದ 
ಸೊನ್ನಲಾಪುರದ ಶ್ರೀ ಸಿದ್ದರಾಮ ದೇವರಿಗೆ ತಮ್ಮ ಆರಾಧ್ಯ ದೇವತೆ, ಮನೆದೈವ ಎಂದು 
ಭಕ್ತಿ ತೋರಿಸಿದ್ದಾರೆ. ಅಂತೆಯೇ ಅವರ ಶಾಸನಗಳಲ್ಲಿ "ಶ್ರೀ ಸಿದ್ಧರಾಮದೇವರ' 
ವರಪ್ರಸನ್ನರೆಂದು ಅಂಕಿತಗೊಂಡಿದ್ದಾರೆ. “ಶ್ರೀ ಮನ್ಮಹಾರಾಜಾಧಿರಾಜ ಬಂಡೆ 
(ಹಂಡೆ?)ಯಶವಂತ ಪರದಳ ವಿಭಾಡ.... ಶ್ರೀ ಸಿದ್ದರಾಮೇಶ್ವರ ದೇವ ವರಪ್ರಸನ್ನರಾದ 
ರಾಜಶ್ರೀ ಹಂಡೆ ಹಿರೇರಾಮಪ್ಪ -ಹೀಗೆ ಶಾಸನಗಳನ್ನು ಹಾಕಿಸಿದ್ದಾರೆ. 
ಹಂಡೆ ಪಾಳೆಯಗಾರರ ಪಾಳೆಯ ಪಟ್ಟನ್ನು ಸ್ಥಾಪಿಸಿದ ಬಾಲದ ಹನುಮಪ್ಪನಾಯಕ 
ಮತ್ತು ಅವನ ವಂಶಸ್ತರನ್ನು ಕುರಿತಂತೆ ಅನಂತಪುರ ಕೈಫಿಯತ್ತಿನ ವಿವರಗಳು ಬಳ್ಳಾರಿ 
ಕುರುಗೋಡು ಕೈಫಿಯತ್ತಿನ ವಿವರಗಳಿಗಿಂತ ಸ್ವಲ್ಪ ಭಿನ್ನವಾಗಿ ಕಂಡುಬರುತ್ತವೆ. ಆ 
ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ನಡೆಯಬೇಕಾಗಿದೆ. ಬಳ್ಳಾರಿ ಕುರುಗೋಡು 
ಕೈಫಿಯತ್ತಿನ ಪ್ರಕಾರ, ಬಿಜಾಪುರದ ಆದಿಲ್‌ಶಾನ ಕೈಕೆಳಗೆ ಗೌಡಿಕೆ ಮಾಡುತ್ತಿದ್ದನು. 
15ನೇ ಶತಮಾನದ ಕೊನೆಯಹೊತ್ತಿಗೆ ರಾಜನು ಇವನ ಶೌರ್ಯಪರಾಕ್ರಮಗಳನ್ನು ಮೆಚ್ಚಿ 
ಕೊಂಡು. ತನ್ನ ಆಳ್ವಿಕೆಯ ದಕ್ಷಿಣದಲ್ಲಿದ್ದ (ಬಳ್ಳಾರಿ, ಕುರುಗೋಡು, ತೆಕ್ಕಲು ಕೋಡೆ 
ಮುಂತಾದ ಪ್ರದೇಶಗಳ ರಾಜಕೀಯ ಅರಾಜಕತೆಯನ್ನು ಹೋಗಲಾಡಿಸಲು ಅವನನ್ನು 
ಸೇನಾಧಿಪತಿಯನ್ನಾಗಿ ಮಾಡಿ, ಮೇಲೆ ಹೇಳಿದ ಪ್ರವೇಶಗಳ ಅಧಿಕಾರಕ್ಕೆ ಸನ್ನದು 
ಬರೆಯಿಸಿಕೊಟ್ಟು ಕಳುಹಿಸಿದನು. ಹನುಮನಾಯಕ ಆ ಪ್ರದೇಶಧ ಅರಾಜಕತೆಯನ್ನು 


೨೪೨ ವಿಜಯನಗರ ಅಧ್ಯಯನ ೧೩ 


ಹೋಗಲಾಡಿಸಿ ಬಳ್ಳಾರಿಗೆ ಬಂದು, ಬಂಕಾಪುರದಲ್ಲಿ ಒಂದು ಕೋಟೆ ಕಟ್ಟಿಸಿ, ಕುಂದುರ್ಪಿ, 
ಧರ್ಮಾವರ, ಅನಂತಪುರ ನಂದ್ಮಾಲ ಶಿರಗುಪ್ಸೆ, ಶಿನ್ನೂರು ಮುಂತಾದ ಪ ಪ್ರದೇಶಗಳನ್ನು 
ತನ್ನ ಆಡಳಿತಕ್ಕೆ ಒಳಪಡಿಸಿಕೊಂಡನು. 


ಆರಂಭದಲ್ಲಿ ಮೂರು ಪರಗಣಿಗಳಿಗೆ, ಒಡೆಯನಾಗಿದ್ದ;, ಬಾಲದ ಹನುಮ 


ನಾಯಕ, "ವಜೀರ'ನೆಂಬ ಬಿರುದನ್ನು ಹೊಂದಿ, ಮುಂದೆ 11ಪರಗಣಿಗಳಿಗೆ ಒಡೆಯ 
ನಾದನು, ಇದೇ ಸಂದರ್ಭದಲ್ಲಿ ವಿಜಯನಗರದ ಅರಸನಾಗಿದ್ದು ಸದಾಶಿವರಾಯ, 
ಮತ್ತು ಅಳಿಯ ರಾಮರಾಯ ಇವರು ವಿಜಯನಗರ ಸಾಮ್ರಾಜ್ಮವನ್ನು ವಶಪಡಿಸಿ 
ಕೊಳ್ಳುವ ಸಂಚುಮಾಡಿದ್ದ ಮುಸಲ್ಮಾನ ನವಾಬರನ್ನು ಎದುರಿಸಲು ಶ್ರೀ ಶೈಲ 
ನಿಡುಮಾಮಿಡಿ ಸ್ವಾಮಿಗಳವರ ಸಲಹೆಯ ಮೇರೆಗೆ, ಬಾಲದ ಹನುಮನಾಯಕನ 
ಸಹಾಯ ಪಡೆದರು. ಬಾಲದ ಹನುಮನಾಯಕನು ಅತ್ಮಂತ ಧೀರೋದಾತ್ತನಾಗಿ 
ಹೋರಾಡಿ, ನವಾಬನನ್ನು ಸೋಲಿಸಿ ಕೈ ಸೆರೆ ಮೂಡಿ ತಂದು, ರಾಮರಾಯನಿಗೆ ಕಾಣಿಕೆ 
ಯಾಗಿ ಅರ್ಪಿಸಿದನು. ಸಂತೋಷಗೊಂಡ ವಿಜಯನಗರದ ಅರಸನು ಅವನಿಗೆ ಪೂರ್ವ 
ಭಾಗದಲ್ಲಿ ನಂದ್ಯಾಲ, ಬುಕ್ಕರಾಯ ಸಮುದ್ರ, ಧರ್ಮಾವರ ಮತ್ತು ಕಣೇಕಲ್ಲು ಗ್ರಾಮಿ 
ಗಳನ್ನೂ ಪಶ್ಚಿಮ ಭಾಗದಲ್ಲಿ ಬಳ್ಳಾರಿ, ಕುರುಗೋಡು ಗ್ರಾಮಗಳನ್ನೂ ಉಂಬಳಿ ಹಾಕಿ 
ಕೊಟ್ಟನು. | 

ಹನುಮನಾಯಕನು ಬುಕ್ಕರಾಯ ಸಮುದ್ರದಲ್ಲಿ ಬಲವಾದ ಕೋಟೆಯನ್ನು ಕಟ್ಟಿಸಿ 
ಕೊಂಡು ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದನು. ಕುರು 
ಗೋಡಿನ ಕೈಪಿಯತ್ತಿನ ಪ್ರಕಾರ ಮುಂದೆ ಬಾಲದ ಹನುಮನಾಯಕನ ಆಳ್ವಿಕೆಯ 
ಅನಂತರ, ಅವನ ಐದು ಜನ, ಮಕ್ಕಳು ರಾಜ್ಕವನ್ನು ಹಂಚಿಕೊಂಡು ಆಳ್ವಿಕೆ ತೊಡಗಿ 
ದರು. ಆದರೆ ಅನಂತಪುರದ ಕೈಫಿಯಿತ್ತು ಹನುಮಪ್ಪ ನಾಯಕನಿಗೆ ಇಮ್ಮಡಿ ಹಂಪರಾಯ 
ನೆಂಬ ಮಗನಿದ್ದುದಾಗಿಯೂ ಅವನ ಮಗ ಮಲಕಪ್ಪ ನಾಯಕನಿಗೆ ನಾಲ್ಕು ಜನ 
ಮಕ್ಕಳಿದ್ದರು ಎಂಬುದಾಗಿಯೂ ಭಿನ್ನ ವಿವರವನ್ನು ತಿಳಿಸುತ್ತದೆ. ಸಧ್ಯಕ್ಕೆ ಆ ವಿವರಗಳಿಗೆ 
ಹೋಗದೆ, ಈ ವಂಶದ ಅರಸರ ಧಾರ್ಮಿಕ ಪರಂಪರೆಯನ್ನು ಅವಲೋಕಿಸುವುದಾದರೆ 
ಅವರು ಆಗಿನ ಕಾಲದ ಪ್ರಸಿದ್ದವಾದ: ಮಠಗಳಿಗೆ ಯತಿಗಳಿಗೆ ಅತ್ಯಂತ ಭಿತ್ತಿ ಗೌರವ 
ಗಳನ್ನು ತೋರಿ ದಾನದತ್ತಿಗಳನ್ನು ನೀಡಿ ಶಾಸನ ಹಾಕಿಕೊಟ್ಟಿ, ದ್ದಾರೆ. 

ಅವರು ಆಳಿದ ಬಳ್ಳಾರಿಯ ಸುತ್ತಮುತ್ತಲ ಪ್ರದೇಶದ ಪ್ರಸಿದ್ದವಾದ ಕೊಟ್ಟುರು 
ಸಂಸ್ಥಾನಮಠಕ್ಕೆ, ಅನಂತಪುರದ ಸುತ್ತಮುತ್ತ ಪ್ರಸಿದ್ದವಾದ ಶ್ರೀ ಶೈಲ ಜಗದ್ಗುರು 
ನಿಡುಮಾಮಿಡಿ ಮಠಕ್ಕೆ, ಹಾಗೆಯೇ ಕುರುಗೋಡು ಬಂಕಾಪುರದ ಹತ್ತಿರದ ಶ್ರೀ 
ತೋಂಟದ ಜಗದ್ಗುರು ಮಠಕ್ಕೆ, ಹಾಗೆಯೇ ಅನ್ಮಧರ್ಮಿಯರಾದ ಕೂಡ್ಲಿ ಶೃಂಗೇರಿಯ 
ಸಂಸ್ಥಾನಕ್ಕೆ ದಾನ ನೀಡಿರುವುದು ಬಹಳ ಮುಖ್ಯ ಅಂಶವಾಗಿದೆ. ಈ ವಂಶದ ಎಲ್ಲ 


ಬಳ್ಳಾರಿ ಪಾಳೆಗಾರರು ೨೪೩ 


ಅರಸರು ಗುರು ಲಿಂಗ ಜಂಗಮ ಪ್ರೇಮಿಗಳಾಗಿದ್ದು, ಶಿವಭಕ್ತರಾಗಿದ್ದು, ತಮ್ಮ ತಮ್ಮ 
ಆಡಳಿತಾವಧಿಯಲ್ಲಿ ಗೌರವ ಭಕ್ತಿ ತೋರಿಸಿದ್ದಾರೆ. ಹಾಗೆಯೇ ಆಯಾ ಗುರುವರ್ಗದ 
ತಪಸ್ವಿಗಳು ಧಾರ್ಮಿಕ, ರಾಜಕೀಯ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಮಾರ್ಗದರ್ಶನ 
ನೀಡಿ ಭಕ್ತರಾಜರ ಸಂಕಷ್ಟಗಳಲ್ಲಿ ಸಹಾಯ ಮಾಡುತ್ತಾ ಬಂದಿರುವುದು ದಾಖಲೆಗಳಲ್ಲಿ 
ಕಂಡು ಬಂದಿದೆ. 
ಮೊದಲು ಶ್ರೀ ಶೈಲ ಜಗದ್ಗುರು ನಿಡುಮಾಮಿಡಿಯ ಮಠದೊಂದಿಗೆ ಈ 
ರಾಜರಿಗಿದ್ದ ಧಾರ್ಮಿಕ ಸಂಬಂಧವನ್ನು ನೋಡುವುದಾದರೆ, ಈ ಮಠಕ್ಕೆ ಅತಂತ 
ಪ್ರಾಚೀನ ಇತಿಹಾಸವಿದೆ. ಪುಲ್ಲಕವಿಯ ಪಂಡಿತಾರಾಧ್ಯ ಚರಿತ್ರೆಯ ಪ್ರಕಾರ, 11ನೇ 
ಶತಮಾನದಿಂದಲೂ ಪ್ರಸಿದ್ದಯಲ್ಲಿದ್ದ ಈ ಗುರು ಪೀಠಕ್ಕೆ ಹಂಡೆಯ ಪಾಳೆಯಗಾರರ 
ಪೂರ್ವಿಕರು ಬಹು ಹಿಂದಿನಿಂದಲೇ ನಡೆದುಕೊಳ್ಳುತ್ತಿದ್ದರು. ಡಾ. ಟಿ. ಶಂಭುಲಿಂಗಪ್ಪ 
ನವರಿಗೆ ದೊರೆತ ತಾಮ್ರಶಾಸನವೊಂದರ ಪ್ರಕಾರ ಮುಮ್ಮಡಿ ದಳವಾಯಿ ರಂಗ 
ರಾವುತನೆಂಬುವವನು ಹಂಡೆ ಪಾಳೆಯಗಾರ ವಂಶದವನಾಗಿದ್ದು ಎರಡನೆ ಬಲ್ಲಾಳನಿಂದ 
ಬಿರುದುಬಾವಲಿ ಪಡೆದಿದ್ದ ಅವನ ವಂಶದವರೇ ಮುಂದೆ ಹಂಡೆ ಪಾಳೆಯಗಾರರಾದರು 
ಎಂದು ಅಭಿಪ್ರಾಯಪಡುತ್ತಾರೆ. ಆದರೆ ಇದಕ್ಕೆ ಅಂಥ ಸರಿಯಾದ ಆಧಾರಗಳಿಲ್ಲ. 
ಹಂಡೆ ಪಾಳೆಯಗಾರರ ಮೂಲಪುರುಷ ಹನುಮನಾಯಕನು ಮಹಮ್ಮದ್‌ 
ಆದಿಲ್‌ಶಹಾನವಜೀರನಾಗಿದ್ದ ಹನುಮಂತ ಭೂಪಾಲನು ಕ್ರಿ. ಶ. 1680-90ರವರೆಗೆ 
ಪೀಠದಲ್ಲಿದ್ದ ಶ್ರೀಕರಿಬಸವದೇಶಿ ಕೇಂದ್ರರ ಶಿಷ್ಯ. ಆತನ ಪರಾಕ್ರಮ, ಧರ್ಮ ಪ್ರೇಮ 
ವನ್ನು ಅವರು ಮೆಚ್ಚಿಕೊಂಡಿದ್ದರು. ಒಮ್ಮೆ ಹನುಮ ಭೂಪಾಲನ ಮೂಲಕ ಶ್ರೀಯವರ 
ತಪಶ್ಯಕ್ಷಿಯನ್ನು ಕೇಳಿ ಆದಿಲ್‌ಷಹನು ತನ್ನ ಆಸ್ಥಾನಕ್ಕೆ ಶ್ರೀಗಳನ್ನು ಕರೆಸಿಕೊಂಡನು. 
ರಾಜಸ್ತಾನದಲ್ಲಿ ಇಸ್ಲಾಂ ಖಾಜಿಗಳು ಅನೇಕರು ಇದ್ದು, ಇಸ್ಲಾಂ ಧರ್ಮವೇ ಶ್ರೇಷ್ಠವೆಂದು 
ಪ್ರತಿಪಾದಿಸಿದಾಗ, ಇಸ್ಲಾಂಧರ್ಮ ಸೇರಲು ಒತ್ತಾಯಿಸಿದಾಗ, ಶ್ರೀಗಳು ಕುರಾನ್‌ನಿಂದಲೇ 
- ಅನೇಕ ನಿದರ್ಶನಗಳನ್ನು ಕೊಟ್ಟು, ಹಿಂದೂಘಫಕೀರರಿಗೂ ಇರುವ ಸಾಮ್ಮ ವೈಷಮ್ಮಗಳನ್ನು 
ಪುಷ್ಪಪಡಿಸಿದರು. ಇವರ ವಾದ -ವಿವಾದವನ್ನು ಆಲಿಸಿದ ಬಾದಷಹನು ಅಗ್ನಿಕುಂಡ 
ಏರ್ಪಡಿಸಿ, ನಿಮ್ಮ ಎರಡೂ ಪಂಗಡಗಳಲ್ಲಿ ಕಾಯ್ದ ಕಬ್ಬಿಣದ ಸರಪಳಿಯನ್ನು ಅಗ್ನಿಕುಂಡ 
ದಿಂದ ಹೊರಕ್ಕೆ ತರುವರೋ ಅವರೇ. ಶ್ರೇಷ್ಠ ಎಂದು ಪೋಷಿಸಿದನಂತೆ. ಆಗ ಖಾಜಿಗಳು 
ಈ ಸಾಹಸ ಮಾಡಲು ಹಿಂಜರಿದರು. ಆಗ ನಿಡುಮಾಮಿಡಿ ಸ್ವಾಮಿಗಳು ತಮ್ಮ ಶಿಷ್ಕ 
ನೊಬ್ಬನಿಗೆ ಆದೇಶ ನೀಡಿ, ನೊಸಲಿಗೆ (ಹಣೆಗೆ) ವಿಭೂತಿ ಧಾರಣೆ ಮಾಡಿ, ಅಗ್ನಿಕುಂಡ 
ದಿಂದ ಸರಪಳಿ ತರಲು ಹೇಳಿದಾಗ ಆ ಶಿಷ್ಕಗುರುವಿಗೆ ನಮಸ್ಕರಿಸಿ, ಅಗ್ನಿಕುಂಡಕ್ಕೆ 
ಇಳಿದು ಸರಪಳಿಯನ್ನು ತಂದನು. ಈ ಅದ್ಭುತವನ್ನು ನೋಡಿದ ಬಾದಷಹನು ವಿಸ್ಮಿತ 
ನಾಗಿ ಶ್ರೀಯವರಿಗೆ ಶರಣಾಗಿ ಹಿಂದೂಫಕೀರ್‌ ಎಂಬ ಬಿರುದು ನೀಡಿ ......... 


೨೪೪ ವಿಜಯನಗರ ಅಧ್ಯಯನ ೧೩ 


ನೆರವೇರಿಸಿ, ಕಾಟಪವಡ ಮೊದಲಾದ ಬಿರುದುಗಳನ್ನು ಶ್ರೀಯವರಿಗೆ ಅರ್ಪಿಸಿದನು. 
ಅಂದಿನಿಂದ ಕಾಟಿ ಕರಿಖನವಧೇಶೀಕೇಂದ್ರ ಸ್ವಾಮಿಗಳು ಎಂಬ ಹೆಸರು ಬಂದಿತು ಎಂದು 
ಹೇಳಿಕೆ ಇದೆ. | 

ಹೀಗೆ" ಹನುಮನಾಯಕನು ತನ್ನ ಗುರುಗಳನ್ನು ಕರೆಸಿಕೊಂಡು ಅಲ್ಲಿ ಭಕ್ತಿ, 
ಗೌರವಗಳನ್ನು ತೋರಿಸಿದ. ನಂತರ ವಿಜಯನಗರದ ಅರಸರ ಸಂಕಷ್ಟದ ಸಮಯದಲ್ಲಿ 
ಶ್ರೀಗಳವರು ಹನುಮನಾಯಕನನ್ನು ಕರೆಸಿಕೊಂಡು ವಿಜಯನಗರದ ಅರಸೆರ ಸಹಾಯಕ್ಕೆ 
ಹೋಗಲು ಆದೇಶಿಸಿದರು. ವಿಜಯನಗರದ ಕೋಶಾಧಿಕಾರಿ ಬೊಕ್ಕಸಂ ತಿಮ್ಮಯ್ಯ 
ಆಂಧ್ರದ ನವಾಬರ ಸಹಾಯದಿಂದ ಅಳಿಯರಾಮರಾಯನನ್ನು ಸೆರೆಗೆ ಹಾಕಿ, ರಾಜ್ಯ 
ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದನು. ಆಗ ಹನುಮನಾಯಕ ತನ್ನ ಪರಾಕ್ರಮ ತೋರಿಸಿ 
ತಿಮ್ಮಯ್ಯನ ಸಂಚನ್ನು ವಿಫುಲಗೊಳಿಸಿ ನವಾಬರ ಮೇಲೆ ದಾಳಿಮಾಡಿ, ವಿಜಯನಗರದ 
ಮೇಲೆ ನವಾಬನನ್ನು ಕೈಸೆರೆ ಮಾಡಿ, ರಾಮರಾಯನಿಗೆ ಒಪ್ಪಸಿದನು. ಹಿಂದೆಯೇ 
ಹೇಳಿದಂತೆ ಇವನ ಶೌರ್ಯ, ಸಾಹಸಗಳಿಗೆ, ಮೆಚ್ಚಿ ಬುಕ್ಕರಾಯ ಸಮುದ್ರ, ಬಳ್ಳಾರಿ, 
ಕುರುಗೋಡು, ಪ್ರದೇಶಗಳನ್ನು ನೀಡಿದನೆಂದು ದಾಖಲೆಗಳು ಹೇಳತ್ತವೆ. ಹೀಗೆ ಅವರು 
ಶ್ರೀ ಶೈಲ ನಿಡುಮಾಡಿಸಿ ಸ್ವಾಮಿಗಳಿಗೆ ಅಪಾರ ಭಕ್ತಿಯಿಂದ ನಡೆದುಕೊಂಡು ಅವರ 
ಆದೇಶಗಳನ್ನು ಪಾಲಿಸಿದನು. 

ಮುಂದೆ ಹಂಡೆ ವಂಶದ ಪ್ರಸನ್ನಪ್ಪನಾಯಕನ ಸೋದರ ಇಮ್ಮಡಿ ಪವಾಡಪ್ಪ 
ನಾಯಕನು ಅನಂತಪುರದ ನವಾಬನಿಗೆ ಕಪ್ಪುಕೊಡುತ್ತಿದ್ದ ಯಾವುದೋ ಸಂದರ್ಭದಲ್ಲಿ 
ನಾಯಕನ ಬಂಧನವಾದಾಗ ಶ್ರೀ ಕರಿಬಸವರಾಜ ದೇಶೀಕೇಂದ್ರರು. (ಕ್ರಿ. ಶ.1731- 
೨೦) ಕೊತ್ತಚೆರುವು ಸ್ಥಳಧ ಶಾಖಾಮಠದಲ್ಲಿದ್ದು ಸುದ್ದಿ ತಿಳಿದು ಅನಂತಪುರಕ್ಕೆ ಬಂದು, 
ಅರಮನೆಯ ಪಕ್ಕದಲ್ಲಿದ್ದ ತಮ್ಮ ಶಾಖಾಮಠದ ಮೂಲಕ ನಾಯಕನ ಸಿಪಾಯಿಗಳಿಗೆ 
ಹುಲ್ಲು ಹೊರೆಗಳಲ್ಲಿ ಕತ್ತಿಕರಾಠಿ ಅಗಡಿಸಿ ಕಳುಹಿಸಿ, ಬಂಧನದಿಂದ ಪಾರಾಗಲು ನೆರವಾ 
ದರು. ಇದರಿಂದ ಪವಾಡಪ್ಪ ನಾಯಕನು ಆ ಸ್ವಾಮಿಗಳನ್ನು ತನ್ನ ಜೀವನಪೂರ್ತಿ ಶ್ರದ್ದೆ 
ಯಿಂದ ಆರಾಧಿಸಿದ ಅಷ್ಟೇ ಅಲ್ಲ ಲಿಂಗೈಕ್ಕನಾದ ಮೇಲೂ ತನ್ನ ಸಮಾಧಿಯನ್ನು ಕೊತ್ತ 
ಚೆರುವು ಮಠದಲ್ಲಿ ಮಾಡಬೇಕೆಂದು ಬಯಸಿದ. ಅವನ ಇಚ್ಛೆಯಂತೆ 1737ರಲ್ಲಿ 
ಅಲ್ಲಿಯೇ ಅವನ ಸಮಾಧಿಯನ್ನು ಮಾಡಲಾಯಿತು. 

ಅಂಕುಸರಾಯಿ ಎಂಬ ಬಿರುದು ಹೊಂದಿದ ಹಂಡೆ ಹನುಮನಾಯಕನು ತನ್ನ 
ಮಗ ರಾಮಪ್ಪನಿಗೆ ಪುಣ್ಯವಾಗಲೆಂದು ಕರಿಯವೀರಣ್ಣೊಡೆಯನ ಶಿಷ್ಕನಾದ ಚೆನ್ನ 
ಮಲ್ಲಿಕಾರ್ಜುನ ದೇವನ ಶಿಷ್ಯನಾದ ಕೇದಾರ ದೇವನಿಗೆ ಮಣೂರು ಎಂಬ ಗ್ರಾಮ 
ವೊಂದನ್ನು ಕಾಣಿಕೆಯಾಗಿ ನೀಡಿದ್ದನೆಂದು ತಿಳಿಯುತ್ತದೆ. | 


ಬಳ್ಳಾರಿ ಪಾಳೆಗಾರರು ೨೪೫ 


ಕ್ರಿ. ಶ. 1690-1720 ರಲ್ಲಿ ಈ ವಂಶದ ಪ್ರಸನ್ನಪ್ಪ ನಾಯಕನಿಗೆ ಕುಷ್ಠರೋಗಿ 
ಬಂದಾಗ, ಈ ಪೀಠದ ಶ್ರೀಗಳು ಪ್ರತಿನಿತ್ಯ ಪಾಮೋದಕ, ಪ್ರಸಾದ ಭಸ್ಮ ನೀಡಿ ಅವನ 
ರೋಗವನ್ನು ಗುಣಪಡಿಸಿದರು. ಹೀಗಾಗಿ ಪ್ರಸನ್ನಪ್ಪನಾಯಕನ ತಮ್ಮ ಪವಾಡಪ್ಪನಾಯಕ 
1771-50ರಲ್ಲಿ ಶ್ರೀ ಕರಿಬಸವಸ್ವಾಮಿಗಳಿಗೆ ದಾನದತ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. 
ಹಾಗೆಯೇ ಪವಾಡಪ್ಪನಾಯಕನ ಮಗ ಸಿದ್ದಪ್ಪನಾಯಕ ದಾರಿ ತಪ್ಪಿದಾಗ ಸ್ವಾಮಿಗಳು 
ತಿದ್ದಿ ಬುದ್ದಿ ಹೇಳುವ ಕೆಲಸ ಮಾಡಿದರು. ಆದರೆ ಅವನು ಗುರುಗಳಿಗೆ ದುರ್ವತನೆ 
ತೋರಿದ್ದರಿಂದ ಅವನ ವಂಶಸ್ಥರಿಂದಲೇ ಹತ್ಯೆಯಾದನು. ಹೀಗೆ ಶ್ರೀ ಶೈಲ ನಿಡುಮಾ 
ಮಿಡಿಯ ಪೀಠಕ್ಕೂ ಈ ಅರಸರಿಗೂ ಗುರುಭಕ್ತ ಸಂಬಂಧವನ್ನು ಅವರ ವಂಶದ 
ಆಳ್ವಿಕೆಯ ಉದ್ದಕ್ಕೂ ನೋಡುತ್ತೇವೆ. ಈ ವಂಶಸ್ಥರು ಹಂಪೆಯ ಹೇಮಕೂಟ 
ಸಿಂಹಾಸನದ ಜಗದ್ಗುರು ಶ್ರೀ ಕೊಟ್ಟೂರು ಸ್ವಾಮಿಯ ಪೀಠಕ್ಕೂ ಭಕ್ತಿ ಗೌರವಗಳಿಂಗ 
ನಡೆದುಕೊಂಡಿದ್ದಾರೆ. ಹನುಮನಾಯಕ, ಅವನ ಮಕ್ಕಳು ದ್ಯಾವಪ್ಪನಾಯಕ್‌, ಹಿರಿಯ 
ರಾಮಪ್ಪನಾಯಕ ಮೊದಲಾದವರು ಶ್ರೀ ಕಪ್ಪಿನ ಚೆನ್ನಬಸವಸ್ವಾಮಿಗಳನ್ನು ರಾಜಗುರು 
ಗಳನ್ನಾಗಿ ಮಾಡಿಕೊಂಡು ಬಳ್ಳಾರಿಯ ಮಠಕ್ಕೆ ಅನೇಕ ಬಾರಿ ಭೂದಾನಗಳನ್ನು ನೀಡಿ 
ದ್ದಾರೆ. ಕ್ರಿ ಶ. 1726ರಲ್ಲಿ ಹಿರೇರಾಮಪ್ಪನಾಯಕನು ರಾಜಮಾನ್ಮ ಕೊಟ್ಟೂರು 
ಸ್ವಾಮಿಗಳಿಗೆ ಭೂದಾನ ನೀಡಿ ಬಳ್ಳಾರಿಯ ಅಮ್ಮವ್ವನ ಮಠದಲ್ಲಿ ದಾಸೋಹ ನಡೆಸಲು, 
ಅನುಮತಿ ನೀಡಿದ ವಿಷಯ ಅಲ್ಲಿಯ ದಾಖಲೆಗಳಲ್ಲಿ ಇದೆ. 1647ರಲ್ಲಿ ಶ್ರೀ ಸಿದ್ದೇಶ್ವರ 
ಸ್ವಾಮಿಗಳಿಗೆ ಭೂದಾನ, 1648ರಲ್ಲಿ ಹಂಡೆ ಹಿರೇರಾಮಪ್ಪನಾಯಕನು ಕೊಟ್ಟೂರು 
ಮಠದ ಸ್ವಾಮಿಗಳಿಗೆ ತೊಲಮಾಮಿಡಿ, ಸಂಗನಕಲ್ಲು, ಇವನ್ನು ನೀಡಿದ್ದಲ್ಲದೆ, 
1655ರಲ್ಲಿ ವಳೇನೂರಮರಕ್ಕೆ ದತ್ತಿ 1670ರಲ್ಲಿ ಹಿರೇಹಾಳುಮಠಕ್ಕೆ ದಾನ ನೀಡಿದ್ದರೆ 
1733 ರಲ್ಲಿ ಹೆಂಡೆ ನೀಲಮ್ಮ ರಾಸಿ ವುಳೇ ನೂರುಗ್ರಾಮವನ್ನು ತನ್ನ ಹಿರಿಯರಿಗೆ 
ಸುಕೃತವಾಗಲೆಂದು, ಬಳ್ಳಾರಿಯ ಮಠದಲ್ಲಿ ನಿರಂತರವಾಗಿ ದಾಸೋಹ ನಡೆಸಲೆಂದು 
ದಾನಕೊಟ್ಟಿದ್ದಾಳೆ. ಹಾಗೆಯೇ ಅವಳು ಒಮ್ಮೆ ಜೀವನದಲ್ಲಿ ವಿರಕ್ತಿ ಮೂಡಿ "ಬಕ್ಕ' 
ಪದವಿಗೆ ಅಪ್ಪಣೆ ಬೇಡಿ ಕಪ್ಪಿನ ಚೆನ್ನಬಸವ ಸ್ವಾಮಿಗಳವರೆಗೆ ಪತ್ರ ಬರೆಯುತ್ತಾಳೆ. 
ಆಗ ಅವರು ಧೈರ್ಯ ಹೇಳಿ ಅದನ್ನು ಕೈಬಿಡುವಂತೆ ಮಾಡತ್ತಾರೆ. ಹೀಗೆ ಈ ಗುರು 
ಪೀಠದವರು ಸಾಂತ್ವನ ಸಲಹೆಗಳ ಮೂಲಕ ಈ ವಂಶಸ್ತರಿಗೆ ಮಾರ್ಗದರ್ಶನ ನೀಡಿದ್ದ 
ಸಂಗತಿ ವ್ಯಕ್ತವಾಗುತ್ತದೆ. 

ಬಂಕಾಪುರ ಹಾಗೂ ಕುರುಗೋಡು ಪ್ರದೇಶಗಳ ಸುತ್ತಮುತ್ತ ಪ್ರಸಿದ್ದವಾದ ಶ್ರೀ 
ಗುರು ತೋಂಟದ ಸಿದ್ದಲಿಂಗೇಶ್ವರ ಸಂಪ್ರದಾಯದ ವಿರಕ್ತ ಮಠದ ನೀಲಕಂಠಸ್ವಾಮಿ 
ಗಳಿಗೂ ಕೂಡಾ ಇವರು ಭಕ್ತಿಯಿಂದ ನಡೆದುಕೊಂಡಿದ್ದಾರೆ. ಹಾಗೆಯೇ ಡಂಬಳದ 
ಸಂತೆಯ ಶ್ರೀ ತೋಂಟದಾರ್ಯರು ಈ ವಂಶದ ಅರಸರಿಗೆ ರಾಜಗುರುಗಳಾಗಿದ್ದರೆಂದು 
ದಾಖಲೆಯೆಂದು ಹೇಳುತ್ತದೆ. 


೨೪೬ | ವಿಜಯನಗರ ಅಧ್ಯಯನ ೧೩ 


: ಇವರು ವೀರಶೈವ ಧರ್ಮೀಯರಾಗಿದ್ದರೂ ಪರಧರ್ಮ ಸಹಿಷ್ಣುಗಳೂ 
ಪ್ರೋತ್ಸಾಹಕರೂ ಆಗಿದ್ದರು. ಬ್ರಾಹ್ಮಣಮಠವಾದ ಕೂಡ್ಲಿ ಶೃಂಗೇರಿ ಸಂಸ್ಥಾನಕ್ಕೂ 
ಸಹ ಅವರು ಭಕ್ತಿ ಗೌರವಗಳನ್ನು ತೋರಿ ದಾನ ದತ್ತಿಗಳನ್ನು ನೀಡಿದ್ದನು. ಕೂಡ್ಲಿ 
ಶೃಂಗೇರಿ ಮಠದ ಶ್ರೀ ಮದ್ರಾಜಗುರು ಶೃಂಗೇರಿ ನರಸಿಂಹ ಭಾರತಿ ಸ್ವಾಮಿಗಳ 
ಕರಸಿಂಜಾತರಾದ ಶ್ರೀ ಶೃಂಗೇರಿ ಶಂಕರ ಭಾರತಿ ಸ್ವಾಮಿಗಳಿಗೆ ಹಂಡೆ ಪಾಳೆಯಗಾರ 
ರಾಮಪ್ಪ ನಾಯಕನು 1746ರಲ್ಲಿ ಶ್ರೀ ಮಠದ ದೀಪಾರಾಧನೆ, ನೈವೇದ್ಯ ನಡೆಸುವುದಕ್ಕೆ 
ಹೊಸಕೆರೆ ಸಮೀಪದ ಈಚರ್ಲಗ್ರಾಮಕ್ಕೆ ಪುತಿನಾಮ ದತ್ತಿಯಾಗಿ ಕೊಟ್ಟಿದ್ದನು. 

ಇದಕ್ಕೆ ಮೊದಲೇ 1667ರಲ್ಲಿ ಪವಾಡಪ್ಪ ನಾಯಕನು ಶ್ರೀವಿದ್ಧಾಶಂಕರ ದೇವರ 
ದೀಪಾರಾಧನೆಗೆ ಅಲ್ಲಾಪುರವೆಂಬ ಗ್ರಾಮವನ್ನು ಸಕಲ ಸುವರ್ಣಾದಾಯ ಧಾರಾಪೂರ್ವಕ 
ಗ್ರಾಮಸ್ಥಳ ನಿರ್ದೇಶನ ಮಾಡಿ ದಾನ ಬಿಟ್ಟಿದ್ದನು. ಈ ಎಲ್ಲ ತಾಮ್ರಶಾಸನಗಳ ಮೇಲೆ 
'ವಿದ್ಯಾಶಂಕರಭಾರತೀ' "ಶ್ರೀ ಸಿದ್ದರಾಮೇಶ್ವರ'ಎಂಬ ಬರಹ ಇದ್ದು ಬಳ್ಳಾರಿಯ 
ಪಾಳೆಯಗಾರರು ತಮ್ಮದಲ್ಲದ ಅನ್ಮಧರ್ಮೀಯರಿಗೂ ದಾನದತ್ತಿಗಳನ್ನು ನೀಡಿರುವುದು 
ಅವರ ಧರ್ಮಸಾಮರಸ್ಕಕ್ಕೆ ಸಾಕ್ಷಿಯಾಗಿದೆ. 

ಈ ಅರಸರು ವಿಶೇಷವಾಗಿ ದಾಸೋಹ ಪ್ರೆ ಅಮಿಗಳಾಗಿದ್ದ ರು. ಕೊಟ್ರೂರು ಮಠಕ್ಕೆ, 
ಅದರ ದಾಸೋಹ ಕಾರ್ಯ ಮೆಚ್ಚಿಕೊಂಡು, ಹಂಡೇ ಹಿರೇರಾಮಪ್ಪನಾಯಕನು 
ಹಿರಿಯರಿಗೆ ಸುಕೃತವಾಗಲೆಂದು 1648ರಲ್ಲಿ ಬಳ್ಳಾರಿಯ ವಿರತ್ತಮಠದಲ್ಲಿ ದಾಸೋಹ 
ಧರ್ಮನಡೆಸುವುದಕ್ಕೆ, ಶ್ರೀ ಶೈಲ ಪಾತಾಳಗಂಗೆಯಲ್ಲಿ ಸಂಕಲ್ಪ ಮಾಡಿ ಗ್ರಾಮ 
ಭೂಮಿಯನ್ನು ದಾನ ಕೊಡುತ್ತಾನೆ. ಸಾಮಾಜಿಕ ಸೇವೆಯನ್ನು ಮಾಡುತ್ತಿದ್ದ ಮಠಗಳಿಗೆ 
ಅವರು ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದಕ್ಕೆ ಇದು ಉದಾಹರಣೆಯಾಗಿದೆ. 

ಹಾಗೆಯೇ ಅವರಿಗೆ ಹಿರಿಯರ ಬಗ್ಗೆ ವಿಶೇಷವಾದ ಗೌರವ ಇತ್ತು. ಹಂಡೆ ನೀಲಮ್ಮ 
ರಾಮಪ್ಪನಾಯಕರು ವುಳೇನೂರು ವಿರಕ್ಷ್ರಮಠಕ್ಕೆ ತಮ್ಮ ಹಿರಿಯರಿಗೆ ಸದ್ದತಿ ಯಾಗಲೆಂದು 
ಭೂದಾನವನ್ನು ಶಿವಾರ್ಪಿತವಾಗಿ ಮಾಡಿರುತ್ತಾಳೆ. ಹಂಡೆ ರಾಮಪ್ಪನ ನಾಯಕರು 
1670ರಲ್ಲಿ ತಮ್ಮ ಹಿರಿಯರಿಗೆ ಪುಣ್ಯವಾಗಲೆಂದು ಹಿರೇಹಾಳ ಚೆನ್ನವೀರನ ಪೇಟೆಯ 
ಒಳಗೆ ಇರುವ ವಿರಕ್ತಮಠಕ್ಕೆ ಅಲ್ಲಿಯ ಶ್ರೀಗಳಾದ ಚನ್ನಬಸಪ್ಪದೇವರಿಗೆ "ಕುರುಗೋಡು 
ವಿಲಾಯತಿ ಮಾನ್ಯ ಉಂಮ್ಮಳಿ ಸೋಮ ಸಮುದ್ರದಲ್ಲಿ ರೇಗಡಿ 12 ವಕ್ಕಳದ ಹೊಲ 
ವನ್ನು ದಾನಕೊಟ್ಟಿರುತ್ತಾನೆ. 

ಇಮ್ಮಡಿ ಕರಿಬಸವ ಗುರುವಿನ ಕೃಪೆಯಿಂದ ಕುಷ್ಠರೋಗ ವಾಸಿಯಾದಾಗ 
ಪ್ರಸನ್ನಪ್ಪನಾಯಕ ಅದಕ್ಕೆ ಪುತ್ರಿಯಾಗಿ ಅನೇಕದಾನ ದತ್ತಿಗಳನ್ನು ನೀಡಿ ಗೌರವಿಸುತ್ತಾನೆ. 
ತನ್ನನ್ನು ರಕ್ಷಿಸಿದ ಶ್ರೀ ಶೈಲಪೀಠದ ರಾಜಗುರು ಕರಿಬಸವದೇಶೀ ಕೇಂದ್ರ ಗುರುಗಳಿಗೆ 
ಪವಾಡಪ್ಪನಾಯಕನು ತನ್ನ ಜೀವನಾವಧಿ ಪೂರ್ತಿ ಸೇವೆ ಮಾಡಿದ ಹಾಗೆಯೇ ಕೊತ್ತ 


ಬಳ್ಳಾರಿ ಪಾಳೆಗಾರರು ೨೪೭ 


ಚರುವಿನ ಶಾಖಾಮಠದಲ್ಲಿಯೇ ಸಮಾಧಿ ಹೊಂದಿದ. ಹೀಗೆ ಅವನು ಗುರುವಿನ ಬಗ್ಗೆ 
ಅಪಾರ ಭಕ್ತಿ ಅಭಿಮಾನಗಳನ್ನು ತೋರಿದನು. 

ಇವರು ಕೊಟ್ಟದಾನ ಶಾಸನಗಳಲ್ಲಿ ಗುರಪೀಠಗಳ ಪರಂಪರೆಯ ವಿವರಗಳು 
ಸಾಕಷ್ಟು ದೊರೆಯುತ್ತವೆ. 

ಮಹಿಳೆಯಾರೂ ಕೂಡಾ ಸಂಸ್ಥಾನವನ್ನು ಆಳಿರುವುದು, ಕಷ್ಟಸಂದರ್ಭದಲ್ಲಿ 
ಗುರುಗಳ ಮಾರ್ಗದರ್ಶನ ಪಡೆದಿರುವುದು, ಹೆಣ್ಣುಮಕ್ಕಳೂ ಕೂಡಾ ಸ್ವತಂತ್ರವಾಗಿ 
ದಾನ ದತ್ತಿಗಳನ್ನು ನೀಡಿರುವುದು, ಈ ವಂಶದವರ ಚರಿತ್ರೆಯಲ್ಲಿ ಕಾಣುವ ಎತ್ತಿ 
ಹೇಳಬಹುದಾದ ಒಂದು ಸಂಗತಿ. 

ಚಿಕ್ಕನಾಯಕನ ಪುತ್ರಿ ಸಂಗನಾರಿಯು ಆನೆಗುಂದಿ ಅರಸರ ಸಹಾಯದಿಂದ ಬಳ್ಳಾರಿ 
ಯನ್ನು ವಶಪಡಿಸಿಕೊಂಡು ಮಗನಾದ ದ್ಮಾವಪ್ಪನಿಗೆ ನಾಯಕಪಟ್ಟ ಕಟ್ಟಿ ಆಳ್ಬಿಕೆ 
ಮಾಡಿರುವುದನ್ನು ಸಹ ಇಲ್ಲಿ ನೆನೆಯಬಹುದು. 

ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ದಾನದ ಉದ್ದೇಶಗಳನ್ನು ಹೇಳಿ, (ಆ ದಾನ 
ಕೊಡುತ್ತಿರುವುದು ಇದೇ ಕಾರಣಕ್ಕೆ ಎಂದು ಹೇಳಿ) ಶಾಸನ ಹಾಕಿಸಿದ್ದಾರೆ. 

ಈ ನಾಯಕರ ಹೆಸರುಗಳು ಅತ್ಯಂತ ಕುತೂಹಲಕಾರಿಯಾಗಿವೆ. ಇವರು 
ಶಿವಾರಾಧಕರಾಗಿದ್ದರೂ ಹೆಸರುಗಳು ವೈಷ್ಣವ ಪರವಾಗಿವವು. ಕೆಲವು ಹೆಸರುಗಳಿವೆ. 
ಹನುಮನಾಯಕ, ರಾಮಿನಾಯಕ ಇಂಥ ಇವುಗಳ ಜೊತೆ ದೇವಪ್ಪನಾಯಕ, ' 
ಪ್ರಸನ್ನಪ್ಪನಾಯಕ, ಮಲುತಪ್ಪನಾಯ ಮುಂತಾದ ಹೆಸರುಗಳನ್ನೂ ಕಾಣಬಹುದು. ಕ್ರಿ 
ಶ. 1517ರಿಂದ 1860ರವರೆಗೆ ಆಳಿ, ಧರ್ಮವನ್ನು ಅನುಸರಿಸುತ್ತಾ, ಗುರುಹಿರಿಯ 
ಸಂಸ್ಥಾನದ ಮಠಗಳಿಗೆ ಗೌರವತೋರಿ ದತ್ತಿ ದಾನಗಳನ್ನು ನೀಡಿ ಸ್ಥಳೀಯ ಪ್ರಭುಗಳ 
ಚರಿತ್ರೆಯಲ್ಲಿ ಗಣನೀಯರೆನಿಸಿದ್ದಾರೆ. 


ಗ್ರಂಥ ಯಣ 


|. ಕರ್ನಾಟಕದ ಕೈಫಿಯತ್ತುಗಳು - ಸಂ. ಡಾ. ಎಂ. ಎಂ. ಕಲಬುರ್ಗಿ, ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, ೧೯೯೪. 

2. ಬಕ್ಕರಾಯ ಚರಿತ್ರೆ -ಸಂ. ಡಾ. ಎಸ್‌. ಸಿ. ಪಾಟೀಲ, ಸಿದ್ದರಾಯಶ್ವರ ಪ್ರಕಾಶನ, 
ವಿಜಾಪುರ, ೨೦೦೨. 


3. The ward of the Rajas (1853)- C. P. Brown, Assian Educa- 
tional Services. 


೨೪೮ | ವಿಜಯನಗರ ಅಧ್ಯಯನ ೧೩ 


4. ಹಂಪೆ ಹೇಮಕೂಟದ ಶ್ರೀ ಜಗದ್ಗುರು ಕೊಟ್ಟೂರ ಸ್ವಾಮಿ ಗುರುಪರಂಪರೆ ಸಂ. 
ಗೌ. ಮ ಉಮಾಪತಿ ಶಾಸ್ತ್ರಿ. ಶ್ರೀ ಜಗದ್ಗುರು ಕೊಟ್ಟೂರ'ಸ್ವಾಮಿಮಠ, ಹಂಪೆ - 
ಹೊಸಷೇಟೆ, ೧೯೮೩. 

೨. ಶ್ರೀ ನಿಡುಮಾಮಿಡಿ ಪೀಠಧ ಸಂಕ್ಷಿಪ್ತ ಚರಿತ್ರೆ -ಲೇ. ಡಾ. ಎಂ. ಜಿ. ನಾಗರಾಜ್‌. 

6. ಬಂಕಾಪುರ ಶೋಧನ -ಡಾ. ಚೆನ್ನಕ್ಕ ಎಲಿಗಾರ, ಚನ್ನಗಂಗಾ ಪ್ರಕಾಶನ, ಧಾರವಾಡ, 
೧೯೯೦ | | 

1. ವೀರಶೈವ ಹಂಡೆ ವಜೀರ ಜನಾಂಗದ ಪರಿಚಯ -ಲೇ. ಡಾ. ಎಸ್‌. ಪಾಟೀಲ 

8. ಕನ್ನಡ ಸಾಹಿತ್ಮ ಸಂಸ್ಕೃತಿ ಶೋಧನೆ -ಲೇ. ಡಾ. ಸಿ. ನಾಗಭೂಷಣ 

9. ಕನ್ನಡ ವಿ. ವಿ. ಶಾಸನ ಸಂಪುಟ ೧ : ಬಳ್ಳಾರಿಜಿಲ್ಲೆ ಕನ್ನಡ ವಿ. ವಿ. ಹಂಪಿ, ೧೯೯೮. 

10. ಕನ್ನಡವಿ. ವಿ. ಶಾಸನ ಸಂಪುಟ ೩-ಹಂಪಿ, ೨೦೦೦. 


೩೩. "ಕೆಳದಿನೃಪವಿಜಯಂ' ಗ್ರಂಥದಲ್ಲಿ 
ಪ್ರಸ್ತಾಪಗೂಂಡಿರುವ ಬಳ್ಳಾರಿ ಜಿಲ್ಲೆಯ ಪಾಳೆಯಗಾರರು 


pe 
ಡಾ. ಬೆಂ.ಶಾ.ಶ್ಯಾಮಲಾ ರತ್ನಕುಮಾರಿ 


"ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ' ಎಂಬ ಬ್ಯೂರಿಯವರ ಹೇಳಿಕೆ ಸತ್ಯವಾದುದು. 
ಪ್ರಾಚ್ಮಾಧಾರ ಮತ್ತು ಸಾಹಿತ್ಕಾಧಾರವೆಂಬ ಎರಡು ಪ್ರಮುಖ ಮೂಲಾಧಾರಗಳ ಪೈಕಿ 
ಪ್ರಾಚ್ಮಾಧಾರವನ್ನು ಬಳಿಸಿಕೊಂಡಷ್ಟು ಸಾಹಿತ್ಕಾಧಾರಗಳನ್ನು ಇತಿಹಾಸದ ಅಧ್ಯಯನ 
ದಲ್ಲಿ ಬಳೆಸಿಕೊಂಡಿಲ್ಲವೆಂದು ಹೇಳಬಹುದಾಗಿದೆ. ಸಮಕಾಲೀನ ಐತಿಹಾಸಿಕ ಸಾಹಿತ್ಮಕ 
ಕೃತಿಗಳು ಪ್ರಾಚ್ಮಾಧಾರಗಳಿಂದ ಶಾಸನ, ನಾಣ್ಮ, ಸ್ಮಾರಕಗಳಂತೆಯೇ ಅಧಿಕೃತ ನೈಜ 
ದಾಖಲೆಗಳೆಂದು ಪರಿಗಣಿಸಲು ಯೋಗ್ಯವಾಗಿದೆ. ಆದುದರಿಂದ ಅವುಗಳನ್ನು ಸಮರ್ಥ 
ವಾಗಿ ಬಳೆಸಿಕೊಳ್ಳಲು ಪ್ರಯತ್ನಿಸಲಾಗಿದೆ. 

ದಕ್ಷಿಣಭಾರತದ ಹಿಂದೂ ಸಾಮ್ರಾಜ್ಯವೆನಿಸಿದ ವಿಜಯನಗರ ಸಾಮ್ರಾಜ್ಯ (ಕ್ರಿ.ಶ. 
1336-1565) ವು "ಅಮರನಾಯಕ ಪದ್ದತಿ'ಯನ್ನು ಅನುಸರಿಸುವುದರದ ಮೂಲಕ 
ಕರ್ನಾಟಕದಲ್ಲಿ ನಾಯಕರ ರಾಜ್ಯಗಳಿಗೆ, ಪಾಳೆಯಗಾರರ ಪಾಳೆಯಪಟ್ಟಗಳಿಗೆ ಅಸ್ತಿತ್ವ 
ವನ್ನು ಒದಗಿಸಿತು. ಅಂತಹ ನಾಯಕ ರಾಜ್ಯಗಳಲ್ಲಿ ಪ್ರಮುಖವಾದುದು ಕೆಳದಿ ನಾಯಕರ 
ರಾಜ್ಯ. ಕೆಳೆದಿ ನಾಯಕರು ವಿಜಯನಗರದ ಪತನಾನಂತರ ಅಂದರೆ 1565ರಲ್ಲಿ ನಡೆದ 
ತಾಳಿಕೋಟೆ ಯುದ್ದದಲ್ಲಿ ಷಾಹಿಸೇನೆಯಿಂದ ಸೋಲಿಸಲ್ಪಟ್ಟ ವಿಜಯನಗರದ 
ಅರಸೊತ್ತಿಗೆ ಪೆನುಗೊಂಡೆಗೆ ವರ್ಗಾಯಿಸಲ್ಪಟ್ಟ ಮೇಲೆ ಸ್ವತಂತ್ರವಾಗಿ ವಿಜಯನಗರ 
ಸಾಮ್ರಾಜ್ಯದ ರಾಜಕೀಯ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ವಾರಸುದಾರರಾದರು. 

ಕೆಳದಿನಾಯಕರ ಇತಿಹಾಸವನ್ನು ಸಮಗ್ರವಾಗಿ ನಿರೂಪಿಸುವ ಕೃತಿ "ಕೆಳದಿನೃಪ' 
ವಿಜಯ.” ಈ ಕೃತಿಯ ಕರ್ತೃವಾದ ಲಿಂಗಣ್ಣಕವಿಯು ಕೆಳದಿಯ ದೊರೆ ಇಮ್ಮಡಿ 
ಬಸವಪ್ಪನಾಯಕನ (ಕ್ರಿ.ಶ. 1739-1754) ಆಸ್ತಾನ ಕವಿಯಾಗಿದ್ದನು. ಚೌಡಪ್ಪ 
ನಾಯಕನು ಕೆಳದಿ ಸಂಸ್ಥಾನದಲ್ಲಿ ಆಳ್ವಿಕೆ ಪ್ರಾರಂಭಿಸಿದಂದಿನಿಂದ ಚನ್ನಬಸವನಾಯಕ 
ಮತ್ತು ಸೋಮಶೇಖರ 1॥ನ ಕಾಲದಲ್ಲಿ ಸಂಸ್ಥಾನದಲ್ಲಿ ಈ ನಾಯಕರ ಆಳ್ವಿಕೆ ಕೊನೆ 
ಗೊಳ್ಳುವವರೆಗೆ ಈ ರಾಜವಂಶದ ಸಂಪೂರ್ಣ ಚರಿತ್ರೆಯನ್ನು ಚಿತ್ರಿಸುವ ಸಮಯ 
ದಲ್ಲಿಯೇ ಪ್ರಾಸಂಗಿಕವಾಗಿ ಕೆಳದಿಯ ನಾಯಕರು ಬಳ್ಳಾರಿ ಜಿಲ್ಲೆಯ ಸಮಕಾಲೀನ 
ಹರಪನಹಳ್ಳಿ ಪಾಳೆಯಗಾರರು, ರಾಯದುರ್ಗದ ಪಾಳೆಯಗಾರರು, ಗುತ್ತಲ, 


೨೫೦ ವಿಜಯನಗರ ಅಧ್ಯಯನ ೧೩ 


ಗುಡಿಕೋಟೆ, ಜರಿಮಲೆ ಪಾಳೆಯಗಾರರೊಡನೆ ಹೊಂದಿದ್ದ ಸಂಬಂಧದ ಬಗೆಗೆ ವಿವರ 
ಗಳನ್ನೂ ನೀಡುತ್ತದೆ “ಕೆಳದಿನೃಪವಿಜಯ' ಕೃತಿ. ಹನ್ನೆರಡು ಆಶ್ವಾಸನಗಳನ್ನುಳ್ಳ ಈ 
ಕೃತಿಯ ಸಪ್ತ್ರಮಾಶ್ವಾಸ, ನವಮಾಶ್ವಾಸ, ದಶಮಾಶ್ವಾಸ ಮತ್ತು ಏಕಾದಶಾಶ್ವಾಸ ಗಳಲ್ಲಿ 
ಬಳ್ಳಾರಿ ಜಿಲ್ಲೆಯ ಪಾಳೆಯಗಾರರಿಗೆ ಸಂಬಂಧಿಸಿದ ಮಾಹಿತಿ ದೊರಕುತ್ತದೆ. 

ಕೆಳದಿನೃಪವಿಜಯದ ಸಪ್ತಮಾಶ್ವಾಸದಲ್ಲಿ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ 
ಪಾಳೆಯಗಾರರ ಬಗ್ಗೆ ಪ್ರಸ್ತಾಪವಿದೆ. 

ಇಂತು ನೆಗಳ್ತೆವೆತ್ತ ಭುಜಬಲಪ್ರತಾಪಾತಿಶಯದಿಂ ಸದ್ದರ್ಮದಿಂ ರಾಜ್ಮ ವನ್ನಾಳು 
ತಿರ್ದಾ ॥! ಶಿವಪ್ಪನಾಯಕನು ವಿಕಾರಿಸಂವತ್ಸರದಲ್ಲಿ ರಾಯಸಂಸ್ಥಾನವನ್ನುದ್ದರಿಸ 
ಲ್ವೇಳೈಂದು ಮನದಂದು ಸೋದೆ ಖಿಳಿಗೆ ತರಿಕೆರೆ ಹರಪುರ (ಪ್ರತಿನಾಮ ಹರಪನಹಳ್ಳಿ) 
ಮುಂತಾದ ನಾಡ ರ್ದರೊಗಳ ಸೈನ್ಯ ಸ್ವಸೈನ್ಯಂವೆರಸು ತೆರಳ್ಲು ಬೇಲೂರಂ ತೆಗೆದುಕೊಂಡು 


ಶ್ರೀರಂಗರಾಯರ್ಗಿತ್ತು ರಾಯಸಂಸ್ಥಾನಮಂ ನೆಲೆಗೊಳಿಸಿ ನಿಲಿಸಿ ತದ್ರಾಯರಿಂ ಶಂಖಚಕ್ರ 


ಸ್ಥೂಲನೀಲ ಪರಿಶೋಭಿತ ವಜ್ರಖಚಿತ ಕರ್ಣಾಭರಣಂ ಮುಂತಾದ ಬಿರುದುಗಳಂ' 
ಪಡೆದು ರಾಮಬಾಣನೆಂಬಾನೆಯಂ ಕೊಡಲದಂ ಪರಿಗ್ರಹಿಸಿ ನಿಲಿಸಿ ಪಟ್ಟಣದ ಮುಖಕ್ಕೆ 
ದಂಡಂ ತೆರಳ್ಳೈದಿ ಗ್ರಾಮದ ಸಮೀಪಮಂಸಾರ್ದು ಪಾಳಯವನಿಳಿದಿರಲೂ ಪ್ರಸ್ತಾವ 
ದೊಳ್‌ 

ಕೆಳದಿನಾಯಕರಲ್ಲಿ ಅತ್ಯಂತ ಪ್ರಸಿದ್ಧನಾದ ಬಿದನೂರು ಶಿವಪ್ಪನಾಯಕರು ಕ್ರಿ.ಶ. 
1657ರ ವಿಕಾರಿಸಂವತ್ಸರದಲ್ಲಿ ವಿಜಯನಗರ ರಾಜ್ಯವನ್ನು ಉದ್ದರಿಸಲು ತನ್ನ ಸೈನ್ಯದ 
ಜೊತೆಗೊ ತನಗೆ ಅಧೀನರಾಗಿದ್ದ ಸೋದೆ, ಬೀಳಗಿ, ತರೀಕೆರೆ ಮತ್ತು ಹರಪುರ- ಹರಪನ 
ಹಳ್ಳಿ ಪಾಳೆಯಗಾರರ ಸೈನ್ಯವನ್ನು ಸೇರಿಸಿಕೊಂಡು ಬೇಲೂರನ್ನು ಮುತ್ತಿ ಅಲ್ಲಿನ ದೊರೆ 
(ನರಸಿಂಹನಾಯಕ) ನಿಂದ ಬೇಲೂರನ್ನು ವಶಪಡಿಸಿಕೊಂಡು ಅದನು ವಿಜಯನಗರದರಸ 
ಶ್ರೀರಂಗರಾಯನಿಗೆ ಸಮರ್ಪಿಸಿ ದೇಶಭ್ರಷ್ಟನಾದ ಅವನನ್ನು ಬೇಲೂರು ಸಂಸ್ಥಾನದಲ್ಲಿ 
ನೆಲೆಗೊಳಿಸಿದ ಕಾರಣ ಶ್ರೀರಂಗರಾಯನಿಂದ ವಜ್ರಖಚಿತ ಕರ್ಣಾಭರಣ, ರಾಮಬಾಣ 
ಎಂಬ ಆನೆ, ಶಂಖ ಚಕ್ರ ಮುಂತಾದ ಪುರಸ್ಕಾರಗಳನ್ನು ಪಡೆದನು. 

ಪುನಃ ದಶಮಾಶ್ವಾಸದಲ್ಲಿ ಹರಪನಹಳ್ಳಿ ಪಾಳೆಯಗಾರರ ಹೆಸರುಗಳು ಹಾಗೂ 
ಚಿತ್ರದುರ್ಗದ ನಾಯಕನು ಹರಪನಹಳ್ಳಿಯನ್ನು ಮುತ್ತಿದಾಗ ಕೆಳದಿಯ ಸೋಮಶೇಖರ 
ನಾಯಕ ಕೊಟ್ಟ ಸೈನ್ಯ ಸಹಾಯದ ವಿವರಗಳಿವೆ. ಕ 

ಕಂ॥! ಧುರಧೀರಂ ಚಿಂತನಕ 

ಲ್ಲೆರೆಯಂ ಬಿಳಿಚೋಡಿ ಬರಮನಾಯಕನೆಸೆವಾ 

ಹರಪುರದರಸನ ಸುಪರಿ 

ಸ್ತರಣಗಳಂ ಕೊಂಡು ಪಾಳಿಯಿಡಲತಿಚಲದಿಂ ॥ 24 ॥ 


( 


“ಕ್ಷೆಳದಿನೃಪವಿಜಯಂ' ಗ್ರಂಥದಲ್ಲಿ ಪ್ರಸ್ತಾಪಗೊಂಡಿರುವ ಬಳ್ಳಾರಿ ಜಿಲ್ಲೆಯ ಪಾಳೆಯಗಾರರು ೨೫೧ 


ವ॥ ಪಿಂತೆ ಕ್ರಮದಿಂ ಚಿಂತನಕಲ್ಲುದುರ್ಗದ ಸಂಸ್ಥಾನವಂ ಕಸ್ತೂರಿ ತಿಮ್ಮಪ್ಪ 
ನಾಯಕ ಸರ್ಜಪ್ಪನಾಯಕ ಹಿರಿಯ ಚಿಕ್ಕಣ್ಣನಾಯಕ ಹಿರಿಯ ಮೆದೆಕೆರೆನಾಯಕ ಮೆಕೆರೆ 
ನಾಯಕ ಚಿಕ್ಕಣ್ಣನಾಯಕ ಮೆದೆಕೆರೆ ರಂಗಪ್ಪನಾಯಕ ರಘುವಪ್ಪನಾಯಕ ರಂಗಪ್ಪ 
ನಾಯಕರೆಂಬವರಾಳ್ಲರ್‌ ಆ ತರುವಾಯ ಮಾದುರ್ಗವನಾಳುತಿರ್ದ ಬಿಳಿಚೋಡಿ ಭರಮಪ್ಪ 
ನಾಯಕನತ್ಯಂತ ಗರ್ಮೋದ್ರೇಕದಿನಾದಿಯೊಳುಚ್ಚಂಗಿಯೆಂಬ ಸ್ಥಳದೊಳಿರ್ದ ನಂತಹ 
ಹರಪುರ (ಪ್ರತಿನಾಮ ಹರಪನಹಳ್ಳಿ) ಯೆಂಬ ಕೋಂಟೆಯಂ ಬಲಿಸಿ ಆ ಕೋಂಟೆಯಳಿರ್ದು 
ರಾಜ್ಕಂಗೆಯ್ದ ದಾದೆಯನಾಯಕ ರಂಗರಾಜಯ್ಕ ಹಿರಿಯ ಬಸಂತ ರಾಯ ಇಮ್ಮಡಿ 
ಬಸವಪ್ಪನಾಯಕ ಕೊಟ್ಟೂರಪ್ಪನಾಯಕ ಹಿರಿಯ ಬಸವಪ್ಪನಾಯಕ ಕೊಟ್ಟೂರಪ್ಪ 
ನಾಯಕರೆಂಬಿವರಾಳ್ಲನಂತರಂ ಬಸವಪ್ಪನಾಯಕನಾಳ್ಲು ಬರುತ್ತಿರಲ್‌ (ಮುಂಪೇಳ್ಗೆ 
ಚಿಂತನಕಲ್ಲು ಭರಮಣ್ಣನಾಯಕಂ) ಆ ಹರಪನಹಳ್ಳಿ ಬಸವಪ್ಪನಾಯಕನ ಪರಿಸ್ತರಣ 
ಗಳಂಕೊಂಡು ರಾಜ್ಮಾಂಗಳನಾಕ್ರಮಿಸುತ್ತುಂ ಮಿಕ್ಕು ಮೀರಿ ಕೈಗೆಯುತ್ತಂ ಬರಲಾ 
ಬರಮನಾಯಕನದಟನಾಂ ಪೊಡಶಕ್ಕಮಾಗಿ ಹರಪನಹಳ್ಳಿಯ ಬಾಗಳಿ ಬಸವಪ್ಪ 
ನಾಯಕಂ ದೈನೋಕ್ತಿಯಿಂ ರಾಯಸಮಂ ಬರೆದು ಕಳುಪಿ ತಮ್ಮ ಸಂಸ್ಥಾನ ಮನುದ್ಧರಿಸ 
ವೇಳ್ಸೆಂದು ಪೇಳಿಸಲಂತಾಗಲೆಂದು ಗುರುವಪ್ಪ ಮಂತ್ರಿಯೊಡಸಂಖ್ಯಾತ ಮಾದ ಸೈನ್ಮವಂ 
ತೆರಳಿ ಕಳುಹಿ ಯುದ್ದರಂಗದೊಳಾ ಬರಮನಾಯಕನ ಪರಾಕ್ರಮಾತಿ ಶಯಮಂ ಮುರಿದಾ 
ಪರಿಸ್ತರಣಗಳಂಕೊಂಡು ಬಸವಪ್ಪನಾಯಕಂಗಿತ್ತು ಪರಮ ಪ್ರಖ್ಯಾತಿಯಂ ಪಡೆದಂ 
ತಿರುತ್ತುಮಿರಲ್‌... 

ಹರಪನಹಳ್ಳಿಯಲ್ಲಿ ಆಳಿದ ಪಾಳೆಯಗಾರರ ಹೆಸರುಗಳು ಈ ಮೇಲೆ ಹೇಳಿರುವ 
ಪ್ರಕಾರ ಇಂತಿವೆ: 


ದಾದೆಯನಾಯಕ 

ರಂಗರಾಜಯ್ಯ 

ಹಿರಿಯ ಬಸಂತರಾಯ 

ಇಮ್ಮಡಿ ಬಸವಪ್ಪನಾಯಕ 

ಕೊಟ್ಟೂರಪ್ಪ ನಾಯಕ 

ಬಸವಪ್ಪನಾಯಕ 

ಕೊಟ್ಟೂರಪ್ಪನಾಯಕ 

ಬಾಗಳಿ ಬಸವಪ್ಪನಾಯಕ 

ಬಾಗಳಿ ಬಸವಪ್ಪನಾಯಕನು ಹರಪನಹಳ್ಳಿಯಲ್ಲಿ ಆಳ್ವಿಕೆ ನಡೆಸುತ್ತಿರಲು ಚಿತ್ರ 
ದುರ್ಗ ಬಿಳಿಚೋಡು ವಂಶದ ಬರಮಣ್ಣನಾಯಕನು ಹರಪನಹಳ್ಳಿಯ ಮೇಲೆ ಧಾಳಿ 
ನಡೆಸಿ ಪರಿಸ್ತರಣ ಕೋಟೆಯನ್ನು ವಶಪಡಿಸಿಕೊಂಡನು. ಆಗ ಬಾಗಳಿ ಬಸವಪ್ಪ ನಾಯಕನು 


೨೫.೨ ವಿಜಯನಗರ ಅಧ್ಯಯನ ೧೩ 


ಕೆಳದಿಯ ಇಮ್ಮಡಿ ಸೋಮಶೇಖರನಾಯಕನ ಸೈನ್ಮ ಸಹಾಯ ಕೇಳಿ ನಿರೂಪವನ್ನು 
ಕಳುಹಿಸಿಕೊಡಲು ಸೋಮಶೇಖರನಾಯಕನು ಕೂಡಲೇ ತನ್ನ ಮಂತ್ರಿ ಗುರುವಪ್ಪನ 
ನೇತೃತ್ವದಲ್ಲಿ ಸೇನೆಯನ್ನು ಕಳುಹಿಸಿಕೊಟ್ಟು ), ಭರಮನಾಯಕನನ್ನು ಯುದ್ದದಲ್ಲಿ ಸೋಲಿಸಿ 
ಹರಪನಹಳ್ಳಿ ಕೋಟೆಯನ್ನು ವಶಪಡಿಸಿಕೊಂಡು ಬಾಗಳಿ ಬಸವಪ್ಪ ನಾಯಕನಿಗೆ . 
ನೀಡಿದನು. ಹಾಗೂ ತಾನು ಕೀರ್ತಿಶಾಲಿಯಾದನು. 
ಕಂ ॥॥ ಮಗಗಂ ಪೆಸರಿಟ್ಟುದೆ ಪದ 
ಯುಗದರ್ಶನಗೈದ ಹರಪುರಾಧೀಶ್ವರಗಂ 
ದಗಣಿತ ಪೊನ್ನುಡುಗೊರೆ ತೊಡ 
ವುಗಳನವನಿತ್ತುಪೆರ್ಮೆಯಿಂ ಮನ್ನಿಸಿದಂ 


ವ ॥! ಇಂತು ಮನ್ನಿಸಿದನಂತರಮಾ ಹರಪುರ ಸಂಸ್ಥಾನಕ್ಕೊದಗಿದ ಹೇರಳ 
ಯಣಭಾರಮಂ ತೀರ್ಚಿ ಕಳುಪಲ್‌... 


' ಹರಪನಹಳ್ಳಿಯ ಬಾಗಳಿ ಬಸವಪ ನಾಯಕನು ಚಿತ್ರದುರ್ಗದ ಬರಮಣ ನಾಯಕ 
ನಿಂದ ತನಗೆ ರಾಜ್ಮ ವನ್ನು ಕೊಡಿಸಿದಕ್ಕಾಗಿ ಕೃತಜ್ಞತೆಯ ದ್ಕೊ €ತಕವಾಗಿ ತನ್ನ ಮಗನಿಗೆ 
ಸೋಮಶೇಖರನಾಯಕನೆಂದೇ ಹೆಸರನ್ನಿಟ್ಟು, ನಂತರ ಕೆಳದಿ ಸೋಮಶೇಖರನಾಯಕನ 
ದರ್ಶನ ಮಾಡಿ ಪಾದಕ್ಕೆರಗಲು ಅವನಿಗೆ ಸೋಮಶೇಖರನಾಯಕನು ಕನಕ, ಆಭರಣ 
ಮುಂತಾದ ಉಡುಗೊರೆಗಳಿಂದ ಸತ ರಸಿದನಲ್ಲದೆ ಹರಪನಹಳ್ಳಿ ಸಂಸ್ಥಾನದ ಸಾಲವನ್ನು 
ತೀರಿಸಿದನು. 


ಪುನಃ ಕೆಳದಿಯಲ್ಲಿ ಇಮ್ಮಡಿ ಬಸವಪ್ಪನಾಯಕನ ಆಳ್ಳಿಕೆಯಲ್ಲಿ ಚಿತ ತ್ರದುರ್ಗದ 
ಮೆದೆಕೆರೆನಾಯಕನು ಹರಪನಹಳ್ಳಿಯ ಮೇಲೆ ಯುದ್ದ ನಡೆಸುತ್ತಾನೆ. ಆಗಲೂ ಕೆಳದಿ 
ನಾಯಕನು ಹರಪನಹಳ್ಳಿ ಯ ನಾಯಕನಿಗೆ ಸಹಾಯ ನೀಡಿ ರಾಜ್ಯವನ್ನು ಕೊಡಿಸುತ್ತಾ ಷೆ 


ಮ॥! ಮದಮುಖದುಷಿ ರಾತನಿಕರಾಧಿಪ ಚಿಂತನಕಲ ) ಧೀಶನಾ 
ಮೆದೆಕೆರನಾಯಕಂ ಹರಪುರಾಧಿಪನಂ ಮುರಿದೊತ್ತಿ ನಿಲ್ವೊಡಾ 
ಸ್ಪದಗಳಾನೀಯದಂತವನ ರಾಜ್ಯವನಾಕ್ರಮಿಸುತ್ತುಮಾಜಿರಂ 
ಗದೊಳದಿರಾಂತುಪದ್ರವಗಳಂ ರಚಿಸುತ್ತಿರೆ ಶೌರ್ಯದೇಳ್ಗೆಯಿಂ. 
ವ॥| ಇಂತು ಹರಪುರಾಧಿಪನೆನಿಪ ಬಸಂತರಾಯಂ ಮೆದೆಕೆರೆನಾಯಕನದ ಟನಾಂ 
ಪೊಡಶಕ್ಕಮಾಗಿ ನಿಮ್ಮ ಪುತ್ರವರ್ಗದ ಮನೆತನದವರೆನಿಸಿ ವರ್ತಿಸುತಿ ಶಿರ್ಪೆಮ್ಮ 
ಸಂಸ್ಥಾ ್ಲಿನಮನುದ್ದ ರಿಸವೇಳ್ಮೆಂದು ಲಿಖಿತಮುಖದಿಂ ಭಿನ್ನವಿಸಿ ಕಳುಪಲ್‌ ಕೇಳ್ದು 
ಸಿದ್ದೋಜಿ ಯೊಡನನು ಸಿಂಧಾನಂ ರಚಿಸಿ ತತ್ಸೈ ನ್ಮಮಂ ಬರಿಸಿ ಸುಬೇದಾರ ಲಿಂಗಪ್ಪ 
ನೊಡನೆ ಅಸಂಖ್ಯಾತ ಸೇನಾ ಸಮೂಹಂ ತೆರಳ್ಳಿಸಿ ಕಳುಪಿ ತನ್ಮೆದೆಕೆರೆ ನಾಯಕನ 


“ಕೆಳದಿನ್ನಪವಿಜಯಂ' ಗ್ರಂಥದಲ್ಲಿ ಪ್ರಸ್ತಾಪಗೊಂಡಿರುವ ಬಳ್ಳಾರಿ ಜಿಲ್ಲೆಯ ಪಾಳಯಗಾರರು ೨೫೩ 


ರಾಜ್ಯಮಂ ನಿಪಾತ ನಂಗೆಯ್ಸಿದನಂತು. ಚಿತ್ರದುರ್ಗದ ಮದಕರಿನಾಯಕನ ಕಾಟವನ್ನು 
ತಾಳಲಾರದೆ ಹರಪನಹಳ್ಳಿಯ ಬಸಂತರಾಯನು ಕೆಳದಿಯ ಬಸವಪ್ಪನಾಯಕನಿಗೆ 
ಪ್ರಾರ್ಥನಾಪತ್ರ ವೊಂದನ್ನು ಕಳುಹಿಸಿ ನಿಮ್ಮ ಮಗನಂತಿರುವ ವಮ್ಯ ಮನೆತನದವರೆನಿಸಿ 
ನಮ್ಮ ಸಂಸ್ಥಾನ ವನ್ನು ರಕ್ಷಿಸಬೇಕೆಂದು ಕೇಳಿಕೊಂಡಾಗ ಸಿದ್ದೋಜಿಯೊಡನೆ ಸಮಾ 
ಲೋಚಿಸಿ ಸುಬೇದಾರ ಲಿಂಗಪ್ಸನೊಡನೆ ಸೇನೆಯನ್ನು ಮದಕರಿನಾಯಕನ ರಾಜ್ಯವನ್ನು 
ಧ್ವಂಸ ಗೈದನಲ್ಲದೆ ಸವಣೂರಿನ ನವಾಬನನ್ನು ಹರಪನಹಳ್ಳಿಯ ರಾಜನನ್ನು ಸೈನ್ಯ 
ದೊಂದಿಗೆ ಕರೆಸಿ ಸಬ್ಬುನೀಸಕೃಷ್ಣಪ್ಪನ ನೇತೃತ್ವದಲ್ಲಿ ಶಕ 1664-1688 ಅಥವಾ ಕ್ರಿ.ಶ. 
1742-1766 ರಲ್ಲಿ ಮಾಯಕೊಂಡದಲ್ಲಿ ಮದಕರಿನಾಯಕನ ಮೇಲೆ ಯುದ್ದ ನಡೆಸಿ 
ಬಸವಪ್ಪನಾಯಕನು ಮದಕರಿನಾಯಕನನ್ನು ಜಯಿಸಿದ್ದು ವಿಜಯೋತ್ಸವ ಸಂದರ್ಭದಲ್ಲಿ 
ಹರಪನಹಳ್ಳಿ ಪಾಳೆಯಗಾರನನ್ನು ಸನ್ಮಾನಿಸಿದನು. 

ಹೀಗೆ ಕೆಳೆದಿಯನಾಯಕರು ಹರಪನಹಳ್ಳಿ ಪಾಳೆಯಗಾರರ ಮಿತ್ರರಾಗಿ ಸಹಾಯ 
ನೀಡಿ ಸಂರಕ್ಷಣೆಯನ್ನೊದಗಿಸುತ್ತಿದ್ದು ವಿಜಯನಗರದ ಶರಣಾಗತಿ 
ನೀತಿಯನ್ನು ಅನುಸರಿಸಿದರೆಂದು ವಿದಿತವಾಗುತ್ತದೆ. 


ಹರಪನಹಳ್ಳಿಯ ಪಾಳೆಯಗಾರರಿಗಷ್ಟೇ ಅಲ್ಲದೇ ರಾಯದುರ್ಗದ ಪಾಳೆಯ 
ಗಾರರಿಗೂ ಚಿತ್ರದುರ್ಗದ ನಾಯಕರ ವಿರುದ್ದ ಕೆಳದಿಯನಾಯಕರು ತಮ್ಮ ಸ್ನೇಹಹಸ್ತ . 
ಮತ್ತು ಸಕಾಲಿಕ ಸೈನ್ಯಸಹಾಯ ನೀಡಿ ರಕ್ಟಣೆಯನ್ನೊದಗಿಸಿದ್ದರು. ರಾಯದುರ್ಗ ಪ್ರಸ್ತುತ 
ಆಂಧ್ರಪ್ರದೇಶಕ್ಕೆ ಸೇರಿದ್ದರೂ 1956 ರಲ್ಲಿ ಭಾಷಾವಾರು ರಾಜ್ಯ ನಿರ್ಮಾಣಕ್ಕೆ ಮುಂಚೆ 
ಬಳ್ಳಾರಿ ಸಂಸ್ಥಾನಕ್ಕೆ ಸೇರಿದ್ದಿತು. 

ಕೆಳದಿನೃಪವಿಜಯದ ದಶಮಾಶ್ವಾಸದಲ್ಲಿ ರಾಯದುರ್ಗದರಸರ ಪ್ರಸ್ತಾಪವಿದೆ. 


ಕಂ॥! ಮರಳ್ಲಾ ಬರಮಣನಾಯಕ 

ನುರುಚಿಗೆ ನಿತ್ತರಿಸಲಮ್ಮದಳವಳಿದುತರೀ 

ಕೆರೆ ರಾಯದುರ್ಗದರಸರ್‌ 

ಮರೆವುಗೆ ಮನ್ನಿಸುತುಮಭಯಮಿತ್ತತಿ ದಯೆಯಿಂ ॥26 ॥ 


ವ॥ ಇಂತಾಭಯಮಿತ್ತಪರಿಮಿತಸೇನಾಸಮೂಹಮಂ ತೆರಳಿ ಕಳುಹಿ ಭರಮ 
ನಾಯಕರಿಗೆ ಸಹಾಯಮಾಗಿ ಬಂದ ದರದಾಖಿಲ್ಲಿಯಂ ಯುದ್ದದೊಳ್‌ ಪಿಂದೆಣಿಸಿ 
ತರಿಕೆರೆಯ ಸಂಸ್ಥಾನಮಂ ಕ್ರಮದಿಂ ಮುನ್ನಾಲ್ಡ್‌ ಕಾಪಿನಾಯಕ ಬುಳ್ಳನಾಯಕ ಕೆಂಗಾ 
ನಾಯಕರೆಡ್ಡಿ, ಹನುಮಪ್ಪನಾಯಕ, ಕುಂಟುಹನುಮಪ್ಪನಾಯಕ, ಇಮ್ಮಡಿ ಹನುಮಪ್ಪ 
ನಾಯಕನುಮಂ ರಾಯದುರ್ಗದ ಸಂಸ್ಥಾನಮಂ ಕ್ರಮದಿಂ ಮುನ್ನಳ್ಳಾವರ ನಂತರಮಾ 
ಸಂಸ್ಥಾನಂ ವಿಸ್ಟಲಿತಮಾಗುತ್ತಿರಲ್‌ ಸಹಾಯಮಾಡಿ ಬಂದದರರಸನುಮಂ ಇಂತುಭಯ 


೨೫೪ ವಿಜಯನಗರ ಅಧ್ಯಯನ ೧೩ 


ಸಂಸ್ಥಾನಾಧಿಪತಿಗಳುಮಂ ಸ್ವಸ್ನಾನಂಗಳೊಳ್‌ ನಿಲಿಸಿ ಪರಮಪ್ರಖ್ಯಾತಿಯಂ ಪಡೆದನಂ 
ಸೋಮಶೇಖರನಾಯಕಂ 

ಕಂ ಅರೆಯರ ಮೊಗಲರುಪಟಳ 

ಕಾರದೆಯಳವಳಿದು ರಾಯದುರ್ಗದ ರಾಜಂ 

ಹಾರಿ ಸಹಾಯದ ಸೈನ್ಮಂ 

ದೋರಿಯೆ ಬಿನ್ನವಿಸಿ ಕಳುಹೆ ಕೇಳ್ಲವನಾಗಳ್‌ ॥ 40 ॥ 


ಕಂ! ಹಾರೋವೇದಪನಂ ನ 

ಲ್ಲೂರಾ ಲಕ್ಷ್ಮೀಪತಿ ಪ್ರಮುಖ ಸಚಿವರು ಮಂ 
ಆರೈದವರಿರ್ವದೊಡನೆ 

ವಾರಣತುರಗಾದಿ ಸೈನ್ಮಮಂ ತೆರಳಿಸುತುಂ ॥ 41 ॥| 


ಕಂ॥! ಸಮರ ಸಂಧಾನಮುಖದಿಂ 

ದಮರ್ದಾರೆಯರಂ ತುರುಷ್ಕ ಸೈನ್ಮವ್ರಜಮಂ 

ಕ್ರಮದೆ ಪಿಂದೆಗೆಸಿ ಧಾತ್ರೀ 

ರಮಣರೊಳತ್ಮಂತ ಕೀರ್ತಿಯಂ ಮಿಗೆ ಪಡೆದಂ 1421 


ಚಿತ್ರದುರ್ಗದ ಭರಮಣ್ಣನಾಯಕನು ದರದಾಖುಲ ಎಂಬ ಮುಸ್ಲಿಂ ನಾಯಕನ 
ಸೇನೆ ಹಾಗೂ ಮರಾಠಾ ಮತ್ತು ಮೊಂಗಲರ ಪಡೆಗೆಳನ್ನೂ ತನ್ನ ಮೂಲ ಸೇನಾಪಡೆ 
ಯೊಂದಿಗೆ ಸೇರಿಸಿಕೊಂಡು ರಾಯದುರ್ಗ ಮತ್ತು ತರೀಕೆರೆಯ ನಾಯಕರ ಮೇಲೆ ಯುದ್ದ 
ಸಾರಿ ರಾಜ್ಯದ ಪ್ರದೇಶಗಳ ಮೇಲೆ ಆಕ್ರಮಣ ನಡೆಸಿದಾಗ ರಾಯದುರ್ಗದ ರಾಜನು 
ಸಹಾಯ ಕೇಳಿದಾಗ ಕೆಳದಿನಾಯಕನಾದ ಸೋಮಶೇಖರನಾಯಕನು ಹಾರೋವೇದಪ 
ಮತ್ತು ನಲ್ಲೂರಲಕ್ಷ್ಮೀಪತಿ ಮುಂತ್ರಾದ ಸಚಿವ ಪ್ರಮುಖರೊಡನೆ ಗಜ ಮತ್ತು ಅಶ್ವಸೇನೆ 
ಯನ್ನು ಕಳುಹಿಸಿ ಸಂಧಾನದಿಂದ ಮರಾಠಾ ಮತ್ತು ಮುಸ್ಲಿಂ ಸೇನೆಯನ್ನು ಹಿಂದಕ್ಕೆ 
ಕಳುಹಿಸಿ ತರೀಕೆರೆಯ ಮತ್ತು ರಾಯದುರ್ಗದ ಅರಸರ ರಾಜ್ಯಗಳನ್ನು ಅವರಿಗೇ ಉಳಿಸಿ 
ಕೊಟ್ಟು ಕೀರ್ತಿಭಾಜನನಾದನು. 


ಇದೇ ರೀತಿ ಕೆಳದಿಯ ಸೋಮಶೇಖರನಾಯಕನು ಬೇಡ ಜನಾಂಗದವರ ಉಪಟಳ 
ದಿಂದ ಗುಡಿಕೋಟೆ ಪಾಳೆಯಗಾರನನ್ನು ಸೈನ್ಯ ಸಹಾಯ ನೀಡಿ ಕಾಪಾಡಿದುದನ್ನು ಕೆಳದಿ 
ನೃಪವಿಜಯದ ದಶಮಾಶ್ವಾಸದ ಈ ಕೆಳಗಿನ ಪದ್ಯದಿಂದ ತಿಳಿದುಬರುತ್ತದೆ : 

ಕಂ॥ ಬಳಿಕ ಕಿರಾತಾದಿಗಳುಪ 

ಟಳದಿಂದಳವಳಿದ ಗುಡಿಯ ಕೋಂಟೆಯಧೀಶಂ 


ಕ್ಷೆಳದಿನೃಪವಿಜಯಂ' ಗ್ರಂಥದಲ್ಲಿ ಪ್ರಸ್ತಾಪಗೊಂಡಿರುವ ಬಳ್ಳಾರಿ ಜಿಲ್ಲೆಯ ಪಾಳೆಯಗಾರರು ೨೫೫ 


ಗೊಲವಿಂ ಸಹಾಯಮಂ ರಚಿ 

ಸಿ ಲಸದ್ವಿಖ್ಮಾತಿಯಾಂತನಾ ನೃಪವರ್ಯರಂ ॥ 56 1| 

ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ, ರಾಯದುರ್ಗ ಮತ್ತು ಗುಡಿಕೋಟೆಯ ರಾಜರಿಗೆ 
ಆಪದ್ಭಾಂಧವ ಮಿತ್ರರೂ, ರಾಜ್ಕರಕ್ಟಕರೂ ಆಗಿದ್ದ ಕೆಳದಿಯ ನಾಯಕರು ಗುತ್ತಲ . 
ಮತ್ತು ಜರಿಮಲೆ ನಾಯಕರ ಶತ್ರುಗಳಾಗಿದ್ದರು. ಅವರ ವಿರುದ್ದ ಯುದ್ದ ಹೂಡಿ 
ಅವರುಗಳ ಮದವನ್ನು ಅಡಗಿಸಿದರು. 

ಕೆಳದಿ ನೃಪವಿಜಯದ ನವಮಾಶ್ವಾಸದಲ್ಲಿ 

ಕಂ ಮೆರೆವ ಮೊಳಕಾಲ ಬಾಸಿಗ ' 

ದುರುಬಿರುದಂ ಧರಿಸಿ ಶೌರ್ಯದಿಂ ಮಾರ್ಮಲೆವಾ 

ಜರಿಮಲೆಯರಸನುಮಂ ಸಂ 

ಗರದೊಳ್‌ ಸೆರೆಪಿಡಿದು ಬಾಹುಬಲಮಂ ಮೆರೆದಳ್‌ 118 | 


'ಮೊಳಕಾಲ ಬಾಸಿಗ' ಎಂಬ ಬಿರುದನ್ನು ಧರಿಸಿ ಶೌರ್ಯಾತಿಶಯದಹಂಕಾರದಿಂದ 
ಮೆರೆಯುತ್ತಿದ್ದ ಜರಿಮಲೆಯ ಅರಸನನ್ನು ಕೆಳದಿಯ ರಾಣಿ ಚೆನ್ನಮ್ಮಾಜಿ ಯುದ್ಧದಲ್ಲಿ 
ಸೆರೆಹಿಡಿದು ತನ್ನ ಬಾಹುಬಲವನ್ನು ತೋರಿದಳು ಎಂದು ಹೇಳಿದೆ. 

ಕೆಳದಿನಪವಿಜಯದ ದಶಮಾಶ್ವಾಸ ಮತ್ತು ಏಕಾದಶಾಶ್ವಾಸಗಳಲ್ಲಿ ಉಲ್ಲೇಖ 
ಗೊಂಡ ಬಳ್ಳಾರಿ ಜಿಲ್ಲೆಯ ಇನ್ನೊಂದು ಪಾಳೆಯಗಾರ ವಂಶವೆಂದರೆ ಗುತ್ತಲದ ಪಾಳೆಯ 
ಗಾರರು. 

Bp ಬರಮನಾಯಕಂ ಗುತ್ತಳದ ಹನುಮಂತಗೌಡಂ ಹಿಂದೂರಾಯರ 
ವಂಶೋದ್ಭವನಾದ ಸಂಡೂರ ಘೋರ್ಪಣೆ ವಶಂದ ಸಿದ್ದೋಜಿ ಮುಂತಾದವರಂ ಸಹಾ 
ಯಕ್ಕೆ ಬರಿಸಿಕೊಂಡೈದಿ ರಣರಂಗಕಿದಿರ್ಚಿ ನಿಲಲಾಹವದೊಳಾ ಹನುಮಂತ ಗೌಡನಂ 

ಸೆಗಾಣಿಸಿಯನಂತರಂ 


ಕಂ ॥ ಅಳವಿಯೊಳಿದಿರ್ಚಿದರಿಗಳ 

ತಲೆಗಳುಮಂ ಕೇಣಿಗೊಂಡು ರಾರಾಜಿಪ 

ಗುತ್ತಳದಧಿನಾಥನ... 

ಹೊಳೆಯ ಪರಿಸ್ತರಣಮಂ ಕರಂವಶಗೈದಂ 

ಕೆಳದಿ ಬಸವಪ್ಪನಾಯಕನು ಗುತ್ತಳದ ಹನುಮಂತಗೌಡನು ಸಿದ್ದೋಜಿ 
ಮುಂತಾದವರೊಡಗೂಡಿ ದುರ್ಗದ ಬರಮನಾಯಕನೆ ನೇತೃತ್ವದಲ್ಲಿ ಯುದ್ದ ನಡೆದಾಗ 
ರಣರಂಗದಲ್ಲಿ ಅವನನ್ನು ಸೋಲಿಸಿದನು. ಹಾಗೂ ಗುತ್ತಳೆದ ಪಾಳೆಯಗಾರನಿಂದ ಅವನ 
ಹೊಳೆಯ ಕೋಟೆಯನ್ನು ಕೈವಶಮಾಡಿಕೊಂಡನು. 


೨೫೬ | ವಿಜಯನಗರ ಅಧ್ಯಯನ ೧೩ 


ಈ ಪ್ರಕಾರವಾಗಿ ರಾಜಧರ್ಮದ ಶರಣಾಗತ ರಕ್ಷಣೆ ಮತ್ತು ದುಷ್ಪ ಶಿಕ್ಷಣೆ ಎಂಬ 
ಪರಂಪರೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದರು ಕೆಳದಿನಾಯಕರು ಎಂಬುದು 
ವಿದಿತನಾಗುತ್ತದೆ. 

ಆಧಾರ ಗ್ರಂಥಗಳು 

ಲಿಂಗಣ್ಣ ಕವಿಯ "ಕೆಳದಿ ನೃಪವಿಜಯ' - ಅನುವಾದಕರು : ಕೆಳದಿ ಶ್ರೀ 

ಗುಂಡಾಜೋಯಿಸ್‌, ಕನ್ನಡ ಸಾಹಿತ್ಯ ಪರಿಷತ್‌ ಪ್ರಕಟಣೆ 

ಆನುಷಂಗಿಕ ಗ್ರಂಥಗಳು 

ಕನ್ನಡ ವಿಷಯ ವಿಶ್ವಕೋಶ, 

ಬಳ್ಳಾರಿ ಜಿಲ್ಲಾ ಗೆಜೆಟಿಯರ್‌, 

ಹರಪನಹಳ್ಳಿ ಪಾಳೆಯಗಾರರು- ಕುಂ.ಬಾ.ಸದಾಶಿವಪ್ಪ 

ಕರ್ನಾಟಕದ ಕೈಫಿಯತ್ತುಗಳು 


ಕೆಳದಿನೃಪವಿಜಯದಲ್ಲಿ ಹರಪನಹಳ್ಳಿ ಪಾಳೆಯಗಾರರು - ಲೇಖಕರು: ಡಾ. ವೆಂಕಟೇಶ್‌ 
ಜೋಯಿಸ್‌ 


ಗುಡಿಕೋಟೆ ಪಾಳೆಯಗಾರರು - ಲೇಖಕರು: ಡಾ. ಯೋಗೇಶ್ವರಪ್ಪ 


ಇತಿಹಾಸ ದರ್ಶನ ಸಂ.15, ಸಂ.21 


೩೪. ಗುಡೇಕೋಟೆ ಪಾಳೆಯಗಾರರು 
ಡಾ. ವಿರೂಪಾಕ್ಲಿ ಪೂಜಾರಹಳ್ಳಿ 

ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಂತರಾಗಿದ್ದು, ಆನಂತರ ಏಳಿಗೆಯಾದ ಪಾಳೆಯ 
ಗಾರರ ಪಟ್ಟಿಯಲ್ಲಿ ಗುಡೇಕೋಟೆಯು ಒಂದು. ಇದು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ 
ತಾಲೂಕಿನ ಹೋಬಳಿ ಕೇಂದ್ರವಾಗಿದೆ. ಕೂಡ್ಲಿಗಿಯಿಂದ ಪೂರ್ವಕ್ಕೆ 28 ಕಿ.ಮೀ. ಬಳ್ಳಾರಿ 
ಯಿಂದ 45 ಕಿ.ಮೀ. ನೈಯತ್ಮಕ್ಕೆ ಗುಡೇಕೋಟೆ ಗ್ರಾಮವಿದೆ. ಈ ಪರಿಸರದಲ್ಲಿ ಆದಿ 
ಕಾಲದ ಮಾನವ ವಾಸಿಸಿದ ಕುರುಹುಗಳು, ಕಲ್ಲಾಸರೆ, ಬಯಲು ಬಂಡೆಯ ಮೇಲಿನ 
ರೇಖಾಚಿತ್ರ, ಮಾನವಾಕೃತಿ, ದೇವಾಲಯ, ವೀರಗಲ್ಲು, ಮಾಸ್ತಿಕಲ್ಲು, ಶಿಲ್ಪ, ಕೋಟೆ- 
ಕೊತ್ತಲು, ಕೆರೆ-ಕಟ್ಟೆ, ಬಾವಿ ಇತರ ಸ್ಮಾರಕಗಳು ಗುಡೇಕೋಟೆಯ ಚರಿತ್ರೆಗೆ ಸಾಕ್ಷಿಯಾಗಿ 
ನಿಂತಿವೆ. ರಾಶಿ ರಾಶಿ ಬೆಟ್ಟ-ಗುಡ್ಡಗಳ ತುದಿಯಲ್ಲಿ ಕೋಟೆಯನ್ನು ನಿರ್ಮಿಸಿದ ಕಾರಣ 
ಗುಡ್ಡದಕೋಟೆ೨ಗುಡೇಕೋಟೆ (ಗುಡಿ*ಕೋಟೆ)ಯಾಗಿದೆ. ಈ ಬಗ್ಗೆ ಅನೇಕ ವಿದ್ವಾಂಸರು 
ವಿಧವಿಧವಾದ ಅಭಿಪ್ರಾಯಗಳನ್ನು ತಿಳಿಸಿರುತ್ತಾರೆ. ಪಾಳೆಯಗಾರರ ರಾಜಧಾನಿಯಾಗಿ’ 
ಗುಡೇಕೋಟೆ ಅನೇಕ ಐತಿಹಾಸಿಕ ತಿರುವುಗಳನ್ನು ಪಡೆದುಕೊಂಡಿದೆ. ಬಾಣಸುರ ಪಟ್ಟಣ, 
ಗಡಿಯಾಂಕ ಭೀಮನ ಪಟ್ಟಣಗಳೆಂದು ಪೌರಾಣಿಕವಾಗಿ ಕರೆಯಲಾಗಿದೆ. ರಾಜಕೀಯ 
ವಾಗಿ ಮೌರ್ಯರಿಂದ ಪಾಳೆಯಗಾರರು ಸೇರಿದಂತೆ ಬ್ರಿಟಿಷರ (ಮದ್ರಾಸ್‌ ಅಧಿಪತ್ಯ) 
ಆಳ್ಳಿಕೆಯವರೆಗೆ ವೈವಿಧ್ಯಮಯವಾದ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ. 
ವಿಜಯನಗರ ಮತ್ತು ಪಾಳೆಯಗಾರರ ಆಳ್ವಿಕೆಯಲ್ಲಿ ಇಲ್ಲಿ ಸಾಕಷ್ಟು ಪರಿವರ್ತನೆ, 
ಪ್ರಗತಿಯಾದುದ್ದನ್ನು ಸ್ಮರಿಸಬಹುದು. 

ನಾಡತಳವಾರರಾಗಿದ್ದ ಗುಡೇಕೋಟೆ ಪಾಳೆಯಗಾರರು ಬೇಡಬುಡಕಟ್ಟಿಗೆ ಸೇರಿದ್ದು, 
ಕನ್ನಡಿಗರಾಗಿದ್ದರು. ಮೂಲದಲ್ಲಿ ತೆಲುಗುನಾಡಿನಿಂದ ಬಂದರೂ ಆನಂತರ ಸ್ಥಳೀಯತೆ 
ಯನ್ನು ಮೆರೆದಿದ್ದರು. ಇವರು ಕುಮಾರರಾಮನ ವಂಶಸ್ಥರೆಂದು ಹೇಳಿಕೊಂಡ ಕಾರಣ 
ನೆರೆಯ ಆಂಧ್ರದಿಂದ ಬಂದವರೆಂಬ ವಾದವನ್ನು ತಳ್ಳಿ ಹಾಕಬಹುದು. ಕನ್ನಡನಾಡಿ 
ನಲ್ಲಿ ಪ್ರಾಚೀನಕಾಲದಿಂದಲೂ ನಾಡತಳವಾರರು ಇದ್ದರು. (ಶಾತವಾಹನ, ಕದಂಬ, 
ಗಂಗ, ರಾಷ್ಟ್ರಕೂಟ, ವಿಜಯನಗರ) ಮೂಲತಃ ತಳವಾರರಾಗಿದ್ದು ತಮ್ಮ ಅನುಪಮ 
ಸೇವೆಯಿಂದ ಪಾಳೆಯಗಾರರಾಗಿ ಏಳಿಗೆಯಾದರು. ಇವರ ಮೂಲಪುರುಷ ಗಡಿಯಾಂಕ 
ಭೀಮ, ಬೊಮ್ಮಂತರಾಜ ಮತ್ತು ಗಂಡಳನಾಯಕ ಎಂದು ತಿಳಿದುಬರುತ್ತದೆ. 


೨೫೮ ವಿಜಯನಗರ ಅಧ್ಯಯನ ೧೩ 


ವಿಜಯನಗರದ ಖ್ಯಾತ ಅರಸ ಕೃಷ್ಣದೇವರಾಯನ ಪ್ರೋತ್ಸಾಹ ಮತ್ತು 
ಆಶೀರ್ವಾದದಿಂದ ಗುಡೇಕೋಟೆ ಪಾಳೆಯಪಟ್ಟಿನ ನಿರ್ಮಾಣಕ್ಕೆ ನಾಂದಿ ಹಾಕಲಾಯಿತು. 
ಈ ನಾಯಕ (ಮಳೆಲಾರು)ಚಿನ್ನತಿರುಮಲನು ಗುಡೇಕೋಟೆಗೆ ಬಂದಿದ್ದನು. ಅರಸರು 
ಆಳ್ವಿಕೆ ನಡೆಸಿದ ವಿವರಗಳು ಈ ಕೆಳಗಿನಂತೆ ತಿಳಿದುಬರುತ್ತವೆ. ದೊರೆತ ಕೆಲವೇ 
ದಾಖಲೆಗಳ ಆಧಾರದಂತೆ 


ಗಂಡಳನಾಯಕ A I5061521(15) 
ಪೆನ್ನನಾಯಕ 1521-1541 (32) 
ಪಾಪಳನಾಯಕ 1541-1558(17) 
ಕಮ್ಮಯರಾಜ 1558-1602 (44) 
ರಾಮಪ್ಪನಾಯಕ 1602-1637 (35) 
ಹಿರೆಬೊಮ್ಮಂತರಾಜ 1637-1676 (39) 
ಚಿನ್ನರಾಜ 12 ವರ್ಷ ಆಳಿದ 
ಜಟಿಂಗರಾಜ 1681-1737 (46) 
ರಾಮಪ್ಪನಾಯಕ 1737-1742 (5) 
ಶಿವಪ್ಪರಾಜ 1742-1752 
ಚಿನ್ನಯರಾಜ 1752 (12) 
ಇಮ್ಮಡಿ ರಾಜಪ್ಪನಾಯಕ 1790 

ಜಟಂಗಿರಾಜ 1859-60 
ಬೊಮ್ಮಂತರಾಜ 1860 

ಪಂಪಾಪತಿ ರಾಜು 1869 
ವೆಂಕಮ್ಮನಾಗತಿ 1889-1890 
ಕೇಶವಮ್ಮ ನಾಗತಿ 1929 | 
ಶಿವಪ್ಪರಾಜ 1930 (ತಾತಯ್ಕರಾಜು) 
ಜಟಿಂಗರಾಜ ' 1940 
ಕೃಷ್ಣವರ್ಮರಾಜ 1940-2005 


ಹೀಗೆ ಇನ್ನು ಮೊದಲಾದ ಅರಸರು ಆಳ್ವಿಕೆ ನಡೆಸಿದ್ದಾರೆ. ಆಕರಗಳ ಕೊರತೆಯಿಂದ 
ಇದರ ಚರಿತ್ರೆ ಮಸಕುಮಸಕಾಗಿದೆ. 


ಗುಡೇಕೋಟೆ ಪಾಳೆಯಗಾರರು ೨೫೯ 


ಗಂಡಳನಾಯಕ 


ಪೌರಾಣಿಕವಾಗಿ ಆಳ್ವಿಕೆ ನಡೆಸಿದ ಗುಡೇಕೋಟೆಯ ಗಡಿಯಾಂಕಭೀಮನ ನಂತರ 
ಚಾರಿತ್ರಿಕವಾಗಿ "ರಾಜ್ಯ ಸ್ಥಾಪನೆ ಮಾಡಿದ ಕೀರ್ತಿ ಗಂಡಳನಾಯಕನಿಗೆ ಸಲ್ಲುವುದು. 
ಇವನು ಕ್ರಿ.ಶ. 1506ನೇ ಪ್ರಭವನಾಯ ಸಂವತ್ಸರ ಕಾರ್ತಿಕ ಶುದ್ದ ದ್ವಾದಶಿಯಂದು 
ರಾಜ್ಯ ಸ್ಥಾಪಿಸಿದನು. ಕೆಲವು ದಾಖಲೆಗಳಂತೆ ಇವನು 1506 ರಿಂದ 1521 ರವರೆಗೆ 
ಆಳ್ವಿಕೆ ನಡೆಸುತ್ತಾನೆ. ಗಂಡಳನಾಯಕನ ಕಾಲದಲ್ಲಿ ಲಿಂಗಮ್ಮನಹಳ್ಳಿ, ಜಾಜರಕಲ್ಲು, 
ಮಡೆನಹಳ್ಳಿ, ಲಕ್ಷ್ಮೀಪುರ, ಹಿರೇಹಾಳು ಮೊದಲಾದ ಗ್ರಾಮಗಳು ಗುಡೇಕೋಟೆ ಪಾಳೆಯ 
ಪಟ್ಟಿಗೆ ಸೇರಿದ್ದವು. ಇವನು ಕೃಷ್ಣದೇವರಾಯನ ಕಾಲದಲ್ಲಿ ಸೇನಾಧಿಕಾರಿ ಯಾಗಿದ್ದನಂತೆ. 
ಗುಡೇಕೋಟೆಯಲ್ಲಿ ಕೋಟೆ, ದೇವಾಲಯ ಇತರ ಸ್ಮಾರಕಗಳನ್ನು ಇವನು ನಿರ್ಮಿಸಿದ್ದು 
ಸಾಹಸವೇ ಸರಿ. ಗಂಡಳನಾಯಕನ ತರುವಾಯ ಪೆನ್ನಪ್ಪನಾಯಕ (1521-41), 
ಪಾಪಳನಾಯಕ (1541-58), ಕೆಮ್ಮಯ್ಮರಾಜ (1558-1602), ರಾಮಪ್ಪನಾಯಕ 
(1602-37) ಮತ್ತು ಇತರರು ಆಳ್ವಿಕೆ. ನಡೆಸಿರುತ್ತಾರೆ. ತಿಪ್ಪನಾಯಕನ ಆಳ್ವಿಕೆಗಿಂತ 
ಮೊದಲು ಸುಮಾರು 93 ವರ್ಷಗಳ ಕಾಲ ಅನೇಕ ಅರಸರು ಆಳಿದ್ದಾರೆ. ತಿಮ್ಮಪ್ಪ 
ನಾಯಕ, ಗುಡೇಕೋಟೆ ಪಾಳೆಯಪಟ್ಟಿಗೆ ಭದ್ರ ಬುನಾದಿ ಹಾಕಿದ್ದು ಸ್ಪಷ್ಟ. ಇವನ 
ಮೇಲೆ ಆದಿಲ್‌ಷಾಹಿಯ ಸಿದ್ದಿ ಮಸೂದ್‌ಖಾನ್‌ನು ಗುಡೇಕೋಟೆಯ ಮೇಲೆ ಮುತ್ತಿಗೆ . 
ಹಾಕಿ ಹಲವು ವರ್ಷಗಳ ಕಾಲ ಹೋರಾಡಿ ಕೊನೆಗೆ ಸಂಧಾನವಾಗಿ ತಿಮ್ಮಪ್ಪ ನಾಯಕನಿಗೆ 
"ರಾಜ' ಎಂಬ ಬಿರುದು ನೀಡುತ್ತಾನೆ. ಅಂದಿನಿಂದ ಈ ದೊರೆಗಳು ರಾಜ ಎಂದು 
ಕರೆದುಕೊಂಡರು. ವಿಜಯನಗರದ ತರುವಾಯವು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು 
ಗುಡೇಕೋಟೆಯವರು ಬಿಜಾಪುರದ ಆದಿಲ್‌ಹಾಹಿಗಳಿಗೆ ಯಣಿಯಾಗಿದ್ದರು. 


ಹಿರೇಬೊಮ್ಮಂತರಾಜ 


ಮೂಲತಃ ಈತ ನಾಡತಳವಾರನಾಗಿದ್ದನು. ಇವನ ತಂದೆ ರಾಮಪ್ಪನಾಯಕ ಕ್ರಿ.ಶ. 
1637-76 ರವರೆಗೆ ಆಳ್ವಿಕೆ ಮಾಡಿದ ಬೊಮ್ಮಂತರಾಜ ಗುಡೇಕೋಟೆಯ ಚರಿತ್ರೆಯಲ್ಲಿ 
ಮರೆಯಲಾಗದ ಅರಸ. ಜನಪ್ರಿಯ ಆಡಲಿತ ನಡೆಸಿದ ಇವನು ರಾಜ್ಮವನ್ನು ವಿಸ್ತರಿಸು 
ವಲ್ಲಿ ಶ್ರಮಿಸಿದನು. ಗುಡೇಕೋಟೆಯಲ್ಲಿ ಕೋಟೆ, ಕಣಜ, ಕೊತ್ತಲು, ದೇವಾಲಯ, 
ಕೆರೆ-ಕಟ್ಟೆ, ಬಾವಿಗಳನ್ನು ನಿರ್ಮಿಸಿದ ಕೀರ್ತಿ ಇವನಿಗೆ ಸಲ್ಲುವುದು. ಮೊಳಕಾಲ್ಮೂರು, 
ಚಳ್ಳಕೆರೆ ಜಗಳೂರು, ಕೂಡ್ಲಿಗಿ, ಸಂಡೂರು ಇತರ ತಾಲೂಕುಗಳ ಕೆಲವು ಗ್ರಾಮಗಳು 
ಸೇರಿದ್ದವು. ಅಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ರಾಯದುರ್ಗ ತಾಲೂಕಿನ ಕೆಲವು 
ಹಳ್ಳಿಗಳು, ಗೊಲ್ಲಹಳ್ಳಿ, ಗಲಗಲ್ಲು ಇವನ ರಾಜ್ಯಕ್ಕೆ ಸೇರಿದ್ದವು. ರಾಯದುರ್ಗದ 
ಪಾಳೆಯಗಾರಿಕೆಯನ್ನು ತನ್ನ ತಮ್ಮನಾದ ಯರಿಬೊಮ್ಮಳನಾಯಕನಿಗೆ ಕೊಟ್ಟಾಗ ಅಲ್ಲಿನ 
ಪರಿಸ್ಥಿತಿ ಬದಲಾಯಿತು. 


೨೬೦ ವಿಜಯನಗರ ಅಧ್ಯಯನ ೧೩ 


ಕರ್ನಾಟಕದ ಕೈಫಿಯತ್ತುಗಳಲ್ಲಿ ಕ್ರಿ.ಶ. 1632 (1534) ನಂದನ ಸಂವತ್ಸರದಲ್ಲಿ, 
ಗುಡೇಕೋಟೆ, ಸೊಂಡೂರು, ಬಾಂಡಾ ನೇ ವಡ್ಡು, ದರೋಜಿ, ಉಜ್ಜೀನಿ, ಜರಿಯಲೆ, 
ಕುಡತಿನಿಗಳನ್ನು ಬೊಮ್ತುರಾಜ ಸ್ವಾಪಿಸಿ ತನ್ನ ವಾರ್ಧಿಕ್ಕಪ್ರಾಪ್ತಿಯಾದಾಗ ತನ್ನ ಮಕ್ಕಳಿಗೆ 
ಬಿಟ್ಟುಕೊಟ್ಟಿದ್ದನು. ಹಿರೇಬೊಮ್ಮಂತರಾಜ ಮೇಲಿನ ಗ್ರಾಮಗಳ ಶಿಥಿಲವಾದ ಕೋಟೆ- 
ಕೊತ್ತಲುಗಳನ್ನು ಕಟ್ಟಿಸಿ ಜಹಗೀರು ಪಡೆದು ನಾಡತಳವಾರಿಕೆ, ಕಾವಲಿ ಮಾಡಿಕೊಂಡಿ 
ದ್ದನು. ಹಿರೇಬೊಮ್ಮಂತರಾಜ -ಕುಡತಿನಿ, ಬಿಸಾಳರಾಜ-ಸೊಂಡೂರು, ರಾಜಪ್ಪನಾಯಕ- 
ಗುಡೇಕೋಟೆ ಮತ್ತು ಚೆನ್ನರಾಜ ವಡ್ಡು-ದರೋಜಿಗಳನ್ನು ಆಳುತ್ತಿದ್ದರು. ಇವುಗಳ 
ಜೊತೆಗೆ ನಾಗಲಾಪುರ, ಬಸಾಪುರ ಮತ್ತು ಚೋರನೂರು ಪ್ರದೇಶಗಳು ಸೇರಿದ್ದವು. 
ಗುಡೇಕೋಟೆಯಲ್ಲಿ ರಾಜಧಾನಿ ಮಾಡಿಕೊಂಡು ಇಲ್ಲಿನ ಸ್ಮಾರಕಗಳನ್ನು ನಿರ್ಮಿಸಿದ 
ಕೀರ್ತಿ ಬೊಮ್ಮಂತರಾಜನಿಗೆ ಸಲ್ಲುವುದು. ಬೊಮ್ಮಂತರಾಜ ಧಾರ್ಮಿಕ ಕ್ಸೇತ್ರಕ್ಕೆ 
ಉದಾರ ಪ್ರೋತ್ಸಾಹಕೊಟ್ಟ ಅರಸ. ಶ್ರೀ ಜಗದ್ಗುರು ಕೊಟ್ಟೂರಸ್ವಾಮಿ ಗುರು ಪರಂಪರೆ 
ಕೃತಿಯಲ್ಲಿ! ಗುಡೇಕೋಟೆಯಲ್ಲಿ ಶ್ರೀ ಕೊಟ್ಟೂರು ಸ್ವಾಮಿಗಳಿದ್ದ ಉಲ್ಲೇಖ ವಿದೆ. ಈ 
ಗುರುಪರಂಪರೆಗೆ ಸೇರಿದ ಗುಡೇಕೋಟೆ ಮಠದ ಕೊಟ್ಟೂರಯ್ಕನು ಇಲ್ಲಿದ್ದ. "ಗುಡೇ 
ಕೋಟೆಯಲ್ಲಿ ರೋ ಬಳ್ಳಾರಿ ಚರದ ಮರಕ್ಕೆ ಉಮ್ಮಳಿ (ಉಂಬಳಿ) ತುನಸಿ ಗೇರೆವೆಂಬೊ 
ಗ್ರಾಮ ಬೆರಿಮ್ಮಂತರಾಜ ಪಾರೃತ್ತೆದಾರ ವೇಣಿವೀರಪ್ಪನವರು ಕೊಟ್ಟದ್ದು ಯುದ್ದಕ್ಕೆ 
ಅನುಭವಿಕರು ಚೆನ್ನಬಸವದೇವರು' ಎಂದು ತಿಳಿದು ಬರುವುದು (ಪುಟ 19). ಇದೇ 
ಕೃತಿಯಲ್ಲಿ ಸ್ವಸ್ತಿ ಶ್ರೀ ವಿಜಯಾಭ್ಮುದಯ ಶಾಲಿವಾಹನ ಶಕ ವರುಷಂಗಳು 647ನೆಯ 
ವಿಶ್ವಾವಸು ಸಂವತ್ಸರದ ಮಾಘ ಶು. 5 ಯಲ್ಲು ಶ್ರೀ ಮಹಾ ರಾಜಾಧಿರಾಜ ಗುಡೇಕೋಟೆ 
ಹಿರೇಬೊಮ್ಮತ್ತರಾಜರು ಕುಡುತಿನಿ ವಿರಕ್ಷ ಮಠಕ್ಕೆ ಬರೆಸಿ ಕೊಟ್ಟ.... ಇತ್ಕಾದಿ ವಿವರ 
ಗಳಿವೆ. 


ಈ ಮೇಲಿನ ಕೃತಿಯಲ್ಲಿ ಗುಡೇಕೋಟೆ ಪಾಳೆಯಗಾರರ ಬಗ್ಗೆ ಈ ರೀತಿ ಉಲ್ಲೇಖ 
ವಿದೆ: "ಇವರು ಬಳ್ಳಾರಿ ಜಿಲ್ಲೆ, ಕೂಡ್ಲಿಗಿ ತಾಲೂಕಿನಿಂದ 28 ಕಿ.ಮೀ. ದೂರದಲ್ಲಿರುವ 
ಗುಡೇಕೋಟೆಯಲ್ಲಿ ವಿಜಯನಗರ ಅರಸರಿಂದ ಪಾಳೆಯಪಟ್ಟು ಪಡೆದು ಆಳುತ್ತಿದ್ದರು. 
ಇವರು ಬೇಡ ಜಾತಿಯವರು ಚಿತ್ರದುರ್ಗ ನಾಯಕರ ಬೀಗರು. ಇವರು ಒಂದು ಕಾಲದಲ್ಲಿ 
ವಿಜಯನಗರ ಸಾಮ್ರಾಟರಿಗೆ ಮಾಂಡಲಿಕರಾಗಿ ಶ್ರೀ ಮನ್ಮಹಾನಾಯಕಾಚಾರ್ಯ 

"ಇಮ್ಮಡಿ ಗಡಿಯಾಂಕಭೀಮ' ಎಂಬ ಬಿರುದು ಪಡೆ ದಿದ್ದರು. (ಅವನು ಕ್ರಿ.ಶ. 1750 
ರಲ್ಲಿ ಕೂಡ್ಲಿಯ ಶ್ರೀ ಶಂಕರಭಾರತಿಸ್ವಾಮಿಗಳವರಿಗೆ ತನ್ನ ಪಟ್ಟದ ಗ್ರಾಮದ ಹುರಳೇ 
ಹಾಳ ಕಸಬೆ ಒಳಗುಣ ಕೊಂಬೇಹಳ್ಳಿಯನ್ನು ದಾನ ಮಾಡಿದನು.) ಗುಡೇಕೋಟೆಯ 
ದುರ್ಗ ಅಜೇಯವೆನಿಸಿತ್ತು. ಇವರ ವಂಶಜನಾದ ಇಮ್ಮಡಿನಾಯಕರ ಮೊಮ್ಮಗ 
ಇಮ್ಮಡಿ ಬೊಪ್ಪಣ್ಣನಾಯಕನ ಮಗ ಮುಮ್ಮಡಿ ಬೊಪ್ಪಣ್ಣ ನಾಯಕ ಬಹಳ 


ಗುಡೇಕೋಟೆ ಪಾಳೆಯಗಾರರು ೨೬೧ 


ಧರ್ಮಾತ್ಮನೆನಿಸಿದ್ದ. ಅವನನ್ನೇ ಹಿರೇಬೊಮ್ಮತ್ತ ರಾಜನೆಂದೂ ಕರೆಯುತ್ತಿದ್ದರು. 
ಅವನು ಕ್ರಿ.ಶ. 1755 ರಲ್ಲಿ ಶ್ರೀ ಮರಿಕೊಟ್ಟೂರು ಸ್ವಾಮಿಗಳವರಿಗೆ ಕುಡುತಿನಿ ಮಠದ 
ಬಸಿರ ರದು ದತ್ತಿಬಿಟ್ಟ ಉಲ್ಲೇಖವಿದೆ. (ಪು: ೩) ಗುಡೇಕೋಟೆಯ ರಾಜ 
ಹಿರೆಬೊಮ್ಮಂತರಾಜನು ಕುಡುತಿನಿಯ ವಿರಕ್ತ ಮಠಕ್ಕೆ ಶಿಷ್ಕನಾಗಿ ಅನೇಕ ದತ್ತಿ- 
ದಾನಗಳನ್ನು ಕೊಟ್ಟಿದ್ದ. ಅಲ್ಲಿನ ಶ್ರೀ ಮರಿತೋಂಟದ ಸ್ವಾಮಿ ಗಳವರಿಗೆ ಕ್ರಿ.ಶ. 
1726ರಲ್ಲಿ ಮಹಾರಾಜನಾದ ಹಿರೆಬೊಮ್ಮಂತರಾಜನು "ನಿಮ್ಮ ಶಿಷ್ಕ ಪ್ರಶಿಷೆಹಲು ಯ 
ಅನುಭವಿಸಿಕೊಂಡು ಈ ಗ್ರಾಮದಲ್ಲಿಯ ಪಸಿಗಿ-ಪಳೆಗಿ, ಕೆರೆ-ನೆರೆ, ಪ್ರಸ್ಮ-ಪ್ರಯೋಜನ 
ಬಗ್ಗೆ ವಿವರಗಳಿವೆ. ಹೀಗೆ ಬೊಮ್ಮಂತರಾಜನ ರಾಜಕೀಯ, : ಆರ್ಥಿಕ, 
ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಸೇತ್ರಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದನು. ಮೌಖಿಕ 
ಸಾಹಿತ್ಯದಲ್ಲಿ ಬೊಮ್ಮಂತರಾಜನ ಬಗೆಗೆ ಕಥನಗಳು ಪ್ರಚಲಿತ ದಲ್ಲಿವೆ. 

ಬೊಮ್ಮಂತರಾಜನ ನಂತರ ಮಗ ಚಿನ್ನಯರಾಜ ಆಳ್ವಿಕೆ ನಡೆಸುತ್ತಾನೆ. ರಾಜ್ಮದ 
ಸ್ಥಿತಿ-ಗತಿ ಸುಧಾರಿಸಿರಲಿಲ್ಲ. ಜೊತೆಗೆ ನೆರೆಹೊರೆಯರ ಉಪಟಳವನ್ನು ಈತ ಹತ್ತಿಕ್ಕು 
ವಲ್ಲಿ ಶ್ರಮಿಸತೊಡಗಿದ. ಇವನು ಆದವಾನಿ ನವಾಬನಿಗೆ ಪೊಗದಿ ಕೊಡುವುದ ರೊಂದಿಗೆ 
12 ವರ್ಷ ಆಳ್ವಿಕೆ ನಡೆಸಿದ. 


ಜಟಿಂಗರಾಜ 


ಗುಡೇಕೋಟೆ ಪಾಳೆಯಗಾರರಲ್ಲಿ ಪ್ರಖ್ಯಾತಿ ಪಡೆದವನು ಜಟಿಂಗರಾಜ. ಇವನ ತಂದೆ 
ಚಿನ್ನಯರಾಜ. ಕ್ರಿ.ಶ. 1687-1737 ರವರೆಗೆ ಇವನ ಆಳ್ವಿಕೆಯಿತ್ತು. ಗುಡೇಕೋಟೆ 
ಪರಿಸರದಲ್ಲಿ ಕೋಟೆ, ದೇವಾಲಯ ಕಟ್ಟಿಸಲು ಮುಂದಾಗುತ್ತಾನೆ. ಅಂದು ಸಂಡೂರು, 
ಗುಡೇಕೋಟೆ, ಬಾಂಡ್ರಾವಿ, ಹಿರೇಹಾಳು ಇತರ ಪ್ರಮುಖ ಪ್ರದೇಶಗಳು ಇವನಿಗೆ ಸೇರಿ 
ದ್ದವು, ಇವನು ಸಹ ಆದೋನಿ ನವಾಬರಿಗೆ ಪೊಗದಿಕೊಡುವುದನ್ನು ನಿಲ್ಲಿಸಿರಲಿಲ್ಲ. 
ಚಿತ್ರದುರ್ಗದ ಬಿಚ್ಚುಗತ್ತಿ ಭರಮಣ್ಣನಾಯಕನ ಸಹಾಯ ಪಡೆದು ಈತ ರಾಜ್ಮವನ್ನು 
ವಿಸ್ತರಿಸಿದ್ದನು. 1690ರಲ್ಲಿ ಚಿತ್ರದುರ್ಗ ಮತ್ತು ಹರಪನಹಳ್ಳಿ ಅರಸರಿಗೆ ಅಣಜಿಯಲ್ಲಿ 
ಯುದ್ದ ನಡೆದಾಗ ಗುಡೇಕೋಟೆಯ ಜಟಿಂಗರಾಜ, ಅನಂತಪುರ, ಇತರ ಸಂಸ್ಥಾನಿಕರು 
ಚಿತ್ರದುರ್ಗದವರ ಪರವಾಗಿದ್ದರು. (ಕ್ರಮೇಣ ಈ ಸಂಬಂಧ ಮುರಿದುಬಿತ್ತು). 1698 
ರಲ್ಲಿ ಗುಡೇಕೋಟೆಗೆ ಸೇರಿದ ನಾಗಸಮುದ್ರವನ್ನು ಭರಮಣ್ಣನಾಯಕ ಮುತ್ತಿಗೆ ಹಾಕಿ 
ಪಡೆದುಕೊಂಡ. ಈ ಸ್ಮರಣೆಗಾಗಿ ಗುಡೇಕೋಟೆಯ ರಾಜಕುಮಾರಿ ಬಂಗಾರವ್ವ ನಾಗತಿ 
ಯನ್ನು ವಿವಾಹವಾದ. ರಾಯದುರ್ಗ, ನಾಯಕನಹಳ್ಳಿ, ಚಿತ್ರದುರ್ಗ ಮೊದಲಾದವರಿಗೆ 
ಬೆಂಬಲ ನೀಡಿದ್ದು ಇವರ ಉದಾರತೆಗೆ ಸಾಕ್ಸಿ. ಚಿತ್ರದುರ್ಗದ ಅರಸ ಹಿರೇಮದಕರಿ 
ನಾಯಕ ಗುಡೇಕೋಟೆ ಪಾಳೆಯಗಾರರ ಕೆಲವು ಗ್ರಾಮಗಳನ್ನು ಪಡೆದು ಪದ್ಮಮ್ಮ 


ee 


ನಾಗತಿಯನ್ನು ಮದುವೆಯಾದನು. (ಇವನ ಬಗ್ಗೆ ಕೋಲುಪದ ಪ್ರಚಲಿತವಿದೆ). 


೨೬೨ ವಿಜಯನಗರ ಅಧ್ಯಯನ ೧೩ 


ಜಟಿಂಗರಾಜನ ಸಹೋದರಿ ಬೊಮ್ಮಕ್ಕಳನ್ನು ಹರೇಮದಕರಿನಾಯಕ, ಹಿರೇ ಮದಕರಿ 
ನಾಯಕನ ಸಹೋದರಿಯನ್ನು ಜಟಿಂಗರಾಜು ಪರಸ್ಪರ ಮದುವೆ ಆಗುತ್ತಾರೆ. ಜಟಿಂಗ 
ರಾಜನ ಕಾಲದಲ್ಲಿ ವೈವಾಹಿಕ ಸಂಬಂಧವು ಊರುನಾಯಕ-ಮ್ಯಾಸನಾಯಕ ಎಂಬ ಭೇದಕ್ಕೆ 
ಕಾರಣವಾಯಿತು. ಕ್ರಮೇಣ ಜಟಿಂಗರಾಜ ಇವರನ್ನು ಬಿಟ್ಟು ಕನಕಗಿರಿ ಸಂಸ್ಥಾನದ ' 
ನಾಲ್ಕು ಜನ ನಾಗತಿಯರನ್ನು ಮದುವೆಯಾದ. ಜಟಿಂಗರಾಜನ ಬರ್ಬರ ಹಾಗೂ ದುಷ್ಟ 
ಆಡಳಿತದಿಂದ ಕುಟುಂಬದಲ್ಲಿ ಅಂತಃಕಲಹ ನಡೆದು ದಿಕ್ಕುಪಾಲಾದ. ಚಿತ್ರದುರ್ಗದಲ್ಲಿ 
' ಇಮ್ಮಡಿ ಕಸ್ತೂರಿರಂಗಪ್ಪನಾಯಕ ಅಧಿಕಾರಕ್ಕೆ ಬಂದ. ಆಗಲೂ ಗುಡೇಕೋಟೆಯವರು 
ನಿಷ್ಠೆ-ಪ್ರಾಮಾಣಿಕತೆ ತೋರಿಸಿದರು. 


ಜಟಿಂಗರಾಜನ ತರುವಾಯ ರಾಮಪ್ಪನಾಯಕ (1737-42) ಆಳ್ವಿಕೆ ನಡೆಸುತ್ತಾನೆ. 
ತಕ್ಕಮಟ್ಟಿಗೆ ಗುಡೇಕೋಟೆಯಲ್ಲಿ ಕಂದಕ, ಕಣಜ, ದೇವಾಲಯ, ಕೋಟೆ ನಿರ್ಮಾಣಕ್ಕೆ 
ಈತನು ಪ್ರೋತ್ಸಾಹಿಸಿದ್ದನು. ಗುತ್ತಿಯ ಮುರಾರಿರಾಯ ಗುಡೇಕೋಟೆ ಮೇಲೆ ಮುತ್ತಿ 
ಆಕ್ರಮಣ ಮಾಡಿ ಅಲ್ಲಿದ್ದ ರಾಮಪ್ಪನಾಯಕ- ಆತನ ಕುಟುಂಬದಲ್ಲಿ ಹೊರ ಹಾಕಿದಾಗ 
ರಾಮಪ್ಪ ತಂದೆ ಜಟಿಂಗರಾಜನೊಂದಿಗೆ ಕನಕಗಿರಿಗೆ ಹೋಗಿ ನೆಲಸಿದ. 


ಇಮ್ಮಡಿ ರಾಜಪ್ಪನಾಯಕ (1790) ಗುಡೇಕೋಟೆಯನ್ನಾಳುತ್ತಾನೆ. ಕೈಫಿಯತ್ತು 
ಗಳಲ್ಲಿ ಈ ಬಗ್ಗೆ ವಿಪುಲ ಉಲ್ಲೇಖಗಳಿವೆ. ಖ್ಯಾತ ಅರಸರಲ್ಲಿ ಒಬ್ಬನಾದ ರಾಜಪ್ಪ 
ನಾಯಕ ರಾಜ್ಯದ ಗಡಿಯನ್ನು ವಿಸ್ತರಿಸಿ, ಹೊರಗಿನ ಪ್ರಜೆಗಳನ್ನು ಆಹ್ವಾನಿಸಿ ಅವರ 
ಯೋಗಕ್ಷೇಮ ವಿಚಾರಿಸುತ್ತಾನೆ. ಗುಡೇಕೋಟೆ, ಸಂಡೂರು ಇತರ ಪ್ರದೇಶಗಳಲ್ಲಿ ' 
ಗಡಿ ವಿಸ್ತರಿಸಿ, ರಾಜ್ಯದ ಸಂಪತ್ತು, ಅಭಿವೃದ್ದಿ ಹೆಚ್ಚಿಸಲು ಕಾರಣನಾದ. ಕ್ರಿ.ಶ. 1690ರ 
ಮಾರ್ಚ್‌ 31ರ ಚೋರನೂರ ಶಾಸನದಲ್ಲಿ (ಹನುಮಾನ ದೇವಸ್ಥಾನ) "ಗುಡೇಕೋಟೆ 
ಮತ್ತು ಸೊಂಡೂರಿನ ಇಮ್ಮಡಿ ರಾಜಪ್ಪನಾಯಕನು ಹೊರಮಲೆ ಸೀಮೆಯ ಜನರಿಗೆ 
ಒಂದು ಪ್ರಕಟಣೆಯನ್ನು ಹೊರಡಿಸಿ ಅದರ ಪ್ರಕಾರ ಗುಡೇಕೋಟೆಯ ಆಡಳಿತದ 
ಸಮಯದಲ್ಲಿದ್ದಂತೆ ನೋಡಿಕೊಳ್ಳುವುದಾಗಿ ಆಶ್ವಾಸನೆ ನೀಡಿದ್ದನ್ನು ತಿಳಿಸುತ್ತದೆ. ಇದೇ 
ಕಾಲಕ್ಕೆ ಸೇರಿದ ವಿರಕ್ತ ಮಠದ ಮೊಗಸಾಲೆಯಲ್ಲಿನ ಶಾಸನವು "ಗುಡೇಕೋಟೆ ಮತ್ತು 
ಸೂಂಡೂರಿನ ರಾಜಶ್ರೀ ರಾಜಪ್ಪನಾಯಕನ (ಹೊರಮಲೆ ಸೀಮೆಯ ಜನರಿಗೆ ಒಂದು 
ಪ್ರಕಟಣೆಯನ್ನು ಹೊರಡಿಸಿ ಅದರ ಪ್ರಕಾರ ಗುಡೇಕೋಟೆಯ ಆಡಳಿತದ ಸಮಯ 
ದಲ್ಲಿದ್ದಂತೆ ನೋಡಿಕೊಳ್ಳುವುದಾಗಿ ಆಶ್ವಾಸನೆ ನೀಡಿದ್ದನ್ನು ತಿಳಿಸುತ್ತದೆ. ಮುಂದುವರೆದು 
ಆಜ್ಞೆಯ ಮೇರೆಗೆ ಬಮ್ಮಿನಾಯಕನು ಹೊರಮಲೆ-ಸೀಮೆಯ ಜನರಿಗೆ ಒಂದು ಕೌಲು 
ನೀಡಿ ದೇಶದ ಆ ಭಾಗದಲ್ಲಿ ಹೊಸದಾಗಿ ಹುಟ್ಟಿದ ಮಕ್ಕಳ (ಬಾಲತೆರಿಗೆ) ಮತ್ತು 
ಸತ್ತವರ ಮೇಲೆ ತೆರಿಗೆ (ಮೃತನ-ಗಾಣಿಕೆ) ವಿಧಿಸಬಾರದೆಂದು ತಿಳಿಸುತ್ತಾನೆ. ಇದೇ 
ಕಾಲಕ್ಕೆ ಸೇರಿದ ನಾರಾಯಣದೇವರ ಕೆರೆ ಶಾಸನ (252) ರಲ್ಲಿ' ಲಕ್ಷ್ಮೀನಾರಾಯಣ 


ಗುಡೇಕೋಟೆ ಪಾಳೆಯಗಾರರು ೨೬೩ 


ದೇವಸ್ಥಾನದ ಹನುಮಂತರಾಯನ ಗುಡಿ ಕ್ರಿ.ಶ. 1623 ಆಗಸ್ಟ್‌ 29 ಶುಕ್ರವಾರ ಗುಡಿಯ 
 ಕೋಟೆ.ಸ್ತಳದ ಸೇನಬೋವ ತಿಮ್ಮರಸಯನ ಮಗ ನರಸಯ್ಮನು ದೀಪಸ್ತಂಭವನ್ನು 
ದಾನ ಮಾಡಿದ ವಿವರವಿದೆ. ಅಂದರೆ ಗುಡೇಕೋಟೆ ಪಾಳೆಯಗಾರರ ಆಳ್ವಿಕೆಯಲ್ಲಿ 
ಶಾನುಭೋಗರು ಇದ್ದರೆಂದು ತಿಳಿಯುವುದು [ಶಿವಪ್ಪರಾಜ (1342-52), ಚಿನ್ನರಾಯ 
" (1752) ಆಳಿದ ಬಗ್ಗೆ ವಿವರಗಳಿವೆ]. 
ಹೈದರಾಲಿ-ಟಿಪ್ಪುಸುಲ್ತಾನ್‌ 

ಕರ್ನಾಟಕದ ಅನೇಕ ಪಾಳೆಯಗಾರರ ಮೇಲೆ ಹೈದರ್‌ ಮತ್ತು ಮಗ ದಾಳಿ 
ಮಾಡಿರುತ್ತಾರೆ. ಕೆಲವು ಪಾಳೆಯಗಾರರು ಶರಣಾಗಿದ್ದರು. ಗುಡೇಕೋಟೆಯ ರಾಮಪ್ಪ 
ನಾಯಕ ಹೈದರನೊಂದಿಗ ಕನಕಗಿರಿಯಲ್ಲಿ ಭಾಗವಹಿಸಿದಾಗ ಹೈದರ್‌ ಇವನನ್ನು 
ಗಮನಿಸುತ್ತಾನೆ. ಹಾಗಾಗಿ ಅವನು ರಾಮಪ್ಪನಾಯಕನನ್ನು ಚಿತ್ರದುರ್ಗದ ವಿರುದ್ಧ ನಡೆದ 
ಯುದ್ದಕ್ಕೆ ನಿಯೋಜಿಸಿದನು. ಗುಡೇಕೋಟೆ ಆಗ ಹೈದರ್‌ ಟಿಪ್ಪುವಿನ ಕೈಯಲ್ಲಿತ್ತು. 
ಟಿಪ್ಪುವಿನ ಕಪಿಮುಷ್ಟಿಯಿಂದ ರಾಮಪ್ಪನಾಯಕನ ಮಕ್ಕಳಾದ ರಾಮಲಿಂಗರಾಜ ಮತ್ತು 
: ಚೊಮ್ಮಂತರಾಜರು ಶ್ರೀರಂಗಪಟ್ಟಣದಿಂದ ತಪ್ಪಿಸಿಕೊಂಡು ಗುಡೇಕೋಟೆಗೆ ಬಂದರು. 
ಇವರು ಮರಾಠರೊಂದಿಗೆ ಸಂಧಾನ ಮಾಡಿಕೊಂಡು ವಾರ್ಷಿಕ ಕಾಣಿಕೆಯಾಗಿ ರೂ. 
30,000 ನೀಡಲು ಸಹಿ ಹಾಕಿ ಗುಡೇಕೋಟೆಯನ್ನು ಪಡೆದು ಆಳಿದರು. ಹೀಗೆ ಇರುವಾಗ 
ಟಿಪ್ಪುವಿನ ಅಧಿಕಾರಿಗಳು ಅಕ್ರಮವಾಗಿ ಆಳುತ್ತಿದ್ದ ಗುಡೇಕೋಟೆ ನಾಯಕರನ್ನು ಸದೆಬಡಿ 
ಯಲು ಬಂದಾಗ ಗುಡೇಕೋಟೆಯವರು ಪಲಾಯನ ಮಾಡಿದರು. ಕ್ರಿ.ಶ. 1788 ರಲ್ಲಿ 
ಬೊಮ್ಮಂತರಾಜನು ಟಿಪ್ಪು ಸೈನ್ಯವನ್ನು ಹಿಂತೆಗೆದುಕೊಂಡಾಗ ಆಳ್ವಿಕೆ ನಡೆಸಿದ. 

ಕ್ರಿ.ಶ. 1777ರಲ್ಲಿ ಗುಡೇಕೋಟೆಯವರು ಚಿತ್ರದುರ್ಗದವರಿಗೆ ಸಹಕಾರ ಮಾಡಿದ್ದ 
ರಿಂದ ಹೈದರಾಲಿ ಗುಡೇಕೋಟೆ ಮೇಲೆ ದಾಳಿ ಮಾಡುತ್ತಾನೆ. 1799ರಲ್ಲಿ ಟಿಪ್ಪು ಹತನಾ 
ದಾಗ ಗುಡೇಕೋಟೆ ಹೈದರಾಬಾದ್‌ ನಿಜಾಮನಿಗೆ ಸೇರುತ್ತದೆ. ಇವನು ಸಹಾಯಕ 
ಸೈನ ಪದ್ಧತಿಗೆ ಸಹಿ ಮಾಡಿ ಬಳ್ಳಾರಿ ಜಿಲ್ಲೆಯನ್ನು ದತ್ತು ಮಂಡಲ (ceded district) 
ಎಂದು ಕರೆದುಕೊಟ್ಟನು. 1800 ರಿಂದ ಬ್ರಿಟಿಷರ ಅಂದರೆ ಕಲೆಕ್ಟರುಗಳ ಆಳ್ವಿಕೆ 
(ಮದ್ರಾಸ್‌ ಅಧಿಪತ್ಯ) ಆರಂಭವಾಗಿ 115 ಜನ (1947 ರವರೆಗೆ) ಆಡಳಿತ ನಡೆಸುತ್ತಾರೆ. 
ಕ್ರಿಶ. 1803 ರಲ್ಲಿ ಸರ್‌. ಥಾಮಸ್‌ ಮನ್ರೋ (ಬಳ್ಳಾರಿಯ ಮೊದಲ ಕಲೆಕ್ಟರ್‌) 
ಗುಡೇಕೋಟೆಗೆ ಭೇಟಿ ನೀಡಿದ್ದನು. ಕ್ರಿ.ಶ. 1828ರಲ್ಲಿ ಕ್ಷಾಮ ಬಂದಾಗ ಬೊಮ್ಮಂತರಾಜ 
ತನ್ನ ತಮ್ಮ ಲಿಂಗಪ್ಪ-ರಾಮಪ್ಪಯ್ಯ್ಮ ಇತರ ಬೇಡ ಬುಡಕಟ್ಟಿನವರು ಜನ ಯೋಧರು 
ಬ್ರಿಟಿಷರ ವಿರುದ್ಧ ಹೋರಾಡಿದರು. ಸ್ವಾತಂತ್ರ್ಯ ಹೋರಾಟ, ಏಕೀಕರಣ ಹೀಗೆ ಅನೇಕ 
ಘಟನೆಗಳಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. 


೨೬೪ ವಿಜಯನಗರ ಅಧ್ಯಯನ ೧೩ 


ಗುಡೇಕೋಟೆ ಪಾಳೆಯಗಾರರು ಆರಂಭದಲ್ಲಿ ವಿಜಯನಗರದವರ ಜತೆ 
ರಾಜಕೀಯ ಸಂಬಂಧಗಳನ್ನು ಹೊಂದಿದ್ದರು. ಆ ನಂತರ ಚಿತ್ರದುರ್ಗ, ಹರಪನಹಳ್ಳಿ, 
ಕನಕಗಿರಿ ಕೋಸಗಿ, ರಾಯದುರ್ಗ, ವಡ್ಡು -ದರೋಜಿ, ಕುಡತಿನಿ, ಸೊಂಡೂರು, ಉಜ್ಜಿನಿ, 
ಬಾಣರಾವಿಗಳೊಂದಿಗೆ ಸಂಬಂಧ ಬೆಳೆಸಿದ್ದರು. ಹೈದರ್‌, ಟಿಪು ಎವನ್ನು ವಿರೋ ಧಿಸಿದರು. 
ಬ್ರಿಟಿಷರ ಆಳ್ವಿಕೆಯಲ್ಲಿ ಸಂಪೂರ್ಣ ತಮ್ಮ ಕೈತಪ್ಪಿತು. ಚಿತ್ರದುರ್ಗದಲ್ಲಿ ಹೋರಾಡಿದ 
ಮಹಿಳೆ ಒನಕೆ ಓಬವ್ವನ ತವರೂರು ಗುಡೇಕೋಟೆ. (ಛಲವಾದಿ ಚಿನ್ನಪ್ಪನ ಮಗಳು- 
ಮದಲೆ ಹನುಮಯ್ಮನ ಹೆಂಡತಿ). ಗುಡೇಕೋಟೆ ಪಾಳೆಯಗಾರರ ರಾಣಿಯವರು 
ಘೋಷಾ ಪದ್ದತಿ ಅನುಸರಿಸುತ್ತಿದ್ದರು. ಜಟಿಂಗರಾಜ (1859-60), ಬೊಮ ಒ೦ತರಾಜ 
(1860), ಪಂಪಾಪತಿರಾಜ (1869), ವೆಂಕಮ್ಮನಾಗತಿ ಮತ್ತು ಕೇಶವಮ್ಮ 
ನಾಗತಿಯವರಿಗೆ ಸರಕಾರ ವಿಶ್ರಾಂತಿ ವೇತನ ನೀಡಿತ್ತು. ಈ ಪಾಳೆಯಗಾರರು ಮೂರು 
ಶತಮಾನಗಳ ಕಾಲ ಸುಮಾರು 15ಕ್ಕೂ ಹೆಚ್ಚು ಜನ ಅರಸರು ಆಳ್ವಿಕೆ ನಡೆಸಿ ದ್ದಾರೆ. 


ಇಂದು ಗುಡೇಕೋಟೆ ಗ್ರಾಮದಲ್ಲಿ ಭಗ್ಗಾ ್ಲಿವಶೇಷಗಳು ಮಾತ್ರ ಗತಕಾಲದ 
ಚರಿತ್ರೆಯನ್ನು ಸ್ಮರಿಸುತ್ತವೆ. ಹಳೆಊರು, ಕೋಟಿ, ಕೊತ್ತಲ್ಬು, ಅರಮನೆ, ಉಪ್ಪರಿಗೆ, 
ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, ಕಣಜ, ನೆಲಮಾಳಿಗೆ, ಹೊಂಡ, ಬಾವಿ, ಕೆರೆ, 
ಶಿಲ್ಪಗಳಿವೆ. ಜೊತೆಗೆ ಆಂಜನೇಯ, ಚೌಡಮ್ಮ, ಮಲಿಯಮ್ಮ, ರಾಮಲಿಂಗೇಶ್ವರ, 
ಬಸವಣ್ಣ, ಕಾಳಮ್ಮ, ಈಶ್ವರ, ಲಕ್ಕಿ ್ಲಿವೆಂಕಟೇಶ್ವರ, ಚೌಳೀಶ್ಪರ, ಪಂಚಲಿಂಗೇಶ್ವರ 
(ಗುಹಾಲಯ), ಶಿವ-ಪಾರ್ವತಿ ದೇವಾಲಯಗಳು ಇಲ್ಲಿ ಕಲಾಸೌಂದರ್ಯ ಹಾಗೂ 
ಧಾರ್ಮಿಕ ಜೀವನಕ್ಕೆ ಸಾಕ್ಷಿಯಾಗಿದೆ. ಗುಡೇಕೋಟೆ ಸಣ್ಣ ಪಾಳೆಯವಾದರೂ ದೊಡ್ಡ 
ಸಾಧನೆ ಮಾಡಿದ್ದು ಸ ಒರಣೀಯ. 


ಗುಡೇಕೋಟೆ ಪಾಳೆಯಗಾರರ ವೈವಾಹಿಕ ಗಳು 
ನೆಂಟರು 
ಮಳೆಲೂರು-ಕಾಮಗೇತಿ 
ಚಿತ್ರದುರ್ಗದ ಭರಮಣ್ಣನಾಯಕ - ಗುಡೇಕೋಟೆಯ ಬಂಗಾರವ್ವನಾಗತಿ 
-- ಹಿರೇಮ್ಹದಕರಿನಾಯಕ - ಪದ್ಮಮ್ಮನಾಗತಿ (ಪೆದ್ದಕ್ಕ) 
-- ಚಿಕ್ಕಹರೇಮದಕರಿನಾಯಕ ಭೀಮವ್ವನಾಗತಿ 
ಹರಪನಹಳ್ಳಿ ದಾದಯ ;ನಾಯಕ - ಗುಡೇಕೋಟೆ ಭರ್ಮವ್ವನಾಗತಿ 
ಹರಪನಹಳ್ಳಿ ಸೋಮಶೇಖರನಾಯಕ - ಬಸಮ್ಮ ಮತ್ತು ನೀಲಮ್ಮಾ ಜಿ 

ಗುಡೇಕೋಟೆ ತಾತಯ್ಕರಾಜ - ಪ್ಯಾಸಲಿ ಸಂಸ್ಥಾನ ಸಿದ್ದಮ್ಮ 


ಗುಡೇಕೋಟೆ ಪಾಳೆಯಗಾರರು ೨೬೫ 


ವೆಂಕಟಗಿರಿರಾಜ - ಕನಕಗಿರಿ ಸಂಸ್ಥಾನ - ಕಾಟಮ್ಮ 
ಚಿನ್ನೇರಾಜರು -ಹೊಸಕೋಟೆ ಸಂಸ್ಥಾನ ನೀಲಮ್ಮಾಜಿ 
ಬೊಮ್ಮಂತರಾಜ - ಬಂಗಾರಮ್ಮ 

ಜಟಿಂಗರಾಜ - ಹೊಸಕೋಟೆ ಸಂಸ್ಥಾನ ಬಂಗಾರಮ್ಮ 


ರಾಜರಾಜ - ಲಕ್ಷ್ಮ ಮ್ಮನಾಗತಿ 


ಗ್ರಂಥ ಯಣ 

ಎಂ.ಎಸ್‌.ಪುಟ್ಟಣ್ಣ - ಚಿತ್ರದುರ್ಗದ ಪಾಛಯಗಾರರು 
ವಿರೂಪಾಕ್ಲಿ ಪೂಜಾರಹಳ್ಳಿ - ಬಳ್ಳಾರಿ ಜಿಲ್ಲೆಯ ಪಾಳೆಯಗಾರರು 

"ns y - ಕರ್ನಾಟಕದಲ್ಲಿ ತಳವಾರಿಕೆ 

¥ 2 4 - ಕಾಮಗೇತಿ ವಂಶಜರ ಚರಿತ್ರ 

po” ಬ - ಬೇಟೆ ಮತ್ತು ಬೇಡರು 
ಎನ್‌.ಎಂ.ರವಿಕುಮಾರ್‌ (ಸಂ): ಮುನ್ನೆಡೆಯ ಕೂಡ್ಲಿಗಿ 
ವಿರೂಪಾಕ್ಷಿ ಪೂಜಾರಹಳ್ಳಿ (ಯೋಜನೆ): ವಸಾಹತು ಕಾಲೀನ ಬಳ್ಳಾರಿ ಜಿಲ್ಲೆ 
ಕೆ.ವಿ.ನಂದ್ಮಪ್ಪ - ಸಂಡೂರು ತಾಲೂಕು ದರ್ಶನ 

ಇತಿಹಾಸ ದರ್ಶನ ಸುಂ. -21 
ಜೆ.ಎಂ.ನಾಗಯ್ಕ್ಮ - ಬಳ್ಳಾರಿ ಜಿಲ್ಲೆಯ ಶಾಸನಗಳು 
ಗೌ.ಮ.ಉಮಪತಿಶಾಸ್ತಿ - ಕೊಟ್ಟೂರಸ್ಪ್ಯಾಮಿ ಗುರುಪರಂಪರೆ 


೩೫. ಬಳ್ಳಾರಿ ಜಿಲ್ಲೆಯ ಪಾಳೆಗಾರರ 
ಸಾಂಸ್ಕೃತಿಕಾಚರಣೆಗಳು 
ಡಾ. ಅಮರೇಶ ಯತಗಲ್‌ 


ಬಳ್ಳಾರಿ ಜಿಲ್ಲೆಯು ಕರ್ನಾಟಕದ ಮಧ್ಯಭಾಗದಲ್ಲಿದ್ದು, ಬಳ್ಳಾರಿ, ಹೊಸಪೇಟೆ, ಸಿರುಗುಪ್ಪ, 
ವ ಕೂಡ್ಲಿಗಿ, ಸಂಡೂರು, ಹಗರಿಬೊಮ್ಮನಹಳ್ಳಿ ಎ೦ಬ ಏಳು ತಾಲೂಕು 
ಗಳನೊ ಳಗೊಂಡಿದೆ. ಕ್ರೈಪೂ. ೧೦೦೦ ಅವಧಿಯ ಹಳೆಯ ಶಿಲಾಯುಗದಿಂದ ಇಲ್ಲಿಯ 
ಇತಿಹಾಸವು ಪ್ರಾರಂಭವಾಗಿ, ಆ ನಂತರದಲ್ಲಿ ಅನೇಕ ಅರಸು ಮನೆತನಗಳು, ಸ್ಥಳೀಯ 
ಪ್ರಭುಗಳು ಈ ಜಿಲ್ಲೆಯನ್ನು ಆಳಿದ ಕುರುಹುಗಳು ಸಿಗುತ್ತವೆ. ಅನೇಕ ಸ್ಥಾರಕಗಳು ಸಾಕ್ಷಿ 
ಯಾಗಿ ನಿಂತಿವೆ. ಮಧ್ಯಕಾಲೀನ ಕರ್ನಾಟಕದ ಚರಿತ್ರೆಯಲ್ಲಿ ಬಳ್ಳಾರಿ ಜಿಲೆಗೆ ಪ 

ವಾದ ಸ್ಥಾನದಲ್ಲಿದೆ. ಅಲ್ಲದೇ ಈ ಜಿಲ್ಲೆಯ ಅನೇಕ ಮಾ ಸ್ಥಳೀಯ ಚರಿತ್ರೆ 
ಯಲ್ಲಿ ತಮದೇ ಆದ ಅಸಿತ್ನ್ಸವನ್ನು ಪಡೆಯುವುದರ ಜೊತೆಗೆ ಉತ್ತಮ ಆಡಳಿತ 
ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೂ ತಮ್ಮದೇ ಆದ ಸಾಂಸ ್ಸೃತಿಕ ಕೊಡುಗೆಯನ್ನು 
ನೀಡಿದ್ದಾರೆ. ವಿಜಯನಗರದ ಕಾಲದ ಸ ಸಾಂಸ್ಕೃತಿಕ ಪರಂಪರೆಯನ್ನು. ತಮಗೆ ನಿಲುಕಿದಷ್ಟು 
ಆಚರಿಸಲು ಪ್ರಯತಿ, ಸಿದ್ದಾರೆ. ಅಂಥವರಲ್ಲಿ ಗುಡೇಕೋಟೆ, ಜರಿಮಲೆ, ಹಂಡೆ, ಉಜ್ಜನಿ, 
ವಡ್ಡು- ದರೋಜಿ, ಬಾಣರಾವಿ, ಕುಡತಿನಿ, ವೀರನದುರ್ಗ ಮುಂತಾದ ಪಾಳೆಯಗಾರರು 
ಪಮುಖ ರಾಗಿದ್ದಾರೆ. ೧೯೯ ಕ್ಕಿಂತ ಮೊದಲು ಹರಪನಹಳ್ಳಿಯ ಪಾಳೆಯಗಾರರು 
ಇದೇ ಜಿಲ್ಲೆಯ ವ್ಯಾಪಿಯಲ್ಲಿದ್ದರು. ಆನಂತರ ಜಿಲ್ಲಾ ವಿಂಗಡಣೆಯಲ್ಲಿ ಈ ಜಿಲ್ಲೆಯು 
ದಾವಣಗೆರೆ ಜಿಲ್ಲೆಗೆ ಸೇರ್ಪಡೆಯಾದುದರಿಂದ ಈ ಪ್ರಬಂಧದಲ್ಲಿ ಹರಪ ನಹಳ್ಳಿ ಪಾಳೆಯ 
ಗಾರರನ್ನು ಕೈಬಿಡಲಾಗಿದೆ. 

" ಏಕತೆಯಲ್ಲಿ ವೈವಿಧ್ಯತೆಯನ್ನು ಪಾಲಿಸಿಕೊಂಡು ಬಂದಿರುವ ಬಳ್ಳಾರಿ ಜಿಲ್ಲೆಯ 
ಪಾಳಯಗಾರರು ಮದ್ದ ಕಾಲೀನ ಯುಗದಲ್ಲಿ ಧಾರ್ಮಿಕ ಹಾಗೂ ಮತೀಯ ಸಾಮರಸ್ಯ 
ವನ್ನು ಯಶಸ್ವಿಯಾಗಿ ಪಾಲಿಸಿಕೊಂಡು ಬಂದವರು. ಇವರು ವಿಭಿನ್ನ ಪಂಥವನ್ನ ್ಲನುಸರಿಸಿ 
ದರೂ, ಧಾರ್ಮಿಕ ಹಾಗೂ ಮತೀಯ ಗಲಭೆಗೆ ಜೋವ )ಿ೦ಟುಮಾಡದೇ 
ವಿಶಾಲ ತಳಹದಿಯ ಮೇಲೆ ಯಶಸ್ವಿಯಾಗಿ ಆಡಳಿತವನ್ನು ನಿರ್ವಹಿಸಿಕೊಂಡು ಬಂದಿರು 
ವುದು ಹೆಗ್ಗಳಿಕೆಯೇ ಸರಿ. ತಮ್ಮ ಪ್ರಾದೇಶಿಕ ವ್ಯಾಪ್ತಿಯ ಜನತೆಯನ್ನು ನಿರ್ದಿಷ್ಟವಾಗಿ, 
ಮಾನಸಿಕವಾಗಿ, ಒಗ್ಗೂಡಿಸುವ ಸ ಸಾಂಸ್ಕೃತಿಕ ಶಕಿಗಳಾಗಿ ಧರ್ಮವನ್ನು ಬಳಸಿ ಕೊಂಡಿರುವು 
ದನ್ನು ಕಾಣಬಹುದು. ಇವರ ವಿವಿಧ ಧಾರ್ಮಿಕ ಅಂಶಗಳು ಇಲ್ಲಿಯ ಜನಮನವನ್ನು 


ಬಳ್ಳಾರಿ ಜಿಲ್ಲೆಯ ಪಾಳೆಗಾರರ ಸಾಂಸ್ಕೃತಿಕಾಚರಣೆಗಳು ೨೬೭ 


ಹೇಗೆ ಆಳಿದವು ಎಂಬುದನ್ನು ಸಮೀಕ್ಷಿಸಲು ಇವರ ಪಟ್ಟಾಭಿಷೇಕ, ಪಟ್ಟದರಸಿಯ 
ನೇಮಕ, ಹಬ್ಬ ಉತ್ಸವಗಳು, ಆರಾಧ್ಯದೇವರುಗಳ ಪೂಜಾ ವಿಧಾನಗಳು, ನಂಬಿಕೆ 
ಸಂಪ್ರದಾಯಗಳು ಮುಂತಾದವುಗಳು ಇವರ ಧಾರ್ಮಿಕ ಪುರೋಭಿವೃದ್ಧಿಗೆ, ಸರ್ವಧರ್ಮ 
ಸಮನ್ಹಯತೆಗೆ, ಇವರ ರಾಜಕೀಯ ಬದುಕಿನೊಂದಿಗೆ ಸಾಂಸ್ಕೃತಿಕ ಬದುಕನ್ನು ಹೇಗೆ 
ನಿರೂಪಿಸಿದವು ಎಂಬುದನ್ನು ಅರಿಯಬಹುದಾಗಿದೆ. 

ಈ ಪಾಳೆಯಗಾರರ ಆಂತರಿಕ ಸುಖ-ನೆಮ್ಮದಿಯು ಇವರ ಸಾಂಸ್ಕೃತಿಕ ಬದುಕಿ 
ನೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ. ಹೀಗಾಗಿ ಇವರ ಸಾಂಸ್ಕೃತಿಕ-ಸ್ವರೂಪವನ್ನು 
ಹಾಗೂ ವೈಶಿಷ್ಟ್ಯತೆಗಳನ್ನು ಅರಿಯಲು ಇವರು ಆಚರಿಸುತ್ತಿದ್ದ ಅನೇಕ ಸಾಂಸ್ಕೃತಿಕಾಚರಣೆ 
ಗಳನ್ನು ಗಮನಿಸಬೇಕಾಗುತ್ತದೆ. ಇವರ ಕುಟುಂಬ ವ್ಯವಸ್ಥೆ, ವಿವಾಹ ಪದ್ಧತಿ, ಉಡುಗೆ 
ತೊಡುಗೆ, ಆಹಾರ ಪದ್ದತಿ, ರಾಜವೈಭವ, ವಿಜಯೋತ್ತವ, ಕಪ್ಪಕಾಣಿಕೆ ಪದ್ಧತಿ, ಬೇಟೆಯ 
ಪದ್ದತಿ, ಶವಸಂಸ್ಕಾರ ಇತ್ಯಾದಿ ಆಚರಣೆಗಳ ಮೂಲಕ ಇವರ ಸಾಂಸ್ಕೃತಿಕ ಮೌಲ್ಯಗಳನ್ನು 
ಗುರುತಿಸಲು ಸಾಧ್ಯವಾಗುತ್ತದೆ. ಅಲ್ಲದೇ ಇವರ ಸಾಂಸ್ಕೃತಿಕ ಬದುಕು ಸಮಕಾಲೀನ 
ಐತಿಹಾಸಿಕ ಮತ್ತು ಆರ್ಥಿಕ ಇತ್ಯಾದಿ ಅಂಶಗಳ ದಾಖಲೀಕರಣಕ್ಕೆ ಸಹಾಯಕವಾಗುತ್ತದೆ. 

ಪಟ್ಟಾಭಿಷೇಕವು ಇವರ ರಾಜ್ಯ ವ್ಯವಸ್ಥೆಯಲ್ಲಿ ಪ್ರಮುಖ ಸ್ಥಾನ ಪಡೆದಿತ್ತು. ಇದು 
ಕೇವಲ ಅರಸನಾದವನಿಗೆ ಮಾತ್ರ ಸಲ್ಲುತ್ತಿರಲಿಲ್ಲ. ಆತನ ಹಿರಿಯ ರಾಣಿ, ಸೇನಾಪತಿ, 
ಮಹಾದಂಡನಾಯಕ, ಯುವರಾಜ ಮುಂತಾದವರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ 
ಪಟ್ಟಾಭಿಷೇಕ ಸಮಾರಂಭ ನಡೆಯುತ್ತಿತ್ತು. ಸಾಮಾನ್ಯವಾಗಿ ಅರಸೊತ್ತಿಗೆ ಅನುವಂಶೀಯ 
ವಾಗಿತ್ತು. ಪಾಳೆಯಗಾರನ ಹಿರಿಯ ಮಗ ಆ ಪಾಳೆಯಪಟ್ಟಿನ ಉತ್ತರಾಧಿಕಾರಿಯಾಗು 
ವುದು ಸರ್ವೆಸಾಮಾನ್ಯವಾಗಿತ್ತು. ಹೀಗಾಗಿ ತಂದೆಯ ನಂತರ ಮಗನಿಗೆ ಅಧಿಕಾರ 
ಪ್ರಾಪವಾಗುತ್ತಿತ್ತು. ಕೆಲವು ಸಲ ಅನುವಂಶೀಯತೆಯಲ್ಲಿಯೂ ಅರ್ಹತೆಗೆ ಪ್ರಾಮುಖ್ಯತೆ 
ಇತ್ತು. ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಹೋರಾಟ, ಯುದ್ದಗಳು, ಅಣ್ಣ ತಮ್ಮಂದಿರು 
ಗಳಲ್ಲಿ ಸಾಮಾನ್ಯವಾಗಿರುತ್ತಿದ್ದವು. ಪಾಳೆಯಗಾರನಿಗೆ ಮಕ್ಕಳಿಲ್ಲದಿದ್ದರೆ, ಆತ ತನ್ನ 
ಸಂಬಂಧಿಗಳನ್ನು ಅಧಿಕಾರಕ್ಕೆ ತರಬಹುದಾಗಿತ್ತು ಅವರನ್ನು ದತ್ತು ತೆಗೆದುಕೊಳ್ಳ ಬೇಕಾಗಿತ್ತು. 
ಗುಡೇಕೋಟೆ, ಜರಿಮಲೆ ಹಾಗೂ ಹಂಡೆ ಪಾಳೆಯಗಾರರಲ್ಲಿ ದತ್ತಕ್ಕೆ ತೆಗೆದುಕೊಂಡ 
ಅನೇಕ ಉದಾಹರಣೆಗಳಿವೆ. ದತ್ತು ತೆಗೆದುಕೊಳ್ಳುವ ಯುವರಾಜನಿಗೂ ಕೆಲವು ಅರ್ಹತೆ 
ಗಳಿರಬೇಕಾಗಿತ್ತು. ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಅನೇಕ ವಿಧಿ ವಿಧಾನಗಳನ್ನು ನಡಸ 
ಲಾಗುತ್ತಿತ್ತು. ದೇವಾಲಯಗಳಲ್ಲಿ ಉತ್ತವ ಹಾಗೂ ವಿಶೇಷ ಪೂಜಾದಿ ಕಾರ್ಯ ಕ್ರಮಗಳೂ 
ನಡೆಯುತ್ತಿ ದ್ದವು. ಇದು ಉಪನಯನದ ಮಹೋತ್ಸವ, ವಧಿಪೂರ್ವಕ ವಿವಾಹ, 
ತುಲಾಭಾರ ಕಾರ್ಯಕ್ರಮ, ದಾನ-ಧರ್ಮ, ಪ್ರಾಯಶ್ಲಿತ್ತಾದಿ ಕಾರ್ಯಕ್ರಮ, ಐಂದ್ರಶಾಂತಿಯ 
ಕಾರ್ಯಕ್ರಮ, ಸಿಂಹಾಸನಾರೋಹಣ ಕಾರ್ಯಕ್ರಮ, ಕಾಣಿಕೆ-ಸಮರ್ಪಣೆ ಮುಂತಾದ 
ಹಂತಗಳ ಮೂಲಕ ಜರುಗುತ್ತಿತ್ತು' 


೨೬೮ ವಿಜಯನಗರ ಅಧ್ಯಯನ ೧೩ 


ಪಟ್ಟದರಸಿಯನ್ನು ನೇಮಿಸುವ ಸಂದರ್ಭದಲ್ಲಿಯೂ ಈ ಪಾಳೆಯಗಾರರು ಕಟ್ಟುನಿಟ್ಟಿನ 
ನಿಯಮಗಳನ್ನು ಪರಿಪಾಲಿಸುತ್ತಿದ್ದರು. ಪಟ್ರ್ಟದರಸಿಯು ಕೆಲವು ಅರ್ಹತೆಗಳನ್ನು ಹೊಂದಿರ 
ಬೇಕಾಗಿದ್ದಿತು. ಸ್ಪಜಾತಿಯವಳು ಮತ್ತು ವಿಜಾತಿಯ ಬೆಡಗಿನವಳಾಗಿರಬೇಕು. ಅಂಗ 
ಊನತೆಯುಳ್ಳವಳಾಗಿರಬಾರದು. ಸುಲಕ್ಷಣವುಳ್ಳವಳು, ಆಚಾರ-ವಿಚಾರಗಳಲ್ಲಿ ಉತ್ತಮ 
ಸ್ಥಾನದಲ್ಲಿರಬೇಕಿತ್ತು. ಅರಸನಿಗೆ ಸಮಾನವಾದ ಅಂತಸ್ನಿನ ಇಲ್ಲವೆ ಗೌರವಯುತ ವಾದ 
ಮನೆತನದವಳಾಗಿರಬೇಕಿತ್ತ. ಇವರನ್ನು ನಾಗತಿಯರು, ರಾಣಿಯರು ಎಂದು ಕರೆಯು 
ತ್ತಿದ್ದರು. ಪಟ್ಟದರಸಿಯು ರಾಜ್ಯಕಾರ್ಯಗಳಲ್ಲಿ ಭಾಗವಹಿಸುವ ಗುಣವುಳ್ಳವಳಾಗಿರು 
ತ್ತಿದ್ದಳಲ್ಲದೆ, ರಾಜತಂತ್ರಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹಾಗೂ ಹಬ್ಬ, ಉತ್ಸವಗಳಿಗೆ 
ಸಂಬಂಧಿಸಿದ ವಿಷಯಗಳನ್ನು ಸ್ಪತಃ ಪಾಳೆಯಗಾರ ತನ್ನ ರಾಣಿಜಿಸಂವ್‌ಃ ಸಮಾ 
ಲೋಚಿಸುತ್ತಿದ್ದನು. ದತ್ತು ಸಕಾರದ ಸಂದರ್ಭದಲ್ಲಿ ಈಕೆಯ ಪಾತ್ರ ಪ್ರಮುಖವಾಗಿರುತ್ತಿತ್ತು. 
ಇವರು ಅನೇಕ ಯ, ಮಠ, ಮಂದಿರ, ಬಾವಿ- ಕೆರೆಗಳನ್ನು ನಿರ್ಮಿಸಿದ್ದಾರೆ." 
ದೇವಾಲಯಗಳಿಗೆ ಕಾಣಿಕೆಗಳನ್ನು ನೀಡಿದ್ದಾರೆ. ಹಂಡೆ ಪಾಳೆಯಗಾರ ದ್ಯಾವಪ್ಪನ ಚಿಕ್ಕ 
ಹೆಂಡತಿ ನೀಲಮ್ಮ (ಕ್ರಿಶ. ೧೬೫೩-೧೬೫೬) ಬಳ್ಳಾರಿ, ಕುರುಗೋಡ, ತಿಕಲಕೂಟ 
ಈಸ ಪ್ರದೇಶದಲ್ಲಿ ದೊರೆತನ: ಮಾಡಿ, ತನ್ನ ಆಡದ ಅವಧಿಯಲ್ಲಿ ಬಳ್ಳಾರಿಯ 
ಮಹಾಂತಸ್ವಾಮಿಗೆ ವುಳೇನೂರು ಗ್ರಾಮವನ್ನು ತನ್ನ ಹಿರಿಯರಿಗೆ ಸುಕ ತವಾಗಬೇಕಿಂದು 
ಆ ಮಠದಲ್ಲಿ ದಾಸೋಹ ನಡೆಸಲು ದಾನ ನೀಡಿದಳು: ಇದರಿಂದ ಈಕೆ ಸಾಮಾಜಿಕ 
ವಾಗಿ, ಧಾರ್ಮಿಕವಾಗಿ ಶ್ರದ್ಧಾಪೂರ್ವಕವಾಗಿ ಅಪಾರ ಕೊಡುಗೆ ನೀಡಿದುದನ್ನು ಸ್ನರಿಸ 
ಬಹುದು. 

ಈ ಪಾಳೆಯಗಾರರು ತಮ್ಮ ರಾಣಿಯರ ಹೆಸರಿನಲ್ಲಿ ಅನೇಕ ಊರುಗಳನ್ನು, 
ಕೆರೆಗಳನ್ನು, ಬಾವಿಗಳನ್ನು, ke ಬಾಗಿಲುಗಳನ್ನು ನಿರ್ಮಿಸಿದ್ದಾರೆ. ಘೋಷಾ ಪದ್ದತಿ 
ಜಾರಿಯಲ್ಲಿದ್ದು, ಹ ಹಾಗೂ ಸವಾರಿ ಬಂಡಿಗಳಲ್ಲಿ ತೆರಳುತ್ತಿದ್ದರು. ಸಹಗಮನ 
ಪದ್ಧತಿಯ ಕುರಿತಾದ ಯಾವುದೇ ಮಾಹಿತಿಗಳು ಸಿಗಲಾರವು, ಆದರೆ ಚಿತ್ರದುರ್ಗ 
ಪಾಳೆಯಗಾರರಲ್ಲಿ ಸಹಗಮನ ಪದ್ದತಿ ಇದ್ದ ಕುರಿತಾಗಿ ಅನೇಕ ಆಧಾರಗಳಿವೆ. ಮನಃ 
ಪೂರ್ವಕವಾಗಿ ಇದು ನಡೆಯುತ್ತಿತ್ತೇ ಹೊರತು, ಯಾವುದೇ ಒತ್ತಾಯವಿರಲಿಲ್ಲ. ವಿಧವೆ 
ಯಾದ ರಾಣಿಗೆ ಅನೇಕ ನಿರ್ಬ೦ಧಗಳಿದ್ದವು. 

ಬಳ್ಳಾರಿ ಜಿಲ್ಲೆಯ ಪಾಳೆಯಗಾರರು ಹೆಚ್ಚಾಗಿ ಸ್ವತಂತ್ರವಾಗಿ ಯಾರ ಮೇಲೆಯೂ 
ದಂಡೆತ್ತಿ ಹೆಟಿ ಉದಾಹರಣೆಗಳು ವಿರಳ. ಜರ ಅನೇಕರು ಇವರ ಸಹಾಯವನ್ನು 
ಕೋರಿದಾಗ, ಅವರಿಗೆ ಯುದ್ದದ ಸಹಾಯವನ್ನು ಮಾಡಿದ್ದಾರೆ. ಯುದ್ಧಕ್ಕೆ ತರಳುವ 
ಮುನ್ನ ಯುದ್ದದ ಪೂರ್ವ ಸಿದ್ದತೆಗಳನ್ನು ಮಾಡಿಕೊಳ್ಳುತ್ತಿದ್ದರು. Wk ವಿವಿಧ 
ಜೀತದ en ಲ್ರಿಸುವುದು, ಬಲಿಕೊಡುವ ಕಾರ್ಯಕ್ರಮಗಳು ಜರುಗುತ್ತಿದ್ದವು. 
ಹಂಡೆ ಪಾಳೆಯಗಾರರ ಯುದ್ದದ ಪೂವ ಸನ್ನಿವೇಶವನ್ನು ಈ ರೀತಿ 


ಬಳ್ಳಾರಿ ಜಿಲ್ಲೆಯ ಪಾಳೆಗಾರರ ಸಾಂಸ್ಕೃತಿಕಾಚರಣೆಗಳು ೨೬೯ 


ಗಮನಿಸಬಹುದು. ಕೆಲವರು ರೇಖಲೆ, ಬಜಾರಿ, ರಾಮಸಿಂಗಿ, ಮಕರಡಿಬ್ಬಿ ಮೊದಲಾದ 
ದ್ದನ್ನು ಬಿಟ್ಟು ಹೊರಗಿನವರ ಮತ್ತು ಅವರ ಗುಂಡಿನ ಅರ್ಭಟ, ತಮಟೆ, ಕೊಂಬು, 
ನಗಾರಿ ಅನೇಕ ನೌಬತ್ತು ವಾದ್ಯಗಳ ಬೊಬ್ಬೆ ಅರ್ಭಟವು ಏಕವಾದುದರಿಂದ ಕೆಲವು 
ಸ್ತಿಯರ ಗರ್ಭಪಾತವಾಗುವಂತಾಯಿತು. ಕಿಲ್ಲೆಯೊಳಗೆ ಇದ್ದ ನಾಯಕರಿಗೆ ಒಬ್ಬೊಬ್ಬರಿಗೂ 
ಸಾರಾವರಿ, ಜಳ್ಳಿ ಉಡಾಸ, ಪಾವುಡಾ, ಹೊಕ್ಕಳಗಂಟೆ, ಹುಲಿಚರ್ಮ, ಮುತ್ತಿನ ಹಾರ, 
ಕಡಗ ಕಾಲುಗುಗ್ಗರಿ ಇಂತಹ ಬಿರುದುಗಳನ್ನು ಇವರಿಗೆ ಒಂದೊಂದು ಸತ್ತಿಗೆಯ 
ಪಕಾರ ಹಾರ, ವೀರಾವಳಿಗಳನ್ನು ಎಲೆ, ಅಡಿಕೆ ಮುಂತಾದವನ್ನು ಹಿಡಿದು ಹಡಪದವನ್ನು 
ಕೊಟ್ಟು ಜಗಳಕ್ಕೆ -ನೇರ ಕಂಪಣ ಕಟ್ಟಿಸಿದರು. ಹೂಡೆ ಹೊಡೆಯಕ್ಕ ಒಬ್ಬೊಬ್ಬ ನಾಯಕ 
ಅವನ ಸಂಗಡ ತಪುಡೆ, ಕೊಂ೦ಬನಿ, ಭಟಂಗಿ ಮಾಡುವ ಒಬ್ಬ ಭಟ್ಟ ಈ ಪ್ರಕಾರ 
ಕೆಳಗಿನ ಕಿಲ್ಲೆಯ ಹೂಡೆಯದಲ್ಲಿ ಇದ್ದ ನಾಯಕರು 35 ಮಂದಿ, ಮೇಲಿನ ಕಿಲ್ಲೆಯೊಳಗೆ 
ಇದ್ದ ನಾಯಕರು 75 ಮಂದಿ ಈ ಪ್ರಕಾರ ನಾಯಕರು ತಮ್ಮ ಬಿರುದುಗಳ ಸಂಗಡ 
ರಾತ್ರಿಯಲ್ಲಿ ಸಾಲು ಸಾಲು ಮಹತಾಪುಹಚ್ಚಿ ಬೆಳಗಾಗುವ ಪರಿಯಂತ ವಾದ್ಯವೈಭವದ 
ಸಂಗಡ ಇರುವ ಉಡಾಸಪಾವುಡಗಳು, ಛತ್ರಛಾಮರಗಳು ಸಂಗಡ ಪಹರೆ ತಿರುಗುವವರು, 
ನಿಸ್ಪಂಗರಾಗಿ ಗುಂಡುಗಳ ಹೊಡೆಯುವದನ್ನು ಕಂಡ ಹೈದರಾಲಿಯು” ಭವ್ಯವಾದ 
ಆನೆಯ ಅಂಬಾರಿಯ ಮೇಲೆ ಹತ್ತಿಕೊಂಡು, 50 ಸಾವಿರ ಸೈನಿಕರು, 50 ಅಂಬಾರಿ 
ಹಾಕಿದ ಆನೆ, 20,000 ಕುದುರೆ, ನಗಾರಿ ಧ್ವನಿಗಳೊಂದಿಗೆ ಶ್ರೀರಂಗಪಟ್ಟಣದಿಂದ ಬಳ್ಳಾರಿಗೆ. 
ಬಂದು ತನ್ನ ಪರಿವಾರದೊಂದಿಗೆ ಗುಡ್ಡದ ಸುತ್ತಲೂ ತಿರುಗಿದನು." "ಕಿಲ್ಲೆ ಬಹಳ ಬಲ 
ವಾಗಿ ಇರುವುದನ್ನು ಕಂಡು ನವಾಬಸಾಹೇಬರು ಮೂಗಿನ ಮೇಲೆ ಬೆರಳಿಟ್ಟು ಬೆರಳುಕಚ್ಚಿ 
ಮುತ್ತಿಗೆಗೆ ಮಂದಿ ಸಾಲದು ಎಂದು ಸೈನಿಕರಿಗೆ ಹೇಳಿದನು. ಇದು ಆಗಿನ ಯುದ್ಧದ 
ಸನ್ನಿವೇಶದ ವಿವರವನ್ನು ನೀಡುತ್ತದೆ. ಹಬ್ಬ ಉತ್ಸವದಲ್ಲಿ ಭಾಗವಹಿಸಿ, ಮನೆ ದೇವರಿಗೆ 
ವಿಶೇಷವಾದ ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಗುಡೇಕೋಟೆ ಪಾಳೆಯಗಾರರು ಜಟ್ಟಿಂಗ 
ರಾಮೇಶ್ವರನಿಗೆ, ಜರಿಮಲೆ ಪಾಳೆಯಗಾರರು ಕಂಚಿಯ ಓಬಳದೇವರಿಗೆ, ಹಂಡೆ ಪಾಳೆಯ 
ಗಾರರು ಜಟ್ಟಿಂಗರಾಮೇಶ್ವರ, ಸೊನ್ನಲಾಪುರದ ಸಿದ್ದರಾಮನಿಗೆ ನಡೆದುಕೊಳ್ಳು ತ್ತಿದ್ದರು. 
ಹಬ್ಬ ಹರಿದಿನಗಳಲ್ಲಿ ಮಡಿವಂತಿಕೆಯಿಂದಿರುತ್ತಿದ್ದರು. ವಾರಗಟ್ಟಲೇ ಮಾಂಸಾಹಾರ 
ನಿಷೇಧವಾಗಿರುತ್ತಿತ್ತು. ಕಡ್ಡಾಯವಾಗಿ ಜಾತ್ರೆಗಳಲ್ಲಿ ಭಾಗವಹಿಸುತ್ತಿದ್ದರು. ಜರಿಮಲೆ 
ಪಾಳೆಯಗಾರರು ದಂಡಿನ ದುರಗಮ್ಮ ಜಾತ್ರೆಯಲ್ಲಿ ಭಾಗವಹಿಸಿ ಮೊದಲಕಾರ್ಯ 
ಮಾಡುತ್ತಿದ್ದರು. ಪ್ರತಿವರ್ಷ ವೈಶಾಖಶುದ್ಧ ಐದರಂದು ನಡೆಯುವ ಉಜ್ಜನಿಯ 
ಮರುಳು ಸಿದ್ದೇಶ್ವರ ಜಾತ್ರೆಯ ಸಂದರ್ಭದಲ್ಲಿ ಶಿಖರಕ್ಕೆ ಎಣ್ಣೆ ಕಳುಹಿಸಿಕೊಡುವುದು 
ಇಂದಿಗೂ ಇದೆ. ಮನೆಯಲ್ಲಿ ಮರುಳುಸಿದ್ದಸ್ಪಾಮಿಯ ಮುಖವಾಡಕ್ಕೆ ಪೂಜೆಸಲ್ಲಿಸುತ್ತಾರೆ. 

ಗುಡೇಕೋಟೆ ಪಾಳೆಯಗಾರರು ಶೈವ ಮತವನ್ನು ಅನುಸರಿಸುತ್ತಿದ್ದರು. ಮನೆದೇವರು 
ಜಟ್ಟಿಂಗರಾಮೇಶ್ವರನನ್ನು ಪೂಜಿಸುತ್ತಿದ್ದರಲ್ಲದೇ, ಕಂಚಿಯ ಜಗದ್ಗುರುಗಳನ್ನು ಗುರು 


೨೭೦ ವಿಜಯನಗರ ಅಧ್ಯಯನ ೧೩ 


ಗಳೆಂದು ಭಾವಿಸಿ, ವರ್ಷಕ್ಕೊಮ್ಮೆ ಹೋಗಿ ಪೂಜೆ ಸಲ್ಲಿಸುವ ಸಂಪ್ರದಾಯ ಇಂದಿಗೂ 
ಇವರಲ್ಲಿದೆ. | 

ಕೊಟ್ಟೂರು ಸ್ವಾಮಿಮಠ ಮತ್ತು ಎಣ್ಣೆ ವೀರಪ್ಪ ಮಠದ ಭಕ್ತರಾಗಿರುವ ಇವರು 
ಅತ್ಯಂತ ಮಡಿವಂತಿಕೆಯಿಂದ ನಡೆದುಕೊಳ್ಳುತ್ತಾರೆ. ಚಿತ್ರದುರ್ಗದ ಬೃಹನ್ನಠದೊಂದಿಗೂ -. 
ಉತ್ತಮ ಸಂಬಂಧವಿದೆ. ಪ್ರತಿನಿತ್ಯ ಇವರು ತಮ್ಮ ಮನೆಯಲ್ಲಿ ಶೈವ ಪದ್ಧತಿಗನುಸಾರವಾಗಿ 
ಪೂಜೆ-ಪುನಸ್ಕಾರಗಳನ್ನು ನೆರವೇರಿಸುವರು. ಅಲ್ಲದೇ ವೈಷ್ಟವ ಮತ್ತು ಶಾಕ್ಷೇಯ ಪಂಥ 
ಗಳಿಗೂ ಆದ್ಯತೆ ನೀಡಿದ್ದರು. ಗುಡೇಕೋಟೆಯಲ್ಲಿ ವೆಂಕಟೇಶ್ವರ ದೇವಾಲಯವನ್ನು 
ನಿರ್ಮಿಸಿ ಅದರ ಪೂಜೆ-ಪುನಸ್ಕಾರವನ್ನು ಕೈಗೊಂಡರು. 

ಅಲ್ಲದೇ ಗುಡೇಕೋಟೆ ಅರಸ ಇಮ್ಮಡಿ ಬೊಮ್ಮಣ್ಣನಾಯಕರ ಪುತ್ತ, ಮುಮ್ಮಡಿ 
ಬೊಮ್ಮಣ್ಣನಾಯಕನು ತನ್ನ ಪಟ್ಟದ ಗ್ರಾಮ ಹುರಳೇಹಾಳ ಕಸಬೆ ಒಳಗಣ ಕೊಂಟೇಹಳ್ಳಿ 
ಗ್ರಾಮವನ್ನು ಶ್ರೀಶಂಕರ ಭಾರತೀ ಸ್ವಾಮಿಗಳಿಗೆ ಕ್ರಿ.ಶ.1750ರಲ್ಲಿ ದಾನ ಮಾಡುತ್ತಾನೆ" 
ಚಿನ್ನರಾಜ ಕ್ರಿ.ಶ. 1752ರಲ್ಲಿ ದಾನ ನೀಡಿದ ವಿಷಯ ಕದಿರಡವು ಗ್ರಾಮದ ಶಾಸನದಲ್ಲಿದೆ. 

ಜರಿಮಲ ಪಾಳೆಯಗಾರರೂ ಶೈವ ಮತ ಸ್ಪೀಕರಿಸಿದ್ದರು. ಕೂಡಗಿ ತಾಲೂಕಿನಲ್ಲಿರುವ 
ಉಜ್ಜಿನಿ ವೀರಶೈವಮಠದ ಸ್ಹಾಮಿಗಳು ಇವರ ರಾಜಗುರುಗಳು ಶ್ರೀಶೈಲದ ಶ್ರೀಪರ್ವತ 
ಮಲ್ಲಿಕಾರ್ಜುನ ಸ್ವಾಮಿಗಳಿಂದ ವೀರಶೈವಧರ್ಮ ಸ್ವೀಕರಿಸಿದ ನಂತರ ಶ್ರೀಪರ್ವತ 
ಮಲ್ಲಿಕಾರ್ಜುನ ಸ್ವಾಮಿಗಳು ಇವರಿಗೆ ರಾಜಗುರುಗಳಾದರು. ಹಾಲಪ್ಪ ನಾಯಕ ತನ್ನ 
ಭಕ್ತಿಯ ದ್ಯೋತಕವಾಗಿ ಈ ರಾಜಗುರುಗಳಿಗೆ ಮಠವೊಂದನ್ನು ಕಟ್ಟಿಸಿಕೊಟ್ಟನು. ಅಲ್ಲದೇ 
ಜರಿಮಲೆಯಲ್ಲಿ ಮುರೀಘಾಮಠವನ್ನು ಕಟ್ಟಿಸಿದರು. ಶಾಕ್ತ ಆರಾಧಕರಾದ ' ಇವರು: 
ಮಲಿಯಮ್ಮ ಚೌಡಮ್ಮ ಕರಿಯಮ್ಮ ಕಾಳಿಕಾದೇವಿಯನ್ನು ಪೂಜಿಸುವರು. 

ಹಂಡೆ ಪಾಳೆಯಗಾರರು ಮೂಲತಃ ಶೈವ ಶಾಖೆಗೆ ಸೇರಿದವರಾಗಿದ್ದು, ಎಲ್ಲ 
ಧರ್ಮಗಳನ್ನು ಸಮಾನವಾಗಿ ಕಂಡವರು. ರಾಜ್ಯಾಡಳಿತದ ಜೊತೆಗೆ ಧರ್ಮವನ್ನು 
ಬೆರೆಸಲಿಲ್ಲ. ಸೊಲ್ಲಾಪುರದ ಸಿದ್ದರಾಮೇಶ್ವರ ಈ ಮನೆತನದ ಕುಲದೇವರು". ಅಲ್ಲದೇ 
ಮೈಲಾರಲಿಂಗ, ವೀರಭದ್ರ, ವಿರುಪಾಕ್ಷ ಸಂಗಮನಾಥ, ರೇವಣಸಿದ್ದೇಶ್ವರ, ಬನಶಂಕರಿ 
ಮುಂತಾದ ದೇವರುಗಳನ್ನು ಪೂಜಿಸುತ್ತಿದ್ದರು. ಇವರು ಶೈವಧರ್ಮಕ್ಕೆ ನೀಡಿದ ದಾನದ 
ಕುರಿತಾಗಿ ಅನೇಕ ಶಾಸನಗಳು ವಿವರವನ್ನು ನೀಡುತ್ತವೆ. 

ಕ್ರಿಶ. ೧೫೪೩ರ ಶಾಸನವು ವೆಂಕಟಪತಿ ದೇವರಾಯನು ಪೆನುಗೊಂಡೆಯಿಂದ 
ಆಳುತ್ತಿದ್ದಾಗ, ಅವನ ಸಾಮಂತನಾದ ಹಂಡೆ ಹನುಮ ನಾಯಕ ಅಂಕುಶರಾಯನು 
ರಾಜನಿಂದ ಅಮರ ಮಾಗಣಿಯಾಗಿ ಪಡೆದಿದ್ದ. ಬಳ್ಳಾರಿ ಸೀಮೆಯ ಮಣ್ಣು ಊರನ್ನು 
ತನ್ನ ಮಗನಾದ ರಾಮವಪುನಿಗೆ ಪುಣ್ಕವಾಗಬೇಕೆಂದು ಕರಿಯ ವೀರನೊಡೆಯನ ಶಿಷ್ಯನಾದ 
ಚೆನ್ನಮಲ್ಲಿಕಾರ್ಜುನದೇವನ ಶಿಷ್ಠನಾದ ಕೇದಾರದೇವನಿಗೆ ದಾನವಾಗಿ ನೀಡುತ್ತಾನೆ." 


| ಬಳ್ಳಾರಿ ಜಿಲ್ಲೆಯ ಪಾಳೆಗಾರರ ಸಾಂಸ್ಕೃತಿಕಾಚರಣೆಗಳು ೨೭೧ 


ಪಂಚಪೀಠಗಳಲ್ಲಿ ಒಂದಾಗಿರುವ ಶ್ರೀಮತ್‌ ಉಜ್ಜಯನಿ ಪೀಠ ಮತ್ತು ಹಂಪೆಯ 
ಹೇಮಕೂಟ ಮಠಗಳು ಹಂಡೆ ಪಾಳೆಯಗಾರರ ಆಳ್ಗಿಕೆಯಲ್ಲಿ ಪುಣ್ಯಕ್ಷೇತ್ರಗಳೆಂದೇ 
ಜನಪ್ರಿಯವಾಗಿವೆ." ಹಂಡೆ ಬಾಲದ ಹನುಮಪ್ಪ ನಾಯಕನು ಜಗದ್ಗುರು ಹೇಮಕೂಟ 
ಸಿಂಹಾಸನ ಶ್ರೀಕೊಟ್ಟೂರುಸ್ವಾಮಿ ಮಠದ ಗುರುಗಳ ಪ್ರಭಾವವನ್ನು ಕಂಡು ಮಠದಲ್ಲಿ 
ಧಾರ್ಮಿಕ ಕಾರ್ಯಗಳನ್ನು ಕೈಗೊಳ್ಳಲು ಅಲಕುಂದೆ, ಅಂದ್ರಹಾಳು, ಗೋನಾಳು, 
ಮುಂಡರಗಿ, ಮಂಚೇರಿ, ಬೆಳಗಲ್ಲು, ಬೊಬ್ಬುಕುಂಟೆ ಇಮ್ರಾಪುರ, ಕಪುಗಲ್ಲು ಮೊದಲಾದ 
ಗ್ರಾಮಗಳಲ್ಲಿಯ ಭೂಮಿಯನ್ನು ಉಂಬಳಿಯಾಗಿ ನೀಡಿ ದತ್ತಿ ಪತ್ರಗಳನ್ನು ಬರೆಯಿಸಿ 
ಕೊಡುತ್ತಾನೆ.” ಕ್ರಿಶ.1726ರ ಶಾಸನದಲ್ಲಿ ಹಂಡೆ ವೀರರಾಮಪ್ಪ ನಾಯಕನು ಕೊಟ್ಟೂರು 
ಸ್ಪಾಮಿಗೆ ಬಳ್ಳಾರಿ ಸೀಮೆಯ ಸಂಗನಕಲ್ಲು ಗ್ರಾಮವನ್ನು ಒಪ್ಪಿಸಿದನಲ್ಲದೆ, ವರ್ಷಕ್ಕೆ 
ಸಾವಿರ ವರಹವನ್ನು ನೀಡುವ ದಾನ ಶಾಸನವನ್ನು ಬರೆಸಿಕೊಟ್ಟಿದ್ದಾನೆ. ಬಳ್ಳಾರಿ, ಕುರು 
ಗೋಡು ಹಾಗೂ ತೆಕ್ಕಲಕೋಟೆ ಮಹಾಲುಗಳ ಜಕಾತಿಯಲ್ಲಿ ಪ್ರತಿ ಮಹಲಿಗೂ ವಸೂಲಾದ 
ಕಾಲುಭಾಗದ ಹಣವನ್ನು ಮಠಕ್ಕೆ ನೀಡಿದ್ದನ್ನು ತಿಳಿಸುತ್ತದೆ. ಅಲ್ಲದೇ ಬಳ್ಳಾರಿಯ ಅಮ್ಮವ್ಹನ 
ಮಠದಲ್ಲಿ ದಾಸೋಹ ನಡೆಸಲು ಅನುಮತಿ ನೀಡುತ್ತಾನೆ." 

ಹಂಡೆ ಪಾಳಯಗಾರರು ವೀರಶೈವದ ಪ್ರಮುಖ ತತ್ಸಗಳಾದ ದಾಸೋಹದ ಮೂಲಕ 
ಮಠದಲ್ಲಿ ಶೈಕ್ಷಣಿಕ ಅಭಿವೃದ್ದಿಗೆ ದತ್ತಿ ದಾನನೀಡಿ ಧಾರ್ಮಿಕ ನಿಷ್ಠೆಯನ್ನು ಮೆರೆದರಲ್ಲದೆ, 
ಶಂಕರಾಚಾರ್ಯರ ಪರಂಪರೆಯ ಅದ್ರೈತವನ್ನು ಪೋಷಿಸಿದರು. ಈ ಗುರುಪೀಠಗಳಿಗೂ 
ದತ್ತಿದಾನಗಳನ್ನು ನೀಡುವುದರ ಮೂಲಕ ಅವುಗಳ ನಿರ್ವಹಣೆಯನ್ನು ಮಾಡಿದರು. 
ಕೂಡ್ಲಿಶ್ರ ೈಂಗೇರಿಮಠದ ಶ್ರೀಮದ್‌ ಜಗದ್ಗುರು ಶೃಂಗೇರಿ ಶ್ರೀನರಸಿಂಹ ಭಾರತಿ ಸ್ವಾಮಿಗಳವರ 
ಕರಕಮಲ ಸಂಜಾತರಾದ ಶೃಂಗೇರಿ ಶ್ರೀಶಂಕರ ಭಾರತೀಸ್ಪಾಮಿಗಳಿಗೆ ರಾಮಪ್ಪ ns 
ಪುತ್ರ ಪವಾಡೆಪನಾಯಕ ಭೂದಾನ ಮಾಡಿದ್ದಾನೆ." 

ವೈಷ್ಠವ ಧರ್ಮಕ್ಕೂ ಆದ್ಯತೆಯನ್ನು ನೀಡಿದ್ದರೆಂಬುದಕ್ಕೆ ಕ್ರಿಶ.150ರ ಹಂಡೆ ದೇವಪ್ಪ 
ನಾಯಕನ ಶಾಸನವು ಮಧುರಾಪುರದ ಚನ್ನಕೇಶವ ದೇವಾಲಯಕ್ಕೆ ಹಣವನ್ನು ದತ್ತಿ 
ಯಾಗಿನೀಡಿದ್ದಾನೆ.” 

ಈ ಜಿಲ್ಲೆಯ ಪಾಳೆಯಗಾರರ ಕಾಲದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣ 
ವಾದವು. ಗುಡೇಕೋಟೆ ಪಾಳೆಯಗಾರರ ಕಾಲದಲ್ಲಿ ಆಂಜನೇಯ ದೇವಾಲಯ, ಚೌಡಮ್ಮ 
ದೇವಾಲಯ, ಮರಿಯಮ್ಮ ದೇವಾಲಯ, ರಾಮಲಿಂಗೇಶ್ವರ ದೇವಾಲಯ, ಬಸವಣ್ಣ 
ದೇವಾಲಯ, ಕಾಳಮ್ಮ ದೇವಾಲಯ, ಈಶ್ವರ ದೇವಾಲಯ, ಲಕ್ಷ್ಮಿ ವೆಂಕಟೇಶ್ವರ 
ದೇವಾಲಯ, ಚೌಳೇಶ್ವರ ದೇವಾಲಯ, ಶಿವ-ಪಾರ್ವತಿಯರ ದೇವಾಲಯ, ಮುಂತಾದವು 
ಗಳನ್ನು ನಿರ್ಮಿಸಿದ್ದಾರೆ, ಅಲ್ಲದೇ ಕೆಲವು ಹಳಯ ದೇವಾಲಯಗಳನ್ನು ಜೀರ್ಣೋದ್ಧಾ; ರ 
ಮಾಡಿದ್ದಾರೆ. 


೨೭೨ ವಿಜಯನಗರ ಅಧ್ಯಯನ ೧೩ 


ಹಂಡೆ ಪಾಳೆಯಗಾರರ ದೇವಾಲಯಗಳು ಪ್ರಮುಖವಾಗಿ ಹೊಸಪೇಟಿ, ಬಳ್ಳಾರಿ, 
ಶಿರಗುಪ್ತ ರಾಯಚೂರು, ಸಿಂಧನೂರು, ಬಂಕಾಪೂರ ಹಾಗೂ ಅನಂತಪುರಗಳಲ್ಲಿ 
ನಿರ್ಮಾಣವಾಗಿವೆ. ಬಸವೇಶ್ವರ, ಬಸವಣ್ಣ, ಈಶ್ವರ, ವೀರಭದ್ರ, ಬಳ್ಳಾರಿಯ ಕೋಟೆ 
ಮಲ್ಲೇಶ್ವರ, ಕುರುಗೋಡಿನ ದೊಡ್ಡಬಸಪ್ಪ, ಕೋಟೆ ಮೇಲಿನ ವೀರಭದ್ರ, ಕೆಂಚನಗುಡ್ಡದ 
ಗಂಗಾಧರೇಶ್ವರ, ಬಳ್ಳಾರಿಯ ಕೋಟೆ ಮಲ್ಲೇಶ್ವರ, ಕುಡತಿಯ ಪೇಟೆ ಬಸವೇಶ್ವರ, 
ನೀಲಮ್ಮನ ಮಠ, ರಾಯ ರಾಮಲಿಂಗೇಶ್ವರ, ಕೊರ್ದಗುಂಡಿಯ ವೀರಭದ್ರ, ತೆಕ್ಕಲ 
ಕೋಟೆಯ ವೀರಭದ್ರ, ಸನ್ಯಾಸಿಮಠ, ಸಿಡಿಗಿನ ಮೇಳದ ವೀರಭದ್ರ, ಈಶ್ವರ, ಬಸವೇಶ್ವರ, 
ಗುತ್ತಿಗನೂರದ ಪೇಟೆ ಬಸವೇಶ್ವರ, ಕಾರೆಕಲ್ಲಿನ ವೀರಭದ್ರ ಇತ್ಯಾದಿ. 

ಈ ಪಾಳೆಯಗಾರರು ತಮ್ಮದೇ ಆದ ನಂಬಿಕೆ-ಸಂಪ್ರದಾಯಗಳನ್ನು ಹೊಂದಿದ್ದಾರೆ. 
ಅವುಗಳನ್ನು ಇಂದಿಗೂ ಆ ಮನೆತನಗಳ ವಂಶಸ್ಥರು ಪರಿಪಾಲಿಸುತ್ತಿದ್ದಾರೆ. ಚಿತ್ರದುರ್ಗದ 
ಅರಸರನ್ನು ಸೋಲಿಸಲು ದಿವಾನ್‌ ಪೂರ್ಣಯ್ಯನವರ ಸಲಹೆಯಂತೆ ಹೈದರಾಲಿ 
ಮತ್ತು ಟಿಪ್ಪುಸುಲ್ತಾನ್‌ ಜರಿಮಲೆ ಪಾಳೆಯಗಾರರನ್ನು ಸಂಧಿಸಿ ಸಲಹೆ ಕೇಳುತ್ತಾನೆ. 
ಅವರ ಸಹಾಯವನ್ನು ಪಡೆಯುತ್ತಾರೆ. ಯುದ್ಧದಲ್ಲಿ ಹೈದರಾಲಿ ಗೆಲ್ಲುತ್ತಾನೆ ತನಗೆ 
ಸಹಾಯ ಮಾಡಿದ ಜರಿಮಲೆ ಪಾಳೆಯಗಾರರು ಮುಂದೊಂದು ದಿನ ತನ್ನ ವೈರಿ 
ಗಳಾಗಬಹುದೆಂದು ತಿಳಿದು ಅವರನ್ನು ಬಂಧಿಸಿ ಶ್ರೀರಂಗಪಟ್ಟಣದ ಸೆರೆಯಲ್ಲಿಡುತ್ತಾರೆ. 

ಸೆರೆಮನೆಯ ಕಾವಲುಗಾರ ನಿದ್ರೆಯಲ್ಲಿದ್ದಾಗ, ಜರಿಮಲೆಯ ಪಾಳೆಯಗಾರ ಭೂಮ 
ರಾಜ ತಪ್ರಿಸಿಕೊಂಡು, ಹೈದರಾಲಿಯ ಸಂಬಂಧಿ ಸುಂದರ ಸ್ತೀಯೋರ್ವಳನ್ನು ಅಪಹರಿಸಿ 
ಕೊಂಡು ಬರುತ್ತಾನೆ. ಅವಳನ್ನು ಉಜ್ಜನಿಯ ಶ್ರೀಮಠದ ಒಳಕೋಣೆಯಲ್ಲಿಡು ತ್ತಾನೆ. 
ಈ ವಿಷಯ ಮಠದ ಶ್ರೀಗಳಿಗೆ ಗೊತ್ತಾಗಿ ಅವರು ಶಾಪ ನೀಡುತ್ತಾರೆ. ಪಾಳೆಯಗಾರ 
ಭೂಮರಾಜನಿಗೆ ಕಣ್ಣು ಹೋಗುತ್ತವೆ. ಹೆಂಡತಿಗೆ ನಡೆದ ವಿಷಯ ತಿಳಿಸುತ್ತಾನೆ. ಈ 
ವಿಷಯವನ್ನು ಪೀಠದ ಶ್ರೀಗಳಲ್ಲಿ ಅರುಹಿದಾಗ ಅವರು ಶಾಪಪರಿಹಾರಕ್ಕಾಗಿ ಪ್ರತಿವರ್ಷ 
ಒಂದು ಕುಂಭ ಎಣ್ಣೆ ಮತ್ತು ೧೨ ಟಂಕ-ಹಣವನ್ನು ಮಠಕ್ಕೆ ನೀಡಲು ತಿಳಿಸಿದರು. 

ಇದರಿಂದ ನಿರುತ್ಲಾಹಿಯಾದ ಭೂಮರಾಜ ತಾನು ಉಜ್ಜನಿಯಲ್ಲಿ ಇರುವುದು 
ಬೇಡ, ಅದನ್ನು ದಾಟುವುದು ಬೇಡ, ನಮ್ಮ ಉಡದಾರ ನಾವು ಕಟ್ಟುವುದು ಬೇಡ 
ಎಂದು ಜರಿಮಲೆಗೆ ಬರುತಾನೆ. 

ನಂತರ ತಮ್ಮ ಮನೆಯಲ್ಲಿ ಶ್ರೀಮರುಳಸಿದ್ದಸ್ವಾಮಿಗಳ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ 
ಆರಾಧಿಸತೊಡಗಿದರು. ಪ್ರತಿವರ್ಷ ಸ್ವಾಮಿಗಳ ಹೇಳಿಕೆಯಂತೆ ಮರುಳಸಿದ್ದೇಶ್ವರನ 
ಶಿಖರಕ್ಕೆ ಒಂದು ಕೊಡ ಎಣ್ಣೆಯನ್ನು ಮತ್ತು ಕಾಣಿಕೆಯನ್ನು ಮಡಿಹುಡಿಯಿಂದ ಇಂದಿಗೂ 
ಕಳುಹಿಸಿಕೊಡುವ ಸಂಪ್ರದಾಯ ಇದೆ. ಆದರೆ ಇವರು ಉಡುದಾರ ಕಟ್ಟುವುದಿಲ್ಲ. 
ಉಜ್ಜನಿಗೂ ಹೋಗುವುದಿಲ್ಲ. ಹೋದರೆ ಕೇಡಾಗುವುದೆಂಬ ಭಾವನೆ ಇದೆ. ಮಾವಿನಗೊಟ್ರ 


18 


ಬಳ್ಳಾರಿ ಜಿಲ್ಲೆಯ ಪಾಳೆಗಾರರ ಸಾಂಸ್ಕೃತಿಕಾಚರಣೆಗಳು \ ೨೭೩ 


ಪೂಜೆ ಮಾಡುತ್ತಾರೆ. ಸಂಪ್ರದಾಯ ಇವರಲ್ಲಿದೆ, “ಇದಕ್ಕೆ ಜರಿಮಲೆ ಪಾಳೆಯಗಾರರು, 
ನೀಡುವ ಕಾರಣ ಹೀಗಿದೆ. 

ಜರಿಮಲೆ ಪಾಳೆಯಗಾರರಾದ ಸಿದ್ದಪ್ಪ ನಾಯಕ, ಲಿಂಗಳ ನಾಯಕ, ಓಬಳನಾಯಕ, 
ಮಲ್ಲಿಕಾರ್ಜುನ ನಾಯಕ, ಭೂಮರಾಜು ನಾಯಕರುಗಳು ಭೂಪಸಮುದದಲ್ಲಿ ಬಿಳಿಹಂದಿ 
ಜನರಿಗೆ ಉಪದ್ರವ ಕೊಡುತ್ತಿದ್ದುದರಿಂದ, ಮರುಳಸಿದ್ದರ ಆಶೀರ್ವಾದ ಪಡೆದು ಬೇಟೆಗೆ 
ತೆರಳಿ ಬಿಳಿಹಂದಿ ಬೆನ್ನಟ್ಟುತ್ತಾರೆ. 

ಹಂದಿ ದೂರ ಓಡಿ, ತಪ್ಪಿಸಿಕೊಂಡು ಹಳ್ಳದಲ್ಲಿ ಸ್ನಾನಮಾಡಿ ಗುಂಡಿನ ಪಕ್ಕ- 
ಮಲಗಿತ್ತು. ಈ ನಾಯಕರು ತಿರುಗುತ್ತಾ ಹೋದಾಗ ಹಂದಿ ಕಂಡಿತು. ಭೂಮರಾಜು 
ಭರ್ಚಿ ಹಾಕಿದ, ಹಂದಿ ಸಿಂಹಗರ್ಜನೆ ಮಾಡುತ್ತಾ ಉಜ್ಜನಿ ಕಡೆಗೆ ಓಡಿತು. ಇವರು 
ಹಿಂಬಾಲಿಸಿದರೂ ಪೊದೆಯಲಿ ಹೊಕ್ಕು ಮಾಯವಾತು. 

ನಾಯಕರಿಗೆ ನೀರಡಿಕೆಯಾತು. ಗಿಡದ ನೆರಳಿನಲ್ಲಿ ತಂಗಿದರು. ಇದ್ದಕ್ಕಿದ್ದಂತೆ 
ಪೊದೆಯಿಂದ ನಾಯಿಯೊಂದು ಮೈತುಂಬ ಕೆಸರು ಮಾಡಿಕೊಂಡು ಬಂದದ್ದನ್ನು 
ಭೂಮರಾಜ ನೋಡಿದ ಪೊದೆಯಲ್ಲಿ ನೀರಿರಬಹುದೆಂದು ಒಳಹೊಕ್ಕಾಗ ಅಲ್ಲಿ ನೀರು 
ಕಂಡಿತು. ; 

ನೀರನ್ನು ಕುಡಿದು ತಲೆ ಎತ್ತಿ ಮೇಲಕ್ಕೆ ನೋಡಿದಾಗ ವೃಕ್ಷದ ಟೊಂಗೆಗೆ ತೊಟ್ಟಿ 
ಲೊಂದು ನೇತಾಡುತ್ತಿತ್ತು. ಆ ತೊಟ್ಟಿಲಲ್ಲಿ ಸ್ವಾಮಿಗಳೊಬ್ಬರು ಮಾವಿನ ಹಣ್ಣನ್ನು ತಿಂದು 
ಗೊಟ್ಟು ಮಾತ್ರ ಉಳಿಸಿದ್ದರು. ಭೂಮರಾಜು ನಾಯಕ ಸ್ವಾಮಿಗಳಿಗೆ ದೀರ್ಪದಂಡ 
ನಮಸ್ವಾರ ಮಾಡಿದ, ಸ್ವಾಮಿಗಳು ತಮ್ಮ ಕೈಯ್ಯಲ್ಲಿದ್ದ ಗೊಟ್ಟವನ್ನು ನೀಡಿ ನೀನು 
ರಾಜನಾಗು ಎಂದು ಆಶೀರ್ವಾದ ಮಾಡಿದರು. ಅಂದು ಸ್ವಾಮಿಗಳು ನೀಡಿದ ಮಾವಿನ 
ಗೊಟ್ಟವನ್ನು ಜರಿಮಲೆ ಪಾಳೆಗಾರರು ತಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡುವ 
ಸಂಪ್ರದಾಯವಿದೆ. 

ಕನಸಿನ ಕುರಿತಾಗಿಯೂ ಇವರ ನಂಬಿಕೆ ಹೀಗಿದೆ. 

ಜರಿಮಲೆ ಪಾಳೆಯಗಾರರು ಯುದ್ಧಕ್ಕೆ ಸಿದ್ದರಾದಾಗ, ರಾತ್ರಿ ಪಾಳೆಯಗಾರನ 
ಕನಸಿನಲ್ಲಿ ದುರುಗಮ್ಮ ಕಾಣಿಸಿಕೊಂಡು ಯುದ್ಧ ಕೈ ಹೋಗುವಾಗ ನನ್ನನ್ನು ಹಿಂದೆಯೇ 
ಕರೆದುಕೊಂಡು ಹೋಗಿರಿ ನಿಮಗೆ ಜಯವಾಗುವುದು ಖಂಡಿತ ಎಂದಳಂತೆ. ಆಗ 
ಮರುದಿನ ದುರುಗಮ್ಮನ ಶಿರಚ್ಛೇದನ ಮಾಡಿ ಶಿರವನ್ನು ಕಂಬಳಿಯಲ್ಲಿಟ್ಟುಕೊಂಡು 
ಹೋಗಿ ಯುದ್ದ ಮಾಡಿ ಜಯಶೀಲರಾದರಂತೆ, ಪುನಃ ಜರಿಮಲೆಯಲ್ಲಿ ದುರುಗಮ್ಮನ 
ಶಿರವನ್ನು ಪ್ರತಿಷ್ಠಾಪಿಸಿದರು. 

ಯುದ್ದದಲ್ಲಿ ಕಾಪಾಡಿದ ದೇವತೆಯ ಜಾತ್ರೆಯನ್ನು ಪ್ರತಿ ವರ್ಷ ಆಚರಿಸಲು 
ಪ್ರಾರಂಭಿಸಿದರು, ಈ ಜಾತ್ರೆಯ ಮೊದಲ ಕಾರ್ಯ ಇವರಿಂದಲೇ ನಡೆಯುತ್ತದೆ. 


೨೭೪ ವಿಜಯನಗರ ಅಧ್ಯಯನ ೧೩ 


ಗುಡೇಕೋಟೆ ಹಿರೇಬೊಮ್ಮಂತರಾಜನು- ಮಕ್ಕಳಿಲ್ಲದ ಕಾರಣ ಮನೆದೇವರಾದ 
ಜಟ್ಟಿಂಗರಾಯನ ಸೇವೆಯನ್ನು ಮಾಡಬೇಕೆಂದು ಬ್ರಾಹ್ಮಣರು ಹೇಳಿದರು. ಸ್ಪಪ್ಪದಲ್ಲಿ 
ದೇವರು ಬಂದು ನಿನಗೆ ೭ ಮಕ್ಕಳಾಗುತ್ತಾರೆಂದು ಹೇಳುತ್ತಾನೆ-೭ ಜನ ಜನಿಸಿದರು. 
ಅವರನ್ನೇ ೭ ಗ್ರಾಮಗಳಿಗೆ ನೇಮಕ ಮಾಡಲಾಯಿತು. 

ಅವಿಭಕ್ತ ಕುಟುಂಬ: ವ್ಯವಸ್ಥೆಯನ್ನು ಹೊಂದಿರುತ್ತಿದ್ದ ಈ ಪಾಳೆಯಗಾರರು, ಅನೇಕ 
ಪತ್ನಿಯರನ್ನು ಹೊಂದುವುದು, ಪೌರುಷದ ಸಂಕೇತವಾಗಿರುತ್ತಿತ್ತು. ಇವರುಗಳ ವಿವಾಹವು 
ಬಹಳ ವಿಶಿಷ್ಟ ರೀತಿಯಿಂದ ಜರುಗುತ್ತಿತ್ತು. ಸ್ವ-ಜಾತಿಯ ಮತ್ತು ವಿಭಿನ್ನ ಬೆಡಗು 
ಹೊಂದಿರುವುದರೊಂದಿಗೆ ಮಾತ್ರ ವಿವಾಹ ಜರುಗುತ್ತಿತ್ತು. ಗುಡೇಕೋಟೆ ಪಾಳೆಯಗಾರರು 
ಪ್ಯಾಪಲಿ, ಹೊಸಕೋಟೆ, ಕನಕಗಿರಿ, ಸುರಪುರ, ಕ್ಯಾದಿಗೇರಿ, ಜರಿಮಲೆ ಚಿತ್ರದುರ್ಗ, 
ನಾಯಕನ ಹಟ್ಟಿ ಪಾಳೆಯಗಾರರೊಂದಿಗೆ ವಿವಾಹ ಸಂಬಂಧಗಳನ್ನು ಏರ್ಪಡಿಸಿಕೊಂಡಿ 
ದ್ದಾರೆ. ಗುಡೇಕೋಟಿ ತಾತೇಯರಾಜನಿಗೆ ಪ್ಯಾಪಲಿ ಸಂಸ್ಥಾನದ ಸಿದ್ದಮ್ಮಳನ್ನು, ವೆಂಕಟಗಿರಿ 
ರಾಜನಿಗೆ ಕನಕಗಿರಿ ಸಂಸ್ಥಾನದ ತಾತ ಅವಳಪ್ಪುನ ಮಗಳು ಕಾಟಮ್ಮಳನ್ನು, ಚಿನ್ನೇರಾಜರಿಗೆ 
ಹೊಸಕೋಟೆ ಸಂಸ್ಥಾನದ ನೀಲಮ್ಮಾಜಿಯನ್ನು, ಬೊಮ್ಮಂತರಾಜನಿಗೆ ಬಂಗಾರಮ್ಮಳನ್ನು 
ಜಟಂಗಿ ರಾಜನಿಗೆ ಹೊಸಕೋಟೆಯ ಬಂಗಾರಮ್ಮಳನ್ನು ರಾಜರಾಜನಿಗೆ ಮಲೇ ತಿಮ್ಮಣ್ಣ 
ನಾಯಕನ ಮಗಳು ಲಕ್ಷ್ಮಮ್ಮ ನಾಗತಿಯನ್ನು ಕೊಟ್ಟು ವಿವಾಹ ಮಾಡಲಾಗಿತ್ತು. ಅಲ್ಲದೇ 
ಜರಿಮಲೆ ಸಣ್ಣ ಸಿದ್ದಪುನಾಯಕನ ಪ್ಯಾಪಲಿ ಸಂಸ್ಥಾನದ ಸಿದ್ದಮ್ಮನನ್ನು ವಿವಾಹವಾಗಿದ್ದನು. 
ಇಮ್ಮಡಿ ನಾಯಕ ಹಟ್ಟಿ ಮಲ್ಲಪ್ಪ ನಾಯಕನ ಮಗಳನ್ನು ಮದುವೆಯಾಗಿ ವೈವಾಹಿಕ 
ಸಂಬಂಧದೊಂದಿಗೆ ರಾಜಕೀಯ ಸಂಬಂಧವನ್ನು ಬೆಳೆಸಿಕೊಂಡನು. ನಾಯಕನ 
ಹಟ್ಟಿಯವರು ಭರ್ಬಿ ಮನೆಗಳಲ್ಲಿ ಬಂಧುತ್ವ ಮಾಡಿರುತ್ತಾರೆಂದು ಸುದ್ದಿಕೇಳಿ, ಅವರನ್ನು 
ಗುಡೇಕೋಟೆ, ಜರಿಮಲೆ ಪಾಳೆಯಗಾರರು ವಿವಾಹಗಳನ್ನು ತಿರಸ್ಕರಿಸುತ್ತಾರೆ. ಇವರು 
ಮೊದಲಿನಿಂದಲೂ ತಮ್ಮ ಅಂತಸ್ತಿಗೆ ಸರಿಹೊಂದುವವರೊಂದಿಗೆ ವಿವಾಹ ಸಂಬಂಧ 
ಗಳನ್ನು ಏರ್ಪಡಿಸಿಕೊಂಡರೂ, ಇತ್ತೀಚಿಗೆ ಈ ವಿವಾಹದ ನಿರ್ಬಂಧಗಳು ಸಡಿಲಗೊಂಡಿವೆ. 
ಆರ್ಥಿಕ ಭದ್ರತೆ ಹಾಗೂ ಶ್ರೀಮಂತಿಕೆಗೆ ಜೋತು ಬಿದ್ದು ಸಾಮಾನ್ಯ ಬೇಡರೊಂದಿಗೆ 
ಇಲ್ಲವೇ ಅವರ ಅಧೀನದಲ್ಲಿದ್ದ ತಮ್ಮ ಜನಾಂಗದ ದಂಡನಾಯಕ, ಗುರಿಕಾರ ಹಾಗೂ 
ಕಟ್ಟಮನೆ ಮನೆತನಗಳೊಂದಿಗೆ ವಿವಾಹ ಸಂಬಂಧಗಳನ್ನು ಮಾಡಿಕೊಂಡಿದ್ದಾರೆ. 

ಸಂದರ್ಭಕ್ಕೆ ತಕ್ಕಂತೆ ಉಡುಗೆ ತೊಡುಗೆಗಳನ್ನು ಧರಿಸುತ್ತಿದ್ದ ಇವರು, ಕರಿಬಣ್ಣದ 
ವಸ್ತವನ್ನು ಧರಿಸುತ್ತಿರಲಿಲ್ಲ. ಕರಿಬಣ್ಣ ಅಶುಭ ಸಂಕೇತವೆಂಬ ಭಾವನೆ ಇವರಲ್ಲಿತ್ತು. 
ಸಸ್ಕಾಹಾರಿ ಮತ್ತು ಮಾಂಸಾಹಾರಿಗಳಾದ ಇವರು ಕೆಲವು ಸಂದರ್ಭಗಳಲ್ಲಿ ಬಲಿಕೊಡುವ 
ಪದ್ಧತಿಯನ್ನು ಅನುಸರಿಸುತ್ತಿದ್ದರು. ಪಾಳೆಯಗಾರರು ಸಾಮಾನ್ಯ ಬೇಡರ ಸಹ ಪಂಕ್ತಿ- 
ಭೋಜನ ಮಾಡುತ್ತಿರಲಿಲ್ಲ, ಅವರ ಮನೆಯಲ್ಲಿ ಏನಾದರೂ ಹಬ್ಬ-ಹರಿದಿನಗಳಾದರೆ 
ಊಟಕ್ಕೆ ಕರೆಯದೆ ಬೇಳೆ, ಬೆಲ್ಲ, ಅಕ್ಕಿ, ಕೊಬ್ಬರಿ ಬಟ್ಟೆ-ಬರೆಗಳನ್ನು ದೊರೆಗಳಿಗೆ 


ಬಳ್ಳಾರಿ ಜಿಲ್ಲೆಯ ಪಾಳೆಗಾರರ ಸಾಂಸ್ಕೃತಿಕಾಚರಣೆಗಳು ' ೨೭೫ 


ಕೊಡುವ ಪದ್ದತಿ ಇತ್ತು ಇದನ್ನು ಅಕ್ಕಿಪಡಿಕೊಡುವ ಪದ್ಧತಿ ಎಂದು ಕರೆಯುತ್ತಾರೆ. 
ಕೆಲವು ಹಬ್ಬ-ಹರಿದಿನ, ಜಾತ್ರೆ ಇತ್ಯಾದಿ ದಿನಗಳಂದು ಮಾಂಸಾಹಾರವನ್ನು ಸಂಪೂರ್ಣ 
ವಾಗಿ ನಿಷೇಧಿಸುತ್ತಿದ್ದರು. 

ಇವರುಗಳು ತಮ್ಮ ರಾಜಕೀಯ ಸ್ಥಾನಮಾನಗಳಿಗೆ ತಕ್ಕಂತೆ ಬಿರುದುಗಳನ್ನು 
ಹೊಂದಿದ್ದರು. ಗುಡೇಕೋಟೆ ಪಾಳೆಯಗಾರರಿಗೆ ಶ್ರೀಮನ್ನಹಾನಾಯಕಾಚಾರ್ಯ, ಇಮ್ಮಡಿ 
ಗಡಿಯಂಕ ಭೀಮ, ಜರಿಮಲೆ ಪಾಳೆಯಗಾರರಾದ ಭೂಮಿರಾಜರಿಗೆ - ಜುಮ್ಮೇದಾರ್‌ 
ಗುಡ್ಡಯ್ಯ ಜರಿಮಲ್ಲ, ಬೊಮ್ಮಣ್ಣನಾಯಕನಿಗೆ ಮೊಳಕಾಲ ಬಾಸಿಂಗ, ಹಂಡೆ ಪಾಳೆಯ 
ಗಾರರಿಗೆ ಹಂಡೆವಜೀರಪ್ತ ಹಂಡೇರಾಯರು ಎಂಬ ಬಿರುದುಗಳಿದ್ದವು. ಇವು ಇವರುಗಳ 
ರಾಜವೈಭವದ ಪ್ರತೀಕವಾಗಿದ್ದವು. 

ವಿವಿಧ ಸಂದರ್ಭಗಳಲ್ಲಿ ಬೇಟೆಯಾಡುತ್ತಿದ್ದರು. ಯುಗಾದಿ ಬೇಟೆ, ಅರಸರ ಬೇಟೆ, 
ದೈವದ ಬೇಟೆ, ಸಾರ್ವಜನಿಕ ಬೇಟೆ, ಸಾಮಾನ್ಯ ದಿನಗಳ ಬೇಟೆ ಎಂದು ಇವರ 
ಬೇಟೆಯ ರೀತಿಗಳನ್ನು ವಿಭಾಗಿಸಬಹುದಾಗಿದೆ. ಕೆಲವು ಪ್ರಾಣಿಗಳ ಬೇಟೆಯು ನಿಷೇಧಿಸ 
ಲಟ್ಟಿತ್ತು ಜರಿಮಲೆ ಪಾಳೆಯಗಾರರು ಹಂದಿ ಬೇಟೆಯನ್ನು ನಿಷೇಧಿಸಿದ್ದರು. ಕಾರಣ 
ಉಜ್ಜಯಿನಿಯ ಮರುಳಸಿದ್ದೇಶ್ವರ ಒಂದು ಸಲ ಹಂದಿಯಾಗಿ ಕಾಣಿಸಿಕೊಂಡಿದ್ದ ಎಂಬ 
ನಂಬಿಕೆ ಇದೆ. 

ಈ ಪಾಳೆಯಗಾರರು ಅನೇಕ ಜನಹಿತ ಕಾರ್ಯಗಳನ್ನು ಮಾಡಿ ಇಂದಿಗೂ | 
ಜನರ ಮನದಲ್ಲಿದ್ದಾರೆ. ಅನೇಕ ಕೆರೆ, ಬಾವಿಗಳನ್ನು ನಿರ್ಮಾಣ ಮಾಡುವುದರೊಂದಿಗೆ 
ರೈತರಿಗೆ ನೀರಾವರಿಗೆ ಆದ್ಯತೆಯನ್ನು ನೀಡಿದ್ದರು. ಗುಡೇಕೋಟಿಯ ಪಾಳಯಗಾರರು 
ಬೊಮ್ಮಲಿಂಗ ಕೆರೆ, ತೊಟ್ಟಿಲು ಬಾವಿ, ಏಣಿ ಈರಪ್ಪನ ಬಾವಿಯನ್ನು ನಿರ್ಮಿಸಿದ್ದಾರೆ. 

ಹಂಡೆ ಪಾಳೆಯಗಾರರು ಕೋರ್ಲಗುಂದ ಗ್ರಾಮದಲ್ಲಿ ಹಾಲ ಬಸವೇಶ್ವರ ಬಾವಿ, 
ನೀಲಮ್ಮನ ಬಾವಿಗಳು ಅಂದ್ರಾಳು ಗ್ರಾಮದಲ್ಲಿ ೨ ಬಾವಿಗಳನ್ನು ಬೈಲೂರು ಗ್ರಾಮದಲ್ಲಿ 
ಒಂದು ಬಾವಿಯನ್ನು, ಬಳ್ಳಾರಿಯಲ್ಲಿ ೩ ಬಾವಿಗಳನ್ನು, ಬಂಕಾಪೂರದಲ್ಲಿ ಪಂಚಮಲಕಪುನ 
ಬಾವಿಯನ್ನು ಹೀಗೆ ಇವರು ನಿರ್ಮಿಸಿದ ಒಂಬತ್ತು ಬಾವಿಗಳು ಬಹಳ ವಿಶಿಷ್ಠವಾದವುಗಳಾ 
ಗಿವೆ. 

ಈ ಪಾಳೆಯಗಾರರು ಧಾರ್ಮಿಕ ಸಹಿಷ್ಣುಗಳಾಗಿದ್ದರು. ಇವರ ಆಳ್ಗಿಕೆಯಲ್ಲಿ 
ಯಾವುದೇ ಧಾರ್ಮಿಕ ಸಂಘರ್ಷ ನಡೆದುದಕ್ಕೆ ಆಧಾರಗಳಿಲ್ಲ. ಎಲ್ಲಾ ದೇವಾಲಯಗಳಿಗೆ 
ದಾನ-ದತ್ತಿಗಳನ್ನು ನೀಡಿದ್ದಾರೆ. ದಾನ-ಧರ್ಮಗಳಲ್ಲಿ ಬಹಳ ಉದಾರಿಗಳಾಗಿದ್ದ ಇವರು 
ಬೇಡಿದವರಿಗೆ, ಹಸಿದವರಿಗೆ ಎಂದೂ ಇಲ್ಲವೆನ್ನುತ್ತಿರಲಿಲ್ಲ. ಕೊಡುಗೈದಾನಿಗಳಂಬ ಕೀರ್ತಿಗೆ 
ಭಾಜನರಾಗಿದ್ದಾರೆ. ಆದರೆ ಕೊನೆಗಾಲದಲ್ಲಿ ಇವರ ಆರ್ಥಿಕ ಪರಿಸ್ಥಿತಿ ದುರ್ಬಲವಾಯಿತು. 
ಕಾರಣ ಇವರು ಯಾವುದೇ ಉದ್ಯೋಗದೆಡೆ ಗಮನ ಹರಿಸಲಿಲ್ಲ. ಹೊರಗಡೆ ಹೋಗಿ 
ಉದ್ಯೋಗ ಮಾಡುವುದು ತಮ್ಮ ವಂಶಕ್ಕೆ ಅವಮಾನವೆಂದು ತಿಳಿದರು. ಇವರ ವಂಶಸ್ಥರು 


ಆ 


i | ವಿಜಯನಗರ ಅಧ್ಯಯನ ೧೩ 


ಇಂದಿಗೂ ನೆಲೆಸಿದ್ದಾರೆ. ಗುಡೇಕೋಟೆಯ ಪಾಳೆಯಗಾರರ ವಂಶಸ್ಥರಾದ ರಾಜಾ 
ಜಟ್ಟಿಂಗರಾಜರು, ಜರಿಮಲೆ ಪಾಳೆಯಗಾರರ ವಂಶಸ್ಥರಾದ ರಾಜ ಪಂಪಾಪತಿನಾಯಕರು 
ತಮ್ಮ ಊರಿನಲ್ಲಿಯೇ ವಾಸವಾಗಿದ್ದಾರೆ. ಹಂಡೆ ಳಿತ ವಂಶಸ ರು ಇವರ 
ಮೂಲಸ್ಥಳವಾದ ಬಿಜಾಪೂರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಮುತಗಿ ಮತ್ತು 
ವಡವಡಗಿ ಗ್ರಾಮಗಳಲ್ಲಿ ನೆಲೆಸಿದ್ದಾರೆ. 

ಈ ಪಾಳೆಯಗಾರರು. ಇಂದು ಆರ್ಥಿಕವಾಗಿ ಶೋಚನೀಯ ಸ್ಥಿತಿಯಲ್ಲಿರಬಹುದು. 
ಆದರೆ ಸಾಂಸ್ಕೃತಿಕವಾಗಿ ಅವರನ್ನು ಇಂದಿಗೂ ಗುರುತಿಸಲಾಗುತ್ತದೆ. ಇವರ ಮನೆ 
ದೇವರುಗಳ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಇವರ ಮೊದಲ ಪೂಜೆಯಾದ ನಂತರಷೇ 
ತೇರು ಎಳೆಯುತ್ತದೆ. ಹಬ್ಬ-ಹರಿದಿನಗಳಲ್ಲಿ ಇವರಿಗೆ ಪ್ರಮುಖವಾದ ಪಾತ್ರವಿದೆ. ಆದರೆ 
ಈ ಆಚರಣೆಗಳು ಮೊಟಕುಗೊಂಡಿವೆ. ಹಬ್ಬದ ಹಿಂದಿನ ದಿನದ ತಯ್ಯಾರಿ ಮತ್ತು 
ಉತ್ಸಾಹಗಳನ್ನು ಈಗ ಈ ಹಬ್ಬದ ದಿನವಷ್ನೇ ನೋಡಬಹುದಾಗಿದೆ. ಟಗ ಬಳ್ಳಾರಿ 
ಜಿಲ್ಲೆಯ ಈ py ಕರ್ನಾಟಕದ ಸಾಂಸ ಶಿಕ ಇತಿಹಾಸದಲ್ಲಿ ತಮ್ಮ 
ಹೆಜ್ಜೆಗುರುತುಗಳನ್ನು ಮೂಡಿಸುತ್ತ, ಕರ್ನಾಟಕದ ಇತರ ಯತ ಪಟ್ಟುಗಳ ಇತಿಹಾಸ 
ಪರಂಪರೆಯಲ್ಲಿ ತಮ್ಮ ಆಸಿತ್ತವನ್ನು ಚಿರಸ್ಥಾಯಿಗೊಳಿಸಿಕೊಂಡಿದ್ದಾರೆ. 


ಅಡಿಟಿಪ್ಪಣಿಗಳು 


೧. ಅಮರೇಶ ಯತಗಲ್‌, ಕರ್ನಾಟಕ ನಾಯಕ ಅರಸು ಮನೆತನಗಳ ವಿಶಿಷ್ಟ 
ಸಾಂಸ್ಕೃತಿಕಾಚರಣೆಗಳು: ಚಾರಿತ್ರಿಕ ಅಧ್ಯಯನ, ೨೦೦೫, 
೨. ಸವಿವಿ ಶಾಸನ ಸೂಚಿ-ಸಂ-೧ ಪುಟ ೧೪೪ ಮತ್ತು ಗುಂಡಕರಜಗಿ. ವಾಯ್‌.ಕೆ., 
ಹಂಡೆ ಕುರುಬರು: ಒಂದು ಅಧ್ಯಯನ, ಎಂ.ಫಿಲ್‌. ಪ್ರಬಂಧ ೨೦೦೨ ಪುಟ-೨೦೧ 
೩. ಡಾ: ಎಂ.ಎಂ. ಕಲಬುರ್ಗಿ, ಕರ್ನಾಟಕದ ಕೈಫಿಯತ್ತುಗಳು, ಪುಟ - ೫೩೪ 
೪.  ಅದೇಪುಟ - ೫೩೪ 
೫. ಶ್ರೀ ಮದ್‌ಜಗದ್ದುರು ಶ್ರೀಕೂಡ್ಲಿ ಶೃಂಗೇರಿ ಸಂಸ್ಥಾನದ ಪ್ರಾಚೀನ ಶಾಸ ಸನ ಲೇಖನ 
ಸಂಗಹ ಭಾಗ-೧ ೧೯೬೫, ಪುಟ -೩೦ 
೬. ಟಿ.ಎಸ್‌. ವೆಂಕಟರಮಣಯ್ಯ, ಸಂ-೧ ರಾಘವಾಂಕ ಕವಿಯ ಸಿದ್ದರಾಮ ಚರಿತ್ರೆ, 
ಪ್ರೊ.ಡಿ.ಎಲ್‌. ನರಸಿಂಹಚಾರ್ಯ- ಪುಟ -೧೦೮ 
ಛಃ ಕವಿವಿ ಶಾ. ಸಂಪುರ್ಟ, ೧೯೯೮, ಪುಟ ೧೩೫ 
೮. ಚಂದ್ರಶೇಖರ ನಾರಾಯಣಪೂರ, ಕರ್ನಾಟಕದ ವೀರಶೈವಮಠಗಳು, ೨೦೦೨, ಪುಟ 
೬೧೫ 
೯... ಅದೇ ಪುಟ -೬೨೦ 
೧೦. ಕವಿವಿ ಶಾ.ಸಂಪುಟ-೧, ಪುಟ ೧೪೨ 
೧೧. ಶ್ರೀ ಮದ್‌ಜಗದ್ದುರು ಶ್ರೀಕೂಡ್ಲಿ ಶೃಂಗೇರಿ ಸಂಸ್ಥಾನದ ಪ್ರಾಚೀನ ಶಾಸನ kee 
ಸಂಗಹ ಭಾಗ-೧ ೧೯೬೫, ಪುಟ -೧೩೨ 
೧೨.  ಅ್ಯನುವಲ್‌ ರಿಪೋರ್ಸ್‌ ಆನ್‌ ಸೌತ್‌ ಇಂಡಿಯನ್‌ ಎಪಿಗ್ರಫಿ ೧೯೨೫, ಪುಟ-೬೨ 


೩೬. ವಿಜಯನಗರ ಸಾಮ್ರಾಜ್ಯ ಮತ್ತು ಅಹೋಬಲ 


ಡಾ. ಎಂ.ಕುಮಾರಸ್ವಾಮಿ 


ವಿಜಯನಗರ ಅರಸರು ಹಿಂದೂ ಧರ್ಮ ಪ್ರವರ್ತರಾಗಿದ್ದು, ತಮ್ಮ ಆಡಳಿತ ಕಾಲಾವಧಿ 
ಯಲ್ಲಿ ಧರ್ಮ, ಸಾಹಿತ್ಯ ಮತ್ತು ಕಲೆಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ನರಸಿಂಹನ 
ಆರಾಧಕರಾಗಿದ್ದ ಇವರು ತಮ್ಮ ಸಾಮ್ರಾಜ್ಮದ ಆಡಳಿತದ ಕಾಲಾವಧಿಯಲ್ಲಿ ಅನೇಕ 
ನರಸಿಂಹ ದೇವಾಲಯಗಳಿಗೆ ಅದರಲ್ಲಿಯೂ ಪ್ರಮುಖವಾಗಿ ಅಹೋಬಲದ ನರಸಿಂಹ 
ದೇವಾಲಯಕ್ಕೆ ಅಪಾರವಾದ ಭಕ್ತಿಯನ್ನು ಹೊಂದಿದ್ದು, ಅದಕ್ಕೆ ರಾಜಾಶ್ರಯವನ್ನು 
ನೀಡುವುದರ ಮೂಲಕ ಅಪಾರವಾದ ದಾನದತ್ತಿಗಳನ್ನು ನೀಡಿದರು. ಆರಂಭದ 
ಅರಸರಿಂದ ಕೊನೆಯ ಅರಸರವರೆಗೆ ಈ ಭಕ್ತಿ ಮುಂದುವರೆಯಿತು. ಹರಿಹರ-ಬುಕ್ಕ 
(1344-1371) ರಿಂದ ಎರಡನೆಯ ವೆಂಕಟ (1586-1614) ವರೆಗಿನ ಎಲ್ಲಾ ಅರಸರು 
ಗಳು ಅಹೋಬಲಕ್ಕೆ ತಮ್ಮ ದಾನದತ್ತಿಯ ಕೊಡುಗೆ ನೀಡಿ, ದೇವಾಲಯ ನಿರ್ಮಾಣ 
ಗಳಲ್ಲಿ ತೊಡಗಿದ್ದರು. ಇದರಲ್ಲಿ ಅವರ ರಾಣಿಯರು, ಮಕ್ಕಳು, ಸಂಬಂಧಿಕರು, - 
ಮಂಡಲಿಕರು ಇದೇ ಕಾರ್ಯವನ್ನು ಮುಂದುವರೆಸಿದರು. 

ಅಹೋಬಲ 108 ದಿವ್ಮ ದೇಶಗಳಲ್ಲಿ ಒಂದಾಗಿದ್ದು ಆಂಧ್ರಪ್ರದೇಶದ ಕರ್ನೂಲ್‌ 
ಜಿಲ್ಲೆಯಲ್ಲಿರುವ ಪ್ರಖ್ಯಾತ ನರಸಿಂಹ ಕ್ಷೇತ್ರವಾಗಿದ್ದು, ಇಲ್ಲಿ ನರಸಿಂಹನನ್ನು ಒಂಬತ್ತು 
ರೂಪಗಳಲ್ಲಿ ಆರಾಧಿಸಲಾಗುತ್ತದೆ. ಅನೇಕ ಸಾಹಿತ್ಯ ಮತ್ತು ಶಾಸನಗಳಲ್ಲಿ ಈ 
ಕ್ಷೇತ್ರವನ್ನು ಕುರಿತು ಉಲ್ಲೇಖಿಸಲಾಗಿದೆ. ತೆಲುಗಿನ ಎರಪ್ಪಗಡನ ನರಸಿಂಹಪುರಾಣ 
ಅಹೋಬಲ ನರಸಿಂಹನಿಗೆ ಸಮರ್ಪಿಸಲ್ಪಟ್ಟೆದೆ. ಸಾಲವ ನರಸಿಂಹನಿಂದ ರಚಿಸಲ್ಪಟ್ಟ 
ಸಂಸ್ಕೃತ ಕೃತಿಯಾದ ರಾಮಾಭ್ಕುದಯ ಕೃತಿಯಲ್ಲಿ ಅಹೋಬಲ ನಸಿಂಹನ ಕೃಪೆಯಿಂದ 
ತಾನು ಜನಿಸಿರುವುದಾಗಿ ಉಲ್ಲೇಖಿಸಿದ್ದಾನೆ. ತಲಪಾಕಂಸಂಕಿರ್ತನ ಕವಿಗಳಾದ 
ಅನ್ನಮಯ (1408-1507) ಮತ್ತು ಪೆದ್ದತೀರುಮಲಚಾರ್ಯಲು (1470-1547) 
ಅರೋಬಲ ನರಸಿಂಹನನ್ನು ಕುರಿತು ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. 15ನೇ 
ಶತಮಾನ ಅನಂತಾಮಾತ್ಮನು ಭೊಜ ರಾಜ್ಕಮು ಕೃತಿಯನ್ನು ಅಹೋಬಲ ನರಸಿಂಹನಿಗೆ 
ಸಮರ್ಪಿಸಿದ್ದಾನೆ. ಶ್ರೀ ಕೃಷ್ಣದೇವರಾಯನ ಅಮುಕ್ತ ಮಲ್ಕದಲ್ಲಿಯು ಅಹೋಬಲದ 
ಉಲ್ಲೇಖವಿದೆ. ಆಂಧ್ರಪ್ರದೇಶದ ರಾಜ್ಯ ಪತ್ರಾಗಾರದಲ್ಲಿರುವ ತೆಲಗು ಕೈಫಿತ್‌ 
ಯುಗಗಳಲ್ಲಿ ಅಹೋಬಲದ ಸ್ಪಷ್ಟ ಚಿತ್ರಣವನ್ನು ನೀಡಲಾಗಿದೆ. 


೨೭೮ | ವಿಜಯನಗರ ಅಧ್ಯಯನ ೧೩ 


ಇದನ್ನು ಅಹೋಬಲ ಕ್ಷೇತ್ರದಲ್ಲಿ ದೊರೆತಿರುವ 30 ಶಾಸನಗಳಲ್ಲಿ ಅಹೋಬಲದ 
ವಿವರಣೆಯನ್ನು ನೀಡಲಾಗಿದೆ. ಈ 30 ಶಾಸನಗಳಲ್ಲಿ, 11 ಶಾಸನಗಳಲ್ಲಿ ಅಹೋಬಲಕ್ಕೆ 
ವಿಜಯನಗರದ ಕೊಡುಗೆಯನ್ನು ವಿವರಿಸಲಾಗಿದೆ. ಈ ಮುಂಚಿನ ಶಾಸನವೊಂದರಲ್ಲಿ 
ಅಹೋಬಲಕ್ಕೆ ಅಪಾರವಾದ ನಂಬಿಕೆ ಇಟ್ಟಿದ್ದ ವರಂಗಲ್ಲಿನ ಕಾಕತೀಯ 'ದೊರೆ 
ಪ್ರತಾಪರುದ್ರನ ಉಲ್ಲೇಖವಿದೆ. ಅನಂತರದಲ್ಲಿ ಪಶ್ಚಿಮ ಚಾಲುಕ್ಕ ದೊರೆ ತ್ರಿಭುವನ 
ಮಲ್ಲದೇವನ ಮಂಡಲೇಶನು ಗ್ರಾಮವನ್ನು ಅಹೋಬಲಕ್ಕೆ ದಾನ ಕೊಟ್ಟಿದ್ದು ಹಾಗೂ 
ಕೊಂಡವೀಡಿನ ಶಾಸನದಲ್ಲಿಯು ಅಹೋಬಲಕ್ಕೆ ಕೊಡುಗೆಯ ಉಲ್ಲೇಖವಿದೆ. ಅನಂತರ 
ವಿಜಯನಗರದ ಅರಸರ ಆಳ್ವಿಕೆ ಆರಂಭಗೊಂಡು ರಾಜಾಶ್ರಯ ವಿಸ್ತರಿಸಲ್ಪಟ್ಟ ನಂತರ 
ಅನೇಕ ದಾನದತ್ತಿ ಕೊಡುಗೆಗಳು ಬಗ್ಗೆ ಉಲ್ಲೇಖವನ್ನು ಇಲ್ಲಿನ 11: ಶಾಸನಗಳಲ್ಲಿ 
ಕಾಣಬಹುದಾಗಿದೆ. 

ವಿಜಯನಗರ ಮತ್ತು ಅಹೋಬಲದ ಸಂಬಂಧವನ್ನು ಸಾಮ್ರಾಜ್ಯದ ಸ್ಥಾಪನೆಯ 
ಕಾಲದ ಆರಂಭದ ಅರಸರ ಕಾಲದಿಂದಲೇ ಕಾಣಬಹುದಾಗಿದೆ. ಪತರ್‌ಪಲ್ಲಿ ಕೈಫಿಯತ್‌ನ 
ಮಾಹಿತಿಯ ಪ್ರಕಾರವಾಗಿ ಹರಿಹರನ ಪ್ರತಿನಿಧಿಯಾಗಿ ರಂಗನಾಯ್ದು ಪತರ್‌ಪಲ್ಲಿಯಲ್ಲಿ 
ಒಂದು ದೇವಾಲಯವನ್ನು ನಿರ್ಮಿಸಿದನೆಂದು ಅನಂತರ ಕೈಫಿಯತ್‌ನಲ್ಲಿ ಉಲ್ಲೇಖಿಸಿರು 
ವಂತೆ ಒಂದನೇ ಹರಿಹರ (1336-1357) ಅಥವಾ ಎರಡನೆಯ ಹರಿಹರ (1377- 
1404) ಇಬ್ಬರಲ್ಲಿ ಬಹುಶಃ ಎರಡನೆಯ ಹರಿಹರನು. ಲಕ್ಷ್ಮಿನರಸಿಂಹ ನಾಣ್ಯ ಗಳನ್ನು 
ಟಂಕಿಸಿದನೆಂದು ಮತ್ತು ಅಹೋಬಲ ನರಸಿಂಹ ದೇವಾಲಯಕ್ಕೆ ದಿವ್ಯಮಂಟಪ 
ಕಟ್ಟಿಸಿದ್ದಾನೆಂದು ಹೇಳಲಾಗಿದೆ. ಇದಾದ ನಂತರದ ವಿಜಯನಗರದ ಅರಸರು ಸೇರಿದಂತೆ 
ಅವರ ಮಂಡಲಿಕರು ರಾಣಿಯರು ತಮ್ಮ ಭಕ್ತಿ ಮತ್ತು ನಂಬಿಕೆಗಳನ್ನು ಮುಂದುವರೆಸಿ 
ದಾನದತ್ತಿಯ ಕೊಡುಗೆಗಳನ್ನು ನೀಡಿ ಅಹೋಬಲವನ್ನು ಅಭಿವೃದ್ದಿ ಪಡಿಸಿದರು. 
ಒಂದನೇ ಬುಕ್ಕನ ಕಾಲಾವಧಿಯಲ್ಲಿ ಅಹೋಬಲಕ್ಕೆ ಎಂಟು ಬಾರಿ ದಾನದತ್ತಿಯ' 
ಕೊಡುಗೆಯನ್ನು ನೀಡಿದನು. 1342 ರಲ್ಲಿ ಬುಕ್ಕನ ಮಾಂಡಲಿಕನಾದ ಮಹಾಮಂಡಲೇಶ್ವ 
ರನು ಮಧ್ಮಾಹ್ನನ ನೈವೇದ್ಯಕ್ಕಾಗಿ ಕೊಡುಗೆಯನ್ನು ಅಹೋಬಲಕ್ಕೆ ಸಮರ್ಪಿಸಿದನು. 
. 1350 ರಲ್ಲಿ ಅವನ ಮಗನಾದ ಮಂಗಯ್ಮ ದೇವನು ಅಂಗ, ರಂಗ, ಭೋಗಕ್ಕಾಗಿ 
' ಅಹೋಬಲಕ್ಕೆ ಒಂದು ಗ್ರಾಮವನ್ನು ಕೊಡುಗೆಯಾಗಿ ನೀಡಿದ್ದನು. 


ಇಲ್ಲಿನ ಐದನೇ ಶಾಸನದಲ್ಲಿ ಮಹಾಮಂಡಲೇಶ್ವರ ಮಗನಾದ ಮಂಗಯ್ಮ ದೇವ 
1369ರಲ್ಲಿ ಅಂಗ, ರಂಗ, ಭೋಗಕ್ಕಾಗಿ ಓಗನಂತುಲ ಗ್ರಾಮವನ್ನು ಬಿಟ್ಟುಕೊಟ್ಟನು. 
ಅದೇ ಗ್ರಾಮ ಮುಂದೆ 1370ರಲ್ಲಿ ಅಹೋಬಳೇಶ್ವರನಿಗೆ ಪೂಜೆ ಕೈಗೊಳ್ಳಲು ಅನುವು 
ಮಾಡಿಕೊಟ್ಟನೆಂದು ತಿಳಿಸುತ್ತದೆ. ಮಹಾಮಂಡಲೇಶ್ವರನ ಮಗನಾದ ಗೋಪಯ್ಕದೇವ 
ಮಹಾರಾಜನು ಜಿಲ್ಲೆ ಗ್ರಾಮವನ್ನು ಅಹೋಬಲದ ಅಹೋಬಳೇಶ್ವರನಿಗೆ ನೈವೇದ್ಯಕ್ಕೆ 
ಮುಡುಪಾಗಿಟ್ಟನು. | | 


ವಿಜಯನಗರ ಸಾಮ್ರಾಜ್ಯ ಮತ್ತು ಅಹೋಬಲ ಪಿಟಕ 


`ಸಾಳವನರಸಿಂಹನು ನರಸಿಂಹನ ಶ್ರೇಷ್ಠ ಆರಾಧಕನಾಗಿದ್ದ. ತನ್ನ ರಾಮಾಭ್ಕು 
ದಯಂ ಗ್ರಂಥದಲ್ಲಿ ಹೇಳಿಕೊಂಡಿರುವಂತೆ ಅಹೋಬಳದ ನರಸಿಂಹನ ಆಶೀರ್ವಾದದಿಂದ 
ತಾನು ಜನಿಸಿರುವುದಾಗಿ ತನ್ನ ಭಕ್ತಿಯನ್ನು ತೋರಿಸುತ್ತ ಅಪಾರವಾದ ದಾನದತ್ತಿಗಳನ್ನು 
ನೀಡಿದ್ದಾನೆ. ಸಾಳವನರಸಿಂಹನ ನಂತರ ಅಧಿಕಾರಕ್ಕೆ ಬಂದ ಕೃಷ್ಣದೇವರಾಯನು ಸಾಹಿತ್ಯ 
ಕಲೆಗಳಿಗೆ ಪ್ರೋತ್ಸಾಹ ನೀಡುತ್ತ ನರಸಿಂಹನ ಶ್ರೇಷ್ಠ ಭಕ್ತ ಎನಿಸಿದನು. ಈತನ'ಕಾಲಾ 
ವಧಿಯಲ್ಲಿ ಒಂಬತ್ತಕ್ಕೂ ಹೆಚ್ಚು ಕೊಡುಗೆಗಳು ನರಸಿಂಹಸ್ವಾಮಿಗೆ ಸಮರ್ಪಿಸಲ್ಪಟ್ಟಿತು. 
1512 ಮೊಟ್ಟಮೊದಲ ಬಾರಿಗೆ ಉಪ್ಪುದೆಲ್ಲಿ ಗ್ರಾಮವನ್ನು ಕೃಷ್ಣದೇವರಾಯನ ಸೇವಕನು 
ಕೊಡುಗೆಯಾಗಿ ನೀಡಿದನು. ಲಕ್‌ನಾಯ್ದು ಪೊಬ್ಬಲ್ಲಿ ಕಾರ್ಲ ಗ್ರಾಮವನ್ನು ನರಸಿಂಹ 
ದೇವಾಲಯಕ್ಕೆ ಆಹಾರ ಪೂರೈಸಲು ಬಳುವಳಿಯಾಗಿ ನೀಡಿದ. 1515ರಲ್ಲಿ ಕೃಷ್ಣ 
ದೇವರಾಯನು ಕಳಿಂಗದ ಹೋರಾಟಕ್ಕೆ ಹೋಗುವ ಮಾರ್ಗದಲ್ಲಿ ಅಹೋಬಳಕ್ಕೆ ಭೇಟಿ 
ನೀಡಿ 1000 ವರಹ, ಕಂಠಾಭರಣ, ಕೆಂಪು ಪದ್ಮರಾಗ, ಮಾಣಿಕ್ಕ ಮತ್ತು ವಜ್ರದ 
ಪದಕವನ್ನು ನರಸಿಂಹಸ್ವಾಮಿಗೆ ಚಿನ್ನದ ಹರಿವಾಣದಲ್ಲಿ ಸಮರ್ಪಿಸಿದನು. ಆತನ 
ಮಹಾರಾಣಿಯು ಕೂಡ ಪದಕವನ್ನು ಸಮರ್ಪಿಸಿದಳು. ಆನಂತರ ಮಾದೂರು 
ಗ್ರಾಮವನ್ನು ಪೂಜೆಯ ಕೊಡುಗೆಯಾಗಿ ನೀಡಲಾಯಿತು. ಅಹೋಬಳದಿಂದ ಕೃಷ್ಣ 
ದೇವರಾಯನು ತನ್ನ ದಿಗ್ವಿಜಯ ಯಾತ್ರೆಯನ್ನು ಆರಂಭಿಸಿ ಉದಯಗಿರಿ, ಕೊಂಡಬೀಡು, 
ಕೊಂಡಪಲ್ಲಿ, ರಾಜಮಹೇಂದ್ರಿ ಇತರ ಪ್ರದೇಶಗಳನ್ನು ಗೆದ್ದುಕೊಂಡನು. ಕೊನೆಯದಾಗಿ 
1529ರಲ್ಲಿ ಅಂಗ್ಯರಂಗ, ಭೋಗಕ್ಕಾಗಿ ಬೇಡದೂರು ಗ್ರಾಮವನ್ನು ಬಳುವಳಿಯಾಗಿ 
ನೀಡಿದನು. 

ಕೃಷ್ಣದೇವರಾಯನ ನಂತರ ಅಧಿಕಾರಕ್ಕೆ ಬಂದ ಅಚ್ಚುತರಾಯನು ಕೂಡ 
ನರಸಿಂಹನ ಭಕ್ತನಾಗಿದ್ದ, ನರಸಿಂಹನ ರೂಪವೆಂದೆ ಭಾವಿಸಲ್ಪಡುವ ಗಂಡಬೇರುಂಡ 
ವನ್ನು ತನ್ನ ನಾಣ್ಕದ ಮೇಲೆ ಅಚ್ಚು ಹಾಕಿಸಿದನು. ಮತ್ತು ತನ್ನ ಆಡಳಿತ ಕಾಲಾವಧಿಯಲ್ಲಿ 
ಅನೇಕ ನರಸಿಂಹ ದೇವಾಲಯಗಳಿಗೆ ಅನೇಕ ಕೊಡುಗೆಗಳನ್ನು ನೀಡಿದನು. 1532ರ 
ಶಾಸನವೊಂದರ ಪ್ರಕಾರ ಮಾಂಡಲಿಕನಾದ ಪೋರು ಮಾಮಿಲ್ಲ ಅಬ್ಬಿರಾಜು 
ಅಹೋಬಳೆದ ಅಹೋಬಳೇಶ್ವರನಿಗೆ ಭೂದಾನ ನೀಡಿದನು ಎಂದು ಹೇಳುತ್ತದೆ. ಅಚ್ಚುತ 
ರಾಯನ ನಂತರ ಅಧಿಕಾರಕ್ಕೆ ಬಂದ ಸದಾಶಿವರಾಯನ ಕಾಲಾವಧಿ ನರಸಿಂಹಪಂಥ 
ಇತಿಹಾಸದ ಶ್ರೇಷ್ಮ ಕಾಲವಾಗಿತ್ತು. ಕಾರಣ 50ಕ್ಕೂ ಹೆಚ್ಚು ಕೊಡುಗೆಗಳು ನರಸಿಂಹ 
ದೇವಾಲಯಗಳಿಗೆ ಸಮರ್ಪಿಸಲ್ಪಟ್ಟಿತ್ತು. ಸದಾಶಿವರಾಯನಂತೆ ಆತನ ಅಧಿಕಾರಿಗಳು 
ಕೂಡ ತಮ್ಮದೇ ಆದ ಕೊಡುಗೆಗಳ್ನು ನೀಡಿದ್ದಾರೆ. ಮಹಾರಾಜನ ಅಧಿಕಾರಿಯಾದ 
ಚಿನ್ನತಿಮ್ಮರಾಜ 1544ರಲ್ಲಿ ಅಹೋಬಳದ ದೇವಾಲಯದ ರಾಮಾ ನುಜ ಕೂಟಂ 
(ಸ್ವಾಮಿಯ ಅಡುಗೆ ಕೋಣೆ) ಗೆ ಗ್ರಾಮವೊಂದನ್ನು ಬಳುವಳಿಯಾಗಿ ನೀಡಿದನೆಂದು 
ಶಾಸನವು ತಿಳಿಸುತ್ತವೆ. 


೨೮೦ ವಿಜಯನಗರ ಅಧ್ಯಯನ ೧೩ 


ಮಹಾಮಂಡಲೇಶ್ವರನ ಮಗ ಮತ್ತು ಮೊಮ್ಮಕ್ಕಳು ನರಸಿಂಹನ ಭಕ್ತರಾಗಿದ್ದು 
ದೇವಾಲಯಕ್ಕೆ ನೀಡುತ್ತಿದ್ದ ಕೊಡುಗೆಗಳನ್ನು ಮುಂದುವರೆಸಿದರು. ಮಹಾ 
ಮಂಡಲೇಶ್ವರನ ಮೊಮ್ಮಗನಾದ ಅಹೋಬಳಯ ದೇವ ಮಹಾರಾಜ 1545ರಲ್ಲಿ. 
ದೇವಾಲಯಕ್ಕೆ ಭೂಮಿಯನ್ನು ಬಳುವಳಿಯಾಗಿ ನೀಡಿದನು. ಶಾಸನದಲ್ಲಿ ಉಲ್ಲೇಖಿತ 
ವಾಗಿರುಂತೆ ತಿಮ್ಮಯ್ಮ ದೇವ ಮಹಾರಾಜನು ತೊಂಡಾಲದಿಣ್ಣೆ ಗ್ರಾಮವನ್ನು ಶ್ರೀ 
ಅಹೋಬಳ ನರಸಿಂಹದೇವನಿಗೆ ಕಜ್ಜಾಯ ಸೇವೆಗೆಂದು ಕೊಡುಗೆಯಾಗಿ ನೀಡಿದನು. 


ನಂದಕಾಲದ ಅರಸರು ವಿಜಯನಗರದ ಸಾಮಂತರಾಗಿದ್ದ ನರಸಿಂಹನ ಶ್ರೇಷ್ಠ 
ಭಕ್ತರಾಗಿದ್ದು ಅಹೋಬಳ ಮಠದ ಐದನೇ ಗುರುಗಳಾದ ವೇದಾಂತ ಶತಕುಪ್ಪಜೀಯಾರ್‌ 
ರವರನ್ನು ತಮ್ಮ ಮನೆತನದ ರಾಜಗುರುಗಳಾಗಿ ಸ್ವೀಕರಿಸಿದ್ದು, ಇವರ ನೇತೃತ್ವದಲ್ಲಿ 
ಅಹೋಬಳ ಮತ್ತಷ್ಟು ಶ್ರೇಷ್ಠ ಹಂತವನ್ನು ತಲುಪಿತು. ದಾನದತ್ತಿ ಕೊಡುಗೆಗಳು ನಂದ್ಮಲ 
ಮನೆತನದಿಂದ ನರಸಿಂಹನಿಗೆ ಸಮರ್ಪಿಸಲ್ಪಟ್ಟವು. 1545ರಲ್ಲಿ ಸದಾಶಿವಯ ಅಧಿಕಾರಿ 
ಯಾದ ಚಿನ್ನತಿಮ್ಮರಾಜು ಅಹೋಬಳೇಶ್ವರನಿಗೆ ಗ್ರಾಮವನ್ನು ಕೊಡುಗೆಯಾಗಿ ನೀಡಿ k 
ದನು. ಮತ್ತೊಬ್ಬ ಮಹಾಮಂಡಲೇಶ್ವರ ಶ್ರೀನಾಥರಾಮಯದೇವ ಮಹಾರಾಜ ಲಕ್ಷ್ಮಿ 
ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೂಮಿಯನ್ನು ಕೊಡುಗೆಯಾಗಿ ನೀಡಿದನು. 1547ರಲ್ಲಿ 
ಮತ್ತೊಬ್ಬ ಮಹಾಮಂಡಲೇಶ್ವರ ನಂದ್ಮಾಲ ತಿಮ್ಮಯ್ಯದೇವಮಹಾರಾಜ ಅಹೋಬಳ 
ದೇವಾಲಯಕ್ಕೆ ಕೊಡುಗೆಗಳನ್ನು ನೀಡಿದನು. ದಾಖಲೆಗಳು ತಿಳಿಸುವಂತೆ ಅಹೋಬಳಕ್ಕೆ 
ಬರುವ ಅಕ್ಕಿ ಉಪ್ಪು ಹೊತ್ತ ಎತ್ತಿನಗಾಡಿಗಳಿಗೆ ಮಾರ್ಗಸುಂಕ ತೆರಿಗೆಯಿಂದ ವಿನಾಯಿತಿ 
ಯನ್ನು ನೀಡುವುದರ ಮೂಲಕ ಸ್ವಾಮಿಯ ಸೇವೆ ನಿತ್ಯ ನಡೆಯುವ ವೃವಸ್ಥೆ ಮಾಡಲಾ 
ಯಿತುದೇವ 


1551ರ ಶಾಸನದ ಪ್ರಕಾರ ನಂದ್ಮಲ ತಿಮ್ಮರಾಜನು ಕೊಡುಗೆಯನ್ನು ನೀಡಿ 12 
ಜನ ಶ್ರೀ ವೈಷ್ಣವರಿಗೆ ನರಸಿಂಹ ಅಳವರ್‌ ದೇವಾಲಯದಲ್ಲಿ ಪ ಪ್ರಸಾದವನ್ನು ಅಹೋ 
ಬಲೇಶ್ವರನಿಗೆ ನೀಡಿ. ನೈವೇದ್ಧ ನಂತರ ನೀಡಬೇಕೆಂದು ತಿಳಿಸಿದನು: 1553ರಲ್ಲಿ 
ಮಹಾಮಂಡಲೇಶ್ವ ರ ಅಪರತಿಕಮಲ ಕುರುಚೆಟಿ ವೆಂಕಟದ್ರಿ ದೇವ ಮಹಾರಾಜ ತಾನು 
ಕಟ್ಟಿಸಿದ ಆರು ಸ್ತಂಭಗಳ ಮಂಟಪದಲ್ಲಿ ಸ್ವಾಮಿಯನ್ನು ಕೂರಿಸಿ, ನೈವೇದ್ಯವನ್ನು 
ಅರ್ಪಿಸಲು ಧನ ಸಹಾಯವನ್ನು ಕೊಡುಗೆಯಾಗಿ ನೀಡಿದನು. 1558ರ ಶಾಸನದ ಪ್ರಕಾರ 
ಮಹಾಮಂಡಲೇಶ್ವರನ ಮಗನಾದ ಓಬಲರಾಜು ತಿರುಪತಿಯಲ್ಲಿ ನಮ್ಮಾಳ್ವರ್‌ ದೇವಾ 
ಲಯದಲ್ಲಿ ಪ್ರತಿದಿನ ನೈವೇದ್ಯ ವ್ಯವಸ್ಥೆ ಮಾಡಿದರು. 12 ಜನ ಶ್ರೀ ವೈಷ್ಣವರಿಗೆ ಹಂಚಿಕೆ 
ಯಾಗಬೇಕೆಂದು ತಿಳಿಸಿದರು. ಅದೇ ವರ್ಷ ಬೆಟ್ಟದ ಮೇಲೆ ಎಂಬುರಮ್ಮ ಜೀಯಮ 
ಗುರು, ಮುದ್ರಕರ್ತ ಶಟಗೋಪ ಜೀಯಮಗುರು ಮತ್ತು ಇತರರು 16 ಸ್ಥಂಭಗಳ 
ಮಂಟಪದಲ್ಲಿ ಉತ್ಸವವನ್ನು ನಡೆಸಲು ಭೂಮಿದಾನವನ್ನು ನೀಡಿದರು ಅಲ್ಲದೆ 


ವಿಜಯನಗರ ಸಾಮ್ರಾಜ್ಯ ಮತ್ತು ಅಹೋಬಲ ೨೮೧ 


ಸದಾಶಿವರಾಯನ ಕಾಲದಲ್ಲಿ ಅಹೋಬಳೇಶ್ವರರಿಗೆ ಖಾಸಗಿ ಕೊಡುಗೆಗಳು ಕೂಡ 
ನೀಡಲ್ಪಟ್ಟವು. 1561ರಲ್ಲಿ ಸದಾಶಿವರಾಯನ ಅಧಿಕಾರಿಯಾದ ತಿಮ್ಮರಾಜು 
ಅಹೋಬಲೇಶ್ವರ ಸೇವೆ ಮತ್ತು ಪೂಜೆಗಾಗಿ ಭೂದಾನವನ್ನು ನೀಡಿದನು. 


1563ರಲ್ಲಿ ಸದಾಶಿವರಾಯನ ಕಾಲದಲ್ಲಿ ಅಹೋಬಲದ ಎರಡು ದೇವಾಲಯ 
ಗಳಿಗೆ ಎರಡು ಭೂ ದಾನಗಳು ನೀಡಲ್ಪಟ್ಟವು. ಮೊದಲನೆಯದಾಗಿ ನರಸಿಂಹ ಆಳ್ವಾರ್‌ 
ದೇವಾಲಯ ಸೇವೆಗಾಗಿ ಮಹಾಮಂಡಲೇಶ್ವರ ಓಬಳರಾಜು ಭೂಮಿಯನ್ನು ಕೊಡುಗೆ 
ಯಾಗಿ ನೀಡಿದನು. ಎರಡನೆಯದಾಗಿ ಮಹಾಮಂಡಲೇಶ್ವರ ಕೊಂತಿ ಓಬಳರಾಜಯ್ಯ 
ದೇವ ಮಹಾರಾಜನು ಅಹೋಬಲೇಶ್ವರನಿಗೆ ಕೊಡುಗೆಗಳನ್ನು ನೀಡಿದನು. ಮೂರನೆಯ ' 
ದಾಗಿ, ಅಹೋಬಲೇಶ್ವರನಿಗೆ ವೇದುದರಿ ಭಟ್ಟಲ್‌ರು ರಾಮರಾಜಯ್ಯ ಗುರು ದಾನವನ್ನು 
ನೀಡಿದನು. ನಾಲ್ಕನೆಯದಾಗಿ, ಮೇಲಿನ ಅಹೋಬಳ ದೇವಾಲಯದ ಸೇವೆಯ ವೆಚ್ಚ 
ವನ್ನು ಭರಿಸಲು ಮಹಾರಾಜನು ಗ್ರಾಮವೊಂದನ್ನು ಕೊಡುಗೆಯಾಗಿ ನೀಡಿದನು. 


ಐದನೆಯದಾಗಿ, ಸತಗನಪಿ ಜಯಮ್ಮಗುರು ಅಹೋಬಲೇಶ್ವರನು ಮಂಟಪದಲ್ಲಿ 
ಕೂತಾಗ ಸೇವೆಗೆಂದು ಕೊಡುಗೆಯನ್ನು ನೀಡಿ, 1564ರಲ್ಲಿ ಚೈತ್ರ ಮಾಸದ ಹಬ್ಬದ 
ಸಂದರ್ಭದಲ್ಲಿ ಭಾರ್ಗವರು ಹೋಗುವ ಮಾರ್ಗದಲ್ಲಿ ಸ್ವಾಮಿಯನ್ನು ಕೆರೆಯ ಏರಿಯ 
ಮೇಲೆ ಕುಳ್ಳಿರಿಸಿದಾಗ ಸೇವೆಗೆಂದು ಗ್ರಾಮವನ್ನು ದಾನವಾಗಿ ನೀಡಿದರು. 


ಇದೇ ಸಮಯಕ್ಕೆ ಮಹ್ಮ ಮ್ಮದಿಯರ ಕಿರುಕುಳಕ್ಕೆ ಅಹೋಬಲದ ಬ್ರಾಹ್ಮಣರು 
ಒಳಪಟ್ಟಾಗ 1550ರಲ್ಲಿ ಅಹೋಬಲದ ರಕ್ಸಣೆಗಾಗಿ ಸದಾಶಿವರಾಯನು ಸ್ಥಳೀಯ 
ಮಾಂಡಲಿಕನಿಗೆ ಕೆಲವು ಗ್ರಾಮಗಳನ್ನು ದತ್ತಿಯಾಗಿ ನೀಡಿದನು. ಸತ್‌ ಸಂಪ್ರದಾಯ 
ಮುಕ್ತಾವಳಿಯಲ್ಲಿ ಉಲ್ಲೇಖಿಸಿರುವಂತೆ ಸದಾಶಿವನ ಮಗಳು ಅಹೋಬಲ ದೇವಾ 
ಲಯದ ವ್ಯವಸ್ಥಾಪಕರಲ್ಲಿ ಒಬ್ಬಳಾಗಿ ಕಾರ್ಯ ನಿರ್ವಹಿಸಿದಳು ಎಂದು ಹೇಳಲಾಗುತ್ತದೆ. 
ಇದನ್ನು ಹೊರತುಪಡಿಸಿದರೆ ಸದಾಶಿವನ ಕಾಲಾವಧಿಯಲ್ಲಿ ರಾಮರಾಯನು ಕೂಡ 
ಅಹೋಟಬಲಕ್ಕೆ: ಅಪಾರವಾದ ಗೌರವವನ್ನು ಹೊಂದಿದನು. ಅಹೋಬಲದ ಶಷ್ಮ 
ಪರಂಕುಳನು ರಾಮರಾಯನಿಂದ ಗೌರವಿಸಲ್ಪಟ್ಟಿದ್ದನು. ಇಲ್ಲಿಂದ ಮುಂದೆ ಅಹೋಬಲಕ್ಕೆ 
ಸದಾಶಿವರಾಯನ ಕೊಡುಗೆಗಳ ಉಲ್ಲೇಖ ಕಂಡುಬರುವುದಿಲ್ಲ. ಕಾರಣ ಆನಂತರ ನಡೆದ 
1565ರ ತಾಳಿಕೋಟೆ ಯುದ್ದದಲ್ಲಿ ವಿಜಯನಗರವು ಶಾಹಿಸುಲ್ತಾನ ರಿಂದ ಅನುಭವಿಸಿದ 
ಸೋಲು ಸ್ವಾಭಾವಿಕವಾಗಿ ಅಹೋಬಲದ ಪ್ರಗತಿಯ ಮೇಲೆ ಪರಿಣಾಮಗಳನ್ನು ಬೀರಿತು. 
ಈ ಯುದ್ದದಲ್ಲಿ ಜಯ ಸಾಧಿಸಿದ ಮಹಮ್ಮದೀಯರು ತಮ್ಮ ಧಾಳಿಗಳನ್ನು ಎಲ್ಲಾ 
ಹಿಂದೂ ಧಾರ್ಮಿಕ ಸ್ಥಳಗಳ ಮೇಲೆ ಮುಂದುವರೆಸಿದರು. ಇದು ಸ್ವಾಭಾವಿಕವಾಗಿ 
ಅಹೋಬಲದ ಮೇಲೂ ದುಷ್ಪರಿಣಾಮವನ್ನು ಬೀರಿತು. 


3೮೨ 3% ವಿಜಯನಗರ ಅಧ್ಯಯನ ೧೩ 


ತಾಳಿಕೋಟೆ ಯುದ್ದದ ನಂತರ ಅಹೋಬಲವು ಬಹು ದೊಡ್ಡ ಸಂಕಟವನ್ನು 
ಎದುರಿಸಬೇಕಾಯಿತು. 1579ರಲ್ಲಿ ಗೋಲ್ಕಂಡದ ಸುಲ್ದಾನ ಇಬ್ರಾಹಿಂ ಕುತ್ತುಬ್‌ಶಾನು 
ವೈಷ್ಣವ ವಿರೋಧಿಗಳು ಮತ್ತು ಕಟ್ಟ ಶೈವ ಪಂತಿಯರಾಗಿದ್ದ ಅನಂತಪುರದ ಹಂಡೆ 
ಪಾಳಯಗಾರರೊಡನೆ ಪಿತೂರಿಯನ್ನು ನಡೆಸಿ ಅಹೋಬಲದ ಮೇಲೆ ಧಾಳಿ ಮಾಡಿ 
ವಶಪಡಿಸಿಕೊಂಡನು. ಸುಮಾರು ಆರು ವರ್ಷಗಳ ಕಾಲ ಈ ದುಸ್ಲಿತಿ ಮುಂದುವರೆಯಿತು. 
1584ರ ಶಾಸನವೊಂದರ ಪ್ರಕಾರ ಸದಾಶಿವರಾಯನ ನಂತರ ಅಧಿಕಾರಕ್ಕೆ ಬಂದ ಒಂದನೇ 
ಶ್ರೀರಂಗರಾಯನು ಇದಕ್ಕೆ ಮುಕ್ತಿ ದೊರಕಿಸಿದನು. 1580ರಲ್ಲಿ ಇಬ್ರಾಹಿಂ ಮರಣದಿಂದ 
ಶತ್ರು ಪಡೆಯು ತಮ್ಮ ಬಲ ಸಾಮರ್ಥ್ಯವನ್ನು ಕಳೆದುಕೊಂಡಾಗ ಅಹೋಬಲ ಮಠದ 
ಏಳನೇ ಧಾರ್ಮಿಕ ಗುರುವಾದ ಶ್ರೀ ವಾನಸತಗೊಪ್ಪ ಸ್ವಾಮಿಯು ಶ್ರೀರಂಗನಲ್ಲಿಗೆ ಬಂದು 
ಅಹೋಬಲದ ದುಸ್ನಿ ) ತಿಯನ್ನು ವಿವರಿಸಿ, ಅಹೋಬಲವನ್ನು ಮುಕ್ತಿಗೊಳಿಸಿ ಮಹ್ಮದಿಯ 
ರನ್ನು ಹೊರಗಟ್ಟು ವಂತೆ ಕೇಳಿಕೊಂಡಾಗ ಕುಪಿತನಾದ ಶ್ರೀರಂಗರಾಯನು ಈ 
ಪರಿಸ್ಥಿತಿಯನ್ನು ನಿವಾರಿಸಲು ತಾನೆ ಸೇನೆಯ ಮುಂದಾಳತ್ವವನ್ನು ವಹಿಸಿ ಹೋರಾಡಲು 
ನಿರ್ಧರಿಸಿದಾಗ ಶ್ರೀಗಳು ಆತನನ್ನು ತಡೆದು ಸ್ವಪ್ನದಲ್ಲಿ ಅಹೋಬಲಸ್ವಾಮಿಯು 
ಆದೇಶಿಸಿರುವಂತೆ ಕೊಂಡರಾಜ ವೆಂಕಟರಾಜು ಮತ್ತು ಕೊಂಡರಾಜು ತಿಮ ಒರಾಜುವನ್ನು 
ನಿಯುಕ್ತಿಗೊಳಿಸುವಂತೆ ತಿಳಿಸಿರುವುದಾಗಿ ಅರುಹಿದರು. ಅದರಂತೆ ಶಿ ಶ್ರೀರಂಗರಾಯರು 
ಇಬ್ಬರು ಸಹೋದರರಿಗೆ ನಾಯಕತ್ವನ್ನು ನೀಡಿ ಅಪಾರ ದ್ರವ್ಯದೊಡನೆ ಸೈನ್ಮಸಮೇತವಾಗಿ 
ಕಾರ್ಯಪ್ರವೃತ್ತವಾಗುವಂತೆ ಆದೇಶ ನೀಡಿದ. ತಕ್ಷಣ ಕಾರ್ಯಪ್ರವೃತ್ತರಾಗಿ ಹಂಡೆ 
ಮುಖ್ಯಸ್ಥರನ್ನು ಸೋಲಿಸಿ ಆನಂತರ ಇಬ್ರಾಹಿಂನ ಇತರೆ ಸಹಚರರನ್ನು ಹಿಮ್ಮೆಟ್ಟಿಸಿ 
ಅಹೋಬಲವನ್ನು ಶತ್ರುಗಳಿಂದ ಮುಕ್ತಿಗೊಳಿಸಿ ಅದರ ವೈಭವವನ್ನು ಪುನಃ ಸ್ಹಾಪಿಸಿ 
ವಿಜಯ ಸ್ಥಂಭವನ್ನು ಸ್ಥಾಪಿಸಲಾಯಿತು. ಈ ಮೇಲಿನ ವಿಷಯವನ್ನು ಲಕ್ಷ್ಮಿ ವಿಲಾಸಮು 
ಮತ್ತು ನರಪತಿ ವಿಜಯಮು ಗ್ರಂಥಗಳು ಪುಷ್ಟೀಕರಿಸುತ್ತವೆ. ಹೀಗೆ ಶ್ರೀರಂಗರಾಯನು 
ಅಹೋಬಲದ ಮೇಲೆ ಒದಗಿಬಂದಿದ್ದ ಗಂಡಾಂತರವನ್ನು ತೊಡೆದು ಹಾಕಿ ಪೂಜಾವಿಧಿ 
ಗಳು ಅಹೋಬಲದಲ್ಲಿ ಸುಗಮವಾಗಿ ನಡೆಯಲು ದಾನದತ್ತಿಗಳನ್ನು ಕೊಡುಗೆಯಾಗಿ 
ನೀಡಿ ಪ್ರೋತ್ಸಾಹಿಸಿದರು. 

ಶ್ರೀರಂಗರಾಯನ ನಂತರ ಅಧಿಕಾರಕ್ಕೆ ಬಂದ ಎರಡನೇ ವೆಂಕಟರಾಯನು ಕೂಡ 
ವಿಜಯನಗರ ಸಾಮ್ರಾಜ್ಯ ಮತ್ತು ಅಹೋಬಲದ ಸಂಬಂಧವನ್ನು ಮುಂದುವರೆಸಿದನು. 
ಈತನ ಕಾಲಾವಧಿಯಲ್ಲಿ ಅಹೋಬಲವು ತಾನು ಕಳೆದುಕೊಂಡಿದ್ದ ವೆ )ಭವವನ್ನು ಪುನಃ 
ಪಡೆಯಿತು. 1586ರ ಶಾಸನದ ಪ್ರಕಾರ ಮಹಾಮಂಡಲೇಶ್ವರ ವೆಂಕಟರಾಜು ದೇವ 
ಚೂಡಾ ಮಹಾರಾಜನು ಅಹೋಬಲದ ದೇವಾಲಯದ ಸೇವೆಗೆಂದು 80 ವರಹಗಳನ್ನು 
ನೀಡಿದನು. ಮತ್ತೊಂದು ಶಾಸನದ ಪ ಪ್ರಕಾರವಾಗಿ ವೆಂಕಟನ ಕಾಲದಲ್ಲಿ ಅಹೋಬಲದ 
ಖ್ಯಾತಿ ಮತ್ತೆ ಹೆಚ್ಚಿತು. 1680 ರಲ್ಲಿ ಎರಡನೇ ವೆಂಕಟಪತಿರಾಯದೇವನು 


ವಿಜಯನಗರ ಸಾಮ್ರಾಜ್ಯ ಮತ್ತು ಅಹೋಬಲ ೨೮೩ 


ಅಹೋಬಲದ ವೀರನರಸಿಂಹಸ್ವಾಮಿ ದೇವಾಲಯದ ಗೋಪುರಕ್ಕೆ ಏಳು ಸುವರ್ಣ 
ಕಲಶಗಳನ್ನು ನೀಡಿ ಪ್ರತಿಷ್ಠಾಪಿಸಿದನು ಮತ್ತು ಸ್ವಾಮಿಯ ಸೇವೆಗೆಂದು ಅಪಾರವಾದ 
ದ್ರವ್ಯವನ್ನು ದಾನವಾಗಿ ನೀಡಿದನು. ಅದೇ ವರ್ಷ ಎರಡು ಚಿನ್ನದ ಚಾಮರಗಳನ್ನು 
ಮತ್ತು ಕಲಶ ಹೊಂದಿರುವ ರೇಷ್ಮೆಯ ಶ್ವೇತಛತ್ರಿಯನ್ನು ದೇವಾಲಯಕ್ಕೆ ಕೆಲವು 
ಅರಿವಿಡು ವ್ಮಾಪಾರಿಗಳು ದಾನವಾಗಿ ನೀಡಿದರು. ಇದಲ್ಲದೆ ವೆಂಕಟರಾಯನು . 
ಅಹೋಬಲದ ಪವಿತ್ರ ಕಲ್ಮಾಣಿ ನಿರ್ಮಾಣಕ್ಕೂ ಧನಸಹಾಯ ನೀಡಿದನು. 


 ಅಹೋಬಲದ ಈ ವೈಭವತೆ ಬಹಳ ಕಾಲದವರೆಗೆ ಮುಂದುವರೆಯಲಿಲ್ಲ. 

ವಿಜಯನಗರ ಸಾಮ್ರಾಜ್ಯ ಶಕ್ತಿ ಕುಂದಿದಂತೆ ಅಹೋಬಲಕ್ಕೆ ರಕ್ಷಣೆ ಇಲ್ಲದಂತಾಯಿತು. 
ಒಂದು ದಶಕದ ನಂತರ ರಾಮದೇವರಾಯನ ಕಾಲಾವಧಿಯಲ್ಲಿ ದುರ್ಫಟನೆ ನಡೆಯಿತು. 
1619ರಲ್ಲಿ ಮುಸಲ್ಮಾನರು ಮತ್ತೆ ಅಹೋಬಲದ ಮೇಲೆ ಧಾಳಿ ಮಾಡಿ ದೇವಾಲಯ 
ದಲ್ಲಿದ್ದ ಚಿನ್ನದ ತಗಡಿನಿಂದ ಮಾಡಿದ್ದ ಸ್ವಾಮಿಯ ವಾಹನಗಳನ್ನು ಕೊಂಡೊಯ್ದರು. 


ವಿಜಯನಗರದ ಅರಸರು ವಿಷ್ಣುವಿನ ಆರಾಧಕರಾಗಿದ್ದು ಇವರ ಕಾಲದಲ್ಲಿ 
ಸಾಮ್ರಾಜ್ಯದ ಅನೇಕ ನರಸಿಂಹ ದೇವಾಲಯಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದು 
ಅದರಲ್ಲಿಯೂ ಬಹು ಮುಖ್ಯವಾಗಿ ವಿಜಯನಗರದ ಆರಂಭದಿಂದ ಅಂತ್ಯದವರೆಗಿನ 
ಎಲ್ಲಾ ಅರಸರು ಅಹೋಬಲದ ಬಗ್ಗೆ ಹೊಂದಿದ್ದ ಅಪಾರವಾದ ನಂಬಿಕೆ ಮತ್ತು 
ಪ್ರೋತ್ಸಾಹ ಅದು ಹೆಚ್ಚು ಪ್ರಗತಿ ಹೊಂದಲು ಕಾರಣವಾಯಿತು. ಅವರ ಕಾಲದಲ್ಲಿ 
ನೀಡಿದ ದಾನದತ್ತಿ ಕೊಡುಗೆಗಳು ಮತ್ತು ಅವರು ಒದಗಿಸಿದ ರಕ್ಷಣೆ ಅಹೋಬಲದ 
ಖ್ಯಾತಿಯನ್ನು ಉತ್ತುಂಗಕ್ಕೆ ಕೊಂಡೊಯ್ದುದು ಮಾತ್ರವಲ್ಲದೆ ಜನಸಾಮಾನ್ಯರನ್ನು 
' ಅಹೋಬಲದ ಕಡೆಗೆ ಹರಿದುಬರುವಂತೆ ಮಾಡಿದ್ದು, ಮಾತ್ರವಲ್ಲದೆ ಅದು ಪ್ರಗತಿ 
ಹೊಂದುವಂತೆ ಮಾಡಿತು. ವಿಜಯನಗರದ ಅಂತ್ಮ ಈ ಪ್ರಗತಿಯನ್ನು ಕುಂದಿಸಿತು. 
ಅವರ ಕಾಲದಲ್ಲಿ ಗಳಿಸಿದ ಖ್ಯಾತಿ ಜನಸಾಮಾನ್ಯರನ್ನು ಇಂದಿಗೂ ಅಹೋಬಲದ ಕಡೆಗೆ 


ಸೆಳೆಯುವಂತೆ ಮಾಡಿದೆ. 
ಆಧಾರ ಗ್ರಂಥಗಳು 
F Dr. Madabhusini Narasimhacharya - History of the Cult of 
Narasimha in Andhra Pradesh. 
4 K.R. Narasimhan - ನರಸಿಂಹ ಪದ್ಮಾರ್ಥ್ಯ ೧ ಮತ್ತು ೨ ರೂಪ ವಿಶ್ಲೇಷಣೆ 
i 3 Miss M.S. Ramesh, I.A.S. - 108 Vaishnavite Divya Desams. 
Volume Six 


4, The Rev Henry Heras S.J.M.A. - The Aravidu Dynasty of 
Vijayanagara. 


೩೭. ಕಮಲಾಪುರ ಕೈಫಿಯತ್ತು ಮತ್ತು ವಿದ್ಯಾರಣ್ಯರ 
ಪೂರ್ವಾಶ್ರಮ- ಒಂದು ಟಿಪ್ಪಣಿ 


ಡಾ. ಬಿ.ಆರ್‌. ಭಾರತೀ 


ಈವರೆಗೆ ತಿಳಿದಿರುವಂತೆ ವಿಜಯನಗರ ಹಂತ ಹಂತವಾಗಿ ಬೆಳೆದು ತನ್ನ ಉಚ್ಛ್ರಾಯ 
ಕಾಲದಲ್ಲಿ ಇಂದು ಕಾಣುವ ಸ್ಮಾರಕಗಳ ನೆಲೆಬೀಡಾಯಿತೆಂದು ತಿಳಿದುಬರುತ್ತದೆ. 
ಇತಿಹಾಸದ ಪುಟಗಳಲ್ಲಿ ವಿಜಯನಗರ ಸಾಮ್ರಾಜ್ಕದ ರಾಜಧಾನಿಯನ್ನು ವಿದ್ಮಾನಗರ, 
ಆನೆಗೊಂದಿ, ವಿರೂಪಾಕ್ಸ ಹೊಸಪಟ್ಟಣ, ಪಂಪುಪರ, ಹಂಪೆ ಎಂದೆಲ್ಲ ಗುರುತಿಸುವ 
ಪ್ರಯತ್ನಗಳು, ಜಿಜ್ಞಾಸೆಗಳು ವಿಜಯನಗರ ಇತಿಹಾಸದ ಅಧ್ಯಾಯಿಗಳಿಗೆ ಹೊಸತೇನಲ್ಲ. - 
ಪ್ರಸ್ತುತ ಈ ಸಂಪ್ರಬಂಧವು ಕಮಲಾಪುರಕ್ಕೆ ಸಂಬಂಧಿಸಿದ್ದಾಗಿದ್ದು ಕೇವಲ ಕೈಫಿಯತ್ತನ್ನು 
ಮಾತ್ರ ಆಧರಿಸಿ ಇದನ್ನು ಸಿದ್ದಗೊಳಿಸಲಾಗಿದೆ. ಈ ಕೈಫಿಯತ್ತನ್ನು ಬರೆದವನು ದೇಸಾಯಿ 
ಶೀನಪ್ಪ ಎಂಬಾತ. 

ಕಮಲಾಪುರದ ಕೈಫಿಯತ್ತು ಕಮಲಾಪುರಕ್ಕೆ ಹೆಸರು ಬಂದದ್ದನ್ನು ಅತ್ಮಂತ 
ವಿಸ್ತಾರವಾಗಿ ವಿವರಿಸುತ್ತದೆ. ಆ ಹೆಸರನ್ನು ಈ ಗ್ರಾಮದ ಪಡೆದುದು ವಿದ್ಯಾರಣ್ಯ 
ರಿಂದಾಗಿಯೇ ಎಂದು ಹೇಳಿ ಅವರ ಮೂಲದ ಬಗೆಗೂ ಕೆಲವು ಉಲ್ಲೇಖಗಳು ಕಂಡು 
ಬರುತ್ತವೆ. “ಕಮಲಾಪುರವೆಂಬುವ ಹೆಸರು ಬಂದ ಕಾರಣವೇನೆಂದರೆ: ನೈರುತ್ಮ ದಿಕ್ಕಿನಲ್ಲಿ 
ಘಟ್ಟದ ಕೆಳಗೆ ಹೊನ್ನಾವರದಲ್ಲಿ ಯಿರ್ರುವ ಮಾಧವಭಟ್ಟರು ಯಂಬ ಬ್ರಾಹ್ಮಣನು 
ದಾರಿದ್ಯಪೀಡಿತದಿಂದಾ ಬಹಳ ಶ್ರಮಪಡುತ್ತ ಯಿರಲಾಗಿ, ಆತನ ಪತ್ನಿ "ನೀವು ಸಕಲ 
ವಿದ್ಯಂಗಳ ಬಲ್ಲಿರಿ, ನಾವು ದಾರಿದ್ರ್ಯ ಅನುಭವಿಸುವದ್ಯಕೆ ಕಾರಣವೇನೆಂದು” ಕೇಳಲಾಗಿ, 
ಆಗ.ಮಾಧವಭಟ್ಟರು "ಯುದಕ್ಕೆ ವೊಂದು ದೇವಿ ಕುರಿತು ಪ್ರಾರ್ಥನೆ ಮಾಡದ ಪರಿಯಂತ್ರ 
ನಮ್ಮ ದಾರಿದ್ರ್ಯ ವಿಚ್ಛಿನ್ನವಾಗೋದಿಲ್ಲ' ವೆಂದು ತಿಳಿದು ತನ್ನ ಪತ್ನಿ ಮುಂದೆ ಹೇಳಲಾಗಿ, 
ಅಕಿ "ದಾವ ದೇವತಾ ಅದೋ ಆ ದೇವತೆಯನ್ನು ಕುರಿತು ಆ ಜಪವನ್ನು ಸಾಂಗಮಾಡಿ 
ದರಿದ್ರ್ಯ ವಿಚ್ಚಿನ್ನವಾಗುವಂತೆ ಮಾಡುವುದು”"ಯೆಂದು ಹೇಳಲಾಗಿ, "ನಾನು ಹೋದ ಬಳಿಕ 
ನೀನು ಹಾಗೆ ಸಂವಸಾರ ತೀರಿಸಿಕೊಂಡು ಹೋದಿ" ಯೆಂದು ಹೇಳಲಾಗಿ, “ನೀವು ಯಿದ್ದು 
ಕಷ್ಟಪಡುವದಕ್ಕಿಂತ ಹೋದ ಮೇಲೆ ಕಷ್ಟಬಡುವುದು ಲೇಸು"ಯೆಂದು ಯನಲಾಗಿ, ಆ 
ಮಾತಿಗೆ ವಡಂಬಟ್ಟು ಶ್ರೀಶೈಲಕ್ಕೆ ಬಂದು, ಅಲ್ಲಿ ಅಭಿಮಾನದೇವತೆ ಭ್ರಮ 
ರಾಂಬಿಕೆಯೆಂಬೊ ಶಕ್ತಿಗುಡಿಯಲ್ಲಿ ವೊಂದು ಸಂ -1ರ ಅನುಷ್ಠಾನವನ್ನು ಮಾಡುತ್ತ 


ಕಮಲಾಪುರ ಕೈಫಿಯತ್ತು ಮತ್ತು ವಿದ್ಮಾರಣ್ಯಠ ಪೂರ್ವಾಶ್ರಮ ೨೮೫ 


ಯಿರಲಾಗಿ, ಆ ದೇವತೆಯು ಪ್ರಸನ್ನವಾಗಿ ಹೇಳಿದ್ದು; ನಿನಗೆ ಈ ಜನ್ಮದಲ್ಲಿ ಧನ 
ಲಭ್ಯ್ಮವಿಲ್ಲ"ಯೆಂದು ಹೇಳಲಾಗಿ, ನಾನು ಯಿಷ್ಟು ತಪಸ್ಸು ಮಾಡಿದ್ದು ವ್ಯರ್ಥವಾಯಿತು 
ಯೆಂದು, ಯೀ ಮಹಮಂತ್ರಿ ॥ ತ್ರ।ಗಳು ಅಬದ್ದವೆಂದು ತಿಳಿದು 'ದೇವತ್ತಿ [ತೆ] 
ಮ್ಮಾಲೆ ಕೋಪವನ್ನು ಮಾಡಿ ಬೆತ್ತಿ [>ತ್ತ]ವಟ್ಟಿ,' (1-1 ದೇವ ದೆಲಕೆ ವಶವನ್ನು 
ಮಾಡಿಕೊಂಡು ಆ ಶಿತಿವೂ ಅ(ಮೂ). ಮೇಲಿನ ಪಾಠ "ತಾಲುಕು ಕಂಪಲಿ ಕೈಫಿಯತ್ತು' 
ದಿಂದ ಸ್ವೀಕೃತ (ಸಂ) ಆ ಮಂತ್ರಗಳನ್ನು ದಹ್ಬಿಬಿಡಲಾಗಿ, ಆ ಮಂತ್ರ ಅಭಿಮಾನ ದೇವತಿ 
ಮರುರ್ಗಿ ಶೀರೆಯನ್ನು ಸ್ವಲ್ಪ ದಹಿಸಲಾಗಿ, ಆ ದುರ್ಗಿ ಬಂದು “ನೀನು ಯೇನು ಶ್ರಮ 
ಬಟ್ಟ ಕಾಲಕ್ಕೂ ಯೀ ಜಲ್ಮದಲ್ಲಿಯಿಲ್ಲ'” ಯೆಂದು ಹೇಳಲಾಗಿ, ಅಲ್ಲಿಂದ ವಿ”ಬಿ] 
ಜಯ ಮಾಡಿ ಪಂಪಾ ಸರೋವರಕ್ಕೆ ಬಂದು ಆ ಸರೋವರದ ಪಶ್ಲಿಮ ಭಾಗದಲ್ಲಿ 
ಇರುವ ಕಮಲಾದೇವಿಯಂಬುವ ದುರ್ಗಿ ದೇವಸ್ತಾನ ಕಂಡು, ಯೀ ಸರೋವರವನ್ನು 
ನೋಡಿ, ನಮ್ಮ ತಪಶ್ಮಿಗೆ ಚನ್ನಾಗಿ ಯಿದೆಯೆಂದು ಆ ಕಮಲಾದೇವಿ ಗುಡಿಯಲ್ಲಿ ತಮ್ಮ 
ತಪಸ್ಸು ಮಾಡುತ್ತ ಇರಲಾಗಿ ಪೂರ್ವದ ಪ್ರಕಾರಕ್ಕೆ ಸ್ವಪ್ಟವಂನ್ನು ಆಗಲಾಗಿ ಮನಶಿಗೆ 
ವ್ಯಾಕುಲದಿಂದಾ ಸನ್ನೇಶಿ ಆಶ್ರಮವನ್ನು ಧರಿಶಿಸಿದರು. ಶಕ 1188ನೆ ಪರಾಭವ ಸಂ।ದಲ್ಲಿ 
ದೇವಿಯು ಪ್ರತ್ಯಕ್ಷವಾಗಿ “ಯೇನು ಬೇಡುತ್ತ ಯಿದ್ದಿ ಬೇಡು?” ಯೆಂದು ಕೇಳಲಾಗಿ, 
“ನಾನು ಯೇನು ವಲ್ಲೆನು” ಯೆಂದು ಹೇಳಲಾಗಿ, ಹೇಳಿದ ಕಾಲಕ್ಕೆ.... ವೊ ಮಹತ್ವದ, 
ಫಲ ತಪ್ಪದು” ಯೆಂದು ದ್ರವ್ಯಮೂಲಕದಿಂದ ದೇವಿಯು ಪ್ರಸನ್ನಳಾದಳು. ಆ ದ್ರವ್ಯವನ್ನು 
ಸಾಧಿಸಿಕೊಂಡು ಪಂಪಾಕ್ಟೇತ್ರಕ್ಕೆ ಬಂದು, ಹೇಮಕೂಟದ ಮೇಲೆ ಪ್ರಸನ್ನ ವಿರೂಪಾಕ್ಸ 
ದೇವರ ಗುಡಿಯಲ್ಲಿ ವಾಸ ಮಾಡಿ, ಅಲ್ಲಿ ಕೆಲವು ಕಾಲ ವಿದ್ಮಾರಣ್ಮ ಭಾಷ್ಮವನ್ನು 
ನಿರ್ಮಾಣ ಮಾಡಿ, ಅದು ಸುಬದ್ದ ಇಬದ್ದ ತಿಳಿಬೇಕುಯಂದು ಕಾಶಿ ಯಾತ್ರೆಗೆ ಹೋಗ 
ಬೇಕೆಂದು ಪ್ರಯಾಣ ಮಾಡಿದರು." (ಕಮಲಾಪುರದ ಕೈಫಿಯತ್ತು, ಕರ್ನಾಟಕ ಕ್ಲೈೆಫಿಯತ್ತು 
ಗಳೆ ಸಂ. ಡಾ. ಎಂ.ಎಂ.ಕಲ್ಬುರ್ಗಿ, ಪು. (430-431). 

ವಿದ್ಮಾರಣ್ಯರು ಹೊನ್ನಾವರದವರೆಂದು ಅವರ ಪೂರ್ವಾಶ್ರಮದ ಹೆಸರು ಮಾಧವ 
ಭಟ್ಟರೆಂದು, ಅವರು ವಿವಾಹವಾಗಿದ್ದರೆಂದೂ ಆ ನಂತರ ಸನ್ಮಾಸ ಸ್ವೀಕರಿಸಿದರೆಂದು 
ತಿಳಿಸುತ್ತದೆ. ವಿದ್ಮಾರಣ್ಯರು ಪ್ರಾರಂಭದಲ್ಲಿ ಶ್ರೀಶೈಲದಲ್ಲಿ ಕುಳಿತು ಭ್ರಮರಾಂಬಿಕೆ ಯನ್ನು 
ಕುರಿತು ತನ್ನ ದಾರಿದ್ರ್ಯವನ್ನು ಹೋಗಲಾಡಿಸಿಕೊಳ್ಳುಲೋಸುಗ ತಪಸ್ಸು ಮಾಡಿದರೆಂದೂ 
ಅವರ ತಪಸ್ಸಿಗೆ ಮೆಚ್ಚಿದ ಭ್ರಮರಾಂಬೆ ಅವರ ಭವಿಷ್ಕತ್ತನ್ನು ನುಡಿಯ ಲಾಗಿ ಆಕೆಯ 
ಮೇಲೆ ಕೋಪ ಮಾಡಿಕೊಂಡು ಮಂತ್ರಗಳನ್ನೆಲ್ಲ ದಹಿಸುವ ಸಂದರ್ಭದಲ್ಲಿ ಆ ಮಂತ್ರದ 
ಅಭಿಮಾನಿ ದೇವತೆಗಳೆಲ್ಲ ಇದೇ ಉತ್ತರವನ್ನು ಹೇಳಿದರು. ನಂತರ ಪಂಪಾಸರೋವರಕ್ಕೆ 
ಬಂದು ಅದರ ಪಶ್ಚಿಮ ಭಾಗದಲ್ಲಿರುವ ಕಮಲಾದೇವಿ ಎಂಬ ದುರ್ಗಿ ದೇವಸ್ಥಾನವನ್ನು 
ಕಂಡು ಮತ್ತೆ ಧನಾಕಾಂಕ್ಸಿಗಳಾಗಿ ತಪಸ್ಸಿಗೆ ಕುಳಿತರು. ಆಕೆಯಿಂದಲೂ ಭ್ರಮರಾಂಬಿಕೆಯ 


೨೮೬ ವಿಜಯನಗರ ಅಧ್ಯಯನ ೧೩ 


ಉತ್ತರವನ್ನೇ ಪಡೆದು ಬೇಸತ್ತ ಮಾಧವಭಟ್ಟರು, ಸನ್ಮಾಸ ಸ್ವೀಕರಿಸಿದರು. ಆ ನಂತರ 
ಕೂಡ ತಪಸ್ಸನ್ನು ಮುಂದುವರಿಸಿದ ಇವರು ಶಕ 1188 (1266 ಕ್ರಿಶ ನೆ ಪರಾಭವ 
ಸಂವತ್ಸರದಲ್ಲಿ ದೇವಿಯು ಪ್ರತ್ಮಕ್ಷವಾಗಿ ವರಬೇಡೆನ್ನಲು ಅವರು ಏನೂ ಬೇಡವೆಂದು 
ತಿಳಿಸಿದರು. ಆದರೂ ಅವರ ತಪಸ್ಸಿಗೆ ಮೆಚ್ಚಿದ ದೇವಿ ದ್ರವ್ಯರೂಪದಲ್ಲಿ ಪ್ರಸನ್ನಳಾದಳು. 
ಆನಂತರ ವಿದ್ಮಾರಣ್ಯರು ಪ್ರಸನ್ನ ವಿರೂಪಾಕ್ಸ ಗುಡಿಯಲ್ಲಿ ವಾಸ ಮಾಡಿ ವಿದ್ಮಾರಣ್ಮ 
ಭಾಷ್ಕವನ್ನು ಬರೆದರೆಂದು ತಿಳಿದುಬರುತ್ತದೆ. ಇಲ್ಲಿ ಬರುವ ಕಾಲದ ಹೊಂದಾಣಿಕೆ 
ಸರಿಯಾಗಿ ಆಗುವುದಿಲ್ಲ. 

“ಕಾಶಿಗೆ ಹೋಗೋ ಮಾರ್ಗದಲ್ಲಿ “ವೇದವ್ಮಾಸರನ ಕಾಣುವುಮ ಹೇಗೆ 
ಆದೀತೆಂ”ದು ಮನಸ್ಸಿನಲ್ಲಿ ಚಿಂತೆಮಾಡುತ್ತ ಗೋಂಡಾರಣ್ಯ ಮಾರ್ಗವನ್ನು ಕುರಿತು 
ಹೋಗುತ್ತ ಯಿರಲಾಗಿ, ವೊಬ್ಬ ಪುರುಷನು ವೊಬ್ಬರಿಗೂ ಕಾಣಿಸಿಕೊಳ್ಳದ ಹಾಗೆ ಆ 
ಮಾರ್ಗದಲ್ಲಿ ಬಂದವರಿಗಳಿಗೆಲ್ಲ "ಆಕಾಮಾವೈಕೂ ನನ್ನತಾ'ಯೆಂದು ಪ್ರಶ್ನೆಯನ್ನು 
ಮಾಡುತ್ತ ಯಿರಲಾಗಿ, ದಾರೂ ಆ ಪ್ರಶ್ನೆಗೆ ಪ್ರತಿ ಉತ್ರ ಕೊಡದ ಯಿದ್ದ ಕಾರಣ, 
ಬಹು ಮಂದಿ ಆ ಶಬ್ದವನ್ನು ಕೇಳಿ, “ಯೀತನುಯಿಂದ ಣಯೀತನಿಂದ] ಲಯ ವಾಗುತ್ತಾ 
ಯಿದ್ದರು. “ಯೀ ಪ್ರಶ್ನೆಯನ್ನು ಯೆನು ಕಾರಣ ಕೇಳುತ್ತ ಯಿದ್ದಿ ?'ಯೆಂದರೆ ಪೂರ್ವದಲ್ಲಿ 
ತ್ರೇತಾಯುಗ ರಾಮಾವತಾರದಲ್ಲಿ ಕಾಳ (ತುಳಾ) ಪುರುಷದಾನ ಹಿಡದ ಕಾರಣ ಯೀ 
ಶ್ರಿಂಗೇರಿಭಟ್ಟಗೆ ಪಿಶ್ಯಾಚಿ ಜಲ್ಮು ಪ್ರಾಪ್ತಿ ಆಗಲಾಗಿ, ಆ ಶೃಂಗೇರಿ ಭಟ್ಟನು “ನನಗೆ 
ಯೀ ದೋಷವನ್ನು ಯಿಂದಿಗೆ ನಿವೃರ್ತಿ ಆದೀತು ?” ಯೆಂದು ಶ್ರೀ ರಾಮರ ಕೇಳಲಾಗಿ 
ಆ ಶೃಂಗೇರಿಭಟ್ಟಗೆ “ಕಲಿಯುಗದಲ್ಲಿ ಕಾಶಿಗೆ ಹೋಗೊ ಮಾರ್ಗದಲ್ಲಿ ಸದರಿ 
ಅರಣ್ಯದಲ್ಲಿ ಈ ನಾಲ್ಕು ಅಕ್ಸರವನ್ನು ಕೇಳುತ್ತ ಯಿರು”ಯೆಂದು ಆಜ್ಞಾ ಕೊಡಲಾಗಿ, 
ಯಿದಕ್ಕೆ ದಾರ್ರು ನಿನಗೆ ಪ್ರತ್ಯುತ್ತರ ಕೊಡುತಾರೆ ಅವರಿಂದಲೇ ಯೀ ದೋಷ ನಿವೃತ್ತಿ 
ಯಾದೀತು” ಯೆಂದು ಹೇಳಲಾಗಿ ಅದೇ ಮರ್ಯಾದಿ ಯಿಂದಲೇ ಕೇಳುತಯಿದ್ದನು. 
ಮಾರ್ಗ ಹಿಡಿದು ವಿದ್ಮಾರಣ್ಯರು ಹೋಗುತ್ತ ಯಿರಲಾಗಿ ಯಥಾಪ್ರಕಾರಕೆ ಸದರೀ ನಾಲ್ಕು 
ಅಕ್ಟರವನ್ನು ವಿದ್ಯಾರಣ್ಯರು ಕೇಳಲಾಗಿ, “ತ್ವಂ ನ ಸ್ನಾತ”ಯೆಂದು ಅಡಲಾಗಿ, ಯಿವರಿಗೆ 
ನಿದರ್ಶನವಾಗಿ ಕಾಣಿಸಿಕೊಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಲಾಗಿ, “ನೀನು 
ದಾರ್ರು?” ಯೆಂದು ಅಡಲಾಗಿ ಪೂರ್ವದ ವೃತ್ತಾಂತವನ್ನು ಹೇಳಲಾಗ, “ನಾನು ವ್ಮಾಸರ 
; ದರುಶನಾರ್ಥವಾಗಿ ವಾರಣಾಶಿಗೆ ಹೋಗುತ್ತಾ ಯಿದ್ದೇನೆ. ನನಗೆ ವ್ಯಾಸರ ದರುಶನ 
ಹೇಗೆ ಆದೀತು?”'ಯೆಂದು ಕೇಳಲಾಗಿ, ಆ ಶೃಂಗೇರಿಭಟ್ಟನು ವ್ಮಾಸರು ಇರ್ರುವ 
ಮರ್ಯಾದಿಯನ್ನು ತಿಳಿಸಿಕೊಟ್ಟು, “ನನಗೆ ಯೇನು ಮಾರ್ಗ”'ಯೆಂದು ಕೇಳಲಾಗಿ, 
“ನಾನು ವ್ಯಾಸರ ದರುಶನ ತೆಗೆದುಕೊಂಡು ಪುನಶ್ನ ಬರುವಾಗ ನಿನ್ನ ತೆಗೆದುಕೊಂಡು 
ಹೋಗಿ ನಿನ್ನ ಮನೋಸಂಕಲ್ಪ ಮನೋಬಿಷ್ಟ ಆಗೋ ಆಹೆ ಮಾಡುವೆನು" ಯೆಂದು 


ಕಮಲಾಪುರ ಕೈಫಿಯತ್ತು ಮತ್ತು ವಿದ್ಮಾರಣ್ಮರ ಪೂರ್ವಾಶ್ರಮ ೨೮೭ 


ವಚನ ಕೊಟ್ಟು ವಾರಣಾಶಿಗೆ ಹೋಗಿ ವ್ಮಾಸರ ದರುಶನ ಪಡೆದುಕೊಂಡು, ತಾವು 
ಮಾಡಿದಂಥಾ ಗ್ರಂಥಗಳನ್ನು ಶ್ರುತಗೊಳಿಸಿ ಸುಬದ್ದ ಮಾಡಿಕೊಂಡು, ಯಿದೇ ಮಾರ್ಗತ್ವೆನ 
ಬಾಹೊ ವ್ಯಾಳೈದಲ್ಲಿ ಶ್ರೀಂಗೇರಿಭಟ್ಟನ್ನು ಕರೆದುಕೊಂಡು ಹೇಮಕೂಟಕ್ಕೆ ಬಂದು, 
ಹೇಮಕೂಟಕೆ ದಕ್ಷಿಣ ಭಾಗ ಸಾಮಿಷ್ಮದಲ್ಲಿ ಮಲ್ಲಿಕಾರ್ಜುನದೇವರ ದೇವರ ಗುಡಿ 
ಜೀರೋ ದ್ಹಾರ ಮಾಡಿ, ಅದರ ಸಮೀಪದಲ್ಲಿ ಚವುಡೇಶ್ವರಿ ದೇವರ ಗುಡಿ ಜೀರ್ಣೋ 
ದ್ದಾರ ಮಾಡಿ, ಮುದ್ದು ವೀರಭದ್ರದೇವರ ಪ್ರತಿಷ್ಠ ಮಾಡಿ, ಗುಡಿ ಕಟ್ಟಿಸಿ, ಆ ಗುಡಿ 
ವಳಗೆ ತ್ರಿಕೋಣ ಯಂತ್ರ ನಿರ್ಮಾಣ ಮಾಡಿ ಯಿದ್ದಾರೆ. ಅದೆ ಶಿಲೆಗೆ ಯೀಗ ಜನರು 
“ಮೂರ್ರು ಮೂಲ [>ಲಿ] ಕಲ್ಲು ಮೂವತ್ತಾರು ಲಿಂಗಾ”ಯೆಂದು... ಬಿದ್ದು ಜನರು 
ಅನ್ನುತ್ತಾರೆ. ಹಾಗೆ ಅಲ್ಲಿ ಸಹಸ್ರ ಕಲ್ಲು ಮಂಟಪ ಕಟ್ಟಿಶಿ ಯಿದ್ದಾರೆ. (ಪು. 431-432) 

ವಿದ್ಮಾರಣ್ಯರು ಕಾಶಿಯಾತ್ರೆ ಮಾಡುವಾಗ ಶೃಂಗೇರಿಯ ಭಟ್ಟನೋರ್ವ ಪಿಶಾಚಿಯ 
ರೂಪದಲ್ಲಿದ್ದು ಅವರನ್ನು ಭೇಟಿಯಾದ ಪ್ರಸಂಗವನ್ನು ಉಲ್ಲೇಖಿಸುತ್ತದೆ. ಕಾಶಿಯ 
ಕಡೆ ಹೊರಟ ವಿದ್ಮಾರಣ್ಯರಿಗೆ ಕಾಣಿಸಿಕೊಂಡ ಪ್ರೇತ ಅವರಿಗೆ `ತ್ವಾನ ಸ್ನಾತ' ಎಂದು 
ಕೇಳಿ ನಮಸ್ಕಾರ ಮಾಡಿತು. ವಿದ್ಮಾರಣರು ನೀನು ಯಾರು ಎಂದು ಪ್ರಶ್ನಿಸಿದರು. ಅದಕ್ಕೆ 
ಪಿಶಾಚಿ ತನ್ನ ಪೂರ್ವ ವೃತ್ತಾಂತವನ್ನು ಹೇಳಿದಾಗ ವಿದ್ಮಾರಣ್ಮರು ನೀನು ವ್ಮಾಸರ 
ದರ್ಶನಕ್ಕೆ ವಾರಣಾಸಿಗೆ ಹೋಗುತ್ತಿದ್ದೇನೆ. ನನಗೆ ಅವರ ದರ್ಶನ ಹೇಗೆ ಆದೀತು. 
ಎಂದು ಕೇಳಿದರು. ಅದಕ್ಕೆ ಉತ್ತರಿಸಿದ ಪ್ರೇತ ತನ್ನ ಪ್ರೇತತ್ವ ನಿವೃತ್ತಿಯ ಬಗ್ಗೆ ಕೇಳಿತು. 
ಅದಕ್ಕವರು ವ್ಮಾಸರನ್ನು ಕಂಡುಬಂದು ಶೃಂಗೇರಿಭಟ್ಟನ ಪ್ರೇತತ್ವ ವಿಮೋಚನೆ 
ಮಾಡುವುದಾಗಿ ಒಪ್ಪಿಕೊಂಡರು. 


"ಯೀ ಶೃಂಗೇರಿ ಭಟ್ಟನ್ನ'ಮುದ್ದುವೀರಭದ್ರದೇವರ ಗುಡಿ ಮುಂದೆ ಬಳೆಲಿ ಅಶ್ವಥ 
ವೃಕ್ಷದ ವಳಗೆ ವಾಸ ಮಾಡಿಕೊಂಡು ಯಿರು"ಯೆಂದು ಹೇಳಿ ಅನ್ನದಾನವ... ಲಕರಿಂದ 
ಆ ಬ್ರಹ್ಮರಾಕ್ಷಸ 'ಜಲ್ಮವು ನಿವೃತ್ತಿ ಮಾಡಿ ದೇವತ್ವವನ್ನು ಸ್ಥ್ಹಾಪಿಶಿ ಯಿಟ್ಟರು. (ಪು. 
432) 

ವಾರಣಾಸಿಯಿಂದ ಹಿಂದಿರುಗುವ ಸಂದರ್ಭದಲ್ಲಿ ಈ ಕಾಶೀಭಟ್ಟನ ಪ್ರೇತಾತ್ಮ 
ವನ್ನು ಹಂಪೆಗೆ ಕರೆತಂದು ಪ್ರೇತತ್ವ ನಿವೃತ್ತಿ ಮಾಡಿ ಬ್ರಹ್ಮತ್ವವನ್ನು ಕೊಟ್ಟು 
ಮುದ್ದುವೀರಭದ್ರನ ಮುಂದಿನ ಅಶ್ವತ್ವ ವೃಕ್ಷದಲ್ಲಿ ನೆಲೆ ನಿಲ್ಲಿಸಿ ಅದರಲ್ಲಿನ ಬ್ರಹ್ಮ 
ರಾಕ್ಟಸನನ್ನು ನಿವೃತ್ತಿ ಮಾಡಿ ಅಲ್ಲಿ ದೇವತ್ವವನ್ನು ಸ್ಥಾಪಿಸಿದರು. ಕಮಲಾಪುರ ನಿರ್ಮಾಣ 
ಮಾಡಿದ ಬಗ್ಗೆ ಮತ್ತು ಅದನ್ನು ರಾಜ್ಯಭಾರ ಮಾಡಿದ ಬಗೆಯನ್ನೂ ಕೈಫಿಯತ್ತು 
ವಿವರಿಸುತ್ತದೆ. 

“ತದನಂತರ ಯೀ ದ್ರವ್ಯವನ್ನು ಸಾರ್ಥಕವಾಗೊ [>ಉದ್ದೇಶ]ದಿಂದಾ 
ವೊಂದು ಪಟ್ಟಣದ ನಿರ್ಮಾಣ ಮಾಡಬೇಕು ಯಂದು ಮನಸಾ ಯೋಚಿಸಿ ಯಿರುವಾಗ್ಮೆ 


೨೮೮ ವಿಜಯನಗರ ಅಧ್ಯಯನ ೧೩ 


ಅಭಿಮಾನದೇವತೆಯ ಹೆಸರಲಿ ವಂದು ಗ್ರಾಮವನ್ನು ರಚಿಸಿ, ಅದಕೆ ಹೆಸರು ಕಮಲಾಪುರ 
ಯೆಂಬೋ ನಾಮವನ್ನು ಯಿಟ್ಟು, ತದನಂತರ ವಿದ್ಮಾರಣನಗರಯೆಂದು ಪಟ್ಟಣ 
ನಿರ್ಮಾಣ ಮಾಡಿ, ಆ ಪಟ್ಟಣಕ್ಕೆ ಗ್ರಾಮ ಅಭಿಮಾನ ದೇವತೆ ಯಲ್ಲಮ್ಮ ಯಂಬೋ 
ದೇವತೆಯನ್ನು ಪ್ರತಿಷ್ಠೆ ಮಾಡಿ, ತಾವೇ ರಾಜಾಧಿಪತ್ಮವನ್ನು ಮಾಡತ್ತ 
ಯಿದ್ದರು. ಶಕ 1258ರಲ್ಲಿ ಧಾತು ಸಂ. |ದ ವೈಶಾಖ ಶು7, ಆಶ್ಲೇಷಾ ನಕ್ಸತ್ರ, ತದನಂತರ 
ದಲ್ಲಿ ಯಿವರು ಪಟ್ಟಣವನ್ನು ನಿರ್ಮಾಣ ಮಾಡಿದ ಮೇಲೆ, ಯಿಪ್ಪತ್ತಾರು ವರುಷದ 
ಪರಿಯಂತವು ರಾಜ್ಮಭಾರ ಮಾಡಿದರು. ಯಿವರಿಗೆ ತತೂರ್ವ ಜಂಬುಕೇಶ್ವರರಾಯನು 
ರಾಜ್ಯ ಮಾಡುತ್ತ ಯಿದ್ದನು. ನಮಗೆ ದೇಹ ಸ್ಥಿರವಲ್ಲಯೆಂದು ತಿಳಿದು ಪೂರ್ವದಲ್ಲಿ 
ದೇವಿಗುಡಿಯಲ್ಲಿ ತಪಸ್ಸು ಮಾಡುವ ಸಮಯದಲ್ಲಿ ವಬ್ಬ ಗೊಲ್ಲರ ಬುಕ್ಕರಾಯ 
ಯೆಂಬವನು ಯಿರಲಾಗಿ, ನಿತ್ಯಪ್ರತದಲಿ ಹಾಲು ತಂದು ಕೊಟ್ಟು ಯಿವರಿಗೆ ಬಹಲ 
ಉಪಚಾರ ಮಾಡಿಕೊಂಡು ಯಿರಲಾಗಿ, ಯೀ ಬುಕ್ಕಗೆ ಪಟ್ಟಾಭಿಷೇಕ ಮಾಡಿ, ತಾವು 
ನಿರ್ಮಾಣ ಮಾಡಿದಂಥ ಪಟ್ಟಣಕ್ಕೆ ಅಧಿಪತಿ ಮಾಡಿ, ಬುಕ್ಕ ಮಹಾರಾಯಯೆಂಬ ಹೆಸರು 
'ಕೊಟ್ಟು ತಾವು ಪರಂಧಾಮಯಾತ್ರೆ ಮಾಡಿದರು. ಶಕ.” (ಪು. 432) | 
ವಿದ್ಮಾರಣ್ಮರು ಬುಕ್ಕರಾಯನಿಗೆ ಪಟ್ಟಾಭಿಷೇಕ ಮಾಡಿದ್ದನ್ನು ಕೈಫಿಯತ್ತು ತಿಳಿಸು 
ತ್ತದೆ. ಆದರೆ ಅವರು ಶೃಂಗೇರಿಗೆ ಯತಿಗಳಾಗಿ ಹೋದ ವಿವರವನ್ನು ಕೊಡುವುದಿಲ್ಲ. 
ಮುಂದುವರಿದು ಪಟ್ಟಣದೆಲ್ಲಮ್ಮ, ಪಟ್ಟಣದ ಯಲ್ಲಮ್ಮ ಅಥವಾ ಪಟ್ಟಣದ ಅಮ್ಮನ 
ದೇವಾಲಯವನ್ನು ಇವರೇ ನಿರ್ಮಾಣ ಮಾಡಿದಂತೆ ತಿಳಿಸುತ್ತದೆ. ಪಟ್ಟಣದ ಯಲ್ಲಮ್ಮನ 
ದೇವಾಲಯದ ಬಗೆಗಿನ ಇತ್ತೀಚಿನ ಸಂಶೋಧನೆಗಳು ಆ ದೇವಾಲಯವು ಹದಿ 
ನಾಲ್ಕನೆಯ ಶತಮಾನದ ಪ್ರಾರಂಭದ ದಿನಗಳಲ್ಲಿ ನಿರ್ಮಾಣವಾಗಿರಬಹುದೆಂದು 
ಸೂಚಿಸುತ್ತದೆ.( ವಿಜಯನಗರ ಅಧ್ಯಯನ ಸಂ. 6, ಪು. 114-115, ಎಚ್‌.ಟಿ.ತಳವಾರ; 
ಸಂ. 9,ಪು. 274-280, ಡಾ. ಡಿ.ವಿ. ಪರಮಮಶಿವಮೂರ್ತಿ). ಕೈಫಿಯತ್ತಿನಲ್ಲಿ 
ಹೇಳಿರುವಂತೆ ಪಟ್ಟಣದ ಯಲ್ಲಮ್ಮನ ದೇವಾಲಯವನ್ನು ಹಜಾರ ರಾಮಸ್ವಾಮಿ ( 
ದೇವಾಲಯದ ಮುಂದಿನ ದೇವಾಲಯವೆಂದು ತಿಳಿಸುತ್ತದೆ. ಪ್ರೌಢದೇವರಾಯನ ಕಾಲದ 
ಶಾಸನವು ಸಹ ಇದೇ ದೇವಾಲಯವನ್ನು ಗುರುತಿಸುತ್ತದೆ. ಯಲ್ಲಮ್ಮನೆಂದು. 
ಕರೆಸಿಕೊಳ್ಳುವ ಈ ದೇವತೆಯ ವಿಗ್ರಹ ಮಹಿಷಮರ್ದಿನಿ ದುರ್ಗೆಯದಾಾಗಿದೆ. 


ಈ ವಿಚಾರಗಳ ನಂತರ ಕೈಫಿಯತ್ತು ಕಮಲಾಪುರದಲ್ಲಿ ಕಂಡುಬರುವ ಸ್ಮಾರಕಗಳ 
ಪಟ್ಟಿಯನ್ನು ಸಹ ನೀಡುತ್ತವೆ. ಇದನ್ನು ಆಳಿದ ರಾಜರುಗಳ ಹೆಸರುಗಳು ಶ್ರೀರಂಗ 
ರಾಯನ ಆಳ್ವಿಕೆ, ಪಾಳೆಯಗಾರರ ಆಳ್ವಿಕೆ, ಹೈದರ್‌ ಮತ್ತು ಟಿಪ್ಪುವಿನ ಆಳ್ವಿಕೆ 
ಮುಂತಾದ ವಿಚಾರಗಳನ್ನು ಉಲ್ಲೇಖಿಸುತ್ತದೆ. ಈ ಕೈಫಿಯತ್ತು ಹಲವು ಅಸಂಗತ 
ಗಳನ್ನು ಹೊಂದಿದ್ದರೂ ಕೆಲವು ವಿಷಯಗಳಲ್ಲಿ ಮುಂದಿನ ಸಂಶೋಧನೆಗೆ 


ಕಮಲಾಪುರ ಕೈಫಿಯತ್ತು ಮತ್ತು ವಿದ್ಮಾರಣ್ಯರ ಪೂರ್ವಾಶ್ರಮ ೨೮೯ 


ಮಾರ್ಗದರ್ಶಿಯಾಗುತ್ತದೆ. ಉದಾಹರಣೆಗೆ ವಿದ್ಯಾರಣ್ಕರ ಪೂರ್ವಾಶ್ರಮ, ಅವರ 
ಮೂಲ ಸ್ಥಳ, ಅವರ ಕಾಶೀ ಅಧ್ಯಯನದ ವಿಷಯಗಳು ಮುಂತಾದುವುಗಳನ್ನು - 
ಹೇಳಬಹುದು. ಶೃಂಗೇರಿಯ ಶಾಸನವೊಂದರಲ್ಲಿ ವಿದ್ಯಾರಣ್ಯರು ಕಾಶಿಯಲ್ಲಿದ್ದುದನ್ನು 
ಉಲ್ಲೇಖಿಸುವ ಹಿನ್ನೆಲೆಯಲ್ಲಿ ಕೈಫಿಯತ್ತಿನಲ್ಲಿ ಬರುವ ವಿದ್ಮಾರಣ್ಕರ ಕಾಶೀಪ್ರಸಂಗವನ್ನು 
ಒಪ್ಪಿಕೊಳ್ಳಬಹುದು. | 

ವಿದ್ಯಾರಣ್ಯರು ಅಸಾಮಾನ್ಯ ವೈದಿಕ ಪಂಡಿತರಾಗಿದ್ದರೆಂಬುದನ್ನು ಸಾಧಕರಾಗಿದ್ದ 
ರೆಂಬುದನ್ನು ಕೈಫಿಯತ್ತು ಕಾಶೀ ಪಂಡಿತನ ಪ್ರೇತತ್ವ ನಿವಾರಣ, ಬ್ರಹ್ಮರಾಕ್ಷಸ ನಿವೃತ್ತಿಯ 
ಘಟನೆಗಳ ಮೂಲಕ ಸಾದರಪಡಿಸುತ್ತದೆ. ಹೀಗೆ ಕೈಫಿಯತ್ತುಗಳು ಜಾನಪದೀಯ 
ಅಧ್ಯಯನಕ್ಕೆ ಮತ್ತು ಇತಿಹಾಸದ ಅಧ್ಯಯನದ ಪೂರಕ ದಾಖಲೆಗಳಾಗುತ್ತ ವೆಂದು 
ಮತ್ತೊಮ್ಮೆ ಸಿದ್ಧಪಡಿಸುತ್ತದೆ. ಇದಲ್ಲದೆ ಈ ಕೈಫಿಯತ್ತಿನಲ್ಲಿ ಅನೇಕ ಸ್ಮಾರಕಗಳ 
ಪಟ್ಟಿ ಪರಗಣಿಗಳನ್ನು ಹಂಚಿಕೊಟ್ಟಿದ್ದು, ವಿವಿಧ ಅರಸರು ಠಾಣ್ಮ ಅಮಲು ಕೊಟ್ಟಿರು 
ವುದು, ವಿವಿಧ ಎಲ್ಲೆಗಳು, ಈ ಗ್ರಾಮದಲ್ಲಿ ಬೆಳೆಯುವ ಧವಸ ಧಾನ್ಮಗಳು, ಬೇರೆ 
ಕಡೆಯಿಂದ ಇಲ್ಲಿಗೆ ಬರುತ್ತಿದ್ದ ಜವಳಿ, ದಿನಸುಗಳ ಬಗ್ಗೆ ಇಲ್ಲಿ ವಿವರ ನೀಡಿದ್ದಾರೆ. 
ಈ ಗ್ರಾಮದಲ್ಲು ಕಬ್ಬಿಣ ಆಗುತ್ತ ಇದೆ, ಸೆಂಡೂರು ಬೆಟ್ಟದಿಂದ ಬಿಳೀಕಲ್ಲುಗಳು 
ತಂದು ಮಾಡುತ್ತಾರೆ ಎಂಬ ವಿವರವಿದೆ. 


ಒಲ. ಕ್ರೇಯಾಶಕ್ಷಿ ಗುರು 


ಬಿ. ವಿ. ಮಲ್ಲಾಪುರ 


ಕ್ರಿಯಾಶಕ್ತಿ ಗುರುವಿನ ಉಲ್ಲೇಖ ಮತ್ತು ವರ್ಣನೆಗಳು, ವಿಜಯನಗರ ಸಾಮ್ರಾಜ್ಮವನ್ನು 
ಸ್ಥಾಪಿಸಿದ ಸಂಗಮ ವಂಶದ ದೊರೆಗಳ ಹಲವಾರು ಶಾಸನಗಳಲ್ಲಿ ಬರುತ್ತವೆ. ಅವುಗಳಲ್ಲಿ 
ಅವರನ್ನು “ಕ್ರಿಯಾಶಕ್ತಿ ಪಂಡಿತ' "ಕ್ರಿಯಾಶಕ್ತಿ ವಿದ್ಯಾರಣ್ಮ' “ಕ್ರಿಯಾಶಕ್ತಿ ದೇಶಿಕ' 
"ಕ್ರಿಯಾಶಕ್ಕ್ಯಾಚಾರ್ಯ', "ಕ್ರಿಯಾಶಕ್ತಿ ಗುರು' “ಸಾಕ್ಟಾತ್‌ ಗಿರೀಶಾವತಾರ ವಪುಃ? "ತಪೋ 
ರಾಜ್ಯಲಕ್ಸೀನಿವಾಸ ಕಾಯ ಶ್ರೀ ಕ್ರಿಯಾಶಕ್ತಿಃ' - ಇತ್ಕಾದಿಯಾಗಿ ಹಲವಾರು ರೀತಿಯಲ್ಲಿ 
ಪ್ರಶಂಸಿಸಿರುವುದು ಕಂಡುಬರುತ್ತದೆ. ಈ ಬಗೆಯ ವರ್ಣನೆಗೆ ನಿಶ್ಚಯವಾಗಿ ಒಂದು 
ಕಾರಣವಿರಲೇಬೇಕೆನಿಸುತ್ತದೆ. ಅದನ್ನು ತಿಳಿಯಲು ಕ್ರಿ.ಶ. 1300 ರ ಹಿಂದು ಮುಂದಣ 
ಕಾಲದ ರಾಜಕೀಯ ಇತಿಹಾಸವನ್ನು ಸೂಕ್ಷವಾಗಿ ಅವಲೋಕಿಸಬೇಕಾಗುತ್ತದೆ. 


ಅಖಂಡ ಕರ್ನಾಟಕವನ್ನು ಏಕಛತ್ರಾಧಿಪತಿಗಳಾಗಿ ಆಳ್ವಿಕೆ ನಡೆಸಿದ ಕಲ್ಮಾಣ 
ಚಾಲುಕ್ಕರ ಪತನಾನಂತರ ಅವರ ವಿಶಾಲ ಸಾಮ್ರಾಜ್ಯ ದೇವಗಿರಿಯ ಯಾದವ, 
ಹೊಯ್ಸಳ ಮತ್ತು ಕಾಕತೀಯ- ಈ ಮೂರು ಅರಸು ಮನೆತನಗಳಲ್ಲಿ ಹರಿದು 
ಹಂಚಿಹೋಯಿತು. ಅಷ್ಟಕ್ಕೆ ಅವರು ತೃಷ್ಟರಾಗದೆ ರಾಜ್ಮದಾಹದಿಂದ ಪರಸ್ಪರರಲ್ಲಿ 
ಕಾದಾಡುವುದನ್ನು ಮುಂದುವರಿಸಿದರು. ಇನ್ನೂ ಆಶ್ಚರ್ಯದ ಸಂಗತಿಯೆಂದರೆ 
ಅಲ್ಲಾವುದ್ದೀನ್‌ ಖಿಲ್ಲಿ ಕ್ರಿ.ಶ. 1295ರ ಆರಂಭದಲ್ಲಿ ಯಾದವರ ರಾಜಧಾನಿ ದೇವ 
ಗಿರಿಯ ಮೇಲೆ ಮಾಡಿದ ದಾಳಿಯಲ್ಲಿ ದೊರೆ ರಾಮಚಂದ್ರ ಸೋತು ಕಪ್ಪಕಾಣಿಕೆ ಕೊಟ್ಟ 
ಮೇಲೂ ಅದನ್ನು ಅವನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಉಳಿದ ಹೊಯ್ಸಳ ಮತ್ತು 
ಕಾಕತೀಯ ಅರಸರು ಕೂಡ ಮುಸ್ಲಿಮರ ದಾಳಿಯಿಂದ ಮುಂದೆ ಆಗಬಹುದಾದ ಭೀಕರ 
ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡಲೇ ಇಲ್ಲ. ತದ್ಧಿರುದ್ದವಾಗಿ ಅವರು ತಮ್ಮ 
ತಮ್ಮಲ್ಲಿಯೇ ಕಚ್ಚಾಡತೊಡಗಿದ್ದ ಬಗ್ಗೆ ಆಧಾರಗಳಿವೆ. 


ಯಾದವ ರಾಮಚಂದ್ರನ ದಂಡಾಧಿಪತಿ ಎಬರನಾಯಕ ಮತ್ತು ಹೊಯ್ಸಳ 
ಮೂರನೆಯ ಬಲ್ಲಾಳನ ಸಾಮಂತ ಸಾಂತರಅರಸರ ಮಧ್ಯೆ ಕ್ರಿ.ಶ. 1301ರಲ್ಲಿ, ಅದೇ 
 ಎಬರನಾಯಕ ಮತ್ತು ಹೊಯ್ಸಳ ಬಲ್ಲಾಳನ ದಂಡಾಧೀಶ ಸೊಡ್ಡಲದೇವನ ಮಧ್ಯೆ 
ಕ್ರಿ.ಶ. 1302ರಲ್ಲಿ, ಹಾಗೆಯೇ ಹೊಯ್ಸಳ ಸೋಮೆಯದಂಡನಾಯಕ ಮತ್ತು ಕಂಪಿಲ 
ದೇವ (ಯಾದವರಾಮಚಂದ್ರನ ಪರವಾಗಿ ) ಇವರ ಮಧ್ಯೆ ಹೊಳಲಕೆರೆಯಲ್ಲಿ ಕ್ರಿ.ಶ. 
1303ರಲ್ಲಿ ಯುದ್ದಗಳಾಗಿರುವುದನ್ನು ನೆನಪಿಸಿಕೊಳ್ಳಬೇಕು. 


ಕ್ರಿಯಾಶಕ್ತಿ ಗುರು ' p 


ಮುಂದೆ ಅಲ್ಲಾವುದ್ದೀನ ಖಿಲ್ಪಿಯ ಸೇನಾಪತಿ ಮಲಿಕ್‌ಕಾಫೂರ್‌ ಕ್ರಿ.ಶ. 1309ರಲ್ಲಿ 
ಜಔಿರಂಗಲ್ಲಿನ ಕಾಕತೀಯರ ಮೇಲೂ, ಕ್ರಿ.ಶ.1311 ರಲ್ಲಿ ಹೊಯ್ಸಳರ ಮೇಲೂ ದಂಡೆತ್ತಿ 
ಹೋದಾಗ, ಅವನಿಗೆ ಯಾದವರಾಮಚಂದ್ರ ಎಲ್ಲ ಬಗೆಯ ಸಹಾಯ ಒದಗಿಸಿದ. 
ಹಿಂದೂ ರಾಜರ ಈ ಬಗೆಯ ಪರಸ್ಪರ ತಿಕ್ಕಾಟ, ಕಾದಾಟಗಳ ಪ್ರಯೋಜನ ಪಡೆದು 
ಅಲ್ಲಾವುದ್ದೀನ್‌ ಖಿಲ್ಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋದರೆ 
ತದನಂತರ ದಿಲ್ಲಿಯ ದೊರೆಯಾದ ಮಹಮ್ಮದ್‌ ತುಘಲಕ್‌ ಕ್ರಿ.ಶ. 1323ರಲ್ಲಿ 
ಕಾಕತೀಯ ರಾಜ್ಯವನ್ನೂ ಕ್ರಿ.ಶ. 1330ರಲ್ಲಿ ಮಧುರೆಯ ಪಾಂಡ್ಯ ರಾಜ್ಮವನ್ನೂ ಕ್ರಿ.ಶ. 
1327ರಲ್ಲಿ ಸ ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡುಬಿಟ್ಟ. ಹೀಗೆ ಸ; 
1330ರ ಹೊತ್ತಿಗೆ ದಕ್ಷಿಣದ ಬಹುತೇಕ ಎಲ್ಲ ಹಿಂದೂ ರಾಜ್ಯಗಳು ದಿಲ್ಲಿಯ ಸುಲ್ತಾನರ 
ರಾಜ್ಯದಲ್ಲಿ ಸೇರಿಹೋದವು. ಹೊಯ್ಸಳ ರಾಜ್ಯ ಮಾತ್ರ ಕುಟು ಕುಟು ಜೀವ ಹಿಡಿದಿತ್ತು 
ಮತ್ತು ಮುಸ್ಲಿಮರ ದಾಳಿಯನ್ನು ಎದುರಿಸಲು ತೀರಾ ಅಸಮರ್ಥವಾಗಿತ್ತು. 

ಹೀಗೆ ದಕ್ಷಿಣ ಭಾರತದಲ್ಲಿ ರಾಜಕೀಯವಾಗಿ ಎಲ್ಲವೂ ಶೂನ್ಯವಾಗಿ ಕತ್ತಲೆ 
ಆವರಿಸಿದಾಗ ಜನತೆಯ ಆಶಾಜ್ಕೋತಿಯಾಗಿ ಬಂದವರು ಅಂದಿನ ಧರ್ಮಗುರುಗಳು. 
ಜನಮನದಲ್ಲಿ ಧರ್ಮಜ್ಯ್ಕೋತಿ ನಂದದಂತೆ ಅದಕ್ಕಿಂತ ಮುಖ್ಯವಾಗಿ ಅವರಲ್ಲಿ ರಾಜ 
ಕೀಯ ಪ್ರಜ್ಞೆ ಒಡಮೂಡುವಂತೆ ಪ್ರಯತ್ನಿಸಿದವರು ಈ ಧರ್ಮಗುರುಗಳು ಮತ್ತು ' 
ತಪೋನಿಧಿಗಳು. ಆ ಕಾಲದ ಅಂತಹ ತಪೋನಿಧಿಗಳಲ್ಲಿ ಕ್ರಿಯಾಶಕ್ತಿ ಗುರುಗಳು ತುಂಬಾ 
ಪ್ರಭಾವಶಾಲಿಗಳಾಗಿದ್ದರು. ಮತ್ತೆ ಮತ್ತೆ ಸಂಭವಿಸುವ ಮುಸ್ಲಿಂ ದಾಳಿಗಳನ್ನು ಯಶಸ್ವಿ 
ರೀತಿಯಲ್ಲಿ ಎದುರಿಸಿ ತಮ್ಮ ಧರ್ಮ, ಸಾಹಿತ್ಮ, ಸಂಸ್ಕೃತಿಯನ್ನು ರಕ್ಷಿಸಬಲ್ಲ ಕ್ಷಮತೆ 
ಯನ್ನು ಅವರು ಸಂಗಮನ ಮಕ್ಕಳಲ್ಲಿ ಕಂಡುದು ನಿಜಕ್ಕೂ ಒಂದು ಶುಭಗಳಿಗೆ. 

ಹೊಯ್ಸಳೆ ಬಲ್ಲಾಳ ತುಂಬಾ ವಯೋವೃದ್ದನಾಗಿದ್ದ. ಸಂಗಮನ ಐದು ಜನ 
ಮಕ್ಕಳಾದ ಹರಿಹರ ಬುಕ್ಕ ಮೊದಲಾದವರು ದಿನದಿಂದ ದಿನಕ್ಕೆ ಆ ಭಾಗದಲ್ಲಿ ಪ್ರಬಲ 
ರಾಗುತ್ತ ನಡೆದಿದ್ದರು. ಅವರ ಆ ಪಾತ್ರಬಲಕ್ಕೆ ತಮ್ಮ ತಪೋಬಲದ ರಕ್ಷೆ ಒದಗಿಸಿದರೆ 
ಮುಸ್ಲಿಂ ದಾಳಿಗಳಿಂದ ಭಾರತೀಯರ ಧರ್ಮ ಹಾಗೂ ಸಂಸ್ಕೃತಿಗಳನ್ನು ಉಳಿಸುವ 
ಮತ್ತು ಬೆಳೆಸುವ ಪ್ರಬಲರಾಜ್ಯ್ಮವೊಂದನ್ನು ಕಟ್ಟುವುದು ಸಾಧ್ಯವೆಂಬ ಗಟ್ಟಿ ನಂಬಿಕೆ 
ಅವರದಾಗಿತ್ತು. ಅದನ್ನು ಕಾರ್ಯರೂಪಕ್ಕೆ ತರಲು ಕ್ರಿಯಾಶಕ್ತಿಯತಿಗಳು ಕಂಕಣ 
ಬದ್ದರಾದರು. ಧಾರ್ಮಿಕ ತತ್ತ್ವಗಳನ್ನು ಕುರಿತಂತೆ ತಮ್ಮಲ್ಲಿ ಇದ್ದಿರಬಹುದಾದ ಮತ 
ಭೇದಗಳನ್ನು ಬದಿಗಿಡಿಸಿ, ಕ್ರಿಯಾಶಕ್ತಿಯತಿಗಳಿಗೆ ಅವರ ಮಹಾಮಣಿಹಕ್ಕೆ ಬೆಂಬಲವಾಗಿ 
ನಿಂತು ತಮ್ಮೆಲ್ಲ ಶಕ್ತಿ-ಸಾಮರ್ಥ್ಯಗಳನ್ನು ಸಂಗಮನ ಮಕ್ಕಳಿಗೆ ನೀಡಲು ಉಳಿದ 
ಪೀಠಾಧಿಪತಿಗಳೂ ಮುಂದೆ ಬಂದಿದ್ದರೆ ಆಶ್ಚರ್ಯಪಡಬೇಕಿಲ್ಲ. ತಮ್ಮ ಅಸ್ತಿತ್ವವನ್ನು 
ಉಳಿಸಿಕೊಳ್ಳಲು ಹಾಗೆ ಮಾಡದೆ ಅವರಿಗೆ ಬೇರೆ ಮಾರ್ಗವೇ ಇರಲಿಲ್ಲ. ಹೀಗೆ 


೨೯೨ ವಿಜಯನಗರ ಅಧ್ಯಯನ ೧೩ 


ಧರ್ಮಾಧಿಕಾರಿಗಳ ಸದಾಶಯ, ಸಂಗಮಪುತ್ರರ ಕೆಚ್ಚು ಮತ್ತು ಅಪಾರ ಜನಸ್ತೋಮದ 
ಹಾರೈಕೆ ಆ ಸಂದರ್ಭದಲ್ಲಿ ಮುಪ್ಪುರಿಗೊಂಡಿರುವುದನ್ನು ಸರಿಯಾಗಿಯೆ ಗ್ರಹಿಸಿದ 
ಕ್ರಿಯಾಶಕ್ತಿಯತಿಗಳು ಅದೆಲ್ಲವನ್ನು ಕ್ರೋಡೀಕರಿಸಿ ಅನನ್ನ ಸಾಮ್ರಾಜ್ಮವೊಂದರ 
ಸ್ಥಾಪನೆಗೆ ಪ್ರೇರಕರಾಗಿ ನಿಂತರು, ಮತ್ತು ಅದನ್ನು ಸಾಧ್ಯ ಮಾಡಿ ತೋರಿಸಿದರು. 

ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಶ್ರೀಕಾರ ಬಿದ್ದ ಕ್ರಿ.ಶ. 1336ರ ಆ ಮಹಾ 
ಸಂದರ್ಭದಲ್ಲಿ ವಿದ್ಮಾರಣ್ಮರು ಕಾಶಿಯಲ್ಲಿದ್ದರೆಂದೂ ಸುಮಾರು ಇಪ್ಪತ್ತು ವರ್ಷಗಳ 
ಅನಂತರ ಬಂದಿರಬಹುದಾದ ಅವರು ಕೂಡ ತಮ್ಮ ವಿದ್ಮಾಬಲ, ಬುದ್ದಿ ಬಲಗಳನ್ನು 
ಸ್ಥಾಪಿತ ಸಾಮ್ರಾಜ್ಯಕ್ಕೆ ಪೂರ್ಣಪ್ರಮಾಣದಲ್ಲಿ ಧಾರೆಯೆರೆದು ಅದು ಅತ್ಮಂತ 
ಪ್ರವರ್ಧಮಾನಸ್ಸಿತಿಗೆ ತಲುಪುವಂತೆ ಮಾಡಿದ ಫಲವಾಗಿ ಅವರೇ ಸಾಮ್ರಾಜ್ಯಸ್ತಾಪನೆಗೆ 
ಪ್ರೇರಣೆ ನೀಡಿದವರೆಂಬ ನಂಬಿಕೆ ಜನರಲ್ಲಿ ಮೂಡಿರಬಹುದಾದ ಸಾಧ್ಯತೆಯಿದೆ. ಆದರೆ 
ಕ್ರಿಯಾಶಕ್ತಿಯತಿಗಳೇ ಸಂಗಮಪುತ್ರರಿಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಣೆ 
ನೀಡಿದರೆಂದೂ ಕಾರಣರಾದರೆಂದೂ ಡಾ. ಪಿ.ಬಿ. ದೇಸಾಯಿ, ಡಾ. ಸಾಲೆತೊರೆಯವ 
ರಂತಹ ಇನ್ನೂ ಹಲವಾರು ಜನ ಇತಿಹಾಸ ತಜ್ಹರು ಒಪ್ಪಿಕೊಂಡಿದ್ದಾರೆ. 
 ನಭೂತೋ ನ ಭವಿಷ್ಯತಿ ಎಂಬಂತಹ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ 
ಕಾರಣರಾದ ಕ್ರಿಯಾಶಕ್ತಿಯತಿಗಳನ್ನು ಸಂಗಮ ವಂಶದ ಅರಸರು ತುಂಬಾ ಭಕ್ತಿ 
ಗೌರವಗಳಿಂದ ಕಂಡಿರುವ ಜೊತೆಗೆ ಕುಲಗುರುವೆಂದೂ ಸ್ವೀಕರಿಸಿದ್ದಾರೆ. ಅವರ ಕಾಲದ 
ಹಲವಾರು ಶಾಸನಗಳ ಅಧ್ಯಯನದಿಂದ ಇದು ಸ್ಪಷ್ಟವಾಗುತ್ತದೆ. ಅವುಗಳಲ್ಲಿ ಕೆಲವನ್ನು 
ಎತ್ತಿಕೊಂಡು ಕ್ರಿಯಾಶಕ್ತಿಗಳ ವಿಶಿಷ್ಟ ಮೂಲಸ್ವರೂಪವನ್ನು ಗುರುತಿಸಲು ಇಲ್ಲಿ 
ಪ್ರಯತ್ನಿಸಲಾಗಿದೆ. | 

ಎಪಿಗ್ರಾಫಿಯಾ ಇಂಡಿಕಾ (.೦.)ದ ಸಂಪುಟದ (ಹಳೆಯದು) ಸಂಚಿಕೆ ಎರಡರಲ್ಲಿ 
ಸಮಾವೇಶವಾಗಿರುವ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ 375ನೆಯ ಸಂಖ್ಯೆಯ 
ಶಾತವಳ್ಳಿ ಗ್ರಾಮದ ತಾಮ್ರಶಾಸನದಲ್ಲಿ ಕ್ರಿಯಾಶಕ್ತಿಯ ಉಲ್ಲೇಖವಿದೆ. ಈ ಸಂಸ್ಕೃತ 
ಶಾಸನದ ಕಾಲ ಶಾಲಿವಾಹಾನಶಕ 1268 ವೃಯನಾಮಸಂವತ್ಸರ ಮಾಘಮಾಸದ ದಶಮಿ 
ರವಿವಾರ (ಕ್ರಿ.ಶ. 1347 ಫೆಬ್ರುವರಿ 13). 


ಆರಂಭದಲ್ಲಿ “ವಿರುಪಾಕ್ಷಾಯ ನಮಃ” ಎಂದಿದ್ದು ತದನಂತರ ಶಿವಸ್ತುತಿ ಬರುತ್ತದೆ. 
ಸಂಗಮ ಅವನ ಮಕ್ಕಳಾದ ಹರಿಹರ, ಬುಕ್ಕ ಅವರ ಶೌರ್ಯ ಪ್ರತಾಪಾದಿಗಳ ವರ್ಣನೆ- 
ಹರಿಹರನ ಇನ್ನೊಬ್ಬ ತಮ್ಮ ಮಾರಪ್ಪನು ಪಶ್ಚಿಮ ಸಮುದ್ರದಿಂದ ಗೋಮಾಂತ ಶೈಲದ 
ವರೆಗಿನ ಕೊಂಕಣವನ್ನೊಳಗೊಂಡ ಮಲಯ ರಾಜ್ಯವನ್ನು ಚಂದ್ರಗುತ್ತಿ ರಾಜಧಾನಿಯಿಂದ 
ಆಳುತ್ತಿದ್ದ ಬಗ್ಗೆ ಹೇಳಿ ಅವನ ಶೌರ್ಯ -ವೀರಗಳನ್ನು ತುಂಬಾ ವಿಸ್ತಾರವಾಗಿ ಬಣ್ಣಿಸಿ 
ಇಪ್ಪತ್ತೆಂಟು ವೃತ್ತಿಗಳನ್ನು ಅಲ್ಲಿಯ ಬ್ರಾಹ್ಮಣರಿಗೆ ಅವನು ಕೊಟ್ಟುದನ್ನು ಈ ಶಾಸನ 


ಕ್ರಿಯಾಶಕ್ತಿ ಗುರು ೨೯೩ 


ತಿಳಿಸುತ್ತದೆ. ಮಾರಪ್ಪನ ಮಂತ್ರಿ ಮಾಧವ, ಅವನ ತನ್ನ ದೊರೆಯ ಅಧಿರಾಜ್ಮ ವೆಂಬ 
ಗಹನವಾದ ಸಮುದ್ರಕ್ಕೆ ಕರ್ಣಧಾರನಾಗಿದ್ದ. ಜೊತೆಗೆ ಬುದ್ದಿಶಕ್ತಿಯಲ್ಲಿ ಬೃಹಸ್ಪತಿಯನ್ನು 
ಮೀರಿಸುವವನೂ ಆಗಿದ್ದ. ಅಂತಹ ಮಾಧವಮಂತ್ರಿಯ ಗುರುವೇ ಕ್ರಿಯಾಶಕ್ತಿ. ಅವನು 
“ತೇಜಸ್ವಿನಲ್ಲಿ ಸಾಕ್ಟಾತ್‌ ತ್ರಿಯಂಬಕನು. ಭಾರ್ಗವನಿಗೆ ಶಂಕರನು ಗುರುವಾಗಿದ್ದಂತೆ 
ವೈರಿಗಳನ್ನು ಜಯಿಸುವ ಮಾಧವಮಂತ್ರಿಗೆ ಕ್ರಿಯಾಶಕ್ತಿಯು, ಗುರುವೂ, ಮಾರ್ಗದರ್ಶಕನೂ 
ಆಗಿದ್ದ. ಮೂರು ವೇದಗಳನ್ನೂ ಪುರಾಣ ಸಂಹಿತೆಗಳನ್ನು ಸಮಾಲೋಚಿಸಿ ಲೋಕದ 
ಹಿತಕ್ಕಾಗಿ ಮತ್ತು ಮಂತ್ರಿ ಮಾಧನನ ಪ್ರೀತಿಗಾಗಿ ತ್ರಯಂಬಕ ಶಾಸನೋಕ್ತ ಸಮಸ್ತ 
ಶೈವಾಗಮಸಾರವನ್ನು ರಚಿಸಿದನು” ಎಂದು ಅರ್ಥವತ್ತಾಗಿ ಆ ಶಾಸನ ಬಣ್ಣಿಸಿದೆ. 
(ವೀರಶೈವ ಪತ್ರಿಕೆ ಸಂಪುಟ 4, ಪುಟ 27, ಡಾ. ಎಸ್‌.ಸಿ.ನಂದೀಮಠ ಅವರ ಲೇಖನ). 


ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಹಾರೋಮುಚ್ಚಡಿ ಅಗ್ರಹಾರದ ಕಲ್ಲೇಶ್ವರ 
ದೇವಸ್ಥಾನದ ಮುಂದೆ ಒಂದು ಶಿಲಾಶಾಸನವಿದೆ. (ಎ.ಕ. ಸಂಪುಟ 7 (ಹಳೆ ಆವೃತ್ತಿ) 
ಶಿಕಾರಿಪುರ ತಾಲೂಕು ಶಾಸನ ಸಂಖ್ಯೆ 281). ಸಂಸ್ಕತ ಭಾಷೆಯಲ್ಲಿರುವ ಆ ಶಾಸನದ 
ಕಾಲ ಶಕವರ್ಷ 1291 ಕೀಲಕನಾಮ ಸಂವತ್ಸರ ಕಾರ್ತಿಕ ಬಹಳ ಅಷ್ಟಮಿ ಸೋಮವಾರ 
ಎಂದಿದ್ದು, ಅರ್ಧ ಕ್ರಿ.ಶ. 1368ರ ನವಂಬರ್‌ ನಾಲ್ಕಕ್ಕೆ ಸರಿ ಹೊಂದುತ್ತದೆ. ಆರಂಭದಲ್ಲಿ 
“ಸಮಸ್ತ ತತ್ವಾಧಾರಾಯ ಜ್ಯೋತಿಃ ಸ್ತಂಭಾಯ ಶಂಭವೇ" ಮುಂತಾಗಿ ಶಿವನನ್ನು. 
ಸ್ತುತಿಸುವ ಶ್ಲೋಕಗಳಿದ್ದು, ತದನಂತರ ಬುಕ್ಕಭೂಪಾಲ ಮಾಧವಮಂತ್ರಿ ಮತ್ತು 
ಕ್ರಿಯಾಶಕ್ತಿಗಳ ವರ್ಣನೆ ಬರುತ್ತದೆ. ಅಲ್ಲಿ ಕ್ರಿಯಾಶಕ್ತಿಯನ್ನು “ಯಃ ಸಾಕ್ಷಾದ್ದಿರಿ 
ಶಾವತಾರವಪುಷಃ ಕಾಶೀವಿಳಾಸೇಶಿತುಃ ಸೋದ್ಭಾಸಾದ್ಭುತಯಾ ಕಟಾಕ್ಷಕಳೆಯನೀತಃ 
ಪ್ರಥಾಂ ಶಾಂಭವೀಂ..... ಸೇನನುತೋ ಬುಧ್ವೈರುಪನಿಷನ್ಮಾರ್ಗ ಪ್ರತಿಷ್ಠಾಗುರುಃ'") 


ಮುಂತಾಗಿ ಬಣ್ಣಿಸಿರುವುದನ್ನು ಗಮನಿಸಬೇಕು. 


ಮುಂದುವರಿದು ಈ ಶಾಸನ, ಬುಕ್ಕರಾಯನು ನೂತನ ವಿಜಯನಗರ ಸಿಂಹಾಸನ 
ವನ್ನೇರಿ ರಾಜ್ಯಭಾರ ಮಾಡುತ್ತಿದ್ದುದನ್ನು ತಿಳಿಸುತ್ತದೆ. ಇಲ್ಲಿ ಅವನ ವರ್ಣನೆ ತುಂಬಾ 
ಕಾವ್ಯಮಯವಾಗಿ ಬಂದಿದೆ. ಮಾಧವ ಮಂತ್ರಿಯ ವರ್ಣನೆ ಕೂಡ ಇಲ್ಲಿ ಬಹಳ ಅರ್ಥ 
ಪೂರ್ಣವಾಗಿ ಬಂದಿದೆ. ಬುಕ್ಕ ಭೂಪತಿಯ ಆಜ್ಞೆಯ ಮೇರೆಗೆ ಮಾಧವನು ಪಶ್ಚಿಮ 
ಸಮುದ್ರ ಪರ್ಯಂತ ರಾಜ್ಯವನ್ನು ವಿಸ್ತರಿಸಿ ಅದರ ಅಧಿಕಾರಿಯಾಗಿ ಆ ರಾಜ್ಕದ 
ಯೋಗ ಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದನು. ಹಾಗೆಯೇ ಮಾಧವಮಂತ್ರಿಯನ್ನು: 
“ಶ್ರೀಮತ್‌ ಕಾಶೀವಿಳಾಸ ಕ್ರಿಯಾಶಕ್ತಿ 'ಶಿವದೇಶಿಕಾದಿಷ್ಮೇನ, ಶುದ್ಧಶ್ವವಾಮ್ನಾಯ 
ವರ್ತನಾ ನಿಜೇಷ್ಟ ಲಿಂಗಶ್ರುತಾಧಿಷ್ಠಾನಂ ದೇವದೇವಂ 'ಶ್ರೀ ಮತ್ರೃಂಬಕನಾಥಂ 
ನಿತ್ಯನೈಮಿತ್ತಿಕಾತ್ಮಭಿ: ಕ್ರಿಯಾನಿಯಮ ಕಲಾಪ್ಕೈೆರ್ಯಥಾಕಾಲಂ ಯಜತ್‌" ಮುಂತಾಗಿ 
ಮಾಧವಮಂತ್ರಿಯನ್ನು ವರ್ಣಿಸುವ ಭಾಗ ಬಹಳ ಮಹತ್ವದ್ದು. 


೨೯೪ ವಿಜಯನಗರ ಅಧ್ಯಯನ ೧೩ 


| ಇಲ್ಲಿಕ್ರಿಯಾಶಕ್ತಿಯು ಮಾಧವಮಂತ್ರಿಯ ಗುರುವಾಗಿದ್ದುದು ಸ್ಪಷ್ಟವಾಗುತ್ತದೆ. 

ಕ್ರಿಯಾಶಕ್ತಿಯನ್ನು “ಸಾಕ್ಷಾತ್‌ ಗಿರಿಶಾವತಾರವಪುಷಃ” ಮತ್ತು “ಉಪನಿಷನ್ಮಾರ್ಗ 
ಪ್ರತಿಷ್ಠಾಗುರುಃ?” ಎಂದು ಕರೆದಿರುವುದು ಅತ್ಯಂತ ಗಮನಾರ್ಹವಾಗಿದೆ. ಸ್ವತಃ ಮಾಧವ 
ಮಂತ್ರಿಯು ಆ ಕ್ರಿಯಾಶಕ್ತಿ ದೇಶಿಕನಿಂದ ಉಪದೇಶ ಪಡೆದು ಶುದ್ದ ಶೈವಾಮ್ನಾಯದಲ್ಲಿ 
ವರ್ತಿಸುತ್ತ, ತನ್ನ ಇಷ್ಟಲಿಂಗದಲ್ಲಿ ಅಧಿಷ್ಠಿತನಾದ ತ್ರಿಯಂಬಕನನ್ನು ನಿತ್ಯನೈಮಿತ್ತಿಕ 
ಆತ್ಮಕ್ರಿಯಾನೇಮಗಳಿಂದ ಯಜಿಸುತ್ತಿದ್ದನು” ಎಂದು ಹೇಳಿರುವುದು ಇನ್ನೂ 
ಮಹತ್ವದ್ದು. ಶುದ್ದ ಶೈವ ಮತ್ತು ಅದರ ಆಚಾರ್ಯರ ಬಗ್ಗೆ ತಿಳಿಯಲಿಚ್ಛಿಸುವರು ಈ 
ಶಾಸನವನ್ನು ಪಕಾಂಬರಿಸಬೇಕು. ಮಾಧವಾಮಾತ್ಮನಿಗೆ ಅವನದೇ ಆದ ಇಷ್ಟಲಿಂಗ 
ವಿದ್ದುದರ ಬಗ್ಗೆಯೂ ಇದು ತಿಳಿಸುತ್ತದೆ. ಅದು ಗುರುವಾದ ಕ್ರಿಯಾಶಕ್ತಿಯಿಂದ ದತ್ತ 
ವಾದುದಾಗಿರಬೇಕು. 


ಇಲ್ಲಿ ಕ್ರಿಯಾಶಕ್ತಿಯನ್ನು “ಕಾಶೀವಿಲಾಸ ಕ್ರಿಯಾಶಕ್ತಿ” ಎಂದು ಕರೆದಿರುವುದನ್ನು 
ನೋಡಿದರೆ ಕಾಶೀಕ್ಸೆ ತ್ರಕ್ಕೂ ಕ್ರಿಯಾಶಕ್ತಿ ಗುರುವಿಗೂ ಏನಾದರೂ ಸಂಬಂಧವಿದಿ ತೆ? 
ಮಾಧವಮಂತ್ರಿ ಪೂಜಿಸುತ್ತಿದ್ದ ಇಷ್ಟಲಿಂಗವು ಇಂದಿನ ವೀರಶೈವ (ಲಿಂಗಾಯಿತ)ರು 
ಧರಿಸುವ ಇಷ್ಟಲಿಂಗ ಸ್ವರೂಪದ್ದಾಗಿತ್ತೆ? ಇವೆಲ್ಲ ಶೈವಧರ್ಮದ ಅಧ್ಯಯನದ ದೃಷ್ಟಿ 
ಯಿಂದ ಆಲೋಚನೀಯವಾಗಿವೆ. 

ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮದ ತಾಮ್ರ 
ಶಾಸನದಲ್ಲಿಯೂ (ಹಳೆಯ ಆವೃತ್ತಿ £.೦. ೪ ಶಾಸನ ಸಂಖ್ಯೆ 256, ಹೊಸ ಆವೃತ್ತಿ 
E.C. X ಶಾಸನ ಸಂಖ್ಯೆ 131) ಕ್ರಿಯಾಶಕ್ತಿ ಗುರುವಿನ ಬಗ್ಗೆ ಕೆಲವು ವಿಷಯಗಳು 
ಬರುತ್ತವೆ. ಈ ಶಾಸನ ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿದ್ದು ಲಿಪಿ ನಾಗರಿಲಿಪಿ 
ಯಾಗಿದೆ. ಶಾಸನದ ಕಾಲ ಕ ಕ್ರಿ.ಶ. 1328. 


ಆರಂಭದಲ್ಲಿ ಶಿವಗಣೇಶಾದಿ ದೇವತೆಗಳ ಸ್ತುತಿ ಬರುತ್ತಿದ್ದು ತದನಂತರ, ಸಂಗಮ 
ಅವನ ಹರಿಹರ, ಬುಕ್ಕ ಮೊದಲಾದ ಐದು ಜನ ಮಕ್ಕಳ ಹೆಸರನ್ನು ತಿಳಿಸಲಾಗಿದೆ. 
ಯುವ ರಾಜನಾಗಿದ್ದ ಬುಕ್ಕನ ಶೌರ್ಯ ಪ್ರತಾಪಾದಿಗಳ ವರ್ಣನೆ ತುಂಬಾ ದೀರ್ಫುವೂ 
ಕಾವ್ಯಮಯವೂ ಆಗಿದೆ. ಅವನು ವಿಜಯನಗರ ಪಟ್ಟಣ ಕೋಟೆ - ಕೊತ್ತಲಗಳನ್ನು 
ಕಟ್ಟಿಸಿದುದರ ಉಲ್ಲೇಖವೂ ಇದೆ. ಮುದ್ದಪ್ಪನಿಗೆ ಬುಕ್ಕರಾಯ ಸಕಲ ರಾಜ್ಮಭಾರವನ್ನು 
ವಹಿಸಿ ತಾನು ಸುಖವಾಗಿದ್ದ. ಬುಕ್ಕನ ಮಗ ಹರಿಹರ 11 ಅವನು ತನ್ನ ತಂದೆಯಿಂದ 
ಮುದ್ದಪ್ಪ ದಂಡನಾಯಕನೊಡಗೂಡಿ ರಾಜ್ಯ ಸಂಪತ್ತನ್ನೂ ಪಡೆದಿದ್ದ. ಅವನ ಗುರು 
ಕ್ರಿಯಾಶಕ್ತಿ ಅವರ ಕುಲ ದೈವ ವಿರೂಪಾಕ್ಷ. ಕ್ರಿಯಾಶಕ್ತಿಯನ್ನು ಈ ಶಾಸನ “ವಿರೂಪಾಕ್ಟ 
ನಾಷಾತಂ ಕುಲಪರಮದೈವಂ ಕುಲಗುರುಃ ಕ್ರಿಯಾಶಕ್ತಾಯಚಾರ್ಯ, ಕಲಿಕಲಭ 
ಕಂಠೀರವಯಶಃ, ಜಗದ್ರಕ್ಕಾಶಿಕ್ಷಾಶರ ವಿಭವಸೇ" ಎಂದು ಬಣ್ಣಿಸಿದೆ. ಇಲ್ಲಿ ಕ್ರಿಯಾಶಕ್ತಿ 


ಕ್ರಿಯಾಶಕ್ತಿ ಗುರು ೨೯೫ 


ಆಚಾರ್ಯನನ್ನು “ಕುಲಗುರು?” ಎಂದು ಕರೆದಿರುವುದು ಗಮನೀಯ. ಇದರಿಂದ ಕ್ರಿಯಾ 
ಶಕ್ತಿ ಸಂಗಮವಂಶಕ್ಕೆ ಆದಿ-ಬುನಾದಿಯಿಂದಲೂ ಗುರುವಾಗಿದ್ದುದು ಸ್ಪಷ್ಟವಾಗುತ್ತದೆ. 
ಕಲಿಮಲಿನವೆಂಬ ಆನೆಗೆ ಅವರು ಸಿಂಹಪ್ರಾಯರಾಗಿದ್ದರೆಂದು ಹೇಳಿರುವುದು ಅವರ 
ಪವಿತ್ರ ಜೀವನವನ್ನು ಸಂಕೇತಿಸುತ್ತದೆ. ಜೊತೆಗೆ ಅವರು ಜಗದ್ರಕ್ಸಾಶಿಕ್ಷಾಕರರೂ 
ಆಗಿದ್ದುದನ್ನು ಮರೆಯಲಾಗದು. 


ಈ ಶಾಸನದಲ್ಲಿ ಮುಂದೆ ಎರಡನೆಯ ಹರಿಹರನು ಹೊಯ್ಸಳ ರಾಜದಲ್ಲಿದ್ದ 
ಜಂಬೂರು ಗ್ರಾಮಕ್ಕೆ ತನ್ನ ತಾಯಿ (ಬುಕ್ಕರಾಜನ ಹೆಂಡತಿ) ಯಾದ ಹೊನ್ನಾಯಿಯ 
ಹೆಸರಿಟ್ಟು "ಹೊನ್ನಾಯಿಪುರ' ಎಂದು ಕರೆದು ಹಲವಾರು ಗೋತ್ರ-ಸೂತ್ರದ ಬ್ರಾಹ್ಮಣರಿಗೆ 
ದಾನ ಮಾಡಿದ ವಿವರ ಬರುತ್ತದೆ. ಆ ಅಗ್ರಹಾರದ ಸೀಮಾಂತದ ವಿವರ ಕನ್ನಡದಲ್ಲಿದೆ. 

ಕೋಲಾರ ಜಿಲ್ಲೆ ಮುಳಬಾಗಿಲ ತಾಲೂಕು ಮುಳಬಾಗಿಲು ಗ್ರಾಮದ ಶಂಕರ 
ತೀರ್ಥದ ಬಳಿ ಇರುವ ಹಾಳು ದೇವಾಲಯದ ಗೋಡೆಯ ಮೇಲೆ ಒಂದು ಶಾಸನವಿದೆ. 
(E.C. ಹಳೆಯ ಆವೃತ್ತಿ ೫ ಶಾಸನಸಂಖ್ಯೆ 11). ಸಂಸ್ಕೃತ ಭಾಷೆಯಲ್ಲಿರುವ ಆ ಶಾಸನ 
ಬಹಳ ಒಡೆದುಹೋಗಿದ್ದು, ವಿಭವ ಸಂವತ್ಸರ ಶ್ರಾವಣ ಬಹುಳ ಮನ್ಮಥದಿನ ಎಂದು 
ಕಾಲಸೂಚಿಯಿದೆ. ಎರಡನೆಯ ಬುಕ್ಕರಾಯನ ಆಳ್ವಿಕೆಯ ಕಾಲದ ಈ ಶಾಸನದಲ್ಲಿ 
ಕ್ರಿಯಾಶಕ್ತಿಯನ್ನು ಕುರಿತು “ಕ್ರಿಯಾಶಕ್ತಿರಿತ್ಕಾಖ್ಯಾತಸ್ಮ ಗುರೋರ್ಗುರು ರಿವ” ಎಂದರೆ : 
ಗುರುವಿನ ಗುರು ಎಂದು ಕರೆದಿರುವುದು ಗಮನೀಯ. ಮುಂದೆ ಆವನೀ ನಾಡಿನ 
ವಿದ್ಯಾಶಂಕರದೇವರಿಗೆ ಇಮ್ಮಡಿ ಬುಕ್ಕನು ಕುಮ್ಮಯಿದೇವಿ ಹೆಸರಿನ ಗ್ರಾಮವನ್ನು ದಾನ 
ವಾಗಿ ಬಿಟ್ಟಂತೆ ಉಲ್ಲೇಖಿಸಲಾಗಿದೆ. ಅಲ್ಲಿ ಬರುವ "...... ಅಶೇಷ ದಾನ ಸುಭಗೇ 
ಕಾಲೇ ತದಾನೀಂ ಶುಭೇ ವಿದ್ಮಾಶಂಕರ ಗುರವೇ ವಿದ್ಯಾಧಿತವ್ಯಕ್ತಯೆ.... ಎಂಬ ಮಾತು 
ಕ್ರಿಯಾಶಕ್ತಿ ದೇವರಿಗೆ ಅನ್ವಯಿಸುತ್ತದೆಯೇ ? ಸ್ಪಷ್ಟವಾಗುವುದಿಲ್ಲ. 

ಈ ಸಂಸ್ಕೃತ ಶಾಸನದ ಕೆಳೆಗೆ ಅದೇ ಕಲ್ಲಿನಲ್ಲಿ ಕನ್ನಡ ಶಾಸನವಿದೆ. ಅದರಲ್ಲಿ 
ಮುಳಬಾಗಿಲು ರಾಜ್ಯದ ಅವನೀನಾಡಿನಲ್ಲಿದ್ದ ಕುಮ್ಮಾಯಿ ಗ್ರಾಮವನ್ನು ವಿದ್ಮಾಶಂಕರ 
ಪುರವಾಗಿ ಮಾಡಿ ವಿದ್ಮಾಶಂಕರ ದೇವರಿಗೆ ಕೊಟ್ಟಂತೆ ಹೇಳಲಾಗಿದೆ. ಶಾಸನದ 
ಆರಂಭದಲ್ಲಿ ದಾನ ಕೊಟ್ಟ ಕಾಲವನ್ನು ಶಾಲಿವಾಹನ ಶಕ 1312ನೆಯ ಶುಕ್ಷಸಂವತ್ಸರದ 
ಆಷಾಢ ಬಹುಳ ಅಷ್ಟಮಿ ಎಂದು ನಮೂದಿಸಲಾಗಿದೆ. ಇದರಿಂದ ಶಾಸನದ ಕಾಲ 
ಕ್ರಿ.ಶ. 1390 ಆಗುತ್ತದೆ. ಮೇಲಣ ಸಂಸ್ಕೃತ ಶಾಸನದ ಕಾಲ ವಿಭವ ಸಂವತ್ಸರ 
ಎಂದಿರುವುದರಿಂದ ಅದರ ಕಾಲ ಒಂದು ವರ್ಷ ಮೊದಲಿನದಾಗುತ್ತದೆ. 

ದಾವಣಗೆರೆ ತಾಲೂಕು (ಈಗ ಜಿಲ್ಲೆ) ಹರಿಹರ ಗ್ರಾಮದ ಹರಿಹರೇಶ್ವರ 
ದೇವಾಲಯದ ದಕ್ಷಿಣ ಭಾಗದಲ್ಲಿ ನಿಲ್ಲಿಸಿರುವ ಎರಡನೆಯ ಶಿಲಾಶಾಸನ (EC. 
X1),ಹಳೆಯದು ಶಾಸನ ಸಂಖ್ಯೆ-23) ದಲ್ಲಿ ಕ್ರಿಯಾಶಕ್ತಿಯ ವರ್ಣನೆ ಬರುತ್ತದೆ. 


೨೯೬ ವಿಜಯನಗರ ಅಧ್ಯಯನ ೧೩ 


ಒಂದನೆಯ ದೇವರಾಯನ ಆಳ್ವಿಕೆಯ ಈ ಸಂಸ್ಕೃತ-ಕನ್ನಡ ಶಾಸನದ ಕಾಲ ಶಕ ವರ್ಷ 
1332ನೆಯ (ಕ್ರಿ.ಶ. 1410): ವಿಕೃತಿಸಂವತ್ಸರ ಭಾದ್ರಪದ ಶುದ್ದ 12 ಸೋಮವಾರ 
ಎಂದಿದೆ. ಇದರಲ್ಲಿ ರಾಜಾಧಿರಾಜ ರಾಜಪರಮೇಶ್ವರ ವೀರಪ್ರತಾಪ ದೇವರಾಯ ಮಹಾ 
ರಾಯರ ಶೌರ್ಯ-ಪ್ರತಾಪಾದಿಗಳ ವರ್ಣನೆ ಹಲವಾರು ವಿಶೇಷಣಗಳ ಮೂಲಕ ತುಂಬಾ 
ವಿಸ್ತಾರವಾಗಿ ಬಂದಿದೆ. ಮುಂದೆ ಕ್ರಿಯಾಶಕ್ತಿ ಗುರುವನ್ನು ಶ್ರೀ ಸ್ವಯಂಭೂ ತ್ರಿಯಂಬಕ- 
ಚರಣಾರವಿಂದಾರಾಧಕ ಶ್ರೀ ಮದ್ರಾಯರಾಜಗುರು ಮಂಡಲಾಚಾರ್ಯ ವರ್ಯ.... 
ತಪೋರಾಜ್ಯ ಲಕ್ಸ್ಮೀನಿವಾಸ ಕಾಯ ಶ್ರೀ ಕ್ರಿಯಾಶಕ್ತಿ ಗುರುವರ" ಎಂದು ಪ್ರಶಂಸಿಸಿ, 
ಒಂದನೆಯ ದೇವರಾಯನು ಅವರ ಚರಣ ಪರಿಚರಣೆ ಪ್ರಸಾದಾತನಾಗಿದ್ದನೆಂದು 
ತಿಳಿಸುತ್ತದೆ. | 
ಆಂಧ್ರಪ್ರದೇಶದ! ಕನ್ನಡ ಶಾಸನಗಳಲ್ಲಿ ಕೂಡ ಕ್ರಿಯಾಶಕ್ತಿಯ ಉಲ್ಲೇಖ 
ಬರುತ್ತಿರುವುದು ಗಮನೀಯ ಅಂಶ. ಸಂಗಮ ವಂಶದ ಅರಸರ ಕಾಲದ ಶಾಸನಗಳವು. 
ಕಡಪ ಜಿಲ್ಲೆಯ ಅಟ್ಟವರಂ ಶಾಸನ ಅವುಗಳಲ್ಲಿ ಒಂದು (ಆಂಧ್ರಪ್ರದೇಶದ ಶಾಸನಗಳು 
ಕಡಪಾ ಜಿಲ್ಲೆ ಭಾಗ2, ಶಾಸನ ಸಂಖೆ 1, ಹದಿನಾಲ್ಕನೆ ಶತಮಾನದ ಲಿಪಿ). ಆ ಶಾಸನ 
ದಲ್ಲಿ ಕ್ರಿಯಾಶಕ್ತಿಯನ್ನು "“ರಾಯರಾಜಗುರು' ಎಂದು ವಿಶೇಷಿಸಿದೆ. ದೊರೆ ಹರಿಯ 
ಣ್ಲೊಡೆಯನನ್ನು ಕ್ರಿಯಾಶಕ್ತಿಯ ಶಿಷ್ಕನೆಂದು ಈ ಶಾಸನ ಹೇಳುತ್ತದೆ. ವಿಜಯ ಭೂಪತಿ 
ಕೂಡ ಕ್ರಿಯಾಶಕ್ತಿಯ ಶಿಷ್ಕನಾಗಿದ್ದು, ಅವನು ತನ್ನ ಗುರುವಿನ ಹೆಸರಿನಲ್ಲಿ ದಂಡೇ 
ಹಳ್ಳಿಯ ಸ್ಥಳದಲ್ಲಿ “ಕ್ರಿಯಾಶಕ್ತಿಪುರವನ್ನು ಸ್ವಾಪಿಸಿದ ಬಗ್ಗೆ ತಿಳಿಸಲಾಗಿದೆ. (1 XIV 
Part 2. ನಂ. 2) 

ಕೆಲವು ಸಾಹಿತ್ಮ ಕೃತಿಗಳಲ್ಲಿಯೂ ಕ್ರಿಯಾಶಕ್ತಿಯ ವರ್ಣನೆ ಬರುತ್ತದೆ. ಬುಕ್ಕ 
ರಾಜನ ಸೊಸೆ ಕಂಪಣನ ಪಟ್ಟದರಸಿ ಗಂಗಾದೇವಿ ಸಂಸ್ಕೃತದಲ್ಲಿ ರಚಿಸಿದ ಮಧುರಾ 
ವಿಜಯ ಕಾವ್ಯ ಮಧುರೆಯ ಸುಲ್ತಾನನ್ನು ವೀರಕಂಪಣನು ಸದೆಬಡಿದು ವಿಜಯ ಸಂಪಾ 
ದಿಸಿದುದನ್ನು ಹೇಳುತ್ತದೆ. ಅದರಲ್ಲಿ ಕ್ರಿಯಾಶಕ್ತಿ ಯನ್ನು 

"ಅಸಾಧಾರಣ ಸಾರ್ವಜ್ಞ ವಿಸತ್‌ ಸರ್ವಮಂಗಲಂ 

ಕ್ರಿಯಾಶಕ್ತಿ ಗುರುಂ ವಂದೇ ತ್ರಿಲೋಚನ ಮಿವಾಪರಂ 

: (ಮಧುರಾವಿಜಯ ಅಥವಾ ವೀರಕಂಪರಾಯ ಚರಿತಂ ಸರ್ಗ', ಶ್ಲೋಕ 4) 


ಎಂದು ಸ್ತುತಿಸಲಾಗಿದೆ. ಇಲ್ಲಿ ಅಸಾಧಾರಣ ಸರ್ವಜ್ಞ; ತ್ವವನ್ನು ಹೊಂದಿದ್ದ ವನೂ, 
ಸರ್ವಮಂಗಲೆಯೊಡನೆ ಶೋಭಿಸುವವನೂ ಆದ ಶಿವನೊಡನೆ ಕ್ರಿಯಾಶಕ್ತಿ ಗುರುವನ್ನು 
ಹೋಲಿಸುತ್ತ ಅವನನ್ನು ಸಾಕ್ಟಾತ್‌ ಅಭಿನವ ಶಿವನೆಂದು ಬಣ್ಣಿಸಿರುವುದು ಗಮನಾರ್ಹ. 


ಅಂತಹ ಕ್ರಿಯಾಶಕ್ತಿ ಗುರುವಿನ ಪಾದಗಳಿಗೆ ಗಂಗಾದೇವಿ ವಂದನೆಗಳನ್ನು ಅರ್ಪಿಸಿದ್ದಾಳೆ. 


ಕ್ರಿಯಾಶಕ್ತಿ ಗುರು | | ೨೯೭ 


ಲಕ್ಕಣ್ಣದಂಡೇಶನ "ಶಿವತತ್ವಚಿಂತಾಮಣಿ'ಯಲ್ಲಿ ಕ್ರಿಯಾಶಕ್ತಿಯ ಸ್ತುತಿ 
ಭಾವಪೂರ್ಣವಾಗಿ ಬಂದಿದೆ. "ಶಕ್ತಿ ಜಗದುದುಯ ಕಾರಣ ಮೆನಿಕುಮ್‌" ಎಂದು 
ಆರಂಭವಾಗುವ ಪದ್ಯದಲ್ಲಿ (ಸಂಧಿ 38,ಪದ್ಮ 246) ಶಕ್ತಿ ಜಗದುದಯಕ್ಕೆ ಕಾರಣ: 
ವಿಮಲಭಕ್ತಿ ಊರ್ಧ್ಯಮುಕಿ. ಸುಜ್ಞಾನಭಕ್ತಿಯೆ ಸತಿ ಕ್ರಿಯಾಶಕ್ತಿ ಹೆಸರಿನಿಂದ ಹೊರ. 
ಹೊಮ್ಮಿ ವರ್ತಿಸುತ್ತ ಜನತೆಗೆ ಭಕ್ತಿ- ಮುಕ್ತಿಯನ್ನು ಕೊಡುತ್ತ, ಸಂಸ್ಕೃತಿಯಲ್ಲಿ 
ಅತಿವಿರಕ್ತಿ ಭಾವದಿಂದ ಆಚರಿಸುತ್ತ ಸುಮಾರ್ಗ ಪಧಿಕನಾದ ಕ್ರಿಯಾಶಕ್ತಿಯತಿಯನೆ 
ಸಾಕ್ಸಾತ್‌ ವಿರೂಪಾಕ್ಸನೆಂದು ಹೇಳುವ ಲಕ್ಕಣ್ಣದಂಡೇಶ ಅವನ ಚರಣಾಂಬುಜಕ್ಕೆ ಶರಣು 
ಸಮರ್ಪಿಸಿದ್ದಾನೆ. 


೩೯. ಚಿಕ್ಕಗೋಣಿಗೆರೆ; ವಿಜಯನಗರದ ಕಾಲದ 
ಶೈವಕೇಂದ್ರ - ಒಂದು ವಿಶ್ಲೇಷಣೆ 


ಬಿ.ಸಿ. ರಾಕೇಶ 


ಹೊನ್ನಾಳಿ ತಾಲೂಕಿನ ಹೊನ್ನಾಳಿಯ ಈಶಾನ್ಯಕ್ಕೆ ಸುಮಾರು ಹತ್ತು ಕಿ.ಮೀ. ದೂರದಲ್ಲಿ 
ರುವ ಚಿಕ್ಕಗೋಣಿಗೆರೆ ಹೊನ್ನಾಳಿ - ನಂದಿಗುಡಿ ರಸ್ತೆಯಲ್ಲಿ ಬರು ತ್ತದೆ. ಈಶ್ವರ 
ಅಥವಾ ಸಿದ್ದರಾಮೇಶ್ವರ ದೇವಾಲಯವು ತುಂಗಭದ್ರ ನದಿದಂಡೆಯ ಮೇಲೆ ಕಂಡು 
ಬರುತ್ತದೆ. ಈ ಪ್ರದೇಶವು ಈಗ ಹಾಳುಬಿದ್ದಿದೆ. ಮೊದಲು ಈ ಪ್ರದೇಶದಲ್ಲಿ ಊರು 
ಇದ್ದು ಕಾಲಾಂತರದಲ್ಲಿ ಅಂದರೆ ಕಿ ಕ್ರಿ.ಶ. ೧೯೦೦ ರಿಂದ ೧೯೨೦ರ ಅವಧಿಯಲ್ಲಿ - 
ಸುಮಾರು ಒಂದು ಕಿ.ಮೀ. PN ಹೊಸ ಊರು ನಿರ್ಮಾಣ ವಾಗಿದೆ. ನದಿ 
ದಂಡೆಯ ಮೇಲೆ ಈಶ್ವರ ದೇವಾಲಯ, ಕೊತ್ತಳ, ಹಾಳುಬಿದ್ದ ದೇವಾಲಯಗಳು 
ಕಂಡಬರುತ್ತವೆ. ಈಶ್ವರ ದೇವಾಲಯದಲ್ಲಿ ಕೃಷ್ಣದೇವರಾಯನ ಕಾಲದ ಶಾಸನ 
ಕಂಡುಬರುತ್ತವೆ. ಇದರಲ್ಲಿ ದೇವಾಲಯಕ್ಕೆ ನಿತ್ಮ ಪೂಜಾಕಾರ್ಯಕ್ಕಾಗಿ ದಾನ ನೀಡಿದ 
ವಿವರಗಳು ಕಂಡುಬರುತ್ತವೆ. ಈ ದೇವಾಲಯದಲ್ಲಿ ಇನ್ನೊಂದು ವೀರಗಲ್ಲು ಶಾಸನ 
ವಿದೆ. ಈ ಶಾಸನವು ಜಾನುವಾರುಗಳ ದಾಳಿಯಲ್ಲಿ ಮಡಿದ ದಾಖಲೆ ಯಾಗಿದೆ. ಕೃಷ್ಣ 
ದೇವರಾಯನ ಕಾಲದ ಶಾಸನದಲ್ಲಿ ಈ ಊರನ್ನು “ಚಿಕ್ಕಗೂಳಿಗೆರೆ' ಎಂದು ಉಲ್ಲೇಖಿಸ 
ಲಾಗಿದೆ. ಈ ಊರಿಗೆ ಉತ್ತರದಲ್ಲಿ ಹೀರೆಗೋಣಿಗೆರೆ, ದಕ ್ಲಿಣದಲ್ಲಿ ಕೋಟೆಮಲ್ಲೂರು, 
ಪೂರ್ವದಲ್ಲಿ ಹೊನ್ನೂರು ವಡ್ಡರ ಹಟಿ ತಾಂಡ, ಪಶ್ಚಿಮದಲ್ಲಿ ತುಂಗಭದ್ರ ನದಿಗಳಿವೆ. 
ಇದು ಹಿರೆಗೋಣಿಗೆರೆ ಗ್ರಾಮ ಪಂಚಾಯಿತಿಗೆ ಸೇರಿದೆ. ಈ ಊರಿನಲ್ಲಿ ಈಶ್ವರ ದೇವಾ 
ಲಯ ಅಲ್ಲದೆ ಆಂಜನೇಯ, ಕಲ್ಲೇಶ್ವರ, ಗಂಗಮ್ಮ, ಉಡುಚಲಮ್ಮ, ಶಿವಪಾರ್ವತಿ, 
ಜೈನಬಸದಿ, ದರ್ಗಾಹ್‌ಗಳು ಆರಾಧನಾ ಸ್ಥಳಗಳಾಗಿವೆ. ಈ ಊರಿನಲ್ಲಿ ಜೈನರ 
ಸಂಖ್ಯೆಯು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು ಕೃಷಿಯನ್ನು ತಮ್ಮ ಮೂಲವೃತಿ ಶಿಯನ್ನಾಗಿ 
ಮಾಡಿಕೊಂಡಿದ್ದಾರೆ. ಇವರ ಆರಾಧನಾ ಮಂದಿರವಾದ ಪಾಪನಾಥ ಬಸದಿಯನ್ನು 
ನಿರ್ಮಿಸಿದ್ದಾರೆ. ಬದ್ರುದ್ದೀನ್‌-ಶಾ-ಖಾದ್ರಿ ವಲಿಯಾ ದರ್ಗ ದಂತಹವು ಕೂಡ ಈ 
ಊರಿನಲ್ಲಿ ಕಂಡುಬರುತ್ತದೆ. ಈ ದರ್ಗಾವನ್ನು ನೋಡಿಕೊಳ್ಳಲು ಕೇವಲ ಒಂದು ಮುಸ್ಲಿಂ 
ಮನೆತನ ಮಾತ್ರ ವಾಸವಾಗಿದೆ. ಇನ್ನುಳಿದವರು ಹಿಂದೂಗಳು ವಾಸವಾಗಿದ್ದಾರೆ. ಈ 
ಊರಿನಲ್ಲಿ ಆಂಜನೇಯ ದೇವಾಲಯ, ಪಾಪನಾಥ ಬಸದಿ ಮತ್ತು ದರ್ಗಾಗಳು ಕೇವಲ 


ಚಿಕ್ಕಗೋಣಿಗೆರೆ ವಿಜಯನಗರದ ಕಾಲದ ಶೈವಕೇಂದ್ರ ೨೯೯ 


೧೦೦ ಮೀ. ಹಂತದಲ್ಲಿ ನಿರ್ಮಾಣವಾಗಿದೆ. ಈ ದೇವಾಲಯಗಳ ನಿರ್ಮಾಣವನ್ನು 
ಗಮನಿಸಿದಾಗ ಇಲ್ಲಿನ ಧರ್ಮ ಸಮನ್ವಯತೆಯ ಬಗ್ಗೆ ಕಾಳಜಿ ಮೂಡಿಬರುತ್ತದೆ. 


ಈಶ್ವರ ದೇವಾಲಯ ಅಥವಾ ಸಿದ್ದರಾಮೇಶ್ವರ ದೇವಾಲಯವನ್ನು ನಾವು 
ಗಮನಿಸಿದಾಗ ವಿಜಯನಗರ ಕಾಲಕ್ಕಿಂತಲೂ ಹಿಂದೆ ಇದು ಶೈವಕೇಂದ್ರವಾಗಿತ್ತು 
ಎಂಬುದರಲ್ಲಿ ಅನುಮಾನವಿಲ್ಲ. ಈ ದೇವಾಲಯದಲ್ಲಿರುವ ಶಿಲ್ಪಗಳ ಶೈಲಿಯನ್ನು 
ಗಮನಿಸಿದಾಗ ೧೧ ಮತ್ತು ೧೨ನೇ ಶತಮಾನಕ್ಕೆ ಸೇರಿದವುಗಳಾಗಿವೆ. ಸಿದ್ದರಾಮರು 
ಧರ್ಮಪ್ರಸಾರಕ್ಕಾಗಿ ದೇಶಸಂಚಾರ ಮಾಡುವಾಗ ಈ ಮಾರ್ಗವಾಗಿ ಬಂದರು ಮತ್ತು 
ಈ ಗ್ರಾಮದಲ್ಲಿ ತಂಗಿ ದೇವಾಲಯವನ್ನು ನಿರ್ಮಿಸಿದರು ಎಂಬುದಾಗಿ ಪ್ರತೀತಿ ಇದೆ. 
ಈ ದೇವಾಲಯಕ್ಕೆ ಸಿದ್ದರಾಮೇಶ್ವರ ದೇವಾಲಯವೆಂದು ಇನ್ನೊಂದು ಹೆಸರಿದೆ. ಇದಕ್ಕೆ 
ಪುಷ್ಪಿ ನೀಡುವಂತಹ ವಿಚಾರ ಎಂದರೆ ಸಿದ್ದರಾಮನ ಅನುಯಾಯಿಗಳ ಮಠವಾದ ಶ್ರೀ" 
ವೃಷಭಪುರಿ ಸಂಸ್ಥಾನ ಬ್ರಹನ್ಮಠ ನಂದಿಗುಡಿ, ಹರಿಹರ ತಾಲೂಕು ಇವರಿಗೆ ಈಗಿರುವ 
ಈಶ್ವರ ದೇವಾಲಯದ ಸುತ್ತಮುತ್ತಲು ಇರುವ ಜಮೀನು ಶ್ರೀ ಮಠದ ಹೆಸರಿನಲ್ಲಿದೆ. 
ಈ ದೇವಾಲಯದ ಪರಂಪರೆಯನ್ನು ಶ್ರೀ ಮಠದವರು ಮುಂದುವರಿಸಿ ಕೊಂಡು 
ಬಂದುದರ ಪರವಾಗಿ ಆ ಜಮೀನು ಶ್ರೀಮಠಕ್ಕೆ ಸೇರಿರುವುದು ಉಚಿತ ವಾದುದಾಗಿದೆ. 


ವಿಜಯನಗರ ಕಾಲದಲ್ಲಿ ಈ ಭಾಗವು ಸೇರಿಕೊಂಡಿತ್ತು. ಕಾರಣ ಈ ಭಾಗದಲ್ಲಿ. 
ಅನೇಕ ದೇವಾಲಯಗಳನ್ನು ಜೀರ್ಣೋದ್ದಾರ ಮಾಡಿದ ವಿವರಗಳು ಕಂಡುಬರುತ್ತವೆ. 
ಇದಕ್ಕೆ ಪುಷ್ಟಿ ನೀಡುವಂತೆ ದೇವಾಲಯಕ್ಕೆ ದಾನ ನೀಡಿದ ವಿವರಗಳು ಕಂಡುಬರುತ್ತವೆ. 
ಪೆನಧನನನುನ ಕಾಲದಲ್ಲಿ ವೀರಶೈವ ಧರ್ಮವು ಉತ್ತುಂಗದಲ್ಲಿತ್ತು. ಆ ಅವಧಿ 
ಯಲ್ಲಿ ವೀರಶೈವ ಧರ್ಮದ ಅನುಯಾಯಿಗಳಾದ ನೊಳಂಬವೀರಶೈವರು ಸಿದ್ಧರಾಮನ 
ಅನುಯಾಯಿಗಳು ವಿಶಿಷ್ಟ ಸ್ತಾನವನ್ನು ಪಡೆದುಕೊಂಡಿದ್ದರು. ಮುಂದೆ ವಿಜಯನಗರ 
ಕಾಲಘಟ್ಟದ ಅವಧಿಯಲ್ಲಿ ಈ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ವೀರಶೈವರು 
ಕಂಡುಬರುತ್ತಾರೆ. ಇದೇ ರೀತಿಯಲ್ಲಿ ನಾವು ಗಮನಿಸಿದಾಗ ನಂದಿಗುಡಿಯಲ್ಲಿ ಕಂಡು 
ಬರುವ ಶೈವದೇವಾಲಯಗಳು ಮತ್ತು ವಾಸನದಲ್ಲಿ ಕಂಡುಬರುವ ಕೇದಾರೇಶ್ವರ 
ದೇವಾಲಯಗಳು ಪುಷ್ಟಿ ನೀಡುತ್ತವೆ. ವಿಜಯನಗರ ಕಾಲದ ಈ ಪ್ರದೇಶದಲ್ಲಿ ಅನೇಕ 
ಶಿವಯೋಗಿಗಳು ಬೃಹನ್ಮಠ ನಂದಿಗುಡಿಯಿಂದ ಧರ್ಮಪ್ರಸಾರವನ್ನು ಕೈಗೊಂಡಿದ್ದಾರೆ. 
ಅದರಲ್ಲಿ ಶ್ರೀ ಕರಿಬಸವೇಶ್ವರರು ಒಬ್ಬರು. ವಿಜಯನಗರ ಕಾಲದಲ್ಲಿ ಧರ್ಮಪ್ರಸಾರ 
ವನ್ನು ಕೈಗೊಂಡು ಶ್ರೀಮಠದ ಜಗದ್ಗುರುಗಳಾಗಿ ಉಕ್ಕಡಗಾತ್ರಿಯಲ್ಲಿ ಲಿಂಗೈಕ್ಕರಾದರು. 
ಅಲ್ಲದೆ ವಿವಿಧ ಮಠಾಧೀಶರು ವೀರಶೈವ ಧರ್ಮಪ್ರಸಾರಕ್ಕಾಗಿ ಅನೇಕ ಕ್ರಮಗಳನ್ನು 
ಕೈಗೊಂಡಿದ್ದರು ಎಂಬುದಾಗಿ ನಾವು ಗಮನಿಸಿದಾಗ, ಸುತ್ತಲೂ ಕಂಡುಬರುವ ಶೈವ 
ದೇವಾಲಯಗಳಾದ ಬೈರನಪಾದ, ಕೇದಾರೇಶ್ವರ ಮತ್ತು ಬಸವೇಶ್ವರ ಅಥವಾ 


೩೦೦ ವಿಜಯನಗರ ಅಧ್ಯಯನ ೧೩ 


ನಂದೀಶ್ವರ ದೇವಾಲಯಗಳು ಇದಕ್ಕೆ ಪುಷ್ಟಿ ನೀಡುತ್ತವೆ. ವಿಜಯನಗರ ಕಾಲಘಟ್ಟದಲ್ಲಿ 
ಈ ಪ್ರದೇಶವು ಪ್ರಮುಖ ಶೈವ ಕೇಂದ್ರವಾಗಿತ್ತಲ್ಲದೆ ಆ ಅವಧಿಯಲ್ಲಿ ವಿಶಿಷ್ಟವಾದ 
ಸ್ಥಾನವನ್ನು ಪಡೆದು ಕೊಂಡಿತ್ತು. 

ಈ ರೀತಿಯಾಗಿ ವಿಜಯನಗರ ಕಾಲದ ಈ ಪ್ರದೇಶದಲ್ಲಿ ವೀರಶೈವ ಧರ್ಮವನ್ನು 
ಪ್ರಸಾರಪಡಿಸಿದ ಕೀರ್ತಿ ಶ್ರೀ ವೃಷಭಪುರಿ ಸಂಸ್ಥಾನ ಬೃಹನ್ಮಠ ನಂದಿಗುಡಿ ಇವರಿಗೆ 
ಸಲ್ಲುತ್ತದೆ. ಕಾರಣಾಂತರಗಳಿಂದ ಚಿಕ್ಕ್ಗಗೋಣಿಗೆರೆಯಲ್ಲಿರುವ ದೇವಾಲಯವನ್ನು 
ಜೀರ್ಣೋದ್ದಾರ ಮಾಡಿಲ್ಲ. ಈ ದೇವಾಲಯವು ಶಿಥಧಿಲಾವಸ್ಥೆಯಲ್ಲಿದ್ದು ಅದರ 
ಜೀರ್ಣೋದ್ದಾರ ಮಾಡುವುದು ಅತಿ ಮುಖ್ಯವಾಗಿದೆ. ಈ ರೀತಿಯಾಗಿ ವಿಜಯನಗರ 
ಕಾಲದಲ್ಲಿ ವೀರಶೈವ ಧರ್ಮಪ್ರಸಾರಕ್ಕಾಗಿ ವಿವಿಧ ಮಾರ್ಗಗಳನ್ನು ಅನುಸರಿಸಿದ ವಿವಿಧ 
' ಮಠಾಧೀಶರು, ಮುನಿಗಳು ನಾಡಿನಾದ್ಯಂತ ಸಂಚರಿಸಿ ಧರ್ಮವನ್ನು ಪೋಷಿಸಿ ಬೆಳೆಸಿದರು. 
ಇದನ್ನು ಗಮನಿಸಿದಾಗ ಚಿಕ್ಕಗೋಣಿಗೆರೆ ಗ್ರಾಮವು ವಿಜಯನಗರ ಕ್ಕಿಂತ ಮೊದಲು 
ಮತ್ತು ವಿಜಯನಗರ ಕಾಲದಲ್ಲಿ ಶೈವ ಕೇಂದ್ರವಾಗಿತ್ತೆಂಬುದರಲ್ಲಿ ಎರಡು ಮಾತಿಲ್ಲ. 
ಅಲ್ಲಿಂದ ಇಲ್ಲಿ )್ಲಿಯವರೆಗೆ ಪೂಜಾಕಾರ್ಯಗಳು ನಿರಂತರವಾಗಿ ನಡೆದುಕೊಂಡು ಬರುತ್ತಿ ಡೆ. 


೪೦. ಕಾಲಜ್ಞಾನ ಸಾಹಿತ್ಯದಲ್ಲಿ ವಿಜಯನಗರ 


ಡಾ. ಕೆ. ರವೀಂದ್ರನಾಥ 


ಕಾಲದ ವಿಷಯವನ್ನು ವೈಜ್ಞಾನಿಕವಾಗಿ ಅರಿಯುವುದು ಬೇರೆ, ಅನುಭಾವಿ ನೆಲೆಯಲ್ಲಿ 
ಅರಿಯುವುದು ಬೇರೆ, ಅನುಭಾವಿ ನೆಲೆಯಲ್ಲಿ ಅದನ್ನು ಅಂತಃಸ್ಬುರಣದಿಂದ ಬಂದ 
ಜ್ಞಾನವೆಂದು ಹೇಳುತ್ತಾರೆ. ಈ ಅಭಿಪ್ರಾಯವನ್ನೇ ಪಾತಂಜಲಿದರ್ಶನ “ಪರಿಣಾಮತ್ರಯ 
ಸಂಯಮಾದಕೀ ತಾನಾಗತ ಜ್ಞಾನಂ” ಎಂದು ಹೇಳಿದೆ. ಅಂದರೆ ಧರ್ಮ, ಲಕ್ಷಣ, 
ಅವಸ್ಥಾನಗಳೆಂಬ ಮೂರು ಪರಿಣಾಮಗಳಲ್ಲಿ ಸಂಯಮ ಮಾಡುವದರಿಂದ ಕ್ರಮವಾಗಿ 
ಭೂತ, ವರ್ತಮಾನ, ಭವಿಷ್ಕತ್‌ ಕಾಲದ ಜ್ಞಾನವಾಗುವುದೆಂದರ್ಥ. ಹೀಗಾಗಿ ಇದೊಂದು 
ಸಿದ್ಧಿ. ಜೈನಧರ್ಮದಲ್ಲಿ ಇದನ್ನು “ಅವಧಿಜ್ಞಾನ”ವೆಂದು ಕರೆಯುತ್ತಾರೆ. ಅವರ ಪ್ರಕಾರ 
ಇದು ಜ್ಯೋತಿಷ್ಯಶಾಸ್ತ್ರವಲ್ಲವೆಂಬುದಕ್ಕೆ ವಡ್ಡಾರಾಧನೆಯ ಸುಕುಮಾರಸ್ವಾಮಿ ಕಥೆಯಲ್ಲಿ 
ಬರುವ ಸೂರ್ಯಮಿತ್ರ - ಸುಧರ್ಮಾಚಾರ್ಕರ ಸಂಭಾಷಣೆ ಹೀಗಿದೆ. ಶಿಷ್ಠ್ಕನಾದ ಸೂರ್ಯ: 
ಮಿತ್ರ “ಸೂಕ್ಷಾಂತರೀ ಜ್ಞಾನವಾದ ಜ್ಯ್ಕೋತಿಷ್ಯ್ಠ” ಕಲಿಸಬೇಕಾಗಿ ಕೇಳಿದಾಗ “ಇದು 
ಜ್ಯೋತಿಷ್ಯವಲ್ಲ, ಎಮ್ಮಂತಪ್ಪ ಯಷಿಯರ್ಗ್ಗಲ್ಲದೆ ಪೇಳಲುಂ ಕಲಿ ಯಲುಂ ಆಗದೆಂದು” 
ಹೇಳುತ್ತಾನೆ, ಸುಧರ್ಮಾಚಾರ,್ಕ. ಅದೇನೇ ಇದ್ದರೂ ಕಾಲಜ್ಞಾನ ಸಾಹಿತ್ಯವು ಚಾರಿತ್ರಿಕ, 
ಸಾಂಸ್ಕೃತಿಕ ಹಾಗೂ ರಾಜಕೀಯ ದೃಷ್ಟಿಯಿಂದ ಅಧ್ಯಯನ ಯೋಗ್ಯವಾಗಿದೆ. ಈ ಹಿನ್ನೆಲೆ 
ಯಲ್ಲಿ ಕಾಲಜ್ಞಾನ ಸಾಹಿತ್ಯವನ್ನು ಆಕರವಾಗಿಟ್ಟುಕೊಂಡು ವಿಜಯನಗರದ ಐತಿಹಾಸಿಕ 
ಸ್ಥಿತ್ಯಂತರಗಳನ್ನು ವಿದ್ವಾಂಸರ ಮುಂದೆ ನಿರೂಪಿಸುವುದು ಈ ಪ್ರಬಂಧದ ಆಶಯ. 
1. ಕಾಲಜ್ಞಾನ ಸಾಹಿತ್ಯದ ಉಗಮ 

ಕವಿಚರಿತೆಕಾರರಾದ ಆರ್‌.ನರಸಿಂಹಾಚಾರ್ಕರು ಬಸವಣ್ಣ, ಚನ್ನಬಸವಣ್ಣ, ಪ್ರಭು 
ದೇವ, ಮಡಿವಾಳ ಮಾಚಿದೇವಾ, ಸಿದ್ದರಾಮ, ಘಟ್ಟಿವಾಳಯ್ಯ, ಹಡಪದಪ್ಪಣ್ಣ, 
ನೀಲಮ್ಮ, ಅಕ್ಕನಾಗಮ್ಮ, ಕೂಗಿನಮಾರಯ್ಕ ಮುಂತಾದವರು ಕಾಲಜ್ಞಾನ ಸಾಹಿತ್ಮವನ್ನು 
ರಚಿಸಿದ್ದಾರೆಂದು ಅಭಿಪ್ರಾಯಪಡುತ್ತಾರೆ. ವಿ.ಶಿವಾನಂದ ಅವರು ಕಾಲಜ್ಞಾನ ಸಾಹಿತ್ಯ 
ಬಸವಯುಗ - ಬಸವೋತ್ತರ ಯುಗವೆಂಬ ಎರಡು ಘಟ್ಟದಲ್ಲಿ ಬೆಳೆದುಬಂದಿದೆ. 
ಬಸವೋತ್ತರಯುಗವನ್ನು ವಿಜಯನಗರ ಸಾಮ್ರಾಜ್ಮೋದ್ಯಯ ಮತ್ತು ವಿಜಯನಗರ 
ಸಾಮ್ರಾಜ್ಯ್ಮವಿನಾಶೋತ್ತರ ಕಾಲವೆಂದು ವಿಂಗಡಿಸುತ್ತಾರೆ. ಈ ಅವಧಿಯಲ್ಲಿ ಕರಸ್ತಲ 
ನಾಗೀದೇವ, ಎಮ್ಮೆ ಬಸವ, ವಿರೂಪಾಕ್ಷ ಪಂಡಿತ, ಸರ್ವಜ್ಞ, ಕೊಡೇಕಲ್ಲಬಸವಣ್ಣ, 


೩೦೨ | - ವಿಜಯನಗರ ಅಧ್ಯಯನ ೧೩ 


ತಿಂಥಿಣಿ ಮೋನಪ್ಪ, ಸಾರವಾಡದ ಚಿಕ್ಕ ಮುಂತಾದ ಕಾಲಜ್ಞಾನಿಗಳನ್ನು ಹೆಸರಿಸುತ್ತಾರೆ. 
ಹೀಗೆ ಸೃಷ್ಟಿಯಾದ ಕಾಲಜ್ಞಾನ ಸಾಹಿತ್ಯ ಕರ್ನಾಟಕದಲ್ಲಿ ``ಸಾರುವಯ್ಮ"ಗಳಿಂದ ಮೌಖಿಕ 
ಪ್ರಸಾರವಾಗಿ ಉಳಿದುಬಂದಿದೆಯೆನ್ನಬಹುದು. 


ps ಕಾಲಜ್ಞಾನ ಸಾಹಿತ್ಯ ದ ಲಕ್ಷಣ 


ಕಾಲಜ್ಞಾನ ಸಾಹಿತ್ಮ ಪದ್ಮ, ಗದ್ಮ, ತ್ರಿಪದಿ, ಸಾಂಗತ್ಯ, ಷಟ್ಟದಿ ಮುಂತಾದ ದೇಶೀ 
 ಛಂದೋಮಟ್ಟುಗಳಲ್ಲಿ ರಚನೆಗೊಂಡಿದೆ. ಸ್ವರವಚನಗಳಂತೆ ರಾಗ-ತಾಳಗಳ ನಿರ್ದೇಶನದ 
ಜೊತೆಗೆ ಸುವ್ವಿ, ಕೋಲುಕೋಲೆ, ಬೆಡಗುಕೇಳಿರೋ, ನೋಡಿರಣ್ಣಾ - ಎಂಬಂತಹ ' 
ಜಾನಪದ ಪಲ್ಲವಿಗಳಿಂದ ಇದು ಸಂಯೋಜನೆಗೊಂಡಿದೆ. ಯಥಾವತ್ತತೆ ಈ ಸಾಹಿತ್ಯ 
ಲಕ್ಸಣ. ಆದರ್ಶಕ್ಕಿಂತ ವಾಸ್ತವತೆಗೆ ಹೆಚ್ಚು ಮಹತ್ವ. ಬೆಡಗು ಈ ಸಾಹಿತ್ಯದ ಮತ್ತೊಂದು 
ಲಕ್ಷಣ. ಲೌಕಿಕ ಸಾದೃಶ್ಯಗಳನ್ನು ವಿಪಷರ್ಯಾಸವಾಗಿ ನಿರೂಪಿಸುವುದು ಇಲ್ಲಿಯ ವೈಶಿಷ್ಟ. 
ಉದಾ: ಇಲಿ ಬೆಕ್ಕು ನುಂಗೀತು, ಮೊಲ ನಾಯಿ ತಡೆದೀತು; ಕಲ್ಲು ಕೋಳಿ ಕೂಗೀತು. 
ಈ ಸಾಹಿತ್ಯ ಐತಿಹ್ಮ, ನಂಬಿಕೆ, ಸಂಪ್ರದಾಯ, ಜನವದಂತಿಗಳಿಂದ ಕೂಡಿ ರುವುದರಿಂದ 
ವಿ.ಶಿವಾನಂದ ಅವರು ಕೈಫಿಯತ್ತುಗಳಿಗೆ ಹೋಲಿಸುತ್ತಾರೆ. ಹೀಗಾಗಿ ಚರಿತ್ರೆಯ 
ನಿರ್ಮಾಣದಲ್ಲಿ ಇವುಗಳನ್ನು ಎಚ್ಚರಿಕೆಯಿಂದ ಬಳಸಿಕೊಳ್ಳಬೇಕಾಗುವ ಅನಿವಾರ್ಯತೆ 
ಇದೆಯೆಂಬುದನ್ನು ವಿದ್ವಾಂಸರು ಗಮನಿಸಬೇಕು. 


3. ಕಾಲಜ್ಞಾನಗಳಲ್ಲಿ ವಿಜಯನಗರದ ಉಲ್ಲೇಖ | 
ಕ್ರಿ.ಶ. 1584ರಲ್ಲಿ ಜೀವಿಸಿದ್ದ ಹಂಪೆಯ ಹಿರೇಮಠಾಧ್ಯಕ್ಷ ವಿರೂಪಾಕ್ಟ ಪಂಡಿತ. 
ಚನ್ನಬಸವ ಪುರಾಣವನ್ನು ರಚಿಸಿದ್ದಾನೆ. ಈತನು ಸಂಧಿ 62 ಕಾಂಡ 5ರಲ್ಲಿ ಕಾಲಜ್ಞಾನ 
ಸಾಹಿತ್ಯವನ್ನು ಸಮಗ್ರವಾಗಿ ಸಮೀಕ್ಷೆ ಮಾಡಿದ್ದಾನಲ್ಲದೆ, "ಕಾಲಜ್ಞಾನ ಸಂಧಿ'ಯನ್ನು 
ವೀರಶೈವ ಪುರಾಣಗಳ ಲಕ್ಷಣಗಳಲ್ಲೊಂದಾಗಿ ಪರಿಗಣಿಸಿದ ಮೊದಲ ಕವಿಯೆನಿಸಿದ್ದಾನೆ. 
12ನೆಯ ಶತಮಾನದಿಂದ 16ನೆಯ ಶತಮಾನದವರೆಗೆ ವೀರಶೈವ ರಾಜಕೀಯ, 
ಧಾರ್ಮಿಕ, ಸಾಮಾಜಿಕ ಚರಿತ್ರೆಗೆ ಈ ಕೃತಿ ಆಕರವೆನಿಸಿದೆ. ವಿಜಯನಗರಕ್ಕೆ ಸಂಬಂಧಿಸಿ 
ದಂತೆ ಆತನ ವಾಕ್ಕಗಳು ಹೀಗಿವೆ : “ಶಾ. ಶಕೆ. 1258ರ ಧಾತುಸಂವತ್ಸರದಲ್ಲಿ (ಕ್ರಿ. ಶ. 
1336) ಹರಿಹರಗೆ ಪಟ್ಟ, ಅವನ ಸಂತತಿಯ 13 ಅರಸರು 150 ವರ್ಷ ರಾಜ್ಮವಾಳುವರು. 
ನರಸಿಂಹ ವಂಶದ ತುರುಕರೊಡನೆ ಕಾದಿ ಮಡಿಯುವಿಕೆ; ಹಂಷೆ-ವಿಜಯನಗರ ವಿನಾಶ. 
ವಿದ್ಯಾನಗರಿಯಲ್ಲಿ ಪ್ರೌಢದೇವೇಂದ್ರನಾಳ್ವಿಕೆಯಲ್ಲಿ 101 ಗಣವರರ ಉದಯ. ಹಂಪೆಯ 
ಗೋಪುರಗಳ ಧ್ವಂಸ, ಮಾತಂಗದ ವೀರೇಶ್ವರನನ್ನು ಕಿತ್ತುವುದು” ಇತಾದಿ ಉಲ್ಲೇಖಗಳು 
ವಿಜಯನಗರದ ರಾಜಕೀಯ, ಧಾರ್ಮಿಕ ಸಂಗತಿಗಳ ವಿಲೇವಾರಿಗಳಾಗಿವೆ. 
ಒಂದು ವದಂತಿಯ ಪ್ರಕಾರ ಕ್ರಿ.ಶ. 1543ರಲ್ಲಿ ಜೀವಿಸಿದ್ದ ಎಮ್ಮೆ ಬಸವನೆಂಬ 
ಕಾಲಜ್ಞಾನಿ ವಿಜಯನಗರ ಅರಸೊತ್ತಿಗೆಯ ಪತನಕಾಲದ ಮುಂಗಾಣೈೆಯಾಗಿ ಆ ' 


ಕಾಲಜ್ಞಾನ ಸಾಹಿತ್ಯದಲ್ಲಿ ವಿಜಯನಗರ ೩೦೩ 


ವಿನಾಶದಿಂದ ಅರಸು ಪ್ರಜೆಗಳು ಎಚ್ಚರವಾಗಿರಬೇಕೆಂಬ ದುಂದುಭಿ ಮೊಳಗಿಸಿದನು. 
ಇದನ್ನು ಸಹಿಸದ ಕೃಷ್ಣದೇವರಾಯ ಪಟ್ಟದಾನೆಯನ್ನು ಅವನ ಮೇಲೆ ಬೀಳ್ವಂತೆ ಕಳಿಸು 
ತ್ತಾನೆ. ಆನೆ ಅವನನ್ನು ಸೊಂಡಿಲಿನಿಂದ ಮೇಲೆತ್ತಿಕೊಂಡು ರಾಜಬೀದಿಯಲ್ಲಿ ವಿಜೃಂಭಣೆ 
ಯಿಂದ ನಡೆಯುತ್ತದೆ. ಎಮ್ಮೆ ಬಸವ ಕಾಲಜ್ಞಾನವನ್ನು ಉತ್ಸಾಹದಿಂದ ಮತ್ತಷ್ಟು 
ಬಿತ್ತರಿಸಿದನಂತೆ. ಈತನ ತ್ರಿಕಾಲ ಜ್ಞಾನ ವಾಕ್ಯಗಳನ್ನು ಮೆಚ್ಚದ ಕ್ರಿ.ಶ. "1543ರ 
ತಿರುಮಲರಾಯನ ಆಳ್ವಿಕೆಯಲ್ಲಿದ್ದ ಕಡೆಯರಪುತ್ರ ತಿಮ್ಮರಾಜ ಕೊರಮಕೆರೆ 
ಗ್ರಾಮವನ್ನು ಉಂಬಳಿಯಾಗಿ ಬಿಟ್ಟ ಉಲ್ಲೇಖವಿದೆ' (ಎಪಿಗ್ರಾಫಿಯಾ ಕರ್ನಾಟಿಕಾ, 
ಸಂಪುಟ 3, ಪುಟ 201) ವಿಜಯನಗರಕ್ಕೆ ಸಂಬಂಧಿಸಿದ ಹೇಳಿಕೆಗಳು ಈತನ ಕಾಲಜ್ಞಾನ 
ದಲ್ಲಿ ಹೀಗೆ ನಿರೂಪಿತವಾಗಿದೆ. 

*'ಎಕ್ಕತ ತುರುಕರು ಇಕ್ಕೇರಿ ರಣಗಂಭ | 

* ರಕ್ಕಸಿಯೆಂದೆಂಬ ಗಂಗೆಯ ತಡಿಯಲ್ಲಿ! ಹುಯ್ಮ ಲೋಡಂಗುರವಾ ॥ 

ಇದು ವಿಜಯನಗರ ಹಾಗೂ ಬಹಮನಿಯರ ನಡುವೆ ರಕ್ಕಸ ತಂಗಡಿಗೆ ಯುದ್ದ 
ಸೂಚನೆಯಾಗಿದೆ. | 

* ಕಿಷ್ಕಿಂದ ಪರ್ವತದ ರೊಕ್ಕವ ತೆಗೆದಾರು 

* ಮೌಲ್ಕವಂತರ ಮುಂದೆ ನವಕೋಟಿ ದ್ರವ್ಯವು 

* ಮನ್ಮಥ ಹೊಂಡಕ್ಕೆ ಯಾತವ ನಿಕ್ಕ್ಮ್ಮ್ಯಾರು 

* ಹೇಮಕೂಟಕ್ಕೆ ಪ್ರೇಮದಿ ಬಂದಾರು. - ಎಂಬ ಹೇಳಿಕೆಗಳು ಕಿಷ್ಕಿಂದೆ. ಮೌಲ್ಮ 
ವಂತ, ಮನ್ಮಥಹೊಂಡ, ಹೇಮಕೂಟಗಳಂಥ ಸ್ಥಳಮಹಾತ್ಮೈಗಳ ದಾಖಲೀಕರಣ 
ವಾಗಿದೆ. ಮುಂದುವರಿದು 

ಸೋಜಿಗವನು ಕೇಳಿ ವಿಜಯನಗರವೆಲ್ಲ 

ಬಾಜ ಬಜಾರವು ಬಯಲೆದ್ದು ಹೋದೀತು !! 


ವಿಜಯನಗರದಲ್ಲಿ ಗಜಿಬಿಜಿಯಾದಾವು | 


ವಿದ್ಮಾನಗರದೊಳಗೆಲ್ಲಾ 
ಹದ್ದು ಕಾಗೆ ಆಡುತಾವೆ !! 


ಮಾತಂಗವಳಿದೀತು ಭಯವಲ್ಲಿ ತೋರಿತು 
ಹಂಪೆಯ ಗೋಪುರವೆಲ್ಲ ಅಳಿದಾವು !! 

೦ಪೆಯ ವಿರೂಪಾಕ್ಷ ಕೆಂಪು ನುಡಿಗೆಯನು 
ಪಂಪಾದೇವಿಯನೋಡಗೊಂಡು ಉಳಿವೆಯ 
ತಂಪುಳ್ಳವನಕೆ ನಡೆದಾರೋ | 


೩೦೪ ವಿಜಯನಗರ ಅಧ್ಯಯನ ೧೩ 


ಇಲ್ಲೆಲ್ಲ ವಿಜಯನಗರದ ಅವನತಿಯನ್ನು ಸೂಚಿಸುವ ರೀತಿಯಲ್ಲಿ ರಚನೆಯಾ 
ಗಿವೆ. ಎಮ್ಮೆ ಬಸವನ ಪತ್ನಿ ನೀಲಮ್ಮನ ತನ್ನ ಕಾಲಜ್ಞಾನದಲ್ಲಿ ವಿಜಯನಗರಕ್ಕೆ 
ಸಂಬಂಧಿಸಿದಂತೆ ಹೀಗೆ ನಿರೂಪಿಸುತ್ತಾಳೆ. 

ಮಾತಂಗವಳಿದಾವು ಮನ್ಮಥಕೆಟ್ಟಾವು 

ಆತನ ಮಾತು ಹುಸಿಯಲ್ಲ ಸುವ್ವಿ | ಹಂಪೆಯ 

ಗೋಪುರವೆಲ್ಲ ಲಯವೆದ್ದೂ ॥ 


ಉದ್ದಾನ ವೀರಭದ್ರನ ಎಡಗಡೆಯ 
ವಿಧ್ರುವನಾದ ಪೆಟ್ಟಿಗೆಯ ಸುವ್ವಿ | ಅದರೊಳಗಿನ 
ಮದ್ದುಮಾಣಿಕವ ತೆಗೆದಾರು ॥ 


ಹೇಮಕೂಟದಿ ರಘಫುರಾಮರ ಕೂಟವ 
ಧೂಮಕೇತು ಬಂದು ತೆಗೆಸ್ಮಾನುಸುವ್ಪಿ ॥ 
ಸ್ವಾಮಿಬಸಪ್ಪನ ಕೃಪೆಯಿಂದ ॥ 


' ಲಿಂಗ ವಿರೂಪಾಕ್ಷನ ರಂಗ ಮಂಟಪದ ಮುಂದೆ 

ಲಿಂಗದ ಕಣಜವ ಹೊಡೆವಾರು ಸುವ್ವಿ | ವಿಭೂತಿ 

ಹಿಂಗದೆ ತೆಗೆದು ಬಯಲಿಗೆ ॥ 

ವಚನಕಾರ ಬಸವಣ್ಣನವರ ಕಾಲಜ್ಞಾನ ಸಾಹಿತ್ಮದಲ್ಲಿ "ಅವರು ಹೋದ 
ಏಳುನೂರು ವರ್ಷದ ಮೇಲೆ ಏನೇನಾಗುತ್ತದೆಂಬುದನ್ನು ಉಲ್ಲೇಖಿಸುತ್ತಾ' ನೈರುತ್ಕದಲ್ಲಿ 
ವಿರೂಪಾಕ್ಷದೇವರ ಮುಂದಣಮನ್ಮಥಹೊಂಡ ಹೂಳೀತು--- ಮಾತಂಗ ಪರ್ವತದಲ್ಲಿ 
ಮಸೀದಿ ಕಟ್ಟೀತು, ಗೋಹತ್ಮಂಮಾಡ್ಕಾರು, ಆ ಪರ್ವತದ ಮೇಲೆ ಜಂಗಮರೆ ಅನಾ 
ಚಾರಿಗಳಾದಾರು, ಆ ಪರ್ವತದ ಮೇಲೆ ಠಕ್ಕುಠೌಳಿ ಘನವಾದವು; ಮುಡುಹುಗನ್ನಗತಕ 
ಹೆಚ್ಚಾದೀತು. ಆ ಪರ್ವತದ ಮೇಲೆ ಸುರೆಮಾಂಸ ಮಾರೀತು. ವೇಶಿಯರು ಗುಡಿಸಿಲ 
el SI ಆ ಪರ್ವತದ ಮೇಲೆ ಜಂಗಮದ ರಕುತ ಹರಿದೀತು, ಆ ಪರ್ವತ 
ಕೆಟ್ಟು ಅರಣ್ಯವಾದೀತು”. - ಎಂಬುದಾಗಿ ಇಲ್ಲಿಯ ಮಾಲ್ಕವಂತ ಪರ್ವತದ 
ಅವಸ್ಥೆಯನ್ನು ಮಾತ್ರ ವಿವರಿಸುವುದಾಗಿದೆ. 

ಚೆನ್ನಬಸವಣ್ಣನವರ ಕಾಲಜ್ಞಾನದ ವಚನಗಳು ಇದುವರೆಗೆ ಮೂರು ದೊರೆತಿವೆ : 

ಸಿದ್ದರಾಮಯ್ಯಗಳೆ | ರುದ್ರಮುನಿಸ್ವಾಮಿಗಳೇ | 

ಇದ್ದ ಶರಣರು ಕೇಳಿ | ಸಿದ್ದಾಂತ ವೊರೆವೆ ॥ 

ಕಲಿಯೊಳಗೆ ನಡೆವಂಥ | ಕಾಲಸೂಚನೆ ಕುರುಹ 


0 


ಕಾಲಜ್ಞಾನ ಸಾಹಿತ್ಯದಲ್ಲಿ ವಿಜಯನಗರ ೩೦೫ 


ನೆಲೆದೋರಿ ಪೇಳುವೆವು | ಮಲಹರನ ದಯದಿ ॥ 
ಎಂದು ಆರಂಭವಾಗುವ ಕಾಲಜ್ಞಾನ 

ರುದ್ರನಾಳಿಕೆತೀರಿ | ವಿದ್ಯನಗರವು ಕಟ್ಟಿ | 

ಎದ್ದು ಆನೇಗುಂದಿ | ರಾಯರೇಳಿಗೆಯೂ | 
ಆನೆಗುಂದಿಯರಾಷ್ಟ್ರ | ಆರುಪಟ್ಟಕೆ ಮುರಿಯೆ 
ಕೊನೆಗೊಂಬುಗಳು ಒಡೆದು।| ಅವನಿಯೊಳು ಪಟ್ಟಗಳ ॥ 


ತುಂಗಭದ್ರೆಯ ನದಿಯ ತಾಯಿಗೆ | 
ತಂಗಿಬಂದು ಕೊಡಿದೆಡೆಯೊಳು 
ಮುಂಗಡೆಯಲ್ಲೊ ೦ದು ನಗರ ಏಳುವದು ಜನಗಳಿಗೆ ಕುರುಹು ॥ 


ಗಾಲು ಮೇಲುಗಳಾಗಿ ಎಂಟು ಮೂಲೆ ನಾ ಜಗಳೂಂದು ಗೂಡುತ 
ವಾಲಿಭಂಡಾರವನು ಕೀಳುತ ಖಾನ ಮಲ್ಲುಕನು. 


ಚನ್ನಬಸವನ ಕಾಲಜ್ಞಾನವ | ಭಿನ್ನವಿಲ್ಲದೆ ಕೇಳಿ ಶರಣರು 
ಹೊನ್ನ ಬಸವನ ಕಾಲಜ್ಞಾನವ | ಭಿನ್ನವಿಲ್ಲದೆ ಕೇಳಿ ಶರಣರು 
ಹೊನ್ನಿಗೊಂದು ರೊಟ್ಟಿ ವಿಕ್ರಮ | ಇನ್ನು ಹಂಷೆಯಲಿ ॥ 

ಈ ಕಾಲಜ್ಞಾನದಲ್ಲಿ ಆನೆಗುಂದಿ ಆರು ಜನ ಅರಸರ ಆಳ್ವಿಕೆಯೊಂದಿಗೆ ಕೊನೆ 
ಗೊಂಡಿದ್ದನ್ನು ಮಲ್ಲಿಕಾಫರನು ವಾಲಿಭಂಡ್‌ರವನ್ನು ಲೂಟಿ ಮಾಡಿದ್ದನ್ನು ಹಂಪೆಯಲ್ಲಿ 
ಹೊನ್ನಿಗೊಂದು ರೊಟ್ಟಿ ಮಾರಾಟವಾಗುವುದ್ದು ಉಲ್ಲೇಖಿಸುತ್ತದೆ. 

 ನಂಜೇಶಾ ಅಂತದಿಂದ ರಚನೆಯಾಗಿರುವ ಕಾಲಜ್ಞಾನದಲ್ಲಿ 

ಹಂಪೆಯ ರಾಜ್ಯವು ಕೊಂಪೆಯಪಾಲಾಗಿ .. 

ಸೂಂಪೆಲ್ಲವಡಗಿ ಪೋದಾಗ -ತುರುಕರ 

ಸೂಂಪವೇ ಸೊಂಪು ನಂಜೇಶ - ಎಂಬ ತ್ರಿಪದಿ ಮಾತ್ರ ಹಂಪೆಗೆ ಮೀಸಲಾಗಿದೆ. 

ಅಲ್ಲಮ ಪ್ರಭುಗಳ ಕಾಲಜ್ಞಾನ ವಚನದಲ್ಲಿ “ವಿರೂಪಾಕ್ಸ ಕೆಟ್ಟು ಮೂತ್ತೆರಡು 
ಕೊಟ್ಟವಾದಾವು, 'ಮನ್ಮಥ ಹೊಂಡ ಹೂಳೀತು.” ಎಂಬ ಉಲ್ಲೇಖಗಳಿಂದ ವಿಜಯ 
ನಗರ ಸಾಮ್ರಾಜ್ಯದ ನಂತರದ ಸುಮಾರು ಮೂವತ್ತೆ ರಡು ಸಂಸ್ಥಾನಿಕರ ಅಸ್ತಿತ್ವದ 
ಸೂಚನೆ ಇದಾಗಿರಬೇಕೆನಿಸುತ್ತದೆ. 

ಇದುವರೆಗೆ ಪ್ರಸ್ತಾಪಿಸಿದ ಕಾಲಜ್ಞಾನಗಳ ರಚನೆಯ ಬಗ್ಗೆಯಾಗಲೀ, ಅವುಗಳ 
ಸತ್ಯಾಸತ್ಯತೆಯ ಬಗ್ಗೆಯಾಗಲೀ, ಅಧ್ಯಯನದ ಬಗ್ಗೆಯಾಗಲೀ ವ್ಯಾಪಕವಾದ ಚರ್ಚೆಗಳು 
ನಡೆದಿಲ್ಲ. ಕೊಡೇಕಲ್ಲ ಪರಂಪರೆ, ತಿಂಥಿಣಿ ಪರಂಪರೆ, ಕಲ್ಮಾಣ ಪರಂಪರೆ, ವಿಜಯ 


೩೦೬ ವಿಜಯನಗರ ಅಧ್ಯಯನ ೧೩ 


ಕಲ್ಮಾಣ ಪರಂಪರೆ, ಸಾರವಾಡ ಪರಂಪರೆಯನ್ನು ಒಟ್ಟುಗೂಡಿಸಿ “ಸಮಗ್ರ ಕಾಲಜ್ಞಾನ 
ಪರಂಪರೆಯ' ಅಧ್ಯಯನವನ್ನು ಮಾಡುವುದಕ್ಕೆ ಸಾಧ್ಯ್ಮವಿದೆಯೆಂಬುದನ್ನು ವಿದ್ವಾಂಸರ 
ಗಮನಕ್ಕೆ ತರಬಯಸುತ್ತೇನೆ. ಈ ಹೊತ್ತಿನ ವಿಜಯನಗರದ ಭೌಗೋಳಿಕ ಪ್ರದೇಶ 
ಗಳನ್ನು ಗುಡಿ-ಗುಂಡಾರಗಳನ್ನು ಗಮನಿಸಿದರೆ ಕಾಲಜ್ಞಾನದಲ್ಲಿ ಉಲ್ಲೇಖಿತ ಸಂಗತಿಗಳಿಗೆ 
ಐತಿಹಾಸಿಕ ಮಹತ್ವವಿದೆ. 

ವಿಜಯನಗರದ ಇತಿಹಾಸವನ್ನು ಇಲ್ಲಿಯವರೆಗೆ ಶಾಸನ, ಶಿಲ್ಪ, ದೇವಾಲಯ, 
ಪ್ರಧಾನ ಕಾವ್ಯಗಳು, ವಿದೇಶಿ ವಿದ್ವಾಂಸರ ಹೇಳಿಕೆಗಳಿಂದ ಅಧ್ಯಯನ ಮಾಡಿದ್ದೇವೆ. 
“ದೇಶೀಮೂಲದಿಂದ ಸ್ಥಳೀಯ ಚರಿತ್ರೆಯನ್ನು” ನಿರೂಪಿಸಬೇಕೆನ್ನುವ ಈ ಹೊತ್ತಿನ 
ಒತ್ತಾಸೆಗೆ ಅನುಗುಣವಾಗಿ ಕಾಲಜ್ಞಾನಗಳಂಥ ಲಘುಸಾಹಿತ್ಮ ಪ್ರಕಾರಗಳನ್ನು ಪರಿಗಣಿಸ 
ಬೇಕಾಗಿದೆ. ಡಾ. ಎಲ್‌.ಬಸವರಾಜು ಅವರು "ಕಾಲಜ್ಞಾನಿಗಳು ಜನರ ಯೋಗಕ್ಸೇಮದ 
ಗಡಿ ರಕ್ಷಕರಾಗಿ; ಅಪಾಯ ಬರುವ ಸಂದರ್ಭದಲ್ಲಿ ಅವರನ್ನು ಎಚ್ಚರಿಸಿದ್ದಾರೆ' ಎಂದು 
ಅಭಿಪ್ರಾಯಪಟ್ಟಿರುವುದನ್ನು ಗಮನಿಸಿದರೆ ಸಾಮಾಜಿಕ ಯೋಗಕ್ಲೇಮದ ಸ್ವರೂಪ 
ಎಂಥದ್ದು, ಅದರ ಅನುಷ್ಠಾನ ಯಾವ ರೀತಿಯಿಂದ ಆಗಬೇಕು. ಪ್ರಜಾಪ್ರತಿನಿಧಿಗಳ 
ಪಾತ್ರವೇನು ಇತ್ಕಾದಿ ಬಹು ಶಿಸ್ತೀಯ ಅಧ್ಯಯನಕ್ಕೆ ಕಾಲಜ್ಞಾನ ಸಾಹಿತ್ಯ ಇಂಬು 
ನೀಡುತ್ತದೆ. | 
ಆಕರ ಗ್ರಂಥಗಳು 


1. ಎಮ್ಮೆ ಬಸವನ ಕಾಲಜ್ಞಾನ ಸಾಹಿತ್ಯ: ಸಂ. ಡಾ.ಎಫ್‌.ಟಿ. ಹಳ್ಳಿಕೇರಿ, ಕನ್ನಡ ವಿ.ವಿ. 
ಹಂಪಿ, 1999. 

2. ಕಾಲಜ್ಞಾನ ಸಂಗ್ರಹ ಬಾಗ-1. ಸಂ. ಶ್ರೀ ಶಿವಬಸವಸ್ವಾಮಿಗಳು, 
ಶಿವಶರಣವಾಜ್ಞಿಯ ಪ್ರಕಾಶ ಕಾರ್ಯಾಲಯ, ಮೈಸೂರು, 1946. 

3. ಗೌರವ (ಎಸ್‌.ಎಸ್‌. ಭೂಸನೂರ ಮಠ ಅಭಿನಂದ ಗ್ರಂಥ) ಸಂ: ಡಾ. 
ಬಿ.ವಿ.ಶಿರೂರ, ಲಿಂಗಾಯತ ಅಧ್ಯಯನ ಸಂಸ್ಥೆ, ಶ್ರೀ ತೋಂಟದಾರ್ಯ 
ಸಂಸ್ಥಾ ನಮಠ, ಗದಗ, 1986. 

4.  ಬಸವಯುಗದ ವಚನೇತರ ಸಾಹಿತ್ಯ ಸಂ: ಡಾ. ಕೆ.ರವೀಂದ್ರನಾಥ, ಕನ್ನಡ ವಿ.ವಿ. 
ಹಂಪಿ, ೨೦೦೦. 


೪೧. ಶೃಂಗೇರಿಯ ಮಹಾನವಮಿ ಆಚರಣೆಯಿಂದ 
ಪ್ರೇರಿತವಾದ ವಿಜಯನಗರ ಉತ್ಸವ! 


ಡಾ. ಅ.ನ. ಸ್ವಾಮಿ, ಉಜಿರೆ 


ವಿಜಯನಗರದ ಮಹಾನವಮಿ ಉತ್ಸವಗಳ ಬಗೆಗೆ ಪ್ರಥಮ ಉಲ್ಲೇಖ ದೊರೆಯುವುದು 
ನಿಕೊಲೆ ದೇ ಕೊಂತಿಯ ಪ್ರವಾಸ ಕಥನದಲ್ಲಿ. ಆತನು ಈ ಹಬ್ಬವನ್ನು ಕುರಿತು ಕೊಡುವ 
ವಿವರಣೆ ಇಂದು ದೇವಾಲಯಗಳಲ್ಲಿ ನಡೆಯುವ ದೇವತಾ ಉತ್ಸವಗಳನ್ನು ನೆನಪಿಗೆ 
ತರುತ್ತದೆ. "ಒಂಬತ್ತು ದಿವಸಗಳ ಹಬ್ಬ. ಆಗ ದೊಡ್ಡ ಬೀದಿಗಳಲ್ಲಿ ಹಡಗಿನ ಪಠಸ್ತಂಭ 
ದಂತಹ ಸ್ತಂಭಗಳನ್ನು ನೆಟ್ಟು ಬಹು ಸುಂದರವಾದ ಜರತಾರೀ ಬಟ್ಟೆಯ ಚೂರುಗಳನ್ನು 
ಮೇಲ್ಲಡೆ ಸಿಕ್ಕಿಸುತ್ತಾರೆ. ಈ ಸ್ತಂಭದ ತುದಿಯಲ್ಲಿ ದಿನವೂ ದೇವರಲ್ಲಿ ಅಪಾರ ಭಕ್ತಿ 
ಯುಳ್ಳೆ ಮತ್ತು ಎಂಥ ಕಷ್ಟವನ್ನಾದರೂ ಸ್ಥಿರ ಮನಸ್ಸಿನಿಂದ ಸಹಿಸಬಲ್ಲ ಒಬ್ಬನನ್ನು 
ಕುಳ್ಳಿರಿಸುತ್ತಾರೆ. ಇವನ ಕಡೆಗೆ ಕಿತ್ತಳೆ, ನಿಂಬೆ ಮುಂತಾದ ಹಣ್ಣುಗಳನ್ನು ಎಸೆಯುತ್ತಾರೆ” ' 
[ಪ್ರವಾಸಿ ಕಂಡ ವಿಜಯನಗರ, (ಸಂ.) ಬಿ.ಎ. ವಿವೇಕ ರೈ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, 2005, ಪು. 5]. 

ಅನಂತರ ಅಬ್ದುಲ್‌ ರಜಾಕ್‌ ಕೂಡ ವಿಜಯನಗರ ಮಹೋತ್ಸವದ ಆಚರಣೆ 
ಯನ್ನು ಉಲ್ಲೇಖಿಸುತ್ತಾನೆ. ಪೇಯಸ್‌ ಮತ್ತು ನ್ಮೂನಿಜ್‌ ಬಹಳ ಸೊಗಸಾದ 
ಆಚರಣೆಯ ವಿವರ ಕೊಡುತ್ತಾರೆ. ಆದರೆ ವಿಜಯನಗರದ ಅರಸರು ಹೇಗೆ ಈ ಮಹೋ 
ತವದ ಆಚರಣೆಗೆ ತೊಡಗಿಸಿಕೊಂಡರೆಂಬ ಉಲ್ಲೇಖ ದೊರೆಯುವುದಿಲ್ಲ ಎಂದೇ ಹೇಳ 
ಬಹುದು. ಭಾರತೀಯ ಪರಂಪರೆಯಲ್ಲಿ ದಸರಾ ಉತ್ಸವದ ಆಚರಣೆಯನ್ನು ಭಾಗವತ 
ಸಂಪ್ರದಾಯದವರು ವಿಷ್ಣುರಾಮನ ಅವತಾರದಲ್ಲಿ ಲಂಕೆಯನ್ನು ಜಯಿಸಿದ ಸಂಕೇತ 
ವಾಗಿ ಆಚರಿಸಿದರೆ, ದ್ವಾಪರಯುಗದಲ್ಲಿ ಶ್ರೀಕೃಷ್ಣನ ಆಜ್ಞೆಯಂತೆ ಶಮೀವೃಕ್ಷದಲ್ಲಿ 
ತಮ್ಮ ಅಸ್ತ್ರಗಳನ್ನು ಇಟ್ಟು ಅಜ್ಞಾತವಾಸಕ್ಕೆ ಹೋಗಿ ಅದರ ಮುಕ್ತಾಯವನ್ನು ಹೇಳುವ 
ದಿನದಂದು ನಡೆದ ವಿರಾಟನಗರ ಗೋಗ್ರಹಣದಲ್ಲಿನ ಅರ್ಜುನನ ವಿಜಯದ ಸಂಕೇತ 
ವಾಗಿ ಸಹ ಇದನ್ನು ಗುರುತಿಸಲಾಗಿದೆ. ಈ ಆರಾಧನೆ ದೈವತ್ವದ ವಿಜಯವಾಗಿದೆ. ಶಕ್ತಿ 
ಆರಾಧಕರು ನವದುರ್ಗೆಯರ ರೂಪದಲ್ಲಿ ದೇವಿ ದಾನವರನ್ನು ಸಂಹರಿಸಿದ ಮತ್ತು 
ವಿಜಯೋತ್ಸವದ ಆಚರಣೆಗಾಗಿ ಈ ಆಚರಣೆಯನ್ನು ನಡೆಸುತ್ತಾರೆ. ಭಾರತದ ಎಲ್ಲಾ 
ಶಕ್ತಿಕೇಂದ್ರಗಳಲ್ಲಿ ನವರಾತ್ರಿಯ ದಿನಗಳಲ್ಲಿ ವಿಶೇಷ ಉತ್ಸವ ಮತ್ತು ಪೂಜೆಗಳು 


೩೦೮ 1 ವಿಜಯನಗರ ಅಧ್ಯಯನ ೧೩ 


ನೆರವೇರಲ್ಪಡುತ್ತವೆ. ಹಾಗಾಗಿ ದೇವೀ ಆರಾಧನೆಯ ಎಲ್ಲ ಸ್ಥಳಗಳಲ್ಲಿಯೂ ದಸರಾ 
ಆರಾಧನೆ ಒಂದು ವಿಶೇಷ. ಇಂದಿಗೂ ಶೃಂಗೇರಿ ಪೀಠದ ಅಧಿದೇವತೆಯಾದ ಶಾರದಾ ; 
ದೇವಿಗೆ ನವರಾತ್ರಿಯ ಸಮಯದಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳು ನಡೆಯುತ್ತವೆ. 
ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭದ ದಿನಗಳಲ್ಲಿ ಮಾಧವ! ವಿದ್ಮಾರಣ್ಯರು 
ಪ್ರಮುಖ ಪಾತ್ರ ನಿರ್ವಹಿಸಿದ್ದರೆಂದು ಹಲವು ವಿದ್ವಾಂಸರು ಭಾವಿಸಿದ್ದಾರೆ. ವಿದ್ಯಾರಣ್ಮರು 
ಕ್ರಿ.ಶ. 1380-1386ವರೆಗೆ ಶೃಂಗೇರಿ ಮಠದ ಪೀಠಾಧಿಪತಿಗಳಾಗಿದ್ದರು. ಅದಕ್ಕೆ 
ಪೂರ್ವದಲ್ಲಿ ಸಂಗಮ ಸಹೋದರರ ಮಾರ್ಗದರ್ಶಕರಾಗಿದ್ದರು. ಕಮಲಾಪುರ ಕೈೈಪಿ 
, ಯತ್ತು ಹಜಾರರಾಮಸ್ವಾಮಿ ದೇವಾಲಯದ ಮುಂದಿರುವ ಪಟ್ಟಣದ ಯಲ್ಲಮ್ಮ 
ದೇವಾಲಯವನ್ನು ವಿದ್ಮಾರಣ್ಯರೇ ನಿರ್ಮಿಸಿದರೆಂದು ಹೇಳುತ್ತದೆ. ಈ ಆಕರವನ್ನು 
ಗುರುತಿಸದ ಎಚ್‌.ಟಿ. ತಳವಾರ್‌ ಯಲ್ಲಮ್ಮ ದೇವಾಲಯದ ಮೂಲದೇವತೆಯ 
ವಿಗ್ರಹವನ್ನು ಕ್ರಿ.ಶ. 14ನೆಯ ಶತಮಾನದ ದೇವಾಲಯವೆಂದು ಗುರುತಿಸುತ್ತಾರೆ 
(ಎಚ್‌.ಟಿ. ತಳವಾರ, ನಗರದೇವತೆ ಶ್ರೀ ಪಟ್ಟಣದ ಯಲ್ಲಮ್ಮ ದೇವಸ್ಥಾನ- ಒಂದು 
ಟಿಪ್ಪಣಿ, ವಿಜಯನಗರ ಅಧ್ಯಯನ, ಸಂ. 6 ಪು. 114-115). ಡಿ.ವಿ. ಪರಮಶಿವ 
ಮೂರ್ತಿಯವರು ಇದೇ ಪಟ್ಟಣದ ಯಲ್ಲಮ್ಮನನ್ನು ಉಲ್ಲೇಖಿಸುವ ಪ್ರೌಢದೇವ 
ರಾಯನ ಕಾಲದ ಶಾಸನವನ್ನು ಉಲ್ಲೇಖಿಸುತ್ತಾರೆ. ಆ ಶಾಸನದ ಉಲ್ಲೇಖದಂತೆ 
ರಾಜಪ್ರಾಂಗಣದ ಸಮೀಪದಲ್ಲಿರುವ ದೇವಾಲಯವೇ ಶಾಸನೋಕ್ತ ದೇವಾಲಯವೆಂದು 
ಗುರುತಿಸುತ್ತಾರೆ. ಪಟ್ಟಣದ ಯಲ್ಲಮ್ಮ ದೇವತೆ ಮೂರ್ತಿಯನ್ನು ಈಗಾಗಲೇ 
ಹೇಳಿರುವಂತೆ ಕ್ರಿ.ಶ. 14ನೆಯ ಶತಮಾನಕ್ಕೆ ನಿರ್ಧರಿಸಿರುವ ಹಿನ್ನೆಲೆಯಲ್ಲಿ ಮತ್ತು 
ಪ್ರೌಢದೇವರಾಯನೆ ಶಾಸನದಲ್ಲಿ ಉಲ್ಲೇಖಿತವಾಗಿರುವ ಯಲ್ಲಮ್ಮ ದೇವರ ದೇವಾ 
ಲಯದ ಸ್ಥಳದ ಹಿನ್ನೆಲೆಯಲ್ಲಿ ಕಮಲಾಪುರ ಕೈಫಿಯತ್ತು ಗುರುತಿಸುವ ವಿದ್ಮಾರಣ್ಮರು 
ನಿರ್ಮಿಸಿದ ಪಟ್ಟಣದ ಯಲ್ಲಮ್ಮ ದೇವಾಲಯವನ್ನು ಇಂದು ಮಹಾನವಮಿ ದಿಬ್ಬದ 
ಮುಂದೆ ಕಂಡುಬರುವ ಯಲ್ಲಮ್ಮನ ದೇವಾಲಯವೆಂದೇ ಖಚಿತವಾಗಿ ಹೇಳಬಹುದು. 
(ಡಿ.ವಿ. ಪರಮಶಿವಮೂರ್ತಿ, ಪ್ರೌಢದೇವರಾಯನ ಕಾಲದ ಪಟ್ಟಣದ ಯಲ್ಲಮ್ಮನ 
ಶಾಸನ ಮತ್ತು ಇತರ ಶಾಸನಗಳು, ವಿಜಯನಗರ ಅಧ್ಯಯನ, ಸಂ. 9, ಪ್ರ 27- 
280). ಈ ವಿಗ್ರಹ ಪಟ್ಟಣದ ಯಲ್ಲಮ್ಮ ದೇವಿಯಾಗಿರದೆ ಸರ್ವಶಕ್ತಳಾದ ಚಾಮುಂಡಾಂ 
ಬಿಕೆಯ ರೂಪದಲ್ಲಿದೆ. ಪಟ್ಟಣದ ಎಲ್ಲೆಯಮ್ಮ ಪಟ್ಟಣದ ಯಲ್ಲಮ್ಮ ಳಾಗಿ ಪರಿವರ್ತಿತ 
ವಾಗಿರುವ ಎಲ್ಲಾ ಸಾಧ್ಯತೆಗಳಿವೆ. ಮಹಿಷಾಸುರ ಮರ್ದಿನಿಯಾದ ಚಾಮುಂಡಾಂಬಿಕೆಯ 
ಆರಾಧನೆ. ಇಲ್ಲಿ ಅತ್ಯಂತ ಪೂರ್ವದಲ್ಲಿ ಪ್ರಾರಂಭವಾಗಿರುವ ಸಾಧ್ಯತೆಗಳಿವೆ. ಕಾರಣ 
9-10ನೇ ಶತಮಾನಕ್ಕೆ ಸೇರಿದ ಚಾಮುಂಡಾಂಬಿಕೆಯ ದೇವಾಲಯ ವನ್ನು ಹಂಪಿಯ 
ಪರಿಸರದಲ್ಲಿ ಡಾ. ಎಂ.ಎಸ್‌. ಕೃಷ್ಣಮೂರ್ತಿಯವರು ಗುರುತಿಸುತ್ತಾರೆ. ಈ 


ಶೃಂಗೇರಿಯ ಮಹಾನವಮಿ ಆಚರಣೆಯಿಂದ ಪ್ರೇರಿತವಾದ ವಿಜಯನಗರ ಉತ್ಸವ! ೩೦೯ 


ಹಿನ್ನೆಲೆಯಲ್ಲಿ ಸಹ ನಮಗೆ ಚಾಮುಂಡಿಯ ಆರಾಧನೆ. 14ನೇ ಶತಮಾನದಲ್ಲಿ 
ಪ್ರಾರಂಭವಾಯಿತೆನ್ನದೆ ಪ್ರಬಲಗೊಂಡಿತೆನ್ನಬಹುದಾಗಿದೆ. ನವರಾತ್ರಿಯ ಒಂಬತ್ತು 
ದಿನಗಳ ಉತ್ಸವದಲ್ಲಿ ದೇವಿಗೆ ನವದುರ್ಗೆಯರ ಅಲಂಕಾರವನ್ನು ಮಾಡಿ ಸ್ತುತಿಸಲಾಗು 
ತ್ತದೆ. ನವಶಕ್ತಿಯ (ಪ್ರಭಾ, ಮಾಯಾ, ಜಯಾ, ಸೂಕ್ಕಾ, ವಿಶುದ್ದಾ, ನಂದಿನಿ, ಸುಪ್ರಭಾ, 
ವಿಜಯಾ, ಸರ್ವಸಿದ್ದಿದಾ) ರೂಪಗಳಾದ ನವದುರ್ಗೆಯರನ್ನು ಪೂಜಿಸಲಾಗುತ್ತಿದೆ. 
ಶರತ್ಕಾಲಾರಂಭದ ಈ ದಿವಸಗಳಲ್ಲಿ ಯಮದಂಷ್ಟೆಯ ಪೀಡಾ ನಿವಾರಣೆಗಾಗಿ ವಿಷ್ಣು, 


ಶಂಕರ ಅಗ್ನಿ ಇವರ ತೇಜಸ್ಸಿನಿಂದ ಉದ್ಭವಿಸಿದ ಮತ್ತು ದೇವತೆಗಳಿಂದ ವಿವಿಧ ಆಯುಧ . ' 


"ಗಳನ್ನು ಪಡೆಡಿರುವ ದೈತ್ಯಸಂಹಾರಿಣಿಯೂ ಆಷಾಢ ಪೂರ್ಣಿಮೆಯ ದಿನ ನಿದ್ರಿಸಿರು 
ವವಳೂ ಆದ ದೇವಿಯನ್ನು ಒಂದೊಂದು ದಿನದಲ್ಲೂ ಒಂದೊಂದು ಹೆಸರಿನಿಂದ ಪೂಜಿಸಿ 
ಎಚ್ಚರಗೊಳಿಸಲು ಈ ಉತ್ಸವವನ್ನು ಆಚರಿಸುತ್ತಾರೆ. 

ಮಧುಕೈಟಭರನ್ನು ಕೊಂದ ಮಹಾಕಾಳಿ, ಮಹಿಷಾಸುರಮರ್ದಿನಿಯಾದ ದುರ್ಗಿ, 
ಚಂಡಮುಂಡರನ್ನು ಸಂಹರಿಸಿದ ಚಾಮುಂಡಿ, ರಕ್ತ ಬೀಜಾಂತಕಳಾದ ಕಾಳಿ, ನಂದನ 
ಪುತ್ರಿಯೂ ಕಂಸನ ಮರಣಸೂಚಕಳೂ ಆದ ದುರ್ಗಿ, ಭಯಂಕರ ರಾಕ್ಷಸ ಸಂಹಾರಿಣಿ 
ಯಾದ ರಕ್ತದಂತಿ, ಕ್ಷಾಮನಿವಾರಕಳಾದ ಶಾಕಂಭರೀ, ದುರ್ಗನೆಂಬ ರಾಕ್ಟಸನನ್ನು 
ಸಂಹರಿಸಿದ ದುರ್ಗಾ, ಅರುಣನೆಂಬ ರಾಕ್ಷಸನನ್ನು ಕೊಂದ ಭ್ರಾಮರಿ ಎಂಬ ಈ ಒಂಬತ್ತು " 
ದುರ್ಗಿಯರನ್ನು ಈ ದಿವಸಗಳಲ್ಲಿ ಕ್ರಮವಾಗಿ ಪೂಜಿಸಬೇಕು. ಕಾಳಿಕಾಪುರಾಣ ದಲ್ಲಿ 
ಹೇಳಿರುವಂತೆ ಈ ಅಶ್ವೀಜ ಶುದ್ದ ಪ್ರತಿಪದೆಯಿಂದ ಒಂಬತ್ತು ದಿನ, ಇಲ್ಲವೆ ಸಪ್ತಮಿ 
ಯಿಂದ ಹಿಡಿದು ಮೂರು ದಿನ, ಇಲ್ಲವೆ ದುರ್ಗಾಷ್ಟ ಮಿ ಮಹಾನಮಮಿ- ಈ ಎರು 
ದಿನಗಳು, ಅದೂ ಆಗದಿದ್ದರೆ ಮಹಾನವಮಿಯ ಒಂದೇ ದಿನವಾದರೂ ಈ ಪೂಜೆ 
ಮಾಡಲೇಬೇಕು. ಸ 


ವಿಜಯನಗರದ ಪ್ರಾರಂಭಿಕ ಅರಸರಿಗೂ ಮತ್ತು SR ದಸರಾ 
ಆಚರಣೆಗೂ ನಿಕಟ ಸಂಬಂಧವಿರುವುದನ್ನು ಶಾಸನಗಳು ಉಲ್ಲೇಖಿಸುತ್ತವೆ. ವಿಜಯ 
ನಗರ ಸಾಮ್ರಾಜ್ಮವನ್ನು ಆಳಿದ ಮೊದಲನೆ ಬುಕ್ಕರಾಯನು ಕ್ರಿ.ಶ. 1356 ರಲ್ಲಿ ಶೃಂಗೇರಿ 
ಶಾರದಾಪೀಠದ ಅಧಿದೇವತೆಯ ನವರಾತ್ರಿಯ ಉತ್ಸವದ ಆಟರಣಿಗಾಗಿ 300 ಗದ್ಮಾಣ 
ಗಳ ಉತ್ಪನ್ನವಿರುವ ಭೂಮಿಯನ್ನು ದಾನ ಮಾಡಿದನೆಂದು ತಿಳಿದು ಬರುತ್ತದೆ. (ಬಿಜಯ 
ನಗರದ ಇತಿಹಾಸದ ಮೇಲೆ ಬೆಳಕು ಬೀರುವ ಶೃಂಗೇರಿ ಕಡತಗಳು - ಎ.ಕೆ. ಶಾಸ್ತ್ರಿ, 
ಸಂಗಮರ ಕಾಲದ ವಿಜಯನಗರ, ಜಿ.ಎಸ್‌. ದೀಕ್ಸಿತ್‌, (ಸಂ.) ಬಿ.ಎಂ.ಶ್ರೀ. ಪ್ರತಿಷ್ಠಾನ, 
1999, ಪು. 169-177) ವಿದ್ಮಾರಣ್ಕರ ಮತ್ತು ವಿಜಯನಗರದ ಸಂಬಂಧವನ್ನು 
'ಶೃಂಗೇರಿಯ ಮಹಿಮೆ' ii : ಶೃಂಗೇರಿ ಶ್ರೀ ಶಾರದಾ ಪೀಠ, 2006) ಎಂಬ 
ಪುಸ್ತಿಕೆಯಲ್ಲಿ ಹೀಗೆ ವಿವರಿಸಲಾಗಿದೆ: ಬುಕ್ಕರಾಯನು ಶ್ರೀ ಭಾರತೀತೀರ್ಥ್ಡ್‌ರ 


೩೧೦ ನಹಯನಗದ ಅಧ ನಯನ ೧೩ 


ಶ್ರೀಮುಖವನ್ನು ಕಾಶಿಗೆ ಕಳುಹಿಸಿ ಅಲ್ಲಿದ್ದ ಶ್ರೀವಿದ್ಮಾರಣ್ಯರಿಗೆ ಶೃಂಗೇರಿಯ ವಿದ್ದು ಮಾನ 
ಗಳನ್ನೆಲ್ಲ ತಿಳಿಯಪಡಿಸಿದನು. ಶ್ರೀ ವಿದ್ಯಾರಣ್ಕರು ಆದಷ್ಟು ಬೇಗನೆ ಹಿಂತಿರುಗಬೇಕೆಂದು 
ಅಪೇಕ್ಲೆಪಡಲಾಗಿತ್ತಾದ್ದರಿಂದ, ಅವರು ಹಂಪಿಯ ಮಾರ್ಗವಾಗಿ ಬುಕ್ಕರಾಯನನ್ನು 
ಜೊತೆಗೆ ಕರೆದುಕೊಂಡು, ಶೃಂಗೇರಿಗೆ ಬಂದರು. ಹಂಪಿಯಲ್ಲಿ ವಿರೂಪಾಕ್ಷ 
ದೇವಾಲಯದ ಸಮೀಪದಲ್ಲಿ ಶ್ರೀವಿದ್ಯಾರಣ್ಯ್ಮ ರು ತಮ್ಮ ವಾಸ್ತವ್ಯಕ್ಕೆಂದು ಮಠವೊಂದನ್ನು 
ಕಟ್ಟಿಸಿದ್ದರು. ಶ್ರೀ ಭಾರತೀತೀರ್ಥರು ವಿದೇಹ ಮುಕ್ತಿಯನ್ನು ಪಡೆದ ಮೇಲೆ ಶೃಂಗೇರಿ 
ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡು ಶ್ರೀ ವಿದ್ಯಾರಣ್ಯರು ಕ್ರಿ.ಶ. 1380 ರಿಂದ 
1386 ರವರೆಗೆ ಆರು ವರ್ಷ ಕಾಲ ಪೀಠಾಧಿಪತಿ ಗಳಾಗಿದ್ದರು. ಕ್ರಿ.ಶ. 1384, 1386ರ 
ಎರಡು ಶಾಸನಗಳು ಅಷರ ಮಹಿಮೆಯನ್ನು ಹೇಳುತ್ತವೆ. 


ಕ್ರಿ.ಶ. 1346 ರಲ್ಲಿ ಒಂದನೆಯ ಹರಿಹರನು ಶೃಂಗೇರಿ ಮಠಕ್ಕೆ ದಾನ ನೀಡಿದ್ದನ್ನು 
ಒಂದು ಶಾಸನವು ಉಲ್ಲೇಖಿಸಿದೆ. (The Vijayanagara Empire, Ed. Vasundhara 
Filloizat, National Book Trust, Delhi, 1977, p. 4) ಮತ್ತೊಂದು ದಾಖಲೆಯಲ್ಲಿ ' 
ಇಮ್ಮಡಿ ಹರಿಹರನು ವಿದ್ಯಾರಣ್ಯರ ಸಮಾಧಿಯ ಮೇಲೆ ದೇವಸ್ಥಾನವನ್ನು ಕಟ್ಟಿಸಿ 
ಶಾರದಾಂಬೆಯ ದೇವಾಲಯದ ನಿರ್ವಹಣೆಗಾಗಿ ದಾನ ನೀಡಿದುದು ಉಲ್ಲೇಖಿತವಾಗಿದೆ 
(ವಿಜಯನಗರದ ಇತಿಹಾಸದ ಮೇಲೆ ಬೆಳಕು ಬೀರುವ ಶೃಂಗೇರಿ ಕಡತಗಳು, ಎ.ಕೆ. 
ಶಾಸ್ತ್ರಿ, ಸಂಗಮರ ಕಾಲದ ವಿಜಯನಗರ, ಜಿ.ಎಸ್‌. ದೀಕ್ಷಿತ್‌, (ಸಂ.) ಬಿ.ಎಂ.ಶ್ರೀ 
ಪ್ರತಿಷ್ಠಾನ, ಪು. 169-177). | 

ಶ್ರೀಮದ್ವಿದ್ಯಾಶಂಕರ ಪಾದಪದ್ಮಾರಾಧಕ ಚಂದ್ರಶೇಖರ ಭಾರತೀ ಸ್ವಾಮಿಗಳಿಗೆ 
ಶ್ರೀಶಾರದಾಂಬೆಯ ಮಹಾನವಮಿ ಉತ್ಸವಾರ್ಥವಾಗಿ ಶ್ರೀವೀರಪ್ರತಾಪ ಹರಿಹರ 
ಮಹಾರಾಯರು ಬಸವಾಪಟ್ಟಣ ರಾಜ್ಯದಲ್ಲಿಯ ಯರನಾಡ ಸೀಮೆಯೊಳಗಿನ ಶಿವನಿ 
ಹೋಬಳಿಯಲ್ಲಿದ್ದ ದಂದೂರು ಗ್ರಾಮವನ್ನು ರಥಸಪ್ತಮಿ ಪುಣ್ಮಕಾಲದಲ್ಲಿ ನೀಡಿದ 
ಭೂದಾನ (ಶೃಂಗೇರಿ ಮಠದ ಕಡತಗಳಲ್ಲಿಯ ಆಯ್ದ ಚಾರಿತ್ರಿಕ ದಾಖಲೆಗಳು, ಪು 
103, ಸಂ. 44) ನೀಡಿದ್ದನ್ನು ಮತ್ತೊಂದು ಶಾಸನ ತಿಳಿಸುತ್ತದೆ. 

ಶ್ರೀ ಪುರುಷೋತ್ತಮ ಭಾರತಿಯವರ ಶಿಷ್ಕರಾದ ಶ್ರೀ ಶಂಕರಾನಂದ ಅಥವಾ 
ಶ್ರೀ ಶಂಕರಭಾರತಿಗಳು ಎರಡನೆಯ ದೇವರಾಯನ ಆಹ್ವಾನದಂತೆ ವಿಜಯನಗರಕ್ಕೆ 
ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ಅವರಿಗೆ ಕಂಗುವಳ್ಳಿ ಗ್ರಾಮವನ್ನು ದಾನವಾಗಿ 
ಸಮರ್ಪಿಸಲಾಯಿತು. ತನ್ನ ಪ್ರಬಲ 'ಶತ್ರುವಾಗಿದ್ದ ಕಳಿಂಗದ ವೀರರುದ್ರ ಗಜಪತಿ 
ಮಹಾರಾಜನ ಮೇಲೆ ಕ್ರಿ.ಶ. 1516 ರಲ್ಲಿ ಮುತ್ತಿಗೆ ಹಾಕುವ ಮುನ್ನ ಅವನು ಆಚಾರ್ಯ 
ಶ್ರೀ ಪುರುಷೋತ್ತಮ RR ತನ್ನ ಗೆಲುವಿಗೆ ಆಶೀರ್ಪಾದ ಬೇಡಲು ತನ್ನ 
ಜನರನ್ನು ಕಳುಹಿಸಿದನು. ರಾಜನನ್ನು ಖುದ್ದಾಗಿ ಕಂಡು ತಮ್ಮ ಆಶೀರ್ವಾದವನ್ನು 


ಶೃಂಗೇರಿಯ ಮಹಾನವಮಿ ಆಚರಣೆಯಿಂದ ಪ್ರೇರಿತವಾದ ವಿಜಯನಗರ ಉತ್ಸವ! ೩೧೧ 


ತಿಳಿಸಲು ಆಚಾರ್ಯರು ವಿದ್ಮಾರಣ್ಯನೆಂಬ ಶಿಷ್ಕನನ್ನು ಕಳಿಸಿಕೊಟ್ಟರು. ಆ ಸಂದರ್ಭವು 
ದಸರಾ ಮಹೋತ್ಸವದೊಂದಿಗೆ ಹೊಂದಿಕೊಂಡಿದ್ದರಿಂದ ಅದರ ನೆನಪಿಗೆ ಹುಯ್ಕಾರು 
ಎಂಬ ಗ್ರಾಮವನ್ನು ಶೃಂಗೇರಿ ಮಠಕ್ಕೆ ದಾನ ಮಾಡಿದನು. ಈ ದಾನಕ್ಕೆ ಹೇಳಲಾದ 
ಮೂರು ಉದ್ದೇಶಗಳೆಂದರೆ 'ಅವನ ಶತ್ರುಗಳ ವಿನಾಶ, ಅವನ ಸಮರ್ಥಕರ ಮಿತ್ರರ 
ಅಚಲ ಭಕ್ತಿ ಮತ್ತು ಅವನ ಆಯುಷ್ಯ ಆರೋಗ್ಯ ಐಶ್ವರ್ಯಗಳ ಅಭಿವೃದ್ಧಿಗಳು, 
(ಶೃಂಗೇರಿಯ ಹಿರಿಮೆ, ಶೃಂಗೇರಿ ಶ್ರೀ ಶಾರದಾಪೀಠದ ಪ್ರಕಟಣೆ, 2006, ಪು. 
62-63). ವಿಜಯನಗರ ಸಾರ್ವಭೌಮನಾಗಿದ್ದ ಸದಾಶಿವರಾಯನ ಆದೇಶದಂತೆ ಅವನ 
ಸೇನಾಧಿಪತಿಯಾದ ಹೊನ್ನಪ್ಪನಾಯಕನು ಕ್ರಿ.ಶ. 1545ರಲ್ಲಿ ಬಸ್ತಿಹಳ್ಳಿ ಎಂಬ ಗ್ರಾಮ 
ವನ್ನು ಜಗದ್ದುರುಗಳಿಗೆ ದಾನ ನೀಡಿದನು (ಅದೇ.). 

ಅಂದಮೇಲೆ ಶೃಂಗೇರಿ ಶಾರದಾಪೀಠದಲ್ಲಿ ನಡೆಯುತ್ತಿದ್ದ ದಸರಾ ಉತ್ಸವಗಳಿಂದ 
ವಿಜಯನಗರದ ಅರಸರು ಪ್ರೇರಿತರಾಗಿ ಅಲ್ಲಿನ ದಸರ ಆಚರಣೆಗಾಗಿ ವಿಶೇಷ ದಾನದತ್ತಿ 
ಗಳನ್ನು ನೀಡಿದ್ದಾರೆ. ಅಲ್ಲದೆ ತಮ್ಮ ಪಟ್ಟಣದ ಅಂದರೆ ರಾಜಧಾನಿಯ ಅಧಿದೇವತೆ 
ಯನ್ನು ಇದಕ್ಕೆ ಕೆಲವು ಸಾಂದರ್ಭಿಕ ಆಕರಗಳನ್ನು ಒದಗಿಸಬಹುದು : 

1. ಕಮಲಾಪುರ ಕೈಫಿಯತ್ತು ಪಟ್ಟಣದ ಯಲ್ಲಮ್ಮ ದೇವತೆ ದೇವಾಲಯವನ್ನು 

ಮಾಧವ! ವಿದ್ಮಾರಣ್ಕರು ಕಟ್ಟಿಸಿದರೆಂದು ಹೇಳುತ್ತದೆ. 

2. ಮಾಧವ! ವಿದ್ಮಾರಣ್ಯರ ಕಾಲ ಮತ್ತು ದೇವಿಯ ವಿಗ್ರಹದ ರಚನೆಯ ಕಾಲ 

ಒಂದೇ ಆಗಿರುವುದು. | 

3. ಪ್ರೌಢದೇವರಾಯನ ಶಾಸನದಲ್ಲಿ ಯಲ್ಲಮ್ಮ ದೇವಾಲಯದ ಸ್ಥಳವನ್ನು 

ನಿಖರವಾಗಿ ಈ ದೇವಾಲಯದ ಸ್ಥಳವೆಂದು ಗುರುತಿಸಿರುವುದು. 

ಈ ಪೂರಕ ಆಕರಗಳ ಹಿನ್ನೆಲೆಯಲ್ಲಿ ಪಟ್ಟಣದ ಯಲ್ಲಮ್ಮ ದೇವಾಲಯವನ್ನು 
ಮಾಧವಃ!ವಿದ್ಮಾರಣ್ಕರು ನಿರ್ಮಿಸಿದರು ಮತ್ತು ದಸರ ಆಚರಣೆಯನ್ನು ಪ್ರಾರಂಭಿಸಿದ . 
ರೆಂದು ಭಾವಿಸಬಹುದು. 

ಅಂದ ಮೇಲೆ ಶೃಂಗೇರಿ ಶಾರದಾಪೀಠದಲ್ಲಿ ನಡೆಯುತ್ತಿದ್ದ ದಸರಾ ಉತ್ಸವಗಳಿಂದ 
ವಿಜಯನಗರದ ಅರಸರು ಪ್ರೇರಿತರಾಗಿ ಅದೇ ಮಾದರಿಯಲ್ಲಿ ಆರಾಧಿಸಲು ಪ್ರಾರಂಭಿಸಿ 
ರುವ ಎಲ್ಲಾ ಸಾಧ್ಯತೆಗಳೂ ಕಂಡುಬರುತ್ತದೆ. ಆದರೆ ವಿಜಯನಗರದ ಮಹಾನವಮಿ 
ಉತ್ಸವ ಬೇಟೆ ಹಬ್ಬದ ಹಿನ್ನೆಲೆಯಲ್ಲಿ ಪ್ರಸಿದ್ದವಾಯಿತೆಂದು ಶ್ರೀ ವಿರೂಪಾಕ್ಲಿ ಪೂಜಾರಿ 
ಹಳ್ಳಿಯವರು ಈ ರೀತಿ ಉಲ್ಲೇಖಿಸುತ್ತಾರೆ : 'ಬೇಟೆ ಹಬ್ಬವನ್ನು ವಿಜಯನಗರದಲ್ಲಿ 
ಆ ಸಂದರ್ಭಕ್ಕೆ ತಕ್ಕಂತೆ ಆಯೋಜಿಸಲಾಗುತ್ತಿತ್ತು. ಹಂಪೆಯ ಮಹಾನವಮಿ ಹಬ್ಬವನ್ನು 
ಆಚರಿಸುವ ಪೂರ್ವದಲ್ಲಿ ಬೇಟೆ ಹಬ್ಬವನ್ನು ಆಚರಿಸುತ್ತಿದ್ದರು. ಈ ಬೇಟೆ ಹಬ್ಬವು 


೩೨” ವಿಜಯನಗರ ಅಧ್ಯಯನ' ೧೩ 


ಸಾರ್ವತ್ರಿಕವಾಗಿ ನಡೆಯುತ್ತಿತ್ತಲ್ಲದೆ, ಇಂಥ ಹಬ್ಬದಿಂದಲೇ ಮಹಾನವಮಿ ಹಬ್ಬಕ್ಕೆ 
ಪ್ರಾಶಸ್ತ್ಯ ಬಂದಂತಿದೆ. (ವಿರೂಪಾಕ್ಸಿ ಪೂಜಾರಿಹಳ್ಳಿ,, ವಿಜಯನಗರದ ಕಾಲದ ಬೇಟೆ 
ಹಬ್ಬ, ಹಂಪಿ ಸಂಪುಟ, ಕಲೆ, ಕ್ರೀಡೆ ಮತ್ತು ಕೌಶಲ, ಸಂ. ಡಾ. ದೇವರಕೊಂಡಾರೆಡ್ಡಿ, 
206, ಪು 199-203) ಹಂಪೆಯ ವಿಜಯದಶಮಿ ಉತ್ಸವಕ್ಕೆ ಬೇಟೆ ಹಬ್ಬದಿಂದ 
ಪ್ರಾಶಸ್ತ್ಯ ಬಂದಿತೆನ್ನುವ ಅವರ ಈ ಅಭಿಪ್ರಾ ಯವನ್ನು ಒಪ್ಪಲು ಸಾಧ್ಯವಿಲ್ಲ. ಅದಕ್ಕೆ 
5 J ಬೇಟೆ ಹಬ್ಬ ವಿಜಯದಶಮಿಯ ಆಚರಣೆಯ ಒಂದು ಭಾಗವಾಗಿತ್ತೆ ೦ದು 
ಭಾವಿಸಬಹುದು. ಕಾರಣ ಅವರೇ ಹೇಳುವಂತೆ, ಬೇಟೆಯ ಪ್ರಾಣಿಗಳನ್ನು ಆಯುಧ ' 
ಪೂಜೆಗೆ ಬಳಸುತ್ತಿದ್ದ ನ್ನು ಉಲ್ಲೇಖಿಸುತ್ತಾರೆ. ಆಯುಧ ಪೂಜೆ ನವರಾತ್ರಿ ಆಚರಣೆಯ 


ಒಂದು ಅಂಗ. 


ಈ ಎಲ್ಲಾ ಉಲ್ಲೇಖಗಳು ವಿಜಯನಗರದ ಅರಸರು ಶೃಂಗೇರಿಯ ಪೀಠದೊಂದಿಗೆ : 
ಹೊಂದಿದ್ದ ಸಂಬಂಧವನ್ನು ಮತ್ತು ಅಲ್ಲಿನ ವಿಜಯದಶಮಿ ಉತ್ಸವಗಳಿಂದ ಪೆ ಪ್ರೇರಿತರಾಗಿ 
ರಾಜಧಾನಿ ವಿಜಯನಗರದಲ್ಲಿ ಕೂಡ ದುಷ್ಟಶಕ್ತಿಯ ಸಂಹಾರಕ್ಕಾಗಿ ಶಿಷ್ಟಪರಿಪಾಲನೆಗಾಗಿ 
ದಸರಾ ಮಹೋತ್ಸವವನ್ನು ನಾಡದೇವಿಯ ಹಬ್ಬವಾಗಿ ಪ್ರಾರಂಭಿಸಿದ್ದಾರೆ. ಪೇಯಸ್‌ 
ಮತ್ತು ನ್ಕೂನಿಜ್‌ರ ಹೇಳಿಕೆಯಲ್ಲಿ ಮಹಾರಾಜನು ಸಿಂಹಾಸನವನ್ನೇರುವ ಮೊದಲು 
ದೇವಿಯನ್ನು ಆರಾಧಿಸುತ್ತಿದ್ದುದನ್ನು ಉಲ್ಲೇಖಿಸುತ್ತಾರೆ. ಹಾಗೂ ವಿಜಯನಗರಕ್ಕೆ 
ಆಗಮಿಸಿದ ಪ್ರವಾಸಿಗ ನಿಕಲೊ ದೇ ಕೊಂತಿ ಎರಡನೆಯ ದೇವರಾಯನ ಕಾಲದ 
ಮಹಾನವಮಿ ಉತ್ಸವವನ್ನು ದೇವಿಯ ಉತ್ಸವದ ಮಾದರಿಯಲ್ಲಿ ಉಲ್ಲೇಖಿಸಿರುವುದು 
ಈ ಹಂತದಲ್ಲಿ ಗಮನಾರ್ಹವಾಗಿರುತ್ತದೆ. ವಿಜಯನಗರದ ಅರಸರು ಪ್ರಾರಂಭದಲ್ಲಿ 
| ಶೃಂಗೇರಿಯಲ್ಲಿ ನಡೆಯುವಂತೆ ದೇವತಾರಾಧನೆಗೆ ಮೀಸಲಾಗಿದ್ದ ಉತ್ಸ ವವನ್ನು 
ಪ್ರಾರಂಭಿಸಿ ಆನಂತರ ಅದರ ಜೊತೆಯಲ್ಲಿ ಸಾಮ್ರಾಜ್ಯ ದಾದ್ಯಂತದಿಂದ ರಾಜಧಾನಿಗೆ 
ಆಗಮಿಸಿದ್ದ ತನ್ನ ಸಹವರ್ತಿಗಳಿಗೆ ಗೌರವ ನೀಡಲು ಮತ್ತು ಗೌರವ ಸ್ವೀಕರಿಸಲು 
ದೇವಿಯ ಸಮ್ಮುಖದಲ್ಲಿ ರಾಜ್ಯ ರಾಜ ಸಭೆಯನ್ನು ಸಿಂಹಾಸನಾರೋಹಣವನ್ನು ನಡೆಸಿ 
ಧಾರ್ಮಿಕ ದಸರವನ್ನು ರಾಜಪ್ರತಿಷ್ಠೆಯ ರೂಪವಾಗಿ ಪರಿವರ್ತಿಸಿದಂತೆ ಕಂಡುಬರುತ್ತದೆ. 
ಇದೇ ಪರಂಪರೆಯನ್ನು ಮೈಸೂರಿನ ಅರಸರು ಕ್ರಿ.ಶ. 1610ರ ನಂತರ ಮುಂದುವರಿಸಿ 
ಕೊಂಡು ಬಂದರು. ಇದನ್ನೇ ಇಂದೂ ಸಹ ಮ ಅರಮನೆಯಲ್ಲಿ ನಡೆಯುವ 
ದಸರಾ ಮಹೋತ್ಸವಗಳಲ್ಲಿಯೂ ಕಾಣಬಹುದಾಗಿದೆ. (ಗೋವಿಂದ ವೈದ್ಯನ ಕಂಠೀರವ. 
ನರಸರಾಜ ವಿಜಯ ರಾಮಕೃಷ್ಣ ರಾವ್‌ರವರ ಸAnals of Mysore Royal Family, 
‘Vol. Iand ID). | 


೪೨. ಹಂಪೆಯ ಪುರಂದರ ದಾಸರು: 
ಕಲವು ಹೊಸ ವಿಚಾರಗಳು 


P | ಡಾ. ಮಲ್ಲಿಕಾರ್ಜುನ ಕುಂಬಾರ 


ಹಂಪೆಯಲ್ಲಿರುವ ತುಂಗ-ಭದ್ರೆಯ ತೀರ ಅದೆಷ್ಟೋ ಕವಿಗಳಿಗೆ ಪುಣ್ಮಭೂಮಿಯಾಗಿತ್ತು. 
ಅದಕ್ಕೆಂದೇ ಕವಿ ಚಂದ್ರಶೇಖರನು “ತನ್ನ ನೀರಕ್ಕೊಡಿತೆಯ ನೀಂಟಿದವಂ ಮತ್ತೆ ತಾಯಿ 
ಮೊಲೆ ಹಾಲ ನೀಂಟದಂತೆ”' ಎಂದು ಕನ್ನಡಕವಿಗಳ ನೆಲ-ಜಲದ ಭಕ್ತಿಯ ಬಗ್ಗೆ 
ಕೊಂಡಾಡಿದ್ದಾನೆ. ಇಂತಹವರಲ್ಲಿ ದಾಸ ಸಾಹಿತ್ಮದಲ್ಲಿ ಅಗ್ರಗಣ್ಮರಾದವರು ಪುರಂದರ 
ದಾಸರು. ಇವು ಗುರುವನ್ನೆ ಮೀರಿಸಿದ “ಶಿಷ್ಕಾದೀಚ್ಛೆತ್‌ ಪರಾಜಯಂ” ರಾದ ಕಾರಣದ 
ವ್ಯಾಸರಾಯರು “ದಾಸರೆಂದರೆ ಪುರಂದರದಾಸರೆಂದು” ಉದ್ದಾರ ತೆಗೆಯುತ್ತಾರೆ. ಇವರ 
ಸಾಹಿತ್ಯದಲ್ಲಿ ಉಪನಿಷತ್ತದ ಸಾರವಿರುವ ಕಾರಣ ಇದನ್ನು ಪುರಂದರೋಪನಿಷತ್ತು 
ಎಂದು ಕರೆಯಬೇಕಾದರೆ ಅವರ ಪಾಂಡಿತ್ಯ ಅದೆಷ್ಟು ಅದ್ಭುತವಾಗಿರಬೇಕು? ಸಮಾಜಕ್ಕೆ ' 
' ಅವರು ನೀಡಿದ ಕೊಡುಗೆ ಅನನ್ಮ. ಅವರು ಅಚ್ಚಗನ್ನಡಿಗರಾದ ದಾಸವರೇಣ್ಯರಾಗಿದ್ದಾರೆ. 
ಇಂತಹ ದಾಸವರೇಣ್ಕರಿಗೆ ಪ್ರೇರಣೆ ಪ್ರಭಾವ ನೀಡಿದ ಸ್ಥಳ ಹಂಪೆಯಾಗಿದೆ. ಪಂಪಾ 
ಸಾನ್ನಿಧ್ಯ, ತುಂಗಭದ್ರೆಯ ಮಡಿಲು ಇವರ ಬುದ್ದಿಗೆ ಸಾಣಿ ಹಿಡಿದ ಪುಣ್ಯ ತಾಣವಾಗಿತ್ತು. 
ಇಂತಹ ದಾಸಶ್ರೇಷ್ಟರಾದ ಪುರಂದರದಾಸರು ಈಗಿನ ಹೇಳಿಕೆಯಂತೆ ಅವರ ಹುಟ್ಟೂರು 
ಮಹಾರಾಷ್ಟ್ರದ ಪುರಂದರ ಗಡ ಎನ್ನುತ್ತಾರೆ. ಆದರೆ ಅವರು ಮಹಾರಾಷ್ಟ್ರದಲ್ಲಿ ಹುಟ್ಟಿ 
ಬೆಳೆದಿದ್ದರೆ, ತಮ್ಮ ಕೀರ್ತನೆಗಳಲ್ಲಿ ಮರಾಠಿ ಶಬ್ದಗಳನ್ನು ಏಕೆ ಬಳಸಿಲ್ಲ ? ಅವರ 
ಕೀರ್ತನೆಗಳು ಅಚ್ಚಗನ್ನಡದ ನುಡಿಗಟ್ಟುಗಳಾಗಿವೆ ಹೊರತು ಅಲ್ಲಿ ಮರಾಠಿ ಸ್ಪರ್ಶವಿಲ್ಲ. 
ಅವರನ್ನು ಕರ್ನಾಟಕದ ಸಂಗೀತ ಪಿತಾಮಹರೆಂದು ಕರೆಯುತ್ತಾರೆ. ಹೀಗಿದ್ದರೆ ಮರಾಠಿ 
ಅಭಂಗಗಳನ್ನೇಕೆ ಅವರು ರಚಿಸಲಿಲ್ಲ? ಈ ಎಲ್ಲ ಪ್ರಶ್ನೆಗಳು ನಮ್ಮದೆದುರು ನಿಲ್ಲುತ್ತದೆ. 
ಅವರ ಕೀರ್ತನೆ, ಅವರ ಬಗೆಗಿರುವ ಶಾಸನ, ಐತಿಹ್ಮಗಳನ್ನು ಗಮನಿಸಿದರೆ, ಅವರು 
ಮಹಾರಾಷ್ಟ್ರದವರು ಅಲ್ಲ, ಅವರು ಕನ್ನಡಿಗರೆ ಆಗಿದ್ದಾರೆ. ಇತಿಹಾಸಕಾರರಾದ 
ಕಪಟರಾಳ ಕೃಷ್ಣರಾಯರ ಹೇಳಿಕೆಯಂತೆ ಇವರು ಶಿವಮೊಗ್ಗ ಜಿಲ್ಲೆಯವರಾಗಿದ್ದಾರೆ. 
ಈ ಜಿಲ್ಲೆಯ ತೀರ್ಥಹಳ್ಳಿಯ ಬಳಿಯಲ್ಲಿನ ಕ್ಷೇಮಪುರವೆ ಅವರ ' ಜನ್ಮಸ್ಥಳ. ಈ. 
ಊರಿನಲ್ಲಿರುವ ಚಿನ್ನದ ಭಂಡಾರಿ ಮನೆತನವೆ ಇವರದ್ದಾಗಿತ್ತು.? ಅಂದು ಈ ಕ್ಷೇಮ 
ಪುರವು ಪ್ರಖ್ಯಾತವಾದ ವಾಣಿಜ್ಯ ಕೇಂದ್ರವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವರು ಚಿನ್ನ 


೩೧೪ ವಿಜಯನಗರ ಅಧ್ಯಯನ ೧೩ 


ವ್ಯಾಪಾರಿಗಳಾದ ಕಾರಣ ಅಂದು ಮುತ್ತುರತ್ನಗಳ ವ್ಯಾಪಾರದ ಆಗರವಾಗಿದ್ದ ವಿಜಯ 
ನಗರದೊಂದಿಗೆ ವ್ಯಾಪಾರ ವಹಿವಾಟು ಹೊಂದಿದ್ದರು. ದಾಸರಾದನಂತರ ತಮ್ಮ 
ವ್ಯಾಪಾರ ವಹಿವಾಟು ಹೊಂದಿದ ವಿಜಯನಗರವನ್ನು ತಮ್ಮ ಕರ್ಮಭೂಮಿ 
ಯನ್ನಾಗಿಸಿಕೊಂಡಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. ಈ ಮನೆತನದ ಹೆಸರಿನ ಹಂಪೆಯ 
ಶಾಸನವೊಂದು ಇದಕ್ಕೆ ಪುಷ್ಟಿ ನೀಡುತ್ತದೆ. ಅದು ಹಂಪೆಯಲ್ಲಿನ ಕೋಟೆ ಲಿಂಗದ 
ಬಳಿ ಒಂದು ಸಾಲಿನ ಶಾಸನವಾದ ಅದು “ಚಿನ್ನಭಂಡಾರಂ ದೇವರಸು”3 ಎಂದಿದ್ದು, 
ಇದು ಪುರಂದರದಾಸರ ಮೂಲ ಮನೆತನದ ಹೆಸರಾಗಿದೆ. ಇದರಿಂದ ಅಂದು ಅವರು 
ಹಂಪೆಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದರೆಂದು ಹೇಳಬಹುದಾಗಿದೆ. ಇವರ 
ಕಾಲದಲ್ಲಿನ ಪುರಂದರದಾಸ ರೆನ್ನುವ ಯಾವ ಮರಾಠಿ ದಾಖಲೆಗಳು ಮಹಾರಾಷ್ಟ್ರದಲ್ಲಿ 
ದೊರಕಲಾರವು. 


ಬಳ್ಳಾರಿ ಜಿಲ್ಲೆಯ ಕಮಲಾಪುರದ ಕ್ರಿ.ಶ. 1526ರ ಶಾಸನವೊಂದು ಪುರಂದರರ 
ಗೋತ್ರ, ಸೂತ್ರಗಳನ್ನು ತಿಳಿಸುತ್ತಾ, ಅವರು ವಸಿಷ್ಠ ಗೋತ್ರದ ಯಜುಶ್ಕಾಖಾಧ್ಮಾಯಿ ' 
ಗಳೆಂದು ಹೇಳಿ ಇವರಿಗೆ ಲಕ್ಸ್ಮಣದಾಸ, ಹೇಬಣದಾಸ ಮತ್ತು ಮಧ್ವಪತಿದಾಸರೆಂಬ 
ಮೂರು ಮಕ್ಕಳಿದ್ದ ಬಗ್ಗೆ ವಿವರಗಳನ್ನು ನೀಡುತ್ತದೆ. ಇದನ್ನು ಗಮನಿಸಿದಾಗ 
ಪುರಂದರರು (1484 ರಿಂದ 1564) ಬದುಕಿರುವ ಕಾಲದಲ್ಲಿ ಅವರ ಮಕ್ಕಳಿಗೆ ಅರಸ 
ಕೃಷ್ಣದೇವ ರಾಯನು ವ್ಯಾಸರಾಯರಿಗೆ ಕೊಟ್ಟಿದ್ದ ಭಾಗಗಳಲ್ಲಿ ಕೆಲವನ್ನು ನೀಡಿದ 
ಉಲ್ಲೇಖ ಈ ಶಾಸನದಲ್ಲಿದೆ. 

ಮೊದಲಿನಿಂದಲೂ ರಾಜರು, ಧನಿಕರೊಂದಿಗೆ ಸಂಬಂಧವಿರಿಸಿಕೊಂಡಿದ್ದ ಪುರಂ 
ದರರು ಅವರ ಬಗೆಗಿನ ದಂತ ಕಥೆಯಂತೆ ಎಲ್ಲವನ್ನು ತ್ಕಾಗ ಮಾಡಿ ಹಂಪೆಗೆ ಬಂದು 
ಇಲ್ಲಿನ ಬಜಾರಗಳಲ್ಲಿ ದೇವತಾ ಸ್ತುತಿಗೆ ತೊಡಗುತ್ತಾರೆ. ಇವರ ಕೀರ್ತನೆಗಳಲ್ಲಿರುವ 
“ಪುರಂದರ ವಿಠ್ವಲ" ಅಂಕಿತದಲ್ಲಿರುವ ಈ ವಿಠ್ಠಲನು ಪಂಡರಾಪುರದ ವಿಠಶ್ಮಲನಾಗಿರದೇ 
ಹಂಪೆಯ ವಿಜಯ ವಿಠ್ಠಲನೇ ಆಗಿದ್ದಾನೆ. 


ಹಂಪೆಯಲ್ಲಿ ಕ್ರಿ.ಶ. 1390ರಿಂದಲೇ (2 ಹರಿಹರ) ತುಂಗಭದ್ರೆಯ ತಟದಲ್ಲಿ 
ವೈಷ್ಣವ ದೇವಾಲಯಗಳು ರಚನೆಗೊಳ್ಳುತ್ತವೆ. ಇಲ್ಲಿರುವ ವಿಜಯ ವಿಠ್ಠಲ ಮೂರ್ತಿ 
ಯನ್ನು ಕೃಷ್ಣದೇವರಾಯನು ಪಂಡರಪುರದಿಂದ ತಂದನೆಂದು ಹೇಳಿಕೆ ಇದೆ. ಆದರೆ 
ತಾಳ್ಳಪಾಕಂ ಅಣ್ಣಮಾಚಾರ್ಯ್ಕರ (1408-1503) ಕೀರ್ತನೆಯೊಂದರ ಪ್ರಕಾರ ಈ ವಿಠ್ನಲ 
ಮೂರ್ತಿಯನ್ನು ಕೃಷ್ಣದೇವರಾಯನ ಕಾಲದ ಪೂರ್ವದಲ್ಲಿಯೆ ತಿರುಪತಿಯಿಂದ ತಂದು 
ಸ್ಥಾಪಿಸಿದರೆಂದು ಹೇಳುತ್ತಾರೆ. ಇದರಿಂದ ಕೃಷ್ಣದೇವರಾಯನಿಗಿಂತ ಪೂರ್ವದಲ್ಲಿ ಈ 
ವಿಜಯ ವಿಠ್ಸಲ ದೇವಾಲಯವಿದ್ದುದಾಗಿ, ನಂತರ ಹರಿಭಟ್ಟನಿಂದ ರಚಿತವಾದ ಉತ್ತರ 
ನರಸಿಂಹ ಪುರಾಣದಿಂದಲೂ ಕೂಡ 14ನೇ ಶತಮಾನದ ಆದಿಯಲ್ಲಿ ಈ ದೇವಾಲಯ 


ಹಂಪೆಯ ಪುರಂದರ ದಾಸರು: ಕೆಲವು ಹೊಸ ವಿಚಾರಗಳು ೩೧೫ 


ವಿತ್ತೆಂದು ಖಚಿತಹಾಗುತ್ತದೆ." ಕೃಷ್ಣದೇವರಾಯನು ನೂರು ಕಂಬಗಳುಳ್ಳ ಮಂಟಪವನ್ನು 
ಮಾತ್ರ ಇಲ್ಲಿ ಕಟ್ಟಿಸುತ್ತಾನೆಂದು ಶಾಸನದಿಂದ ತಿಳಿದುಬರುತ್ತದೆ. 

ಪುರಂದರರು ಈ ಮೊದಲೇ ಹಂಪೆಯ ವ್ಮಾಪಾರಿ ಸಂಬಂಧ ಹೊಂದಿದ ಕಾರಣ 
ತಮ್ಮ ಲೋಕವ್ಮವಹಾರ ಸಾಕಷ್ಟು ಇರುವ ಸಂದರ್ಭದಲ್ಲಿ ಬಹುಶಃ 20ನೇ ವರ್ಷಕ್ಕೆ 
ಹಂಪೆಗೆ ಬರುತ್ತಾರೆ. ವ್ಯಾಸರಾಯರಿಂದ ದೀಕ್ಲೆ ಪಡೆದ ದಿನದಿಂದ ಅವರಿಗೆ ಮೊದಲಿನ 
ಶ್ರೀನಿವಾಸ ಹೆಸರಿನ ಬದಲು ಪುರಂದರ ವಿಠ್ಮಲನೆಂದು ಕರೆದುಕೊಂಡರು. ತಮ್ಮ 
ಕೀರ್ತನೆಗಳಿಗೆ ಪುರಂದರ ವಿಠ್ಮಲನೆಂದು ಅಂಕಿತವನ್ನು ನೀಡಿದರು. ಇದರ ಬಗ್ಗೆ ಅವರ 
ಕೀರ್ತನೆಯೊಂದು ಇವನ್ನು ಪುಷ್ಟೀಕರಿಸುತ್ತದೆ. ವ್ಯಾಸರಾಯರ ಮೇಲೆ ಈಗಾಗಲೇ 
ಬಾಲ್ಕದಿಂದಲೇ ಸಾಕಷ್ಟು ಪ್ರಭಾವ ಬೀರಿದ ಪುರಂದರದಾಸರು ಹಂಪೆಯಲ್ಲಿನ 
ದಾಸಕೂಟದ ಆರಾಧಕರಾಗಿದ್ದರು. ಪುರಂದರ ದಾಸರ ಈ ವಿಠ್ಠಲನು ಹಂಪೆಯ (ವಿಜಯ) 
ವಿಠಶ್ನಲನಾಗಿದ್ದಾನೆ ಹೊರತು ಪಂಡರಾಪುರದ ವಿಠ್ನಲ ಅಲ್ಲ ಎಂದು ಇದರಿಂದ ಸ್ಪಷ್ಟ 
ವಾಗುತ್ತದೆ. ಹಂಪೆಯ ಕೋಟೆ ಲಿಂಗದ ಬಳಿ ಒಂದು ಸಾಲಿನ ಶಾಸನ `ಶ್ರೀ ವಿಠ್ಠಲ" 
ಎಂಬುದು ಇದಕ್ಕೆ ಆಧಾರ ನೀಡಬಹುದು. 


ಪುರಂದರ ದಾಸರ ಕೀರ್ತನೆಗಳೆಲ್ಲಿ ? 


ಪುರಂದರ ದಾಸರು ಹೇಳುವಂತೆ ತಾವು 4,75,000 ಕೀರ್ತನೆಗಳನ್ನು ಶಣಸದಾಗಿ A 
ಹೇಳುತ್ತಾರೆ. ಅವರ ಒಟ್ಟು ಜೀವಿತದ ಅವಧಿಯ ಕೀರ್ತನೆಗಳನ್ನು ರಚಿಸಿದ 40 ವರ್ಷ 
ಗಳಲ್ಲಿ ಇಷ್ಟು ಕೀರ್ತನೆಗಳನ್ನು ರಚಿಸಲು ಸಾಧ್ಯವೇ ? ಕೀರ್ತನೆಗಳನ್ನು ಅವರ ಮಗ 
ಮಧ್ಯ್ಮಪತಿಯು ಬರೆದುಕೊಳ್ಳುತ್ತಿದ್ದನೆಂದು ವಾದವಿದೆ. ಹಾಗಾದರೆ ಇವರು ಬರೆದ 
ಕೀರ್ತನೆಗಳು ಎಲ್ಲಿ ಹೋದವು? ಅವೆರು ಹೆಳುವ ಸಂಖ್ಯೆ ಉತ್ಪೇಕ್ಷೆಯಾದರೂ ಆಗಿರ 
ಬಹುದೆ ? ಈಗ ದೊರಕುವ ಕೀರ್ತನೆಗಳು ಸಾವಿರ ಗಡಿ ದಾಟುವುದಿಲ್ಲ. ಹಾಗಾದರೆ 
ಉಳಿದ ಕೀರ್ತನೆಗಳು ಎಲ್ಲಿ ಹೋದವು ? ಈ ಬಗ್ಗೆ ಜಿಜ್ಞಾಸೆ ನಡೆಸಿದಾಗ ಅವರು 
ತಮ್ಮ ಬಹಳಷ್ಟು ಕಾಲವನ್ನು ಹಂಪೆಯಲ್ಲಿಯೇ ಕಳೆದರು. ಅವರಿರುವ ಕಾಲದಲ್ಲೇ 
ವಿಜಯನಗರದ ವೈಭವವನ್ನು ಕಣ್ಣಾರೆ ಕಂಡರು. ಅರಸು ಕೃಷ್ಣದೇವರಾಯ (1530), 
ನಂತರ ಗುರು ವ್ಯಾಸರಾಯರ ನಿಧನವನ್ನು, ಸದಾಶಿವರಾಯ, ತಿರುಮಲರಾಯ, ರಾಮ 
ರಾಯರಂತವರು ಆಳಿದ ವಿಜಯನಗರವನ್ನು ಕಣ್ಣಾರೆ ಕಂಡು 80 ವರ್ಷಗಳ ಕಾಲ 
ಬದುಕಿ ಹರಿಪಾದವನ್ನು (1564) ಸೇರಿದರು. (ಮತ್ತೊಂದು ಹೇಳಿಕೆಯಂತೆ ಅವರು 
ಹೈದ್ರಾಬಾದಿಗೆ ಸೇರಿದ ಗದ್ವಾಲ್‌ ಬಳಿಯಲ್ಲಿನ ವನವರ್ತಿಯಲ್ಲಿ ಹರಿಪಾದ ಸೇರಿದ 
ರೆಂದು ಹೇಳುತ್ತಾರೆ.) ಇವರು ಹರಿಪಾದ ಸೇರಿದ ಮರು ವರ್ಷವೇ ಕ್ರಿ.ಶ. 1565 ರಲ್ಲಿ 
ರಕ್ಕಾಸ ತಂಗಡಗಿ ಕಾಳಗದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾಗಿ ಈ ಕಾಳಗದಲ್ಲಿ 
ಬಹಳಷ್ಟು ನೆಲಸಮವಾಯಿತು. ಅದರಲ್ಲಿ ಅವರ ಕೀರ್ತನೆ ಸಂಗ್ರಹವುಳ್ಳ ಸ್ಥಳವಾಗಲಿ, 


೩೧೬ 


ವಿಜಯನಗರ ಅಧ್ಯಯನ ೧೩ 


ಮನೆಯಾಗಲಿ ಈ ಸಂದರ್ಭದಲ್ಲಿ ನಾಶವಾಗಿರಬಹುದು. ವಿಜಯನಗರದ ವೈಭದ 
ಕಣ್ಮರೆಯೊಂದಿಗೆ `ಪುರಂದರದಾಸರ ಕೃತಿಗಳೆಲ್ಲವೂ ಮಣ್ಣಾದದ್ದು ದುರ್ದೈವದ 
ಸಂಗತಿಯಾಗಿದೆ. ಅದರ ಬಗ್ಗೆ ಸುದೀರ್ಫು ಅಧ್ಯಯನ ನಡೆದರೆ ಆದರೆ ಅವರೇ 
ಹೇಳಿಲ್ಲವೆ ? “ನೆಚ್ಚದಿರಿ ಈ ಭಾಗ್ಯ..... ಎಚ್ಚರಿಕೆ ಎಚ್ಚರಿಕೆ” ಎಂದು, ಹರಿದಾಸರಾದ 
ಪುರಂದರ ದಾಸರ ಜೀವನ ಸಾಧನೆ, ಕೀರ್ತನೆಗಳ ಬಗ್ಗೆ ಈಗ ಮರುಚಿಂತನೆಗಳು 
ನಡೆಯಬೇಕಾದ ಅಗತ್ಯ ಇದೆ. | 


೧. 


ಪೌಢರಾಯನ ಕಾಲದ ಕನ್ನಡ ಸಾಹಿತ್ಯ, ಡಾ. ಶಿವಾನಂದ ವಿರಕ್ತಮಠ (ಪು -507) 
(ಕ.ವಿ.ವಿ. 1978) ಔ 


- ಪ್ರಜಾವಾಣಿ 31-01-2004 ಲೇಖನ, ಡಾ. ಸಿ. ಜೆ. ಕೇಶವಮೂರ್ತಿ ಶಿವಮೊಗ್ಗ. 
. ಹಂಪೆ ಶಾಸನಗಳು (ಹಂಪೆ. ವಿ.ವಿ.) ನಂ. 169. 
. ಪುರಂಧರ ದಾಸರು -ವಿ. ಸೀ. , ನ್ಯಾಶನಲ್‌ ಬುಕ್ಕ ಟ್ರಸ್ಟ್‌ ದೆಹಲಿ 1975 


(ಪುಟ. 16) 


. ಪುರಂದರ ದಾಸರು - ಸಂ. ಸಂ. ಶಿ. ಭೂಸನೂರಮಠ, ಮಹಾಕವಿ ಹರಿಹರ 


kl 


ಸ್ಮಾರಕ ಸಂಶೋಧನಾ ಕೇಂದ್ರ ಕೊಟ್ಟೂರು ಸ್ವಾಮಿ ಮಠ ಹಂಪಿ. ಪು-208- 


04) ಶ್ರೀ 


. ಹಂಪೆ ಶಾಸನಗಳು (ಹಂಪೆ. ವಿ.ವಿ.) ನಂ. 170. 


ಸ 


೪೩. ಕ್ಷನಕದಾಸರ "ಮೋಹನ ತರಂಗಿಣಿಯಲ್ಲಿ 
ಚಾರಿತ್ರಿ ಕ ಮತ್ತು ಸಮಾಜ ಸುಧಾರಕ ನೆಲೆ 
ಡಾ. ಶ್ರೀಧರ ಪಿಸ್ಸೆ 


ಕನಕದಾಸರ "ಮೋಹನ ತರಂಗಿಣಿ'ಯ ಆಯ್ದ ಭಾಗವನ್ನು ಗುಲಬರ್ಗಾ ವಿಶ್ವವಿದ್ಧಾ 
ನಿಲಯ ಪಠ್ಯವಾಗಿ ನಿಗದಿಪಡಿಸಿತ್ತು. ಆಗ ಅದರ ವಿರುದ್ದ ಅಶ್ಲೀಲತೆಯ ಕಾರಣ 
ನೀಡಿ ಉಗ್ರ ಹೋರಾಟ ನಡೆಸಲಾಯಿತು ಮತ್ತು ಆ ಪಠ್ಯವನ್ನು ಹಿಂಪಡೆಯುವಂತೆ 
ಮಾಡಲಾಯಿತು. ಇದರ/'ಹಿಂದಿರುವ ನಿಲುವೇನು ? ಇದೇನು ಓದಬಾರದ ಮುಟ್ಟ 
ಬಾರದ ಕಾವ್ಯವೆ? "ಮೋಹನ ತರಂಗಿಣಿ' ಶೃಂಗಾರ ಕಾವ್ಯ. ಶ್ರೀಕೃಷ್ಣನ ಕುರಿತ 
ಅತಿಶಯವಾದ ಭಕ್ತಿಯನ್ನೂ ವೈಷ್ಣವ ಮತ್ತು ಶೈವರ ನಡುವಿನ ಹೊಂದಾಣಿಕೆಯ 
ಅನಿವಾರ್ಯತೆ ಯನ್ನೂ ವಿಜಯನಗರದ ಶ್ರೀಕೃಷ್ಣದೇವರಾಯನ ಕಾಲಾವಧಿಯ ಕನ್ನಡಿಗರ 
ಜನ ಜೀವನದ ಚರಿತ್ರೆಯನ್ನು ಕಟ್ಟಿಕೊಡುವ ಕಾವ್ಯವೆಂದು ಈಗಾಗಲೆ ಗುರುತಿಸಲಾಗಿದೆ. 


ಬೆಟಗೇರಿ ಕೃಷ್ಣಶರ್ಮ ತಮ್ಮ "ಕರ್ನಾಟಕದ ಜನ ಜೀವನ' ಪುಸ್ತಕದ “ಕನಕ 
ದಾಸರು ಕಂಡ ವಿಜಯನಗರ” ಲೇಖನದಲ್ಲಿ “ಸಾಂಗತ್ಮದಲ್ಲಿ ರಚಿತವಾದ ಈ ಮಹಾ 
ಕಾವ್ಯವು ಸಾಂಪ್ರದಾಯಿಕ ಪಂಡಿತರ ಮನ್ನಣೆಗೆ ಪಾತ್ರವಾಗಿಲ್ಲ. ಆದುದರಿಂದಲೆ ಇದರ 
ಹೊಗಳಿಕೆ ನಮ್ಮ ಸಾಹಿತ್ಯ ಪ್ರಪಂಚದಲ್ಲಿ ಅಷ್ಟೊಂದು ಬೆಳೆದುಬಂದಿಲ್ಲ. ಎಂತಲೆ 
ಇದನ್ನು ಒದಿ ನೋಡಬೇಕೆಂಬ ಬುದ್ದಿ ಬಹುಜನರಿಗಾಗಿಲ್ಲ” ಎಂದು ವ್ಯಸನಪಟ್ಟಿದ್ದಾರೆ 
(೧೯೩೨, ಪು. ೬೩). ಹಾಗೆಯೆ ಕನಕದಾಸರು ಈ ಕೃತಿಯ ತಮ್ಮ ಸಮಕಾಲೀನ ಚರಿತ್ರೆ 
ಯನ್ನು ಹೇಗೆ ಕಟ್ಟಿಕೊಟ್ಟಿದ್ದಾರೆಂದು ವಿಶದವಾಗಿ ಮನಗಾಣಿಸಿದ್ದಾರೆ. ಸುಧಾಕರರು 
ಈ ಕೃತಿಯಲ್ಲಿ ಸಾಹಿತ್ಯಿಕ ಕೃಷ್ಪಿಕೋನದಿಂದ ಕಂಡು ಅದರ ದೋಷಗಳನ್ನು ಪಟ್ಟಿ 
ಮಾಡಿದ್ದಾರೆ. (೧೯೯೯, ಪ್ರಸ್ತಾವನೆ, ಪು. ೧೮) ಕನಕದಾಸರ ಪೌರಾಣಿಕ ಕೀರ್ತನೆಗಳ 
ಕುರಿತು ಕೆ.ಜಿ.ನಾಗರಾಜಪ್ಪ ನವರ ನೈತಿಕ ನೆಲೆಯ ದೃಷ್ಟಿಕೋನ ಮೋಹನ ತರಂಗಿಣಿಗೂ 
ಅನ್ವಯವಾಗುವುದಾದರೂ ಸೂಕ್ತವೆನಿಸುವುದಿಲ್ಲ. (೧೯೭೮, ಪು. ೪೯೨). 

ಹಾಗೆಯೆ ಶೃಂಗಾರ ಪ್ರಧಾನವಾದ "ಮೋಹನ ತರಂಗಿಣಿ' ಯಲ್ಲಿ ವರ್ಣನೆಯೆ 
ಕಾವ್ಯದ ಜೀವಾಳವೆಂದು ಆರ್‌.ಸಿ. ಹಿರೇಮಠರು ಗುರುತಿಸುತ್ತಾರೆ. "ಶಂಭರಾಸುರನ 
ವಧೆ'ಯಿಂದ “ಬಾಣಾಸುರನ ಭೋಗಲೀಲೆ'ಯ ವರೆಗಿನ ಹದಿಮೂರು ಸಂಧಿಗಳ 
ಸುಮಾರು ೯೦೦ ಸಾಂಗತ್ಮಗಳಲ್ಲಿ ಬರುವ ಕಥಾನಕ ಏನೂ ಇಲ್ಲ. ಅಲ್ಲಿ ಕೇವಲ 


೩೧೮ | ವಿಜಯನಗರ ಅಧ್ಯಯನ ೧೩ 


ರತಿಯ ವಿವಾಹ, ಜಲಕ್ರೀಡೆ, ಮನೆ ತುಂಬಿಸುವುದು, ಗರ್ಭದಾನ, ಅನಿರುದ್ದನ ಜನನ, 
ನಗರ ಶೋಧ, ಬೇಟೆ, ಶೋಣಿತಪುರ ವರ್ಣನೆ, ಬಾಣಾಸುರನ ಶಿವಪೂಜೆ, ಬಾಣಾಸುರನ 
ಭೋಗಲೀಲೆ' - ಈ ಘಟನೆಗಳು ಮಾತ್ರ ಬರುತ್ತವೆ. ಆದರೆ ಇಲ್ಲಿ'ಕಾವ್ಯವನ್ನು ಹಿಗ್ಗಿಸಿ 
ದುದು, ಕಥೆಯ ಕೊಂಡಿಯನ್ನು ಕೊಂಡೊಯ್ದುದು ಆತನ ವರ್ಣನೆಗಳು. (೧೯೯೦, 
ಪುಟ. ೧೮೮-೧೯೯). ಈ ಅಭಿಪ್ರಾಯ ಮೋಹನ ತರಂಗಿಣಿಯಲ್ಲಿ “ವರ್ಣನೆ” ಪಡೆದು 
ಕೊಳ್ಳುವ ಮಹತ್ತರ ಪಾತ್ರವನ್ನು ಸೂಚಿಸುತ್ತದೆ. ಸೌರಾಷ್ಟ್ರ ವರ್ಣನೆ, ದ್ವಾರಕಾಪುರ 
ವರ್ಣನೆ, ಬಾಣಾಸುರನ ಶೋಣಿತಪುರದ ವರ್ಣನೆ, ಬಾಣಾಸುರನ ಶಿವಪೂಜೆ, 
ಬಾಣಾಸುರನ ಬೋಗಲೀಲೆ, ಉಷಾದೇವಿಯ ಶೃಂಗಾರ, ಉಷಾ ಚಿತ್ರಲೇಖೆಯರ ಸರಸ, 
ಉಷೆಯ ವಿರಹ, ಶ್ರೀಕೃಷ್ಣನು ಉಪಷಾನಿರುದ್ದರನ್ನು ಕಂಡುದು, ಶ್ರೀಕೃಷ್ಣನು ದ್ವಾರಕೆಗೆ 
ಬಂದುದು, ಮೊದಲಾದ ಸಂಧಿಗಳಲ್ಲಿ ಕಥೆಯ ಎಳೆ ಕ್ವಚಿತ್ತಾಗಿದ್ದು, ವರ್ಣನೆಯೆ 
ಪ್ರಧಾನವಾಗಿದೆ. ವರ್ಣಕ ಕಾವ್ಯವಾದ ಈ ಹಾಡುಗಬ್ಬವನ್ನು ಕನಕದಾಸರು ಉದ್ದೇಶ' 
ಪೂರ್ವಕವಾಗಿ ವರ್ಣನೆಗಳ ಮೂಲಕ ಕಟ್ಟಿದ್ದಾರೆಯೇ? ಶೃಂಗಾರ ವರ್ಣನೆ ಮೂಲಕ 
ಸ್ವಂತಿಕೆಯನ್ನು ಮೆರೆದಿದ್ದಾರೆಯೆ ? ಈ ಅಭಿವ್ಯಕ್ತಿಕ್ರಮ ಅವರ ಪ್ರಬುದ್ದಾ ವಸ್ಥೆಯ 
ಪರಿಣಾಮವೆ ? ಇವುಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಇಲ್ಲಿನದು. 
ದೇವೇಂದ್ರಕುಮಾರ ಹಕಾರಿ ಪ್ರಕಾರ “ಮೋಹನ ತರಂಗಿಣಿ' ಯ ವರ್ಣನೆಗಳು 
“ಇಡಿಕಿರಿದ ಜೀವಿನ ಚಿತ್ರಗಳು, ವೈವಿಧ್ಯಪೂರ್ಣವಾದ ಪ್ರಸಂಗಗಳು, ಹತ್ತಾರು ಬಗೆಯ 
ಚೆಲ್ಲುಚೆಲ್ಲಾದ ಉನ್ನತ್ತ, ಉತ್ತೇಜಕ ಶೃಂಗಾರ ಚಿತ್ರಗಳು, ಅಂತಃಪುರ ಮೊದಲುಗೊಂಡು 
ಕೇರಿ ಕೇರಿಯ ಕಡು ವಿಲಾಸದ ಘಾಟು ಚಿತ್ರಗಳು, ಒಪ್ಪವಿಟ್ಟು ಗಟ್ಟಿಯಾದ ಯುದ್ದದ 
ವರ್ಣನೆ ಮಾಲೆ ಮಾಲೆಯಾಗಿ ಈ ಕಾವ್ಯದಲ್ಲಿ ಬಂದು, ಇನ್ನೊಂದು ಜೀವಂತ ಮನೋ 
ಹರ ಕಾವ್ಯವನ್ನಾಗಿಸಿದೆ”. (೧೯೯೦, ಪು. ೩೬೯-೩೭೦). ಈ ಕೃತಿನಿಷ್ಠ ದೃಷ್ಟಿಕೋನ 
ಕನಕದಾಸರ ಶೃಂಗಾರ ವರ್ಣನೆಯ ವೈಖರಿಯನ್ನು ಆಕ್ಲೇಪರಹಿತವಾಗಿ ಕಟ್ಟಕೊಡುತ್ತದೆ. 
ಕನಕದಾಸರು ಶೃಂಗಾರ ಜೀವನವನ್ನು ಕಟ್ಟಿಕೊಡುವ ಶೈಲಿ ಸಾಂಪ್ರದಾಯಿಕ ಪಂಡಿತರಿಗೆ 
ಅಪಥ್ಯವಾಗಿರುವುದನ್ನು ಬೆಟಗೇರಿ ವ್ಯಕ್ತಪಡಿಸಿದ್ದಾರೆ. “ಮೋಹನ ತರಂಗಿಣಿ'ಯ 
ಪಠ್ಮಭಾಗಕ್ಕೆ ಕಂಡುಬಂದ ಪ್ರತಿರೋಧ ಸಾಂಪ್ರದಾಯಿಕ ಪಂಡಿತರ ಅಭಿಪ್ರಾಯ 
ಇಂದಿಗೂ ಚಾಲ್ತಿಯಲ್ಲಿರುವುದರ ಸೂಚಕವಾಗಿದೆ. ಹಾಗಾಗಿ ಈ ಕಾವ್ಯ ಓದಲು 
ಅರ್ಹವೆ? ಅನರ್ಹವೆ? ಕನಕದಾಸರ ಬಿಚ್ಚುನುಡಿಗಳ ಶೃಂಗಾರ ವರ್ಣನೆ ಕಲಾಭಿವಕ್ತಿಯ 
ಭಾಗವೇ? ಶೃಂಗಾರ ವರ್ಣನೆಯ ಪ್ರಕ್ರಿಯೆ ಮತ್ತು ನೆಲೆ ಯಾವುದು ? ಈ ಪ್ರಶ್ನೆಗಳಿಗೆ 
ಹುಡುಕಿಕೊಳ್ಳುವ ಉತ್ತರದ ಆಧಾರದ ಮೇಲೆ ಈ ಕೃತಿಯ ಓದಿನ ಯೋಗ್ಯತೆ ನಿಂತಿ 
ದೆಯೆ? ಶೀಲ-ಅಶ್ಲೀಲಗಳ ನೆಲೆ ಯಾವುದು ? ಅದನ್ನು ಖಚಿತಪಡಿಸಲು ಸಾಧ್ಯವೆ? 


ಕನಕದಾಸರ "ಮೋಹನ ತರಂಗಿಣಿ'ಯಲ್ಲಿ ಚಾರಿತ್ರಿಕ ಮತ್ತು ಸಮಾಜ ಸುಧಾರಕ ನೆಲೆ ೩೧೯ 


“ಮೋಹನ ತರಂಗಿಣಿ'ಯಲ್ಲಿರುವ ಶೃಂಗಾರ ವರ್ಣನೆಯ ಚೌಚಿತ್ಯವನ್ನು ಕಂಡು 
ಕೊಳ್ಳುವುದೆ ಇಲ್ಲಿಯ ಮಿತಿಯೂ ಉದ್ದೇಶವೂ ಆಗಿದೆ. ಇದನ್ನು ೧. ಚಾರಿತ್ರಿಕ ಮತ್ತು 
೨. ಸಮಾಜ ಸುಧಾರಕ ನೆಲೆಗಳಿಂದ ನೋಡಬಹುದು. 


೧. ಚಾರಿತ್ರಿಕ ನೆಲೆ 


“ಮೋಹನ ತರಂಗಿಣಿ'ಯ ಕಥಾಚೌಕಟ್ಟು ಪುರಾಣ ಜಗತ್ತಿಗೆ ಸೇರಿದ್ದು. 
ರಾಮಾಯಣ ಮತ್ತು ಶಿವ ಪುರಾಣಗಳ "ಮನ್ಮಥ ಪ್ರಸಂಗ, ವಿಷ್ಣು ಪುರಾಣ ಮತ್ತು 
ಭಾಗವತಗಳಲ್ಲಿರುವ "ಶಂಭರಾಸುರ ವಧೆ' ಮತ್ತು “ಬಾಣಾಸುರ ವಧೆ - ಉಷಾನಿರುದ್ದರ 
ವಿವಾಹ ಪ್ರಸಂಗ'ಗಳನ್ನು ಇಲ್ಲಿ ಒಟ್ಟಾಗಿ ಸೇರಿಸಿ ಕಥೆಯ ಹಂದರ ಹೆಣೆಯಲಾಗಿದೆ. 
ಹೀಗಿದೊಂದು ಪೌರಾಣಿಕ ಕಾವ್ಯವಾಗಿದೆ. ಕಾವ್ಯದ ಪೀಠಿಕೆಯಲ್ಲಿ ಇದನ್ನು "ಕೃಷ್ಣ 
ಚರಿತೆ'ಯೆಂದು ಕರೆಯಲಾಗಿದ್ದು, ಇದು ಕನಕದಾಸರ ಇಷ್ಟದೈವವಾದ ಶ್ರೀಕೃಷ್ಣ ಕಥೆಯೂ 
ಆತನ ಸಮಕಾಲೀನ ದೊರೆಯಾದ ಶ್ರೀಕೃಷ್ಣ ದೇವರಾಯನ ಚರಿತೆಯೂ ಆಗಿ 
ಮೇಳವಿಸಿದೆ. ಈ ಕಾವ್ಯದ ಕಥೆ ಶ್ರೀಕೃಷ್ಣ ಮತ್ತು ಅವನ ಮಗ ಮನ್ಮಥ/ಪ್ರದ್ಧುಮ್ಹ, 
ಪ್ರದ್ಯುಮ್ನನ ಮಗ ಅನಿರುದ್ದರ ಕೌಟುಂಬಿಕ ಅಥವಾ ವಿವಾಹ ಸಮಸ್ಯೆಗೆ ಸಂಬಂಧಿ 
ಸಿದ್ದು, ಶ್ರೀಕೃಷ್ಣನ ಕುಟುಂಬದ ಭಾಗವಾಗಿದೆ. ಹಾಗಾಗಿಯೆ ಇದನ್ನು ಕೌಟುಂಬಿಕ 
ಕಥೆಯೆಂದು ಕರೆಯಬಹುದು. 


ಈ ಕಾವ್ಯದ ವರ್ಣನೆಗಳು ಕನಕದಾಸರ ಸಮಕಾಲೀನ ಸಮಾಜದ ವರ್ಣನೆಗಾಗಿ 
ಹೇಗೆ ಮೂಡಿವೆ ಎಂದು ಬೆಟಗೇರಿ ಕೃಷ್ಣಶರ್ಮ ಅವರು ಸಮರ್ಥವಾಗಿ ತೋರಿಸಿಕೊಟ್ಟಿ 
ದ್ದಾರೆ. ಇದು ವಿಜಯನಗರ ಸಾಮ್ರಾಜ್ಮದ ಶ್ರೀಕೃಷ್ಣದೇವರಾಯನ ಕಾಲದ ಸಾಮಾಜಿಕ 
ಚರಿತ್ರೆಯ ನೆಲೆಯನ್ನು ಪರಿಚಯಿಸುತ್ತದೆ. ಅಂದಿನ ಕಾಲದ ಜನಜೀವನ, ಪ್ರಚಲಿತ 
ಪರಿಸ್ಥಿತಿ ಕಲ್ಪಿತ ಲೋಕದ ಭಾವವಾಗಿರದೆ ತನ್ನ ಸುತ್ತಲ ಜಗತ್ತಿನ ಭಾಗವಾಗಿದೆ ಎಂದು 
ಕಾಣಿಸಿದೆ. ಇಲ್ಲಿ ಬರುವ ವರ್ಣನೆಗಳನ್ನು ಶೃಂಗಾರ, ವೀರ, ಕರುಣ-ಭಕ್ತಿ ರಸಗಳೆಂದು 
ಗುರುತಿಸಲಾಗಿದೆ. ವೀರತ್ವ ಮತ್ತು ಕರುಣೆ ಮಧ್ಯಕಾಲೀನ ಯುಗದ ಜೀವನ ಮೌಲ್ಮ 
ವಾಗಿದೆ. “ಮೋಹನ ತರಂಗಿಣಿ'ಯಲ್ಲಿ ವೀರ ಮತ್ತು ಕರುಣ ರಸಗಳಿದ್ದರೂ ಶೃಂಗಾರ 
ಪ್ರಧಾನವಾಗಿದೆ. ಇದೇ ರೀತಿ ರತ್ನಾಕರವರ್ಣಿ ತನ್ನ “ಭರತೇಶ ವೈಭವ'ದಲ್ಲೂ ಭೋಗ 
ಜೀವನದ ಪ್ರಾಧಾನ್ಮತೆಯನ್ನು ಚಿತ್ರಿಸಿದ್ದಾನೆ. ಪುರಂದರದಾಸರ ಕೀರ್ತನೆಗಳಲ್ಲಿ ಕಡು 
ಶೃಂಗಾರ/ಭೋಗ ಜೀವನದ ಚಿತ್ರಣ ಮತ್ತು ಅದರ ನಿರಾಕರಣ ನೋಡಬಹುದು. 
ಅದೇ ರೀತಿ ಕನಕದಾಸರ ಕೀರ್ತನೆಗಳಲ್ಲೂ ಇಂಥ ಚಿತ್ರ ನಮಗೆ ಕಾಣಸಿಗುತ್ತದೆ. ಉದಾ: 
"ಕಲಿಯುಗದ ಮಹಿಮೆಯನ್ನು ಕಂಡಷ್ಟು ಪೇಳುವೆನು' ಎಂಬ ಕೀರ್ತನೆಯ ಚರಣ 
ವೊಂದನ್ನು ನೋಡಬಹುದು. 


೩೨೦ 3 ವಿಜಯನಗರ ಅಧ್ಯಯನ ೧೩ 


ಪತಿವ್ರತೆಯರೆಂಬುವರು ಶತ ಸಹಸ್ರಕೊಬ್ಬರು 

ಮೀತಿಮೀರಿ ಇಹರಯ್ಯ ಇತರ ಜನರು 

ಮತಿಗೊಟ್ಟು ಮನಸೋತು ಅನ್ಯ ಪುರುಷರ ಕೂಡಿ 

ಗತಿಗೊಟ್ಟು:- ಹೋಗುವರು ಮೂರು ತೊರೆದು (ಸುಧಾಕರ, ಪು. ೩೭೩೭-೩೭೮). 

ಕುಟುಂಬದ ಪರಿಧಿಯಲ್ಲಿ ಸ್ತ್ರೀ-ಪುರುಷರಿಬ್ಬರಿಗೂ ಲೈಂಗಿಕ ಜೀವನದ ನೈತಿಕ 
ನೆಲೆ ಇಲ್ಲದಿದ್ದುದನ್ನು ಕನಕದಾಸರು ಸೂಚಿಸಿದ್ದಾರೆ. ಸಮಕಾಲೀನ ಸಮಾಜದ ಸ್ತ್ರೀ- 
ಪುರುಷರಿಬ್ಬರೂ ಸಮಾನರಾಗಿ ವಿವಾಹೇತರ ಸಂಬಂಧಗಳಲ್ಲಿ ಆಸಕ್ತರಾಗಿದ್ದರೆಂದು 
ಕಾಣಿಸಿದ್ದಾರೆ. ಅಂದಿನ ಜೀವನ ಮೌಲ್ಯವಾಗಿದ್ದ ಶೃಂಗಾರ ಜೀವನವನ್ನು ಅಪಮೌಲ್ಮೀಕ 
ರಿಸುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಇದರಿಂದ ಕನಕದಾಸರ ಕಾಲದಲ್ಲಿ ಶೃಂಗಾರವೆ. 
ಜೀವನದ ಪ್ರಧಾನ ಪಾತ್ರವಾಗಿತ್ತೆಂದು ತಿಳಿದುಬರುತ್ತದೆ. ಅಂದಿನ ಊಳಿಗಮಾನ್ಯ ' 
ವ್ಯವಸ್ಥೆಯಲ್ಲಿ ಮೇಲುವರ್ಗಗಳು ತಮ್ಮ ಮೋಜು, ಘನತೆ, ಪ್ರತಿಷ್ಮೆಗಳಿಗಾಗಿ ಶೃಂಗಾರ 
ಜೀವನಕ್ಕೆ ಆದೃತೆ ನೀಡಿದ್ದು, ಒಬ್ಬರಿಗಿಂತ ಹೆಚ್ಚು ಪತ್ನಿಯರನ್ನು ಹೊಂದಿರುತ್ತಿದ್ದರು. 
ಕುಟುಂಬದ ಆಚೆಗೂ ಶೃಂಗಾರ ಜೀವನ ನಡೆಸಲು ಸೂಕ್ತ ಸಾಮಾಜಿಕ ವ್ಯವಸ್ಥೆ ರೂಪಿಸಿ 
ಕೊಂಡಿದ್ದರು. ಇದಕ್ಕೆ ಪೂರಕವಾಗಿ ವಾರನಾರಿಯರು, ದೇವದಾಸಿಯರು ಮತ್ತು ವೇಶ 
ಯರ ಜೀವನ ವ್ಯವಸ್ಥೆ ರೂಪುಗೊಂಡಿದ್ದ ಬಗ್ಗೆ ಚರಿತ್ರೆಯ'ಪುಟಗಳಲ್ಲಿ ದಾಖಲಾಗಿದೆ. 
ಈ ಹಿನ್ನೆಲೆಯಲ್ಲಿ “ಮೋಹನ ತರಂಗಿಣಿ'ಯ ಶೃಂಗಾರ ವರ್ಣನೆಯನ್ನು ನೋಡಬಹುದು. 
ಸೌರಾಷ್ಟ್ರ ವರ್ಣನೆ ಸಂಧಿಯ ಶೃಂಗಾರ ವರ್ಣನೆಯನ್ನು ಮಾತ್ರ (ಪುಟಗಳ ಮಿತಿ 
ಗಮನಿಸಿ) ಇಲ್ಲಿ ಉಲ್ಲೇಖಿಸಲಾಗಿದೆ:. 
ಕುಟಿಲ ಕುಂತಳದೊಳು ಮಧುಪಾನ ತೊಂಡೊ ವ ‘ 
ಣ್ಹುಟಿಯೊಳು ಕಠಿನ ಕಾಂತೆಯರ ) ಜಿ 


ಘಟಕುಚದೊಳಗಲ್ಲದೀ ನುಡಿಗಳು ಸಂ 
ಘಟಿಸವು ಸೌರಾಷ್ಟ್ರದಲ್ಲಿ || ೨. ೨೪ 


ಹಿಡಿವರು ವಾರನಾರಿಯರ ಬಲ್ಮೊಲೊಗಳ ' 
ಕಡಿವರು ಚೊಂದುಟಿಗಳನು 

ಉಡಿಗೆಯ ಸುಲಿವರು ಪಲ್ಲವಾಧರೆಯರ : 
ಪೊಡವಿಯೊಳತಿಖಳರಿಲ್ಲ || ೨. ೨೫ 


ಅಂಬರದಲಿ ಪ್ರತಿಬಿಂಬಿಸುತಿಹ ಕುಚ 

ಕುಂಭ ತತ್ಕುಂಭವೆಂಬಂತೆ 

ಕುಂಭಾಸ್ವಿತ ಕರಕಕಮಲದಿ ಸ್ತ್ರೀ ನಿಕು 
ರುಂಬ ನೀರ್ವಿಡಿದು ನಿಂದಿಹುದು || ೨. ೨೯ 


ಕಳಶಸ್ತನ ಬಾಹುಮೂಲ ನಿರ್ಮಲಿನ ಕೌಂ 

ಕುಳ ತೋಳ ನೆಗಹಿ ನೀರೆರೆಯೆ 

ಗಳತೃಷ್ಣ ಪರಿದೊಡಮೀಂಟುವ ನೆವದಿ ಹೆಂ 
ಗಳೆ ಮುದ್ದು ಮೊಗವ ನಿಟ್ಟಿಪರು | ೨. ೩೦ 


ಕನಕದಾಸರ "ಮೋಹನ ತರಂಗಿಣಿ'ಯಲ್ಲಿ ಚಾರಿತ್ರಿಕ ಮತ್ತು ಸಮಾಜ ಸುಧಾರಕ ನೆಲೆ ೩ಲು೧ 


ಕಡುರೂಪು ಕಣ್ಣೆ ಮೈಗಂಪು ಮೂಗಿಗೆ ಮೆ 
ಲ್ಲುಡಿ ಕೊಡಕೆಗೆ ಹೆಂಗಳೆರೆವ 
ಕುಡಿನೀರಿನಿಂಪ ಜಿಹ್ವೆಗೆ ಶೈತ್ಯ ತನುವಿಂ 
ಗಿಡಿದುದುದ ಬಳಲಿ "ಬಂದವರಿಗೆ "೨. ೩೨ 


ಮಡಿಗಳ ಕಾವ ಪುಳಿಂದಿನಿಯರ ರೂಪ 
ಪಡಿಗಟ್ಟಬಲ್ಲವರಾರು 

ಮುಡಿ ಜತಿ ಬಭಾರಗಳಿಂದ ಉಂಗುರ 
ವಿಡಿ ನಡು ಬಳಕುವಂತಿಹರು || ೨. ೪೨ 


ಕಾವನ ಮುಂಗೈಯಗಿಳಿಯಂತೆ ನುಡಿದುರೆ 
ಕಾವನ ಬಿಲ್ಲೋಲ ಹಿಡಿದು 

ಕಾವನ ರಥರಾಜಿ ಭಂಜಿಸದಂತೆ ಕೈಗಾವ 
ಪಾಮರಿಯರೊಪ್ಪಿದರು || ೨. ೪೩ 


ಬಾಲೆಯ ಕೊರಲು ಹೊನ್ನೊರಲು ಸುಸ್ವರ ಕಣೆ 

ಲೀಲೆಗತ್ತರಿ ಕುರುಳ್ಕೊಂಕು 

ಪಾಲಿರ್ದ ಕುಚ ಕೊಪ್ಪರಿಗೆ ನಿಟ್ಟೆಸಳ್ಲ 

ಣ್ಲಾಲೆಂದು ಮನೆಗಳೊಪ್ಪಿದುವು || ೨. ೫೦ (ಜಿ.ಜಿ. ಮಂಜುನಾಥನ್‌) 

ಈ ಮೊದಲು ಉಲ್ಲೇಖಿಸಿದ ಕನಕದಾಸರ ಕೀರ್ತನೆಯಲ್ಲಿ ಅವರು ತಮ್ಮ ಕಾಲದ 
ಜನರ ನಡತೆಯನ್ನು ತಿದ್ದುವ ಕಾರ್ಕದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈ; 
ಉದ್ದೇಶ ಕೀರ್ತನೆಯ ಪ್ರತಿ ಸಾಲು, ಪದದಲ್ಲೂ ನೇರವಾಗಿ, ಸರಳವಾಗಿ ಪ್ರಕಟವಾಗಿದೆ. 
ಕೀರ್ತನೆಯ ಭಾವಾರ್ಥ ಹಾದಿಹೋಕರ ಕಿವಿಗಳನ್ನು ತಲುಪಿ ಅವರಿಗೆ ಬೋಧೆ ಉಂಟು 
ಮಾಡುವ ಮಿತಿಗೊಳಪಟ್ಟಿರುವುದರಿಂದ ನೀತಿ ನಿರೂಪಣೆ ಮಾಡುವ ಶೈಲಿಯಲ್ಲಿದೆ. 
“ಮೋಹನ ತರಂಗಿಣಿ'ಯಲ್ಲಿ ಶೃಂಗಾರ ವರ್ಣನೆ ಅಷ್ಟಾದಶ ವರ್ಣನೆಯ ಭಾಗವಾಗಿದೆ. 
ಪಂಡಿತ ಪಾಮರರಿಬ್ಬರಿಗೂ ತಲುಪುವ ಉದ್ದೇಶ ಹೊದಿದೆ. ತನ್ನ ಸಮಕಾಲೀನ 
ಸಮಾಜದ ಯಥಾವತ್ತಾದ ಮನಸ್ಥಿತಿಯನ್ನು ಆ ಸಮಾಜದ ಜೀವನ ಮೌಲ್ಯಗಳನ್ನು 
ಅನುಸರಿಸಿ ರಂಜಿಸುವ ರೀತಿಯಲ್ಲಿ ಮೂಡಿದೆ. ಸಮಕಾಲೀನ ಸಮಾಜದ ಮನಸ್ತಿತಿ 
ಯನ್ನು ಅದೇ ಕಾಲದ ಜನಮನ ರಂಜಿಸುವ ಶೈಲಿ ಅಂದಿನವರಿಗೆ ಅಶ್ಲೀಲಕರವಾಗಿರ 
ಲಿಕ್ಕಿಲ್ಲ. ಕಾರಣ ಅದು ಅಂದಿನ ಜೀವನಮೌಲ್ಮವಾಗಿತ್ತು. ಅಂದಿನ ಜೀವನದ ಭಾಗ 
ವಾಗಿದ್ದ ಜೀವನ ಮೌಲ್ಯಗಳು ಅಪರಿಚಿತ ಅಥವಾ ಅನೂಹ್ಮವಾಗಿರದೆ ಅನ್ಮಭಾವ 
ಉತ್ಪತ್ತಿಗೆ ಕಾರಣವಾಗಲು ಸಾಧ್ಯವಿಲ್ಲ. ಆದರೆ ಅಂದಿನ ಕಾಲಕ್ಕಿಂತ ಭಿನ್ನ ಜೀವನಮೌಲ್ಕ್ಮ 
ಹಾಗೂ ಕಾಲಘಟ್ಟದಲ್ಲಿರುವ ಜನರಿಗೆ ಈ ವರ್ಣನೆ ಮನಸ್ಸಿಗೆ ಅಹಿತ ಉಂಟು 
ಮಾಡುವುದು. ಆಧುನಿಕ ಸಮಾಜದ ಸಂಪ್ರದಾಯ ಮನಸ್ಸಿಗೆ ಈ ವರ್ಣನೆ ಅದಕ್ಕೆ 
ವಿರುದ್ಧವಾದ ಆಚಾರ ವಿಚಾರಗಳನ್ನು ಒಳಗೊಂಡಂತೆ ಕಾಣುತ್ತದೆ ಮತ್ತು ಅಸಹ್ಯ 

ಮತ್ತು ಜುಗುಪ್ಸೆ ಭಾವನೆಯನ್ನೂ ಮುಟ್ಟಬಾರದ, ಓದಬಾರದ ನಿರಾಕರಣ ಮತ್ತು 


ಸಿಪಿಪಿ ವಿಜಯನಗರ ಅಧ್ಯಯನ ೧೩ 


ನಿಷೇಧ ಭಾವನೆಯನ್ನು ಬೆಳೆಸುವುದು ಸಹಜವಾಗಿದೆ. ವಿಪರ್ಮಾಸದ ಸಂಗತಿಯೆಂದರೆ 
ಮಧ್ಯಕಾಲೀನ ಜೀವನ ಮೌಲ್ಮ ಮತ್ತು ಸಮಾಜ ವ್ಯವಸ್ಥೆಯನ್ನು ರಾಜ ಮತ್ತು . 
ಪುರೋಹಿತ ವ್ಯವಸ್ಥೆಯೆ ಪ್ರಧಾನವಾಗಿ ರೂಪಿಸಿದ್ದು, ತನ್ನ ಹಿಂದಿನ ವ್ಯವಸ್ಥೆಯನ್ನು 
ಬದಲಾದ ಕಾಲಘಟ್ಟದಲ್ಲಿ ಅದೇ ಸಂಪ್ರದಾಯ ಮನಸ್ಸು ನಿರಾಕರಣ ಮನೋಭಾವ 
ಬೆಳೆಸಿಕೊಂಡು ಅದನ್ನು ತನ್ನದಲ್ಲದ್ದೆಂದು ಸಾಬೀತುಪಡಿಸಲು ಮುಂದೆ ನಿಂತಿರುವುದು. 
ಈ ಮನಸ್ಸಿತಿ "ಮೋಹನ ತರಂಗಿಣಿ' ಸಂಬಂಧದಲ್ಲೂ ಕೆಲಸ ಮಾಡಿದೆ. ಹದಿನೆಂಟು 
ಮತ್ತು ಹತ್ತೊಂಬತ್ತನೆಯ ಶತಮಾನದಲ್ಲಿ ಭಾರತೀಯ ಸಮಾಜದ ಮೇಲುವರ್ಗ 
ಮತ್ತು ಬ್ರಿಟಿಷರು ರೂಪಿಸಿದ ಚರಿತ್ರೆಗಿಂತ ಇದು ಭಿನ್ನ ಬಗೆಯ ಜೀವನ ವಿಧಾನ 
ಮತ್ತು ಚರಿತ್ರೆಯನ್ನು ಒಳಗೊಂಡಿದೆ. 


| ಕೀರ್ತನೆಯಲ್ಲಿ ಎದ್ದು ಕಾಣುವ ಜನಮನ ತಿದ್ದುವ ಧೋರಣೆ ಮಹಾಕಾವ್ಯದ 

ವಿಸ್ತಾರವಾದ ಚೌಕಟ್ಟಿನಲ್ಲಿ ಇರಲು ಸಾಧ್ಯವಿಲ್ಲ. ಕೀರ್ತನೆ ಹೇಳಬೇಕಾದ ಉದ್ದೇಶವನ್ನು 
ಹಲವು ಚರಣಗಳಲ್ಲಿ ನೇರವಾಗಿ ಮತ್ತು ಸರಳವಾಗಿ ಮುಟ್ಟಿಸುವ ಒತ್ತಡ ಮತ್ತು 
ತುತ್ತಿಗೆ ಒಳಪಟ್ಟಿದೆ. ವರ್ಣಕ ಮಹಾಕಾವ್ಯವಾದ "ಮೋಹನ ತರಂಗಿಣಿ'ಯಲ್ಲಿ ಕವಿ 
ಬರಿಯ ವರ್ಣನೆಯ ಹಂತದಲ್ಲೆ ತನ್ನ ಆಶಯವನ್ನು ಪ್ರಕಟಪಡಿಸುವ ಇರಾದೆ ಇಟ್ಟು 
ಕೊಳ್ಳಲು ಸಾಧ್ಯವಿಲ್ಲ. ವರ್ಣನೆಗಳೆಲ್ಲ ಕಾವ್ಯದ ಮೇಲುಮೈಯಾಗಿದ್ದು, ಓದುವ ವರ್ಗದ 
ರಂಜನೆಯನ್ನೆ ಮುಖ್ಯವಾಗಿರಿಸಿಕೊಂಡಿರುತ್ತದೆ. ಕಾವ್ಯದ ಉದ್ದೇಶಿತ ನಿಲುವು ಕಾವ್ಯದ 
ಆಶಯಗಳೊಂದಿಗೆ ತಳುಕು ಹಾಕಿಕೊಂಡಿರುವುದರಿಂದ ಅದು ವರ್ಣನೆಗಳಲ್ಲಿ 
ಪ್ರಕಟವಾಗಬಹುದು. ಕಾವ್ಯಬಂಧ ಮೊದಲಾದ ಅನ್ಮ ರೂಪದಲ್ಲಿ ಪ್ರಕಟವಾಗ ಬಹುದು. 
ಅದರ ಚೌಚಿತ್ಯವನ್ನು ಕವಿ ತನ್ನ ಕಲಾವಂತಿಕೆಯ ದೃಷ್ಟಿಕೋನದಿಂದ ನಿರ್ಧರಿಸುತ್ತಾನೆ. 


ಆದರೂ ಕನಕದಾಸರು ಸಮಕಾಲೀನ ಜೀವನದ ವರ್ಣನೆಯನ್ನೇ ತಮ್ಮ ಕಾವ್ಯದ 
ಪ್ರಧಾನ ಅಭಿವ್ಯಕ್ತಿ ಕ್ರಮವನ್ನಾಗಿ ಮಾಡಿಕೊಂಡಿದ್ದಾರೆ. ಬೆಟಗೇರಿಯವರು ಇಟಲಿಯ 
ನಿಕೊಲೊಕೊಂಟಿ ವರ್ಣಿಸಿರುವ ವಿಜಯನಗರದ ಉತ್ಸವ ಹಬ್ಬಗಳು ಮತ್ತು ಅಂದಿನ 
ಕಾಮನಹಬ್ಬಗಳನ್ನು ಮೋಹನ ತರಂಗಿಣಿಯ ವಸಂತೋತ್ಸವದೊಂದಿಗೆ ಸಮೀಕರಿಸಿ 
ದ್ದಾರೆ. ದೇಶ-ಪುರ ವರ್ಣನೆಯ ಭಾಗವಾಗಿ ಬ್ರಾಹ್ಮಣ ಕೇರಿ ವರ್ಣನೆ, ವ್ಯಾಪಾರೀ 
ಅಂಗಡಿಗಳ ವರ್ಣನೆ, ಕೋಟೆಕೊತ್ತಳಗಳ ವರ್ಣನೆಗಳೆಲ್ಲ ವಿಜಯನಗರದ ವರ್ಣನೆಯೆ 
ಆಗಿದೆ ಎಂದು ತೋರಿಸಿಕೊಟ್ಟಿದ್ದಾರೆ. ಹಾಗೆಯೇ ಕಾವ್ಯದ ವಸ್ತುವಾದ ಶೃಂಗಾರ 
ಜೀವನವೂ ಸಮಕಾಲೀನ ಜೀವನಕ್ಕೆ ಸಂಬಂಧಿಸಿದೆ. ಸ್ತ್ರೀ-ಪುರುಷರ ಪ್ರೇಮ-ಕಾಮ- 
ಮೋಹ ಭಾವ ಜೀವನ ರೂಪುಗೊಂಡಿರುವ ಮತ್ತು ರೂಪುಗೊಳ್ಳಬೇಕಾದ ಕ್ರಮವನ್ನು 
ಶ್ರೀಕೃಷ್ಣನ ಕುಟುಂಬದ ಸದಸ್ಯರ ಮತ್ತು ಶ್ರೀಕೃಷ್ಣದೇವರಾಯನ ಕಾಲದ ಜನಜೀವನದ 
ಸಮಸ್ಯೆಯಾಗಿ ಕಂಡರಿಸಲಾಗಿದೆ. ಕಾವ್ಯದಲ್ಲಿ ಹೆಜ್ಜೆ ಹೆಜ್ಜೆಗೂ ವರ್ಣಿತವಾಗಿರುವ 


ಕನಕದಾಸರ "ಮೋಹನ ತರಂಗಿಣಿ'ಯಲ್ಲಿ ಚಾರಿತ್ರಿಕ ಮತ್ತು ಸಮಾಜ ಸುಧಾರಕ ನೆಲೆ ೩೨೩ 


ಶೃಂಗಾರ ವರ್ಣನೆ ಸಮಕಾಲೀನ ಜೀವನದ ಬಭಾಗವಾಗಿದೆಯೆಂದು ಮನವರಿಕೆ 
ಯಾಗುತ್ತದೆ. ಹೀಗಿದ್ದು ಪುರಾಣ ಕಥೆಗಳ ಕಲ್ಪಿತ ಕಥಾ ಹಂದರವುಳ್ಳ ಕಲ್ಪಿತ ವರ್ಣನೆ 
ಗಳನ್ನೊಳಗೊಂಡ ಕವಿಯ ಶೃಂಗಾರ ಕಲ್ಪನೆಯನ್ನು ಚಿತ್ರಿಸದೆ ತನ್ನ ಸಮಕಾಲೀನ ಶೃಂಗಾರ 
ಜೀವನವನ್ನು ಕಲಾಕೃತಿಯಾಗಿ ಪಡಿಮೂಡಿಸಿದೆ. ಈ ಮೂಲಕ ಕವಿ ತನ್ನ ಸಮಕಾಲೀನ 
ಸಮಾಜ ವಿಶೇಷವಾಗಿ ಸ್ತ್ರೀ-ಪುರುಷ ಸಂಬಂಧ ಮತ್ತು ಜನ ಸಮುದಾಯಗಳ ಕುರಿತು 
ಸ್ಪಂದಿಸಿದ, ಚಿಂತಿಸಿದ ಕ್ರಮವನ್ನು ಕಟ್ಟಿಕೊಡುತ್ತದೆ. 


೨. ಸಮಾಜ ಸುಧಾರಕ ನೆಲೆ 


"ಮೋಹನ ತರಂಗಿಣಿ' ಕತೆಯನ್ನು ಒಂದು ಕೌಟುಂಬಿಕ ಕಥೆಯೆಂದು ಈಗಾಗಲೆ 
ಗುರುತಿಸಲಾಗಿದೆ. ಇದೇ ಕತೆಯನ್ನು ಅದರ ಉದ್ದೇಶ ಮತ್ತು ಬಂಧಕ್ಕೆ ಅನುಗುಣವಾಗಿ 
ಕೆಲವೇ ಮಾತುಗಳಲ್ಲಿ ಹೀಗೆ ಹೇಳಬಹುದು: ದೇವತೆಗಳ ಬೋಧೆಗೆ ಅನುಗುಣವಾಗಿ 
ಮನ್ಮಥನು ಶಿವನ ಮೇಲೆ ದಂಡೆತ್ತಿ ಹೋಗಿ ಯುದ್ದ ಮಾಡಿ ಶಿವನಿಂದ ಸುಟ್ಟು 
ಹೋಗುವನು. ರತಿ ಹೆಣ್ಣಿನ ಮುತ್ತೆದೆತನವನ್ನು ಪ್ರತಿಪಾದಿಸಿ ಪಾರ್ವತಿಯನ್ನು ಒಪ್ಪಿಸು 
ವಳು. ಶಿವನು ರತಿಯನ್ನು ಸಂತೈಸಿ ಹೆಣ್ಣಿಗೆ ವೈಧವ್ಯ ಲಕ್ಷಣವಲ್ಲವೆಂದು ಹರಸು ವನು. 
ಮನ್ಮಥನಿಗೆ ಮನಸಿಜನಾಗಿ ಜೀವಿಸಲು ಅವಕಾಶಕೊಟ್ಟು ರತಿಗೆ ಮುತ್ತೆದೆತನ ನೀಡು 
ವನು. ಇದರ ಪರಿಣಾಮವಾಗಿ ಮನ್ಮಥ ಕೃಷ್ಣ-ರುಕ್ಕ್ಮಿಣಿಯರಲ್ಲಿ ಪ್ರದ್ಯುಮ್ನನಾಗಿ 
ಹುಟ್ಟುವನು. ಗಂಡನಿಲ್ಲದ ರತಿಯನ್ನು ಶಂಬರಾಸುರ ಬಯಸುವನು. ರತಿ ತನ್ನ ಪತಿವ್ರತೆ 
ತನವನ್ನು ಪ್ರತಿಪಾದಿಸುವಳು. ಶಂಬರಾಸುರನ ಹೆಂಡತಿ ತನ್ನ ಗಂಡನಿಗೆ ಗಂಡನುಳ್ಳವಳ 
ಆಸೆ ಮಾಡಬೇಡವೆಂದು ಬುದ್ಧಿ ಹೇಳುವಳು. ಮಗು ಪ್ರದ್ಭುಮ್ನನನ್ನು ಕೊಲ್ಲಲು 
ಶಂಬರಾಸುರನನ್ನು ನಾರದ ಪ್ರಚೋದಿಸಿ ಅದನ್ನು ಅಪಹರಿಸುವಂತೆ ಮಾಡುವನು. 
ಅವನು ಮಗುವನ್ನು ಸಮುದ್ರದ ಮೇಲೆ ಹೊತ್ತೊಯ್ಯುವಾಗ ಕೃಷ್ಣನಿಂದ ಪ್ರೇರಿತನಾಗಿ 
ಅನ್ಯಮನಸ್ಯ ಸ್ಥಿತಿಯಲ್ಲಿ ಮಗುವನ್ನು ಸಮುದ್ರದಲ್ಲಿ ಚೆಲ್ಲುವನು. ಆ ಮಗನನ್ನು 
ನುಂಗಿದ ಸಮುದ್ರದ ಮೀನನ್ನು ಹಿಡಿದ ಬೆಸ್ತನೊಬ್ಬ ಅದನ್ನು ತಂದು ಶಂಬರಾಸುರನಿಗೆ 
ಕಾಣಿಕೆಯಾಗಿ ಕೊಡುವನು. ಶಂಬರಾಸುರನ ತೊತ್ತಾಗಿದ್ದ ರತಿ ಅದರ ಅಡುಗೆ ಮಾಡಲು 
ಹೊಟ್ಟೆ ಬಗಿದಾಗ ಆ ಮಗುವನ್ನು ಕಾಣುವಳು. ಆ ಮಗುವೆ ಅವಳ ಪತಿಯೆಂದು 
ಅಶರೀರವಾಣಿಯಾಗುವುದು. ರತಿ ಆ ಮಗುವನ್ನು ಕಾಪಾಡಿ ಬೆಳೆಸಿ ಸಕಲ ವಿದ್ಯೆಗಳನ್ನು 
ನೀಡಿ ಶಂಬರಾಸುರನ ವಧೆ ಮಾಡಿಸುವಳು. ನಂತರದಲ್ಲಿ ಪ್ರದ್ಮುಮ್ನನೊಂದಿಗೆ ರತಿಯ 
ವಿವಾಹವಾಗುವುದು. ವಿವಾಹದ ಭಾಗವಾಗಿ ಮನೆ ತುಂಬಿಸಿಕೊಳ್ಳುವ ಮತ್ತು ಗರ್ಭದಾನ 
ಮಾಡುವ ಆಚರಣೆಗಳು ನಡೆಯುವುವು. ವಸಂತೋತ್ಸವ, ಜಲಕ್ರೀಡೆ ನಡೆದು ಅನಿರುದ್ದನ 
ಜನನವಾಗುವುದು. ಅನಿರುದ್ದನು ದೊಡ್ಡವನಾಗಿ ಬೆಳೆದು ಜಾರ ಚೋರ ರನ್ನು ಶಿಕ್ಲಿಸುವೆ 


೩೨೪ ವಿಜಯನಗರ ಅಧ್ಯಯನ ೧೩ 


ಎನ್ನುವ ರೀತಿಯಲ್ಲಿ ನಗರ ಶೋಧನೆ ನಡೆಸುವನು. ಅನಂತರ ಬೇಟೆಗೆ ಹೊರಟು 
ನತಜನರನ್ನು ಉನ್ನತದತ್ತ ಕೊಂಡೊಯ್ಯುವ ವೀರನೆಂಬ ಹೊಗಳಿಕೆಗೆ ಪಾತ್ರನಾಗುವನು. 


ಶೋಣಿತಪುರದ ಬಾಣಾಸುರ ಶಿವಭಕ್ತ. ಅವನೊಬ್ಬ ಶೃಂಗಾರಲೋಲ ಮತ್ತು 
ಅಪ್ರತಿಮ ಭಕ್ತ. ಅವನಿಗೆ ಉಷಾ ಎಂಬ ಮಗಳು. ಅವಳು ಶಿವನಿಗೆ ಪ್ರಿಯಕರನನ್ನು 
ನೀಡುವಂತೆ ಕೋರಿ ವರ ಬೇಡುವಳು. ಕನಸಿನಲ್ಲಿ ಬಂದು ಮಿಲನವಾಗುವ ಪುರುಷನೇ 
ಅವಳ ಪ್ರಿಯಕರನೆಂದು ತಿಳಿಯುವುದು. ಉಷೆ ಈ ಕನಸು ಕಂಡಂದಿನಿಂದ ಪ್ರಿಯಕರನ 
ವಿಷಯದಲ್ಲಿ ಅವಳ ವಿರಹ ಹೆಚ್ಚುವುದು. ಅವಳು ಪ್ರಿಯಕರನ ಚಿತ್ರಪಟವನ್ನು 
ತಯಾರಿಸಿ, ಗೆಳತಿ ಚಿತ್ರಲೇಖೆಯ ಸಹಾಯದಿಂದ ಅವನನ್ನು ಪತ್ತೆ ಹಚ್ಚಿ ತನ್ನಲ್ಲಿಗೆ 
ಕರೆಸಿಕೊಳ್ಳುವಳು. ಅವರಿಬ್ಬರೂ ಏಕಾಂತ ನಿಲಯದಲ್ಲಿ ವಿವಾಹವಾಗುವರು. ಬಾಣಾಸುರ 
ನಿಗೆ ಈ ವಿಷಯ ತಿಳಿದು ಅನಿರುದ್ದನ ಮೇಲೆ ಯುದ್ದ ಮಾಡಲು ತನ್ನ ಮಂತ್ರಿ ಕುಂಭಾಂಡ 
ನನ್ನು ಕಳುಹಿಸುವನು. ನಂತರ ಕುಂಭಾಂಡ ಮತ್ತು ಅನಿರುದ್ದರ ನಡುವೆ ಯುದ್ದ ನಡೆದು 
ಬಾಣಾಸುರನು ಅನಿರುದ್ದನನ್ನು ಬಂಧಿಸಿ ಸೆರೆಯಲ್ಲಿಡುವನು. ಸುದ್ದಿ ತಿಳಿದ ಶ್ರೀಕೃಷ್ಣ. 
ಸೈನ್ಯಸಮೇತನಾಗಿ ದಂಡೆತ್ತಿ ಬಂದು ಯುದ್ದ ಮಾಡುವನು. ಮೊದಲಿಗೆ ಹರಿ-ಹರರ 
ನಡುವೆ ಯುದ್ದ ನಡೆಯುವುದು. ಅವರಿಬ್ಬರೂ ಯುದ್ದದಲ್ಲಿ ಸಮಾನ ಬಲಶಾಲಿಯಾಗಿ 
ಸಮಾನತೆ ಮೆರೆಯುವರು. ನಂತರ ಶ್ರೀಕೃಷ್ಣ ಮತ್ತು ಬಾಣಾಸುರನ ನಡುವೆ ಯುದ್ದ 
ನಡೆಯುವುದು. ಬಾಣಾಸುರನು ತನ್ನ ಮಗಳಾದ ಉಷಾದೇವಿಯನ್ನು ಅನಿರುದ್ದನಿಗೆ 
ಕೊಟ್ಟು ವಿವಾಹ ಮಾಡಲು ಒಪ್ಪಿಕೊಂಡು ಶಿವಗಣ ಪದವಿಯನ್ನು ಪಡೆಯುವನು. 
ಶ್ರೀಕೃಷ್ಣನು ಉಷಾ ಅನಿರುದ್ದರನ್ನು ಕರೆದುಕೊಂಡು ದ್ವಾರಕೆಗೆ ಬರುವನು. 

ಈ ಕಥಾಬಂಧದಲ್ಲಿ ಶಿವನು ರತಿಯ ವೈಧವ್ಮವನ್ನು ನಿರಾಕರಿಸುವ ಚಿತ್ರ ಮತ್ತು 
ವಿಧವೆಯಾಗಿದ್ದ ರತಿ, ಕೃಷ್ಣನ ಮಗ ಪ್ರದ್ಯುಮ್ನನನ್ನು ಮರುಮದುವೆಯಾಗುವ ಸಂದರ್ಭ 
ಸೇರಿಕೊಂಡಿದೆ. ಗಂಡ ಸತ್ತ ಹೆಣ್ಣುಮಕ್ಕಳು ಮರುಮದುವೆಯಾಗದೆ ವಿಧವೆಯರಾಗು 
ವುದು ಮತ್ತು ಅವರ ವಿವಾಹಕ್ಕೆ ಒತ್ತು ನೀಡುವ ಮೂಲಕ ಆದರ್ಶೀಕರಿಸಿದ್ದು ಕಾಣು 
ತ್ತದೆ. ಗಂಡ ಸತ್ತ ಹೆಣ್ಣು ವಿಧವೆಯಲ್ಲವೆಂಬ ವಿಚಾರವನ್ನು ಶಿವನು ಎತ್ತಿ ಹಿಡಿದರೆ, 
ಅಂಥ ಹೆಣ್ಣುಮಕ್ಕಳ ಮರುಮದುವೆಗೆ ಶ್ರೀಕೃಷ್ಣನ ಮುಂದಾಳುತನ ವಹಿಸುತ್ತಾನೆ. 
ಗಂಡ ಸತ್ತ ಹೆಣ್ಣನ್ನು ತನ್ನ ಮಗನಿಗೆ ತಂದುಕೊಂಡು ಆದರ್ಶ ಮೆರೆಯುತ್ತಾನೆ. ಈ 
ಮೂಲಕ ಪುರುಷಪ್ರಧಾನ ಸಮಾಜದಲ್ಲಿ ನಲುಗುತ್ತಿರುವ ಹೆಣ್ಣಿನ ಜೀವನಕ್ಕೊಂದು 
ಹೊಸ ಬೆಳಕು ತರುವ ಪ್ರಯತ್ನ ಕಾಣುತ್ತದೆ. ಅಂದಿನ ಸಮಾಜದಲ್ಲಿ ವ್ಮಾಪಕವಾಗಿ 
ವಿಧವೆ ಮತ್ತು ವಿಧವಾ ವಿವಾಹ ವಿರೋಧ ಕಲ್ಪನೆ ಸಮಾಜದ ಮೇಲುವರ್ಗಗಳಲ್ಲಿ 
ರೂಢಿಯಲ್ಲಿದ್ದು, ಅದರ ಪ್ರಭಾವ ಸಮಾಜದ ಕೆಳವರ್ಗಗಳ ಮೇಲೂ ಆಗುತ್ತಿದ್ದಿರಬಹುದು. 
ಇದರ ಪರಿಣಾಮವಾಗಿ ಸಮಾಜದ ಎಲ್ಲ ಹೆಣ್ಣುಮಕ್ಕಳ ಕುರಿತ ಜೀವನ ಮೌಲ್ಯಗಳನ್ನು 


ಕನಕದಾಸರ "ಮೋಹನ ತರಂಗಿಣಿ'ಯಲ್ಲಿ ಚಾರಿತ್ರಿಕ ಮತ್ತು ಸಮಾಜ ಸುಧಾರಕ ನೆಲೆ ೩೨೫ 


ಬದಲಾಯಿಸುವ ಪ್ರಯತ್ನವನ್ನು ರೂಢಿಗತ ಪೌರಾಣಿಕ ಕಥೆಗಳ ಮರುಜೋಡಣೆ 
ಮಾಡಿದೆ. ಇದಕ್ಕಾಗಿ ವೈದಿಕ ದೈವಗಳಾದ ಹರಿ-ಹರನಿಗೆ ಮುಂಚೊಣಿಯ ಸ್ಥಾನ ನೀಡಿದೆ. 
ಅಂದು ಪ್ರಭಾವಶಾಲಿಗಳಾಗಿದ್ದ ಈ ವೈದಿಕ ದೈವಗಳೆ ಸಾಮಾಜಿಕ ಜೀವನ ಮೌಲ್ಮಗಳ 
ಬದಲಾವಣೆಗೆ ಮೂಲ ಕಾರಣಕರ್ತರೆಂದು ಬಿಂಬಿಸ ಲಾಗಿದೆ. ಜನಸಮುದಾಯಗಳ 
ಸುಪ್ತಮನದಲ್ಲಿರುವ ಹೆಣ್ಣಿನ ಪಾವಿತ್ರ್ಯ ಮತ್ತು ಸಂಕರ ಕುರಿತ ನಂಬಿಕೆಗಳನ್ನು 
ಪರಿಷ್ಕರಿಸುವ ಸಲುವಾಗಿ ವೈದಿಕ ದೈವಗಳ ಕೈಯಲ್ಲೆ ಈ ಆಚರಣೆಗಳು ರೂಢಿಗೆ ತರುವ 
ಕಥೆಯನ್ನು ಅಭಿವ್ಯಕ್ತಿಸಲಾಗಿದೆ. ಸಮಾಜದ ಕಟ್ಟುಪಾಡು ಗಳು ಮತ್ತು ಸ್ವೇಚ್ಛಾ 
ಪ್ರವೃತ್ತಿಗಳಿಂದ ಗಂಡ ಸತ್ತ ಹೆಣ್ಣು ಮಕ್ಕಳು ನರಳುತ್ತಿದ್ದು, ಗಂಡುಮಕ್ಕಳಂತೆ ಸಮಾನ 
ಪ್ರಕೃತಿ ಪ್ರವೃತ್ತಿ ಪಡೆದ ಇವರ ಬಾಳಿನ ಗೋಳಿಗೆ ಪರಿಹಾರ ಹುಡುಕಲು ಯತ್ನಿಸಲಾಗಿದೆ. 
ಹೆಣ್ಣುಮಕ್ಕಳಿಗೆ ಗಂಡ ಸತ್ತ ಮೇಲೆ ಮರುಮದುವೆಯಾಗಿ ಅವಕಾಶ ನೀಡದಿದ್ದಲ್ಲಿ 
ಸಾಮಾಜಿಕ ಸಮಸ್ಯೆಗಳು ಉಂಟಾಗಿ ಹೆಣ್ಣಿನ ಜೀವನ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ 
ಹೀನಾಯವಾಗುತ್ತದೆ. ಇದನ್ನು ತಪ್ಪಿಸಿ ಹೆಣ್ಣಿನ ಸಾಮಾಜಿಕ ಸ್ಥಿತಿ ಎತ್ತರಿಸುವ ಮತ್ತು 
ಸಮಾಜದ ಮನೋಸ್ವಾಸ್ತ್ಯ ಬೆಳೆಸುವ ದೃಷ್ಟಿಯನ್ನು ಕನಕದಾಸರ ಈ ಕಾವ್ಮದಲ್ಲಿ 
ಕಾಣಬಹುದು. ಅದಕ್ಕಾಗಿ ಸಮಾಜ ಸುಧಾರಣೆಯ ಮೂಲ ಆಶಯವನ್ನು ವೈದಿಕ 
ದೈವಗಳ ಪುರಾಣ ಕಥೆಗಳ ಮರುಜೋಡಣೆಯಲ್ಲಿ ಕಂಡು ಅರಸಲಾಗಿದೆ. 


ಶ್ರೀಕೃಷ್ಣ ಮೊಮ್ಮಗನೂ ವಿಧವಾ ವಿವಾಹವಾದ ರತಿಯ ಮಗನೂ ಆದ ಅನಿರುದ್ದ 
ಈ ಪರಂಪರೆಯನ್ನು ಮುಂದುವರೆಸುವಂತೆ ನಗರ ಶೋಧನೆ ಮತ್ತು ಬೇಟೆಯ ವರ್ಣನೆ 
ಗಳು ಬಿಂಬಿಸುತ್ತವೆ. ರಾಜ್ಯ ಮತ್ತು ಸಮಾಜೋಭಿವೃದ್ದಿ ಕಾರ್ಯವನ್ನು ರಾಜ್ಯದ ಮುಖ್ಯಸ್ಥ 
ನಾದ ರಾಜನೇ ಮಾಡಬೇಕಾದ ಕಾರ್ಯವಾಗಿದ್ದು, ರಾಜ್ಯದ ಪ್ರತಿನಿಧಿತ್ವ ಪಡೆದ ಯುವರಾಜ 
ಅನಿರುದ್ದ ಜನರ ಸಮಸ್ಯೆಗಳನ್ನು ತಿಳಿಯಲು ನಗರಶೋಧ ಕಾರ್ಯ ಕೈಗೊಳ್ಳುತ್ತಾನೆ. 
ಸಾಮಾಜಿಕ ಸಮಸ್ಯೆಗಳ ಕೇಂದ್ರವಾದ ವೇಶ್ಮಾವಾಟಿಕೆಯ ಕೇರಿಗಳಲ್ಲಿ ಅವನ ಸಂಚಾರ 
ಸಾಗುತ್ತದೆ. ಅವನು ಜಾರ-ಚೋರರನ್ನು ಶಿಕ್ಷಿಸುವ ರೀತಿಯಲ್ಲಿ ನಗರ ಶೋಧನೆ 
ನಡೆಸುತ್ತಾನೆ. ಜಾರ-ಚೋರರು ಸಾಮಾಜಿಕ ಸಮಸ್ಯೆಗಳ ಮೂಲ ವ್ಯಕ್ತಿಗಳಾಗಿದ್ದು, 
ಇದರಿಂದ ಹೆಣ್ಣಿನ ಸ್ಥಿತಿ ಕೇವಲವಾಗುವುದನ್ನು ತಪ್ಪಿಸುವ ಯೋಜನೆ ಹೊಂದಿರುವುದು 
ಕಾಣುವುದು. 

ವರ್ಣನೆಯ ಭಾಗದಲ್ಲಿ ಅನಿರುದ್ದ ಕಾಡಿಗೆ ಭೇಟಿಕೊಟ್ಟು ಅಲ್ಲಿದ್ದ ಬುಡಕಟ್ಟು 
ಜನರ ಆತಿಥ್ಯ ಸ್ವೀಕರಿಸುತ್ತಾನೆ, ಅಲ್ಲಿ ಮೂಲಭೂತ ಅಗತ್ಮಗಳಿಂದ ವಂಚಿರಾದ ಅವರ 
ಜೀವನದ ಪರಿಚಯವಾಗುತ್ತದೆ. ಕಾಡಿನೊಳಗೆ ದೊರಕುವ ಆಹಾರ ಸಾಮಗ್ರಿಗಳಲ್ಲಿ 
ತಮ್ಮ ಜೀವನವನ್ನು ಸಮೃದ್ಧ್ದಗೊಳಿಸಿಕೊಂಡು ತೃಪ್ತರಾಗಿ ಬದುಕುವ ಅವರ ಜೀವನ 
ಶೈಲಿ ಅವರ ಬಗೆಗೆ ಪ್ರೀತಿಯನ್ನು ಉಂಟುಮಾಡುತ್ತದೆ. ಅವರು ಅನಿರುದ್ದನಿಗಾಗಿ 


೩೨೬ ವಿಜಯನಗರ ಅಧ್ಯಯನ ೧೩ 


ಕುಣಿದು ಸ್ವಾಗತಿಸಿ ಗೌರವ ತೋರುವುದು, ಅವನ ಬರುವಿಕೆಗಾಗಿ ಸಂತೋಷಪಡುವುದು, 
ರಾಜ್ಯದ ಯುವರಾಜನಿಗೆ ಕಾಡಿನ ಫಲಗಳನ್ನು ಅರ್ಪಿಸಿ ಆತಿಥ್ಯ ನೀಡುವುದು, ತಮ್ಮ 
ಬೇಟೆಯ ಅತ್ಕುತ್ತಮ ವಸ್ತುಗಳನ್ನು ಕಾಣಿಕೆ ನೀಡಿ ಸನ್ಮಾನಿಸುವುದು, ತಮ್ಮ ಅಧೀನತೆ 
ಯನ್ನು ಒಪ್ಪಿಕೊಂಡು ತಮ್ಮ ಕಷ್ಟ ಸಂಕಷ್ಟಗಳಿಗೆ ಪರಿಹಾರವನ್ನು ರಾಜ ವ್ಯವಸ್ಥೆ 
ಮಾಡಬೇಕೆಂದು ಪರೋಕ್ಷವಾಗಿ ಅರುಹುವುದು, ಅದಕ್ಕನುಗುಣವಾಗಿ "ನಂದನಂದನ 
ಸುವ್ವಿ ನತಜನಹಿತ ಸುವ್ವಿ ಎಂದವರೊಲಿದು' ಹೊಗಳುವುದು ಕಾಣುತ್ತದೆ. ಪ್ರಧಾನ 
ಸಮಾಜದ ವ್ಯವಸ್ಥೆಯಿಂದ ಆಚೆಗಿರುವ ಬುಡಕಟ್ಟು ಜನರನ್ನು ಮೇಲೆಕ್ಕೆತ್ತುವ ಆಶಯ 
ಇಲ್ಲಿ ಬಿಂಬಿತವಾಗಿದೆ. 


ಅನಿರುದ್ದ ಮತ್ತು ಉಷೆಯರ ವಿವಾಹದ ಸಂಬಂಧದಲ್ಲಿ ಶ್ರೀಕೃಷ್ಣನು ಅದನ್ನು 
ಆಗುಗೊಳಿಸಲು ಅವರ ಪರವಾಗಿ ನಿಂತು ಯುದ್ದದಲ್ಲಿ ಹೋರಾಡುತ್ತಾನೆ. ಇವರಿಬ್ಬರೂ 
ಕ್ರಮವಾಗಿ ವೈದಿಕ ಧರ್ಮದ ವೈಷ್ಣವ ಮತ್ತು ಶೈವ ಪಂಥಗಳನ್ನೂ ಸುರ ಅಸುರರನ್ನೂ 
ಬ್ರಾಹ್ಮಣ ಅಬ್ರಾಹ್ಮಣರನ್ನೂ ಪ್ರತಿನಿಧಿಸುತ್ತಿದ್ದು ಅವರ ನಡುವಿನ ಅಂತರ, ತಾರತಮ್ಮ 
ಮತ್ತು ವೈರತ್ವವನ್ನು ಮದುವೆಯ ಮೂಲಕ, ರಕ್ತಸಂಬಂಧವನ್ನಾಗಿ ಬೆಸೆಯುವ ಮೂಲಕ 
ಹೋಗಲಾಡಿಸಿ ಸಮನ್ವಯ ಸಾಧಿಸಲು ನಡೆಯುವ ಹೋರಾಟದ ಹಾಗೆಯೂ ಕಾಣು 
ತ್ತದೆ. ವಿಜಯನಗರ ನೆಲೆಸಿದ್ದ ಮೂಲಕ್ಷೇತ್ರ ಹಂಪೆಯಾಗಿದ್ದು ಅದು ಶೈವ ಕ್ಸೇತ್ರ 
ವಾಗಿತ್ತು. ಅಲ್ಲಿ ಕಾಲಕ್ರಮೇಣ ವೈಷ್ಣವರು ಮೇಲುಗೈ ಸಾಧಿಸಿದರು.: ವೈಷ್ಣವರು 
ರಾಜಕೀಯಾಧಿಕಾರದ ಮುಖ್ಯಸ್ಥಾನದಲ್ಲಿದ್ದು, ತಮ್ಮ ಪಂಥವನ್ನು ನೆಲೆಗೊಳಿಸುವಲ್ಲಿ 
ವಹಿಸಿದ ಪ್ರಧಾನ ಪಾತ್ರ ಶೈವರಲ್ಲಿ ಅಸಮಾಧಾನಕ್ಕೆ ಎಡೆಕೊಟ್ಟಿತು. ವಿಜಯನಗರದ 
ಅವನತಿಗೆ ಮೂಲವಾದ ಹಲವು ಕಾರಣಗಳಲ್ಲಿ ಇದೂ ಒಂದೆಂದು ಗುರುತಿಸಿದ್ದು 
ಇತಿಹಾಸದ ಪುಟಗಳಲ್ಲಿ ಕಾಣಬಹುದು. ಇದು ಸಮಾಜದಲ್ಲಿ ಅಂದು ನೆಲೆಸಿದ್ದ 
ಧಾರ್ಮಿಕ ಪಂಥಗಳು, ಸಾಮಾಜಿಕ ಸಮುದಾಯಗಳು, ಜಾತಿ ಸಮುದಾಯಗಳ ನಡುವಿನ 
ಅಸಮಾನತೆಯನ್ನು ಎತ್ತಿ ತೋರಿಸುತ್ತದೆ. "ಮೋಹನ ತರಂಗಿಣಿ” ಅವನ್ನು ತೊಡೆದು 
ಹಾಕಿ ಅವುಗಳ ನಡುವೆ ಸಾಮರಸ್ಕವನ್ನು ಸಾಧಿಸುವ ನಿಲುವು ಹೊಂದಿದೆ. 


ಹೀಗೆ ಈ ಕೃತಿ ತನ್ನ ಸಮಕಾಲೀನ ಸಮಾಜದ ವರ್ಣನೆಯನ್ನು ಅದರ ಸಂವೇದನೆಗೆ 
ಇಚ್ಛೆಯಾಗುವ ರೀತಿಯಲ್ಲಿ ಮಂಡಿಸುತ್ತಲೇ ಅದರ ವಿರುದ್ದ ನಡೆಯಲ್ಲಿ ಸಮಾಜ 
ಸುಧಾರಣೆಯ ನಿಲುವನ್ನು ಅನಾವರಣಗೊಳಿಸಿದೆ. ಇದು ಕನಕದಾಸರ ಸಮಾಜ ಚಿಂತಕನ 
ದಾರ್ಶನಿಕತೆಯನ್ನು ನಮ್ಮ ಮುಂದೆ ಬಿಚ್ಚಿಡುತ್ತದೆ. ಇಡೀ ಕಾವ್ಯದ ಆಶಯಕ್ಕೆ ವಿರುದ್ಧ 
ನಡೆಯಲ್ಲಿ ಕಾವ್ಯದ ಮೇಲುತೋರಿಕೆಯ ವರ್ಣನೆ ಮಾಡಲಾಗಿದೆ. ಇದು ಈ ಕೃತಿಯ 
ವಸ್ತು ಮತ್ತು ಬಂಧದ ಬಿಗಿ ನೇಯ್ಲೆಯಲ್ಲಿ ಆಶಯದ ಮಹತ್ವ ಅಡಗಿರುವುದನ್ನು 
ಮನಗಾಣಿಸುತ್ತದೆ. 


ಕನಕದಾಸರ "ಮೋಹನ ತರಂಗಿಣಿ'ಯಲ್ಲಿ ಚಾರಿತ್ರಿಕ ಮತ್ತು ಸಮಾಜ ಸುಧಾರಕ ನೆಲೆ ೩೨೭ 
ಆಧಾರ ಗ್ರಂಥಗಳು 


ದೇ.ಜ.ಗೌ. (ಸಂ), ೧೯೯೦, ಕನಕ ಸಾಹಿತ್ಯ ದರ್ಶನಸಂ. ೧. ಡಾ. ದೇವೇಂದ್ರ ಕುಮಾರ್‌ 
ಸಿ.ಹಕಾರಿ, “ಮೋಹನ ತರಂಗಿಣಿಯಲ್ಲಿ ಶೃಂಗಾರ ಚಿತ್ರಣದ ವೈಶಿಷ್ಟ್ಯ', ಕನ್ನಡ ಮತ್ತು 
ಸಂಸ್ಕೃತಿ ನಿರ್ದೇಶನಾಲಯ, ಬೆಂಗಳೂರು. 

ದೇ.ಜ.ಗೌ. (ಸಂ), ೧೯೯೦, ಕನಕ ಸಾಹಿತ್ಯ ದರ್ಶನ ಸಂ. ೧, ಆರ್‌.ಸಿ.ಹಿರೇಮಠ, 
"ಕನಕದಾಸರ ವರ್ಣನೆಗಳು”, ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಬೆಂಗಳೂರು. 
ಬೆಟಗೇರಿ ಕೃಷ್ಣಶರ್ಮ, ೧೯೭೧ (ತೃತೀಯ ಆವೃತ್ತಿ), ಕರ್ನಾಟಕ ಜನ ಜೀವನ, 
“ಕನಕದಾಸರು ಕಂಡ ವಿಜಯನಗರ', ಸಮಾಜ ಪುಸ್ತಕಾಲಯ, ಧಾರವಾಡ (ಪ್ರಥಮ 
ಆವೃತ್ತಿ ೧೯೩೯) 

ಜಿ.ಜಿ. ಮಂಜುನಾಥನ್‌ (ಸಂ), ೧೯೯೯, ಕನಕ ಸಾಹಿತ್ಮ ದರ್ಶನ ಸಂಪುಟ-೩, "ಮೋಹನ 
ತರಂಗಿಣಿ', ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಬೆಂಗಳೂರು. 
ಜಿ.ಎಸ್‌.ಶಿವರುದ್ರಪ್ಪ (ಸಂ). ೧೯೭೮, ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ, ಸಂ. ೪, 
ಕೆ.ಜಿ.ನಾಗರಾಜಪ್ಪ, "ಕನಕದಾಸರ ಕೀರ್ತನೆಗಳು”, ಬೆಂಗಳೂರು ವಿಶ್ವವಿದ್ಯಾನಿಲಯ, 
ಬೆಂಗಳೂರು. 

ಸುಧಾಕರ (ಸಂ), ೧೯೯೯, ಕನಕಸಾಹಿತ್ಯ ದರ್ಶನ, ಸಂಪುಟ-೪, “ಕನಕದಾಸರ ಕೀರ್ತನೆಗಳು 
ಮತ್ತು ಮುಂಡಿಗೆಗಳು', ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ, ಬೆಂಗಳೂರು. 


೩೨೮ ವಿಜಯನಗರ ಅಧ್ಯಯನ ೧೩ 


44, ವಿಜಯನಗರ ಕಾಲದ ಸಾಮಾಜಿಕ ಸಿತಿಗತಿಗಳು 


ಲ 


ಡಾ.ಎನ್‌.ಚಿನ್ನಸ್ವಾಮಿ ಸೋಸಲೆ 


ಮಾನವ ಜಾತಿಯು ಸಾವಿರಾರು ವರ್ಷಗಳು ಬಾಳಿಕೊಂಡು ಬರುತ್ತಿರುವುದರ ಒಂದು 
ಅನುಭವ, ಆಲೋಚನಾ ಫಲ, ನಂಬಿಕೆಗಳು, ನಡವಳಿಕೆಗಳು ಇವುಗಳನ್ನೇ ನಾವು 


ಸಂಸ್ಕೃತಿಯ ಮೂಲ ಅಂಶವೆಂದು ಪರಿಗಣಿಸಬಹುದಾಗಿದೆ. ಇಲ್ಲಿ “ಸಂಸ್ಕೃತಿ” ಎಂಬ 
ಪದವು ಕೇವಲ ಮಾತಿಗೆ ನಿಲುಕದೆ, ಜನರು ಅನುಭವಿಸುವ, ಆಚರಿಸುವ ರೀತಿ 
ನೀತಿಗಳಿಂದ ಹಾಗೂ ಅದರಿಂದ ಪಡೆಯುವ ಅನುಭವಕ್ಕೆ ಕಂಡುಬರುವ ವಿಷಯ 
ಎಂದು ಹೇಳೆಬಹುದು. ಈ ಸಂಸ್ಕೃತಿಯು ಒಂದು ದಿನಕ್ಕಾಗಿಯೇ ವ್ಯಕ್ತಿಗಾಗಲಿ 
ಅಥವಾ ಸಮಾಜಕ್ಕಾಗಲೀ ಬರತಕ್ಕದ್ದಲ್ಲ. ಗದ್ದೆಯಲ್ಲಿ ನೆಟ್ಟ ಕಬ್ಬಿನ ತುಂಡು 
ರುಚಿಕರವಾದ ಕಬ್ಬಿನ ಜಲ್ಲೆಯನ್ನು ನೀಡಲು ಹಲವಾರು ದಿನಗಳ ಕಾಲಾವ 
ಕಾಶಬೇಕು. ಅದೇ ರೀತಿಯಲ್ಲಿ ಜನತೆಯ ಸಾವಿರಾರು ವರ್ಷಗಳ ನಡವಳಿಕೆ 
ತಿಳಿವಳಿಕೆಗಳ ಫಲವಾಗಿಯೇ ಸಮಾಜಕ್ಕೆ ಕೂಡಿಬರುವ ಸಂಸ್ಕಾರವನ್ನು ನಾವು 
“ಸಂಸ್ಕೃತಿ” ಎಂದು ಕರೆದಿರುವುದು. ಯಾವುದೇ ಸಮಾಜವಿರಲಿ ಅದಕ್ಕೆ ತನ್ನದೇ ಆದ 
ಸಂಸ್ಕೃತಿ ಇದ್ದೇ ಇರುತ್ತದೆ. ಸಂಸ್ಕೃತಿ ಎಂಬುವುದು ಒಂದು ರೀತಿಯಲ್ಲಿ ಸಮಾಜಕ್ಕೆ 
ಸ್ಫೂರ್ತಿಯನ್ನು ಕೊಡುವಂಥದ್ದು ಎನ್ನಬಹುದು. ಪ್ರಾಚೀನ ಕಾಲದಿಂದಲೂ ನಮ್ಮ 
ಇತಿಹಾಸವನ್ನು ಗಮನಿಸಿದರೆ ಭಾರತದಲ್ಲಿ ವಾಸಿಸಿಕೊಂಡು ಬಂದಿರುವ ಜನಜೀವನದ 
ಸ್ವರೂಪಕ್ಕೆ ಧರ್ಮವೇ ಪ್ರಬಲ ಶಕ್ತಿಯಾಗಿ ಅಂತಿಮ ಹಂತದಲ್ಲಿ ರೂಪಗೊಂಡಿತ್ತೆನ್ನ 
ಬಹುದು. ಇದರಿಂದಾಗಿ ಇಂದಿಗೂ ಜೀವನದ ಎಲ್ಲಾ ರಂಗಗಳಲ್ಲಿಯೂ ಧರ್ಮವೇ 
ಹಾಸುಹೊಕ್ಕಾಗಿ ಪರಿಣಮಿಸುವಂತಾಗಿದೆ. ಒಂದರ್ಥದಲ್ಲಿ ಇದರಿಂದ ಒಳ್ಳೆಯದಾಯಿ 
ತೆನ್ನಬಹುದಾದರೂ ಸಹ ಮತ್ತೊಂದು ರೀತಿಯಲ್ಲಿ ಸಾಮಾಜಿಕ ಜೀವನ ಸಹ 
ಕಲುಷಿತವಾಗಿತ್ತೆನ್ನಬಹುದು. ಈ ಎರಡರ ಮಧ್ಯೆ ವಿಜಯನಗರದ ಅರಸರ ಕಾಲ 
ದಲ್ಲಿ ಅನೇಕ ತತ್ವಜ್ಞಾನಿಗಳು, ದಾಸರುಗಳು ತಮ್ಮ ತತ್ವ ಹಾಗೂ ದಾಸಪದಗಳಿಂದ 
ವಿಜಯನಗರದ ಸಾಮಾಜಿಕ ಅನಿಷ್ಟಗಳನ್ನು ಪ್ರತಿಭಟಿಸಿ ಧರ್ಮದ ನಿಜಸ್ವರೂಪದ 
ಬೆಳಕಿನಲ್ಲಿ ಸಾಮಾಜಿಕ ಜೀವನವನ್ನು ಹಸನುಗೊಳಿಸುವ ಪ್ರಯತ್ನಗಳೂ ನಡೆಯುತ್ತಾ 
ಬಂದುವೆನ್ನಬಹುದು. ಅಂದಿನ ಕಾಲದ ಸಾಮಾಜಿಕ ಜೀವನವನ್ನು ಅನೇಕ ಸ್ತ ರಗಳಲ್ಲಿ 
ಅಧ್ಯಯನ ಮಾಡಬಹುದಾಗಿದೆ. ಒಂದರ್ಥದಲ್ಲಿ ವಿಜಯನಗರ ಅರಸರುಗಳು 
ಸಾಮಾಜಿಕ ಜೀವನವನ್ನು ಸಮಾನತೆಯ ಆಧಾರದ ಮೇಲೆ ಕಟ್ಟಲು, ಕಟ್ಟುವ 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೨೯ 


ಪ್ರಯತ್ನದಲ್ಲಿ ಅಷ್ಟು ಇಷ್ಟು ಪ್ರಭಾವಶಾಲಿಯಾಗಿದ್ದ ಪ್ರಯತ್ನಗಳನ್ನು ನಡೆಸಿ ದರು. 
ಇದಕ್ಕೆ ಅಂದು ಸೃಷ್ಟಿಯಾಗಿರುವ ದಾಸ ಪದಗಳೇ ಸಾಕ್ಟಿಯಾಗಿವೆ ಹಾಗೂ ಸ್ವಲ್ಪ 
ಪ್ರಮಾಣದಲ್ಲಿ ಶಾಸನಗಳು, ವೀರಗಲ್ಲುಗಳು ಅಧ್ಯಯನಕ್ಕೆ ಸಹಕಾರಿಯಾಗಿವೆ. 


ಕುಟುಂಬ 


ಪ್ರಾಚೀನ ಭಾರತದ ಇತಿಹಾಸದಿಂದಲೂ ಕಂಡುಬರುವ ಹಾಗೆ ವಿಜಯನಗರದ 
ಅರಸರ ಆಳ್ಳಿಕೆಯ ಕಾಲದಲ್ಲಿಯೂ ಕುಟುಂಬವು ಸಮಾಜದ ಮೂಲಭೂತ 
*ಸ್ಲಿತಿಯದ್ದಾಗಿತ್ತು. ಅಂದು ಇದು ಚಿಕ್ಕ ಹಾಗೂ ವಿಶಾಲ ಸಮಾಜದ ಶಕ್ತಿಶಾಲಿ 
ಘಟಕವಾಗಿ ಬೆಳೆದು ನಿಂತಿತ್ತೆನ್ನಬಹುದು. ಕೆಲವು ಇತಿಹಾಸಕಾರರು ಅಂದಿನ 
ಕುಟುಂಬವನ್ನು ಮಾನವ ಸಮಾಜದ ಪ್ರಾಥಮಿಕ ಸಂಸ್ಥೆಯಾಗಿತ್ತೆಂಬ ಅಭಿಪ್ರಾಯವನ್ನು 
ವ್ಯಕ್ತಪಡಿಸುತ್ತಾರೆ. ಮತ್ತೆ ಕೆಲವು ಇತಿಹಾಸಕಾರರು ಕುಟುಂಬವನ್ನು ಅಂದಿನ 
ಸಮಾಜದ ಕೇಂದ್ರ ಬಿಂದುವಾಗಿತ್ತೆಂದು ಹೇಳಿಕೆ ನೀಡಿದ್ದಾರೆ. ಕುಟುಂಬವು ವ್ಯಕ್ತಿಯ 
ಸಂಪರ್ಕ ಪಡೆಯುವ ಮೊದಲನೆಯ ಸಮೂಹ ಮತ್ತು ಅವನ ಭವಿಷ್ಕದ ಬದುಕಿಗೆ 
ತಳಪಾಯವನ್ನು ಹಾಕಿಕೊಡುವ ಸಂಸ್ಥೆಯಾಗಿತ್ತೆನ್ನಬಹುದು. ಆದುದರಿಂದಲೇ ವಿಜಯ 
ನಗರದ ಅರಸರ ಆಳ್ವಿಕೆಯ ಕಾಲದ ಸಂಸ್ಕೃತಿಯನ್ನು ಚರ್ಚಿಸುತ್ತಿರುವ ಈ 
ಸಮಯದಲ್ಲಿ ಯಾವುದೇ ಸಮಾಜದ ಸಾಮಾಜಿಕ ಜೀವನದ, ಯಾವುದೇ ವಿಶ್ಲೇಷಣೆ ' 
ಯಲ್ಲಿ ಕುಟುಂಬವನ್ನು ಅಧ್ಯಯನದ ಮೊದಲ ಘಟಕವಾಗಿ ಪರಿಗಣಿಸಬೇಕಾಗಿದೆ. 
ಸಾಮಾನ್ಯವಾಗಿ ಕುಟುಂಬವು ನಿರಂತರವಾಗಿ ಬದಲಾಗುತ್ತಿರುವ ಒಂದು ರೀತಿಯಲ್ಲಿ 
ಚಲನಾತ್ಮಕ ಸಂಸ್ಥೆ ಎನ್ನಬಹುದು. 
ವಿಜಯನಗರ ಕಾಲದ ಕುಟುಂಬ ವ್ಯವಸ್ಥೆಗಳಲ್ಲಿ ಅನೇಕ ವಿಧಗಳನ್ನು ಕಾಣ 
ಬಹುದಾಗಿದೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಏಕಪತಿ ಹಾಗೂ ಏಕಸತಿಯನ್ನು 
ಒಳಗೊಂಡ ಏಕಸಂಗಾತಿ ಕುಟುಂಬ ವ್ಯವಸ್ಥೆ ಹಾಗೂ ಒಬ್ಬ ಗಂಡಸು ಅನೇಕ ಪತ್ನಿ 
ಯರನ್ನು ಹೊಂದಿರುವ ಬಹುಪತ್ನಿತ್ವದ ಕುಟುಂಬ ಅಥವಾ ಒಬ್ಬ ಹೆಂಗಸು ಅನೇಕ 
ಪತಿಯರನ್ನು ಹೊಂದಿದ್ದ ಬಹುಪತಿತ್ವ ಕುಟುಂಬ ಹಾಗೂ ಒಂದು ಗುಂಪಿನ 
ಪುರುಷರು ಒಟ್ಟಿಗೆ ಇನ್ನೊಂದು ಗುಂಪಿನ ಸ್ತ್ರೀಯರನ್ನು ಮದುವೆಯಾಗುವ 
ಸಮೂಹ ವಿವಾಹದ ಆಧಾರದ ಮೇಲಿನ ಕುಟುಂಬ. ಈ ರೀತಿಯ ವಿವಿಧ ಕುಟುಂಬ 
ಗಳು ಅನೇಕ ಆಧಾರಗಳಿಂದ ಕಂಡುಬರುತ್ತವೆ. ಈ ಎಲ್ಲಾ ಮಾದರಿಯ ಕುಟುಂಬ 
ವ್ಯವಸ್ಥೆಯು ಕೇವಲ ವಿಜಯನಗರದ ಕಾಲದಲ್ಲಿಯೇ ಅಲ್ಲದೆ ಕರ್ನಾಟಕ ಹಾಗೂ 
ಭಾರತದ ಚರಿತ್ರೆಯ ಉದ್ದಕ್ಕೂ ಒಂದಲ್ಲ ಒಂದು ಭಾಗಗಳಲ್ಲಿ ಕಂಡು ಬರುತ್ತವೆ. 
ಅಂದಿನ ಕುಟುಂಬಗಳ ಪ್ರಮುಖ ಕರ್ತವ್ಯ ಹಾಗೂ ಮೂಲಭೂತ ಕಾರ್ಯಗಳೆಂದರೆ 
ಮಕ್ಕಳನ್ನು ಪಡೆಯುವುದು, ಮಕ್ಕಳ ಪಾಲನೆ ಹಾಗೂ ಪೋಷಣೆ, ಮಕ್ಕಳನ್ನು 


೩೩೦ ವಿಜಯನಗರ ಅಧ್ಯಯನ ೧೩ 


ವಿದ್ಯಾವಂತರನ್ನಾಗಿ ಮಾಡಿ ರಾಜಾಸ್ಥಾನಕ್ಕೆ ಪರಿಚಯಿಸುವುದು, ಕುಟುಂಬ ಸದಸ್ಯರಿಗೆ 
ಸ್ಥಾನಮಾನವನ್ನು ವರ್ಗಾವಣೆ ಮಾಡುವುದು, ಕುಟುಂಬದ ಸದಸ್ಕರಿಗೆ ಮನರಂಜನೆ 
ಯನ್ನು ಒದಗಿಸುವುದು ಹಾಗೂ ಕುಟುಂಬದ ವೃದ್ದ ಮತ್ತು ಅಶಕ್ತ ರಕ್ತಸಂಬಂಧಿಗಳನ್ನು 
ನೋಡಿಕೊಳ್ಳುವ ಕಾರ್ಯದಲ್ಲಿ ತೊಡಗುತ್ತಿತ್ತೆನ್ನಬಹುದು. ಇದು ಉನ್ನತ 
ವರ್ಗದವರೆಂದು ಕರೆದುಕೊಳ್ಳುತ್ತಿದ್ದ ಕುಟುಂಬದ ವ್ಯವಸ್ಥೆಯಾಗಿದ್ದರೆ ಶೂದ್ರರ 
ಕುಟುಂಬ ವ್ಯವಸ್ಥೆಯು ಶೋಚನೀಯವಾಗಿತ್ತು. ಹೆಚ್ಚಿನ ಜನರು ಧಣಿಗಳ ಮನೆ 
ಯಲ್ಲಿ ಜೀತ ಮಾಡಿಯೇ ತಮ್ಮ ಹಾಗೂ ತಮ್ಮ ಮಕ್ಕಳ ಜೀವನವನ್ನು ಮುಗಿಸುತ್ತಿ 
ದ್ದರು. ಒಂದರ್ಥದಲ್ಲಿ ಹೇಳುವುದಾದರೆ ಇವರಿಗೆ ತಮ್ಮದೇ ಆದಂತಹ ಸ್ಥಿರವಾದ 
ಕುಟುಂಬ ಹೆಚ್ಚುಕಾಲ ಇರುತ್ತಿರಲಿಲ್ಲ ಎನ್ನಬಹುದು. ಇದಕ್ಕೆ ಇಂದಿಗೂ ಜೀವಂತ 


ವಿರುವ ಅನೇಕ ಸಾಮಾಜಿಕ ಕಟ್ಟುಪಾಡುಗಳೇ ಸಾಕ್ಟಿಯಾಗಿವೆ. 


ಅವಿಭಕ್ತ ಕುಟುಂಬ 


ಹಾಗೆ ನೋಡಿದರೆ ಅವಿಭಕ್ತ ಕುಟುಂಬವು ಭಾರತದ ಒಂದು ಅತ್ಯಂತ 
ಪ್ರಾಚೀನವಾದ ಮತ್ತು ಸಾರ್ವತ್ರಿಕವಾದ ಸಂಸ್ಥೆ. ಒಂದು ರೀತಿಯಲ್ಲಿ ಭಾರತದಲ್ಲಿ 
ಜಾತಿಪದ್ದಶಿಯಷ್ಟೇ ಪುರಾತನವಾದದ್ದೆನ್ನಬಹುದು. ಇದು ಮಧ್ಯಕಾಲೀನ ಭಾರತದ 
ಇತಿಹಾಸದಲ್ಲಿ ಹಾಸುಹೊಕ್ಕಾಗಿ ತನ್ನ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡು 
ಬಂದಿದೆ. ಈ ರೀತಿಯ ಕುಟುಂಬವನ್ನು ರಕ್ತಸಂಬಂಧದ ಜನರ ಗುಂಪನ್ನು ಹೊಂದಿ 
ರುವ ಒಂದು ಜನಸಮೂಹ ಎಂದು ಕರೆಯಬಹುದು. ಏಕೆಂದರೆ ಈ ಕುಟುಂಬದಲ್ಲಿ 
ತಂದೆ ತಾಯಿ ಸೋದರರು ಮತ್ತು ಅವರ ಹೆಂಡತಿ ಮಕ್ಕಳನ್ನು ಒಳಗೊಂಡಿರುವ 
ಒಂದು ದೊಡ್ಡ ಕುಟುಂಬ ವ್ಯವಸ್ಥೆ ರೂಪಿತವಾಗಿರುತ್ತದೆ. ಸಾಮಾನ್ಯವಾಗಿ ಇಂತಹ 
ಕುಟುಂಬದ ಒಡೆತನವು ಹಿರಿಯ ಪುರುಷ ಸದಸ್ಮ್ಕನ ಅಧೀನದಲ್ಲಿರುತ್ತಿತ್ತೆಂದು 
ಆಧಾರಗಳಿಂದ ತಿಳಿದುಬರುತ್ತದೆ. ಕುಟುಂಬದ ಸದಸ್ಮ ರೆಲ್ಲರಿಗೂ ಒಂದೇ ಅಡುಗೆ 
ಮನೆಯೊಂದಿದ್ದು ಹಣಕಾಸಿನ ವಿಷಯದಲ್ಲಿ ಒಂದೇ ತೀರ್ಮಾನವನ್ನು ಹೊಂದಿರು 
ತ್ತಿದ್ದರೆಂದು ತಿಳಿದುಬರುತ್ತದೆ. ಈ ಕುಟುಂಬದ ಗಾತ್ರಕ್ಕೆ ಮಿತಿಯಿರುತ್ತಿರಲಿಲ್ಲ. 
ವಿಜಯನಗರ ಸಾಮ್ರಾಜ್ಯದಲ್ಲಿ ಇಂತಹ ಕುಟುಂಬಗಳು ಆರರಿಂದ ನಾಲ್ಕು 
ತಲೆಮಾರಿನವರನ್ನು ಒಳಗೊಂಡಿದ್ದಕ್ಕೆ ನಿದರ್ಶನಗಳು ಸಿಗುತ್ತವೆ. 


ಮೇಲೆ ತಿಳಿಸಿರುವ ಅವಿಭಕ್ತ ಕುಟುಂಬದ ಚಿತ್ರಣವು ಸಾಂಪ್ರದಾಯಿಕ ಹಿಂದೂ 
ಧರ್ಮದಿಂದ ಪ್ರತಿಪಾದಿಸಲ್ಪಟ್ಟಿತ್ತು. ಆದರೆ ಅದರ ನಿಯಮ ಮತ್ತು ಆಚರಣೆಗಳು 
ಅನೇಕ ರೀತಿಯಲ್ಲಿ ವ್ಯತ್ಯಾಸ ಹೊಂದಿದ್ದವೆಂದು ಕಂಡುಬರುತ್ತದೆ. ವಿಜಯನಗರ 
ಅರಸರ ಕಾಲದ ಗ್ರಾಮೀಣ ಪ್ರದೇಶಗಳಲ್ಲಿ ಉನ್ನತ ಜಾತಿಗಳು ಈ ಆದರ್ಶಗಳಲ್ಲಿ 
ನಂಬಿಕೆ ಇಡುವುದರ ಜೊತೆಗೆ ಗತ್ತು ಗಾಂಭೀರ್ಯದಿಂದ ಕಟ್ಟುನಿಟ್ಟಾಗಿ ಅನುಸರಿಸಲು 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೩೧ 


ಮುಂದಾಗುತ್ತಿದ್ದವು. ಮಧ್ಯಮ ವರ್ಗದ ಜನರು ಈ ತತ್ವಗಳಿಗೆ ಹೆಚ್ಚಾಗಿ ಅಂಟಿ 
ಕೊಳ್ಳಲಿಲ್ಲವೆಂದೇ ಹೇಳಬಹುದು. ಆದರೆ ಜಾತಿ ವರ್ಣ ಶ್ರೇಣಿಯ ಮಧ್ಯ 
ಪ್ರವೇಶವು ಹೆಚ್ಚಾಗಿ ಈ ಆದರ್ಶಗಳನ್ನು ತಳ್ಳಿಹಾಕಿದವು ಹಾಗೂ ಕೆಳವರ್ಗದಲ್ಲಿ 
ಅವುಗಳ ಸುಳಿವೇ ಮರೆಯಾದವು. ಸಾಮಾನ್ಯವಾಗಿ ಅಂದು ಕೆಲವು ಪ್ರದೇಶಗಳನ್ನು 
ಹೊರತುಪಡಿಸಿದರೆ ಎಲ್ಲಾ ಭಾಗಗಳಲ್ಲಿಯೂ ಪಿತೃವಂಶೀಯ ಮತ್ತು ಪಿತೃಸ್ಥಳೀಯ 
ವಿಭಕ್ತ ಅಥವಾ ಅವಿಭಕ್ತ ಕುಟುಂಬ ಪದ್ದತಿಯೂ ಕಂಡುಬರುತ್ತಿತ್ತು. ದೊಡ್ಡ 
ಅವಿಭಕ್ತ ಕುಟುಂಬವು ಆದರ್ಶವಾದುದೆಂದು ನಿರ್ಧರಿಸಿದ್ದಾಗ್ಮೂ ಅನೇಕ ತಲೆಮಾರಿ 
ನವರು ಒಂದೇ ಸೂರಿನಲ್ಲಿ ವಾಸಿಸುವ, ಒಂದೇ ಅಡುಗೆಮನೆಯಲ್ಲಿ ಊಟ ತಯಾರಿ 
ಮಾಡುವ ಕುಟುಂಬಗಳನ್ನು ಗೊತ್ತು ಮಾಡುವೆದೂ ಕಷ್ಟದಾಯಕವಾದುದಾಗಿದೆ. 
ವಾಸ್ತವವಾಗಿ ಹಳ್ಳಿಗಳಲ್ಲಿ ಅವಿಭಕ್ತ ಕುಟುಂಬಗಳು ಅಲ್ಲಲ್ಲಿ ಕಂಡುಬಂದರೂ ಅವು 
ಚಿಕ್ಕ ಘಟಕಗಳಾಗಿ ತಂದೆ ತಾಯಿ ಅವರ ಮದುವೆಯಾದ ಗಂಡು ಮಕ್ಕಳು ಮತ್ತು 
ಅವರ ಮಕ್ಕಳು, ಸೋದರರು ಹಾಗೂ ಅವರ ಪತ್ನಿಯರನ್ನು ಒಳೆಗೊಂಡಿರುತ್ತಿತ್ತು. 
ಏಕೆಂದರೆ ಸಾಮಾನ್ಯವಾಗಿ ಗಂಡುಮಕ್ಕಳು ಮದುವೆಯಾದ ಕೆಲವೇ ಕೆಲವು ವರ್ಷಗಳಲ್ಲಿ 
ತಂದೆತಾಯಿಯವರಿಂದ ಪ್ರತ್ಕೇಕವಾಗಿ ವಾಸಿಸುತ್ತಿದ್ದುದಕ್ಕೆ ಅಂದಿನ ಜನಪದೀಯ 
ಆಕರಗಳು ಹೆಚ್ಚಾಗಿ ಬೆಳಕು ಚೆಲ್ಲುತ್ತವೆ. 

ಇಂದಿಗೂ ಅವಿಭಕ್ತ ಕುಟುಂಬದಲ್ಲಿನ ಬದಲಾವಣೆಗಳ ಬಗ್ಗೆ ಭಿನ್ನಾಭಿಪ್ರಾಯ 
ಗಳಿವೆ. ಕೆಲವು ಇತಿಹಾಸಕಾರರು ಅವಿಭಕ್ತ ಕುಟುಂಬದಲ್ಲಿ ಕೆಲವು ಅನಿವಾರ್ಯ 
ಬದಲಾವಣೆಗಳನ್ನು ಗುರುತಿಸಿದ್ದಾರೆ. ಜಾತಿ ಪದ್ದತಿಯಂತೆ ಅವಿಭಕ್ತ ಕುಟುಂಬವು 
ಸಹ ಹಿಂದೂ ಸಮಾಜದ ವಿಶಿಷ್ಟ ಲಕ್ಷಣವಾಗಿದೆ ಎಂದು ಅಭಿಪ್ರಾಯ ಪಡುವವರೂ 
ಇದ್ದಾರೆ. ಆದುದರಿಂದಲೇ ಇದು ಯಾವುದೇ ಪರಿಸ್ಲಿತಿಯಲ್ಲಿಯೂ ಧಕ್ಕೆಯನ್ನು 
ಅನುಭವಿಸದೇ ತಕ್ಕಮಟ್ಟಿಗೆ ಸುರಕ್ಷಿತವಾಗಿಯೇ ಉಳಿದುಕೊಂಡು ಬರುತ್ತಿದೆ. 
ಒಂದು ವೇಳೆ ಅವಿಭಕ್ತ ಕುಟುಂಬವು ಸಂಪೂರ್ಣವಾಗಿ ನಶಿಸಿಹೋದದ್ದೇ ಆದರೆ 
ಹಿಂದೂ ಭಾರತೀಯ ಸಂಸ್ಕೃತಿಗೆ ಮತ್ತು ಸಮಾಜಕ್ಕೆ ಗಂಡಾಂತರ ಉಂಟಾದಂತೆ 
ಎಂಬ ಹೆದರಿಕೆಯನ್ನು ಅನೇಕ ಸಮಾಜಶಾಸ್ತ್ರಜ್ಞರು ವ್ಯಕ್ತಪಡಿಸುತ್ತಾರೆ. 


ಬಂಧುತ್ವ 
ಕುಟುಂಬ ವ್ಯವಸ್ಥೆಯ ಮಾದರಿಯಲ್ಲಿಯೇ ಬಂಧುತ್ವವು ಸಹ ಸಾಮಾಜಿಕ 
ರಚನೆಯ ಮೂಲಭೂತ ಮತ್ತು ಪ್ರಾಚೀನ ತಳಹದಿಗಳಲ್ಲೊಂದಾಗಿ ಬೆಳೆದು 
ಬಂದಿತ್ತ 15ನೇ ಶತಮಾನದಲ್ಲಿ ಕುಟುಂಬವು ಸಾಮಾಜಿಕ ಸಂಘಟನೆಯ 
ಮೂಲಭೂತ ಘಟಕವಾಗಿದ್ದರೆ ಬಂಧುತ್ವ್ತವು ಅಸಂಘಟನೆಯ ಸೂತ್ರವಾಗಿತ್ತು 
ಎನ್ನಬಹುದು. ಮೇಲಿನ ಹೇಳಿಕೆಯಿಂದ ಕಂಡುಬರುವುದೇನೆಂದರೆ ವ್ಯಕ್ತಿ ಮತ್ತು 


೩೩೨ ವಿಜಯನಗರ ಅಧ್ಯಯನ ೧೩ 


ಕುಟುಂಬಗಳು ಒಟ್ಟಿಗೆ ಬಾಳುವೆ ನಡೆಸಲು ಅನುಕೂಲವಾಗುವ ಒಂದು ವ್ಯವಸ್ಥೆಯನ್ನು 
ಬಂಧುತ್ವವು ಕಲ್ಪಿಸುತ್ತದೆ ಎಂಬುವುದು. ಬಂಧುತ್ವವು ಗಾತ್ರ ಮತ್ತು ಕಾರ್ಯಕ್ಷೇತ್ರದಲ್ಲಿ 
ಕುಟುಂಬಕ್ಕಿಂತಲೂ ಮಿಗಿಲಾದದ್ದು. ಕುಟುಂಬವು ಕೇವಲ ಒಂದು ಘಟಕವಾಗಿ 
ರೂಪುಗೊಂಡಿದ್ದರೆ, ಬಂಧುತ್ವವು ಸುಲಭವಾಗಿ ಬಿಡಿಸಿಕೊಳ್ಳಲಾಗದ ಸಂಬಂಧಗಳ 
ಸಾಕಷ್ಟು ವಿಸ್ತಾರವಾದ ಬಲೆಯಾಗಿರುತ್ತದೆ. ಇತರೆ ಸಾಮಾಜಿಕ ಸಂಬಂಧಗಳಂತೆಯೇ 
ಬಂಧುತ್ವವೂ ಸಮುದಾಯದಲ್ಲಿಯೇ ಏರ್ಪಡುತ್ತಿತ್ತೆನ್ನಬಹುದು. ಈ ರೀತಿ ಯಲ್ಲಿ 
ಬಂಧುತ್ವದ ಸಂಬಂಧಗಳು ಮತ್ತು ಸಾಮಾನ್ಮ ಚಟುವಟಿಕೆಗಳು ಪರಸ್ಪರ ಸಂಬಂಧ 
ಹೊಂದಿದ್ದವು. M 

ಬಂಧುತ್ವದಲ್ಲಿ ವಿವಿಧ ರೀತಿಯ ಸಮೂಹಗಳಿದ್ದುದನ್ನು ಗುರುತಿಸಬಹುದು. 
ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ ಏಕಪಕ್ಷೀಯ ಬಂಧುತ್ವ, ಉಭಯ, 
ಏಕಬಂಧುತ್ವ, ಸಮಾನ ಬಂಧುತ್ವ ಇನ್ನೂ ಮೊದಲಾದ ಬಂಧುತ್ವದ ರೂಪಗಳಿದ್ದವು. 
ತಂದೆ ಅಥವಾ ತಾಯಿ ಮುಖಾಂತರ ವಂಶವನ್ನು ನಿರ್ಧರಿಸಿದರೆ ಅ ಬಂಧುತ್ವವು 
ಏಕಪಕ್ಸಿಯ ಆಗಿರುತ್ತಿತ್ತು. ಒಂದು ವೇಳೆ ವಂಶವನ್ನು ತಂದೆ ಮತ್ತು ತಾಯಿಯರಿ 
ಬರೂ ನಿರ್ಧರಿಸಿದರೆ ಅಂಥದನ್ನು ಉಭಯಪಕ್ಷೀಯ ಎಂದು ಕರೆಯಲಾಗುತ್ತಿತ್ತು. 


ಸಂಸಾರ 

ಸಂಸಾರ ಎಂಬ ಪದವೆ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ 
ಸ್ಪರ್ಧೆಯನೊಡ್ಡುವ ರೀತಿಯದ್ದಾಗಿರುತ್ತದೆ. “ಈಸಬೇಕು ಇದ್ದು ಜೈಸಬೇಕು” 
ಎಂಬ ಮಾತನ್ನು ಪುರಂದರದಾಸರು ಸಂಸಾರದ ಅರ್ಥದಲ್ಲಿಯೇ ಹೇಳಿರುವುದು. 
ಸಮಾಜದಲ್ಲಿ ಬಾಳಬೇಕಾದ ವ್ಯಕ್ತಿಯು ಹೆಜ್ಜೆಹೆಜ್ಜೆಗೂ ಸಮಸ್ಥೆಗಳನ್ನು ಎದುರಿಸ 
ಬೇಕಾಗುತ್ತದೆ. ಅದೇ ರೀತಿಯಲ್ಲಿ ತನ್ನ ಜೀವನದ ಬದುಕಿಗಾಗಿ ಅನೇಕ ಸನ್ನಿವೇಶ 
ಗಳನ್ನು, ವ್ಯಕ್ತಿಗಳನ್ನೂ ಮತ್ತಿತರ ವಸ್ತುಗಳನ್ನೂ ಅವಲಂಬಿಸಿ ಬದುಕಬೇಕಾಗುತ್ತದೆ. 
ಈ ಕ್ರಿಯೆಯು ಹುಟ್ಟಿನಿಂದ ಸಾಯುವವರೆವಿಗೂ ನಿರಂತರವಾಗಿ ನಡೆಯುತ್ತಿರುತ್ತದೆ. 
ಮನುಷ್ಯನ ಜೀವನ ಒಂದು ರೀತಿಯಲ್ಲಿ “ಚಕ್ರ'ವಾಗಿರುತ್ತದೆ. ಮಗುವಾಗಿರುವಾಗ 
ತಂದೆ ತಾಯಿಗಳು, ಬೆಳೆಯುತ್ತಾ ಅಣ್ಣತಮ್ಮಂದಿರುಗಳು, ಬಂಧು ಬಳಗಗಳು, 
ಗೆಳೆಯ ಗೆಳತಿಯರು, ಅನಂತರ ಸತಿಪತಿಗಳು, ಮುಂದೆ ಮಕ್ಕಳು. ಈ ಸಂಬಂಧಗಳನ್ನು 
ಅದಕ್ಕನುಗುಣವಾಗಿ ಪರಿಸರವನ್ನು ವ್ಯಕ್ತಿ ಅಳವಡಿಸಿಕೊಂಡು ಬದುಕಬೇಕಾಗುತ್ತದೆ. 
ಈ ದೃಷ್ಟಿಯಿಂದಲೇ ಜೀವನ ಒಂದು ಚಕ್ರವಾಗಿರುತ್ತದೆ ಎಂದು ಹೇಳಿರುವುದು. ಈ 
ರೀತಿಯ ಜೀವನ ಪದ್ದತಿಯು ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ಉತ್ತಮ 
ಹಾಗೂ ಮಧ್ಮಮ ಕುಟುಂಬಗಳಲ್ಲಿ ಹೆಚ್ಚಾಗಿತ್ತೆಂದು ಲಿಖಿತ ಹಾಗೂ ಮೌಖಿಕಾಧಾರ 
ಗಳಿಂದ ತಿಳಿದುಬರುತ್ತದೆ. ಕೆಳೆವರ್ಗದಲ್ಲಿ ಈ ವ್ಯವಸ್ಥೆ ಹೆಚ್ಚಾಗಿದ್ದಂತೆ ಕಂಡುಬರುವು 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೩೩ 


ದಿಲ್ಲ. ಅಂದಿನ ಸಂಸಾರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಮನೆಮಾಡಿದ್ದವು. 
ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯೆಂಬಂತೆ ಪುರಂದರದಾಸರು ಹೇಳಿರುವ “ಈಸಬೇಕು ಇದ್ದು 
ಜೈಸಬೇಕು ಈ ಹೇಸಿಗೆ ಸಂಸಾರದಲ್ಲಿ” ಎಂಬ ವಾಣಿಯೇ ನಿದರ್ಶನ. ಹಾಗಂತ 
ಪುರಂದರರು ಸಂಸಾರವನ್ನು ಕೆಟ್ಟದೆಂದೂ ಸಹ ಹೇಳುವುದಿಲ್ಲ. ಬದುಕಬೇಕು, 
ಸುಖಶಾಂತಿಯಿಂದ ಭಗವಂತನನ್ನು ಮರೆಯದೆ ಸಂಸಾರ ಮಾಡಬೇಕು, ಅಹಂಕಾರ 
ಮಮಕಾರಗಳನ್ನು ಬಿಟ್ಟು ಅನಾಸಕ್ತಿಯಿಂದ ಬದುಕಬೇಕು ಎಂಬುವುದೇ ಅವರು 
ನೀಡಿರುವ ಹಿತವಚನ. ಅದಕ್ಕಾಗಿಯೇ ಅವರು, 

ಆರು ಹಿತವರು ನಿನಗೆ ಈ ಮೂವರೊಳಗೆ 

ನಾರಿಯೋ ಧಾರಿಣಿಯೋ ಬಲುಧನದ ಸಿರಿಯೋ 

ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ಕರೆತಂದು 

ತನ್ನ ಮನೆಗವಳ ಯಜಮಾನಿ ಎನಿಸಿ 

ಭಿನ್ನವಿಲ್ಲದೆಯರ್ಥ ದೇಹವೆನಿಸುವ ಸತಿಯು 

ಕಣ್ಣಿನಲ್ಲಿ ನೋಡಲಮ್ಮಳು ಕಾಲವಶದಿ.... 


ಎಂದು ಹೇಳಿದ್ದಾರೆ. ಸಂಸಾರಕ್ಕೆ ಬೇಕಾಗುವ ಪ್ರಮುಖ ನೀತಿ ಉಪದೇಶಗಳು 
ಮೇಲಿನವುಗಳಾಗಿವೆ. ಇದಕ್ಕಾಗಿಯೇ ಪುರಂದರದಾಸರು ಸಂಸಾರದಲ್ಲಿ ಕಂಡು 
ಬರುವ ತೊಂದರೆಗಳಿಂದ ಬಳಲುತ್ತಿದ್ದ ಜನರಿಗೆ, ಅವರ ಹುಟ್ಟಿನ ಬಗ್ಗೆ ಮನ 
ವರಿಕೆ ಮಾಡಿಕೊಡುವ ದೃಷ್ಟಿಯಿಂದ, 

ಮಾನವ ಜನ್ಮ ದೊಡ್ಡದು ಇದ 

ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರಾ.... 


ಎಂದು ಹಿತನುಡಿ ಹೇಳಿರುವುದು. ಮಾನವ ಜೀವಿಯು ವಿವಿಧ ಆಸೆ ಆಮಿಷ 
ಗಳಿಗೆ ಒಳಗಾಗುವುದು ಸಹಜವಾದುದ್ದೇ. ಏಕೆಂದರೆ ಈತನಲ್ಲಿ ಕ್ರೂರತನ ಹಾಗೂ 
ಮಾನವೀಯತೆಗಳರಡೂ ಜೊತೆ ಜೊತೆಗೆ ಅಡಕವಾಗಿರುತ್ತವೆ. ಆದ್ದರಿಂದ ಕೆಲವು 
ಸಮಯದಲ್ಲಿ ಸಂಸಾರದ ಜೀವನದಲ್ಲಿ ಏರುಪೇರಾಗುತ್ತದೆ. ಪುರಂದರದಾಸರು 
ಪಂಥ, ಪಂಗಡಗಳು, ಧಾರ್ಮಿಕ ಅಂಧಶ್ರದ್ದೆಗಳು, ಆಚರಣೆಗಳು ಮತ್ತು ಮೂಢ 
ನಂಬಿಕೆಗಳನ್ನು ಮೀರಿ ನಿಂತವರಾಗಿದ್ದರು. ಅದಕ್ಕಾಗಿಯೇ ಅವರು ಮಾನವ ಜನ್ಮ 
ದೊಡ್ಡದು, ಅದನ್ನು ಭಗವಂತನ ಧ್ಯಾನದ ಮೂಲಕ ಮುಕ್ತಿಯನ್ನು ಪಡೆಯಲು 
ಬಳಸಿಕೊಳ್ಳದೆ, ಹಾಳು ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರಾ ಎಂದು ತಮ್ಮ 
ಕೀರ್ತನೆಯಲ್ಲಿ ಜನತೆಯನ್ನು ಎಚ್ಚರಿಸಿರುವುದು. ಅವರಿಗೆ ಶ್ರೀಮಂತರ ಬಗ್ಗೆ 
ತಿರಸ್ಕಾರ, ಹೆಣ್ಣಿನ ಬಗ್ಗೆ ಅನುಕಂಪಗಳಿವೆ. ಸಂಸಾರ ಒಂದು ಮಾಯೆಯೆಂದು 
ಹೇಳಿದ್ದಾರಾದರೂ ಅದು ತ್ಕಾಜ್ಯವೆಂದು ಹೇಳುವುದಿಲ್ಲ. ಅವರ ಪ್ರಕಾರ ಸಂಸಾರ 


೩೩೪ ವಿಜಯನಗರ ಅಧ್ಯಯನ ೧೩ 


ವೆಂದರೆ ಕಮಲದೆಲೆಯ ಮೇಲಿನ ನೀರ ಹನಿಯಂತೆ ಅಂಟಿಯೂ ಅಂಟದಂತಿರಬೇಕು 
ಎಂಬ ದೃಢನಿಲುವನ್ನು ವ್ಯಕ್ತಪಡಿಸುತ್ತಾರೆ. ಅವರ ಒಲವು ನಿಲುವುಗಳನ್ನು 
ಪರಾಮರ್ಶಿಸಿದಾಗ ದಾಸರು ಅಂದಿನ ಸಾಮಾಜಿಕ ಪರಿಸ್ಥಿತಿಗೆ ಹೇಗೆ ಸ್ಪಂದಿಸುತ್ತಿದ್ದರು 
ಎಂಬುದನ್ನು ಮನಗಾಣಬಹುದಾಗಿದೆ. ಮುಖ್ಯವಾಗಿ ಮಧ್ಯಕಾಲೀನ ಸಮಾಜ 
ಅವರನ್ನು ಹೇಗೆ ರೂಪಿಸಿತು ಎಂಬುವುದನ್ನು ನಾವು ಮನಗಾಣಬೇಕಾಗುತ್ತದೆ. 


ವಿವಾಹ ಹಾಗೂ ನಂತರದ ಜೀವನ ಪದ್ಧತಿ 
(ಜನಪದೀಯ ಆಕರಗಳಲ್ಲಿ ವಿಶ್ಲೇಷಿಸಿರುವ ಹಾಗೆ) 


ಅಂದಿನಿಂದ ಇಂದಿನವರೆವಿಗೂ ನಮ್ಮ ಸಾಮಾಜಿಕ ಜೀವನದ ಮುಖ್ಯವಾದ 
ಘಟ್ಟವೆಂದರೆ ಮದುವೆ. ಒಂದು ದೃಷ್ಟಿಯಲ್ಲಿ ವಿವಾಹವು ಮಾನವನಲ್ಲಿ ಮೃದುತ್ವ 
ವನ್ನು ಸಂಸ್ಕಾರಗೊಳಿಸಿ ಸಂಯಮದಿಂದ ಉದಾತ್ತವಾದುದರ ಕಡೆಗೆ ಬದಲಾಯಿಸುವ 
ಒಂದು ಪವಿತ್ರ ಸಾಧನವೆಂದು ಭಾವಿಸಲಾಗಿದೆ. ಒಂದರ್ಥದಲ್ಲಿ ಇದು ಸತ್ಮವೂ 
ಕೂಡ ಆಗಿದೆ. ಎಲ್ಲಿಯೊ ಹುಟ್ಟಿ ಬೆಳೆದ ಹೆಣ್ಣು, ಎಂದೂ ಕಂಡರಿಯದ ಪುರುಷ 
ನೊಬ್ಬನ ಕೈಹಿಡಿದು ವಿವಾಹವಾಗಿ ಸಂಸಾರವೆಂಬ ಸಾಗರದಲ್ಲಿ ಈಜಲು ಬದ್ದಳಾಗು 
ತ್ತಾಳೆ. ಅಂದಿನಿಂದ ಅವಳ ಗಂಡನೇ ಅವಳ ಜೀವನದ ಸರ್ವಸ್ವವಾಗುತ್ತಾನೆ. 
ಅವಳು ಅವನ ಮನ, ಮನೆಯ ಒಡತಿಯಾಗುತ್ತಾಳೆ, ಗೃಹಿಣಿಯಾಗುತ್ತಾಳೆ. ಗಂಡು 
ಹೆಣ್ಣುಗಳ ಜೀವನದಲ್ಲಿ ಅದೊಂದು ಪರಿವರ್ತನೆಯ ಪವಿತ್ರ ಘಟ್ಟ. 

ವಿಜಯನಗರದ ಅರಸರ ಕಾಲದಲ್ಲಿ ನಡೆಯುತ್ತಿದ್ದ ವಿವಾಹದ ವರ್ಣನೆಯು 
ಅಷ್ಟಾದಶ ವರ್ಣನೆಯಲ್ಲಿ ಒಂದು ಭಾಗವಾಗಿ ವರ್ಣಿತವಾಗಿರುವುದು ಕಂಡುಬರುತ್ತದೆ. 
ಕಾವ್ಯಗಳಲ್ಲಿ ಹಾಗೂ ದಾಸ ಪದಗಳಲ್ಲಿಯೂ ಇವುಗಳ ವರ್ಣನೆಯು ಕಂಡುಬರುತ್ತದೆ. 
ಅಂದಿನ ವಿವಾಹ ಪದ್ದತಿಯ ಹಾಗೂ ವಾಹನದ ವೈಭವದ ಬಗ್ಗೆ ಹೆಚ್ಚನ ಮಾಹಿತಿ 
ನೀಡುವ ಚೇರಮಾಂಕ ಮತ್ತು ಬೊಮ್ಮರಸ ಎಂಬ ಕವಿಗಳ ಸಾಹಿತ್ಮ ಇಲ್ಲಿ ಹೆಚ್ಚು 
ಉಪಕಾರಿಯಾಗುತ್ತವೆ. ಆದರೆ ಈ ಕವಿಗಳು ತಮ್ಮ ಬರವಣಿಗೆಯಲ್ಲಿ ಕೇವಲ 
ರಾಜಪರಿವಾರದವರ, ಬ್ರಾಹ್ಮಣರ ಹಾಗೂ ಶ್ರೀಮಂತರ ವಿವಾಹ ಸಂದರ್ಭದ 
ವರ್ಣನೆಯನ್ನು ನೀಡಿರುವುದು ಕಂಡುಬರುತ್ತದೆ. ಇದಕ್ಕೆ ನಾವು ಸುಲಭವಾದ 
ಕಾರಣ ನೀಡುವುದಾದರೆ ನಮ್ಮ ಅಂದಿನ ಕವಿಗಳು, ದಾರ್ಶನಿಕರು, ವಿದೇಶಿ ಪ್ರವಾಸಿ 
ಗರು, ತತ್ವಜ್ಞಾನಿಗಳು, ತಾವು ಆರಿಸಿಕೊಂಡ ಸ್ಥ ಳಗಳು ಹಾಗೂ ವ್ಯಕ್ತಿಸಮೂಹಗಳು 
ರಾಜನ ಆಸ್ಲಾನ, ಪ್ರಮುಖವಾಗಿ ರಾಜರಾಣಿಯರೇ ಆಗಿರುವುದು ಎಂದು ಇತಿಹಾಸ 
ದಿಂದ ತಿಳಿದುಬರುತ್ತದೆ. 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೩% 


ಅಂದು ನಡೆಯುತ್ತಿದ್ದ ಮದುವೆಯ ಪದ್ದತಿಯನ್ನು ಡಾ.ಕೆ.ಶ್ರೀಕಂಠಶಯ್ಮನವರು 
ತಮ್ಮ ಕೃತಿಯಲ್ಲಿ ಪ್ರತಿಯೊಂದನ್ನು ಚಾಚೂತಪ್ಪದೆ ವಿಶ್ಲೇಷಿಸಿರುವುದು ಕಂಡು 
ಬರುತ್ತದೆ. ಮದುವೆ ಎಂದರೆ ಸಾಮಾನವಾಗಿ ಸಾಂಪ್ರದಾಯಿಕವಾಗಿ ನಡೆಯುವ 
ಕೆಲವು ಪದ್ದತಿಗಳು. ಇವುಗಳು: ಸಾಮುದ್ರಿಕ ಲಕ್ಷಣಗಳಿಂದ ಕೂಡಿದ ಅನುರೂಪ 
ಕನ್ನೆಯ ಅನ್ವೇಷಣೆ ಮತ್ತು ಆಯ್ಕೆ; ಕನ್ನೆಯು ತಮಗೆ ಒಪ್ಪಿಗೆಯಾಯಿತೆಂದು 
ನಿಶ್ಚಿತಾರ್ಥ; ಜೋಯಿಸರಿಂದ ಶುಭಲಗ್ಗವನ್ನು ನಿಶ್ಚಯಿಸಿ ಲಗ್ಗ ಕಟ್ಟಿಸುವುದು; 
ಬಂಧು ಮಿತ್ರರಿಗೆ ಆಹ್ವಾನದೋಲೆಗಳು; ವಿವಾಹ ಮಂಟಪದ ಸಿದ್ದತೆ; ಅಲಂಕಾರ 
ಇವುಗಳೆಲ್ಲವೂ ಒಂದು ಘಟ್ಟವಾಗಿದ್ದರೆ, ಮದುವೆಯ ದಿನದಂದು ನಡೆಯುವ 
ಸಂಪ್ರದಾಯಗಳು ತುಂಬ ಮುಖ್ಯವಾದವೆಂದು ವಿವರಿಸುತ್ತಾರೆ. ಅವುಗಳನ್ನು ಅವರು 
"ಮಂಗಳೆ ವಾದ್ಯಗಳು ಮೊಳಗುತ್ತಿರುವಾಗ ಶೋಭಾನೆಗಳನ್ನು ಹೇಳುತ್ತಾ 
ಮುತ್ತೆದೆಯರಿಂದ ವಧು ವರರಿಗೆ ಮಂಗಳ ಮಜ್ಜನ; ಸುಮಂಗಲಿಯರು ಮಂಗಳ 
ದ್ರವ್ಯಗಳನ್ನು ಹಿಡಿದು ಸ್ವಾಗತಿಸುತ್ತಾ ಧಾರೆಯ ಮಂಟಪಕ್ಕೆ ಬರುವುದು; ವಧೂವರರ 
ಅಲಂಕರಣ, ಕೈಯಲ್ಲಿ ಫಲಪುಷ್ಟಗಳು; ವಧೂವರುಗಳಿಗೆ ನಾಚಿಕೆ ಬರುವುದು: 
ಧಾರೆಯ ಮಂಟಪದಲ್ಲಿನ ವಿಧಿವಿಧಾನಗಳು; ಮಂತ್ರ ಪಠಣ; ಮಂಗಳ ವಾದ್ಮಗಳ 
ಮೊರೆತ; ಜೀರಿಗೆ ಬೆಲ್ಲ ಹಾಕುವುದರಲ್ಲಿ ನಾಮುಂದು ತಾಮುಂದು ಎಂಬ 
ಪೈಪೋಟಿ; ಒಳ್ಳೆಯ ಮುಹೂರ್ತದಲ್ಲಿ ಧಾರೆ ಎರೆದು ಕೊಡುವುದು; ಹಸೆಯ ಮೇಲೆ 
ವಧೂವರರ ಸ್ಥಳ ಬದಲಾವಣೆ; ಕಂಕಣ ಕಟ್ಟುವುದು; ಮುತ್ತೆದೆಯರಿಂದ ಆರತಿ; 
ಹೆಸರುಗಳನ್ನು ಹೇಳಿಸುವ ವಿನೋದ; ವಧು-ವರರ ಮೆರವಣಿಗೆ; ಬೀಳ್ಕೊಡಿಗೆ, 
ಇತ್ಕಾದಿ ಘಟನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರುವುದು ಕಂಡುಬರುತ್ತದೆ. ಈ 
ಕೃತಿಯು ವಿಜಯನಗರದ ಸಾಂಸ್ಕೃತಿಕ ಬದುಕಿನ ಮೇಲೆ ಅದರಲ್ಲಿಯೂ ಸಮಾಜದ 
ಕೆಳಸ್ತರದ ಜನರ ಸಾಂಸ್ಕೃತಿಕ ಅಧ್ಯಯನಕ್ಕೆ ಉಪಯುಕ್ತವಾಗಿದೆ. 


ಮದುವೆಯೆಂಬುದು ಗಂಡಿನ ದೃಷ್ಟಿಯಿಂದ ಕೇವಲ ಏನನ್ನೋ ಪಡೆಯುವ 
ಕ್ರಿಯೆ ಆಗಿತ್ತೆನ್ನಬಹುದು. ತನ್ನ ಪತ್ನಿಯನ್ನು ಕರೆತಂದು ತನ್ನ ಮನೆಯನ್ನು 
ಸಂತೋಷದಿಂದ ತುಂಬಿಕೊಳ್ಳುತ್ತಾನೆ. ಹೆಣ್ಣಿಗೂ ಅದು ಪಡೆಯುವಿಕೆಯಾಗಿರುತ್ತದೆ 
ಎನ್ನಬಹುದು. ಏಕೆಂದರೆ ತನ್ನ ಬಾಳಿನ ಸಂಗಾತಿಯನ್ನು ಅವಳು ಪಡೆದುಕೊಂಡಿರು 
ತ್ತಾಳೆ. ಆದರೆ ತನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿದ ತಂದೆ ತಾಯಿಗಳನ್ನು 
ಒಡನಾಡಿ ಬೆಳೆದ ಅಣ್ಣ ತಮ್ಮಂದಿರನ್ನು ಅಕ್ಕತಂಗಿಯರನ್ನು ಬಿಟ್ಟು ಬರಬೇಕಾಗು 
ತ್ತದೆ. ಈ ಸನ್ನಿವೇಶವು ಅಂದಿನ ಕಾಲದ ಜನಪದರಲ್ಲಿ ಸೃಷ್ಟಿಯಾದ ಅನೇಕ 
ಮೌಖಿಕ ಸಾಹಿತ್ಯಕ್ಕೆ ಪ್ರಚೋದನೆ ನೀಡಿತ್ತೆನ್ನಬಹುದು. ಇದನ್ನೆ ನಾವು "ಜನಪದ 
ಸಾಹಿತ್ಮ' ಎಂದು ಕರೆಯುವುದು. ಉದಾಹರಣೆಗೆ ಈ ಸಂದರ್ಭದ ನಮ್ಮ ಜನರ 


೩೩೬ ವಿಜಯನಗರ ಅಧ್ಯಯನ ೧೩ 


ಸಾಂಸ್ಕೃತಿಕ ಬದುಕಿನ ಚಿತ್ರಣವನ್ನು ಈ ಕೆಳಗಿನ ಅನೇಕ ಸನ್ನಿವೇಶಗಳಲ್ಲಿ, 
ಸನ್ನಿವೇಶಕ್ಕೆ ತಕ್ಕಂತೆ ಸೃಷ್ಟಿಸಲಾಗಿರುವ ಜನಪದ ಗೀತೆಗಳಲ್ಲಿ ಕಾಣಬಹುದಾಗಿದೆ. 


ಮದುವೆಯಾದ ನವ ವಧುವನ್ನು ಗಂಡನ ಮನೆಗೆ ಕಳುಹಿಸುವಾಗ ತಂದೆ 
ಮಗಳಿಗೆ ಹೇಳಿರುವ ಮಾತು ತುಂಬ ಅರ್ಥಪೂರ್ಣವಾಗಿದೆ, 

ಹೆಣ್ಣು ಮಕ್ಕಳ ಕಲುವಿನ ಕಣ್ಣೀಗಿ ನೀರ್ತಂದು 

ಸಣ್ಣ ಸಲ್ಲೆದಲೆ ಮುಸುಗ್ದಾಕಿ | ಹಡೆದಪ್ಪ 

ಹೆಣ್ಣು ಸಾಕೆಂದ ಜಲುವಮಾಕೆ | 

ತಂದೆಯ ದುಃಖವೇ ಒಂದು ರೀತಿಯ ಸ್ವರೂಪದ್ದಾಗಿದ್ದರೆ ಇನ್ನು ತಾಯಿಯ 
ದುಃಖಕ್ಕೆ ಎಡೆಯೇ ಇರುವುದಿಲ್ಲವೆನ್ನಬಹುದು. ತಾಯಿಯು ಈ ಸಮಯದಲ್ಲಿ 

ಒಂಬತ್ತು ತಿಂಗಳು ನಿನ್ನ ತುಂಬಿಕೊಂಡು ತಿರಗೇನ 

ಹಂಬಲಿಸಿ ನಿನ್ನ ಹಡೆದೇನು | ಚಿತ್ತಾರದ 

ಗೊಂಬಿ ನಿನನೊಪ್ಪಿಸಿ ಕೊಡಲ್‌ ಹ್ಯಾಂಗ 

ಹರಿಯಾಗೆದ್‌ ನನ್ಮಗಳು ಹಾಲುಬಾನುಣ್ಣವಳು 

ತೂಗು ಮಂಚದಾಗ ಮಲಗುವಳು | 

ನಗುನಗುತ ಮನೆ ಬೆಳಗುವಳು || 

ಎಂದು ಮಗಳು ತಮ್ಮ ಮನೆಯಲ್ಲಿ ಬೆಳೆದ ರೀತಿ ನೀತಿಗಳನ್ನು ವರ್ಣಿಸಿಕೊಂಡು 
ತನ್ನ ದುಃಖವನ್ನು ವ್ಯಕ್ತಪಡಿಸುವ ಪರಿ. ಇಂಥ ತಂದೆ-ತಾಯಿಯರ ದುಃಖದ 
ಸಮಯದಲ್ಲಿ ಮಗಳೇ ಅವರನ್ನು ಸಂತೈಸಬೇಕಾಗುವ ಪ್ರಸಂಗವೂ ಬಂದೊದಗಿ 
ಬಿಡುತ್ತದೆನ್ನಬಹುದು. ಉದಾಹರಣೆಗೆ, 

ತಾವರಿಯ ಗಿಡಹುಟ್ಟಿ, ದೇವರಿಗೆ ನೆರಳಾದೊ | 

ನಾಹುಟ್ಟಿ ಮನೆಗೆ ಎರವಾದೆ | ಹಡೆದವ್ವ 

ನೀಕೊಟ್ಟ ಮನೆಗೆ ಹೆಸರಾದೆ || 

ಮೇಲಿನ ಈ ಪದಗಳು ನಮ್ಮ ಭವ್ಮ ಸಂಸ್ಕೃತಿಯ ಸಂಕೇತಗಳಾಗಿವೆ ಎನ್ನ 
ಬಹುದು. ನೀಕೊಟ್ಟ ಮನೆಗೆ ಹೆಸರಾಗುವಂತೆ ಬಾಳುತ್ತೇನೆ, ನನ್ನನ್ನು ನಗುನಗುತ 
ಕಳುಹಿಸು ಎಂತಲೂ ಹೇಳುವುದರ ಜೊತೆಗೆ ಅಂದು ನಮ್ಮ ಜನಪದರು ಕಂಡು 
ಕೊಂಡಿದ್ದ ಆದರ್ಶದ ಬದುಕು ಇಂದಿಗೂ ಆದರ್ಶಪ್ರಾಯವಾಗಿದೆ. ಮಗಳ ಈ 
ಮಾತಿಗೆ ತಾಯಿ ನೀಡುವ ಉತ್ತರ ಎಂಥ ಗಾಂಭೀರ್ಯವಾಗಿದೆ ಎಂದರೆ, 

ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ 

ಜಾಲಿಯ ಮರವು ನೆರಳಲ್ಲ | ಮಗಳೆ 

ತಾಯಿಯ ಮನೆಯು ಸ್ಲಿರವಲ್ಲ ||| 


ವಿಜಯನಗರ ಕಾಲದ ಸಾಮಾಜಿಕ ? ಸ್ಥಿ ತಿಗತಿಗಳು. ೩೩೭ 


ಎಂದು ಹೇಳಿ ತನ್ನಲ್ಲಿಯೇ ಧೈರ್ಯ ತಂದುಕೊಂಡು ಮಗಳು ಗಂಡನ ಮನೆ 
ಯಲ್ಲಿ ಹೇಗೆ ಬಾಳಬೇಕೆಂಬುದನ್ನು ಹಾಗೂ ಗುರುಹಿರಿಯರಿಗೆ, ಅತ್ತೆ ಮಾವಂದಿರಿಗೆ, 
ಭಾವ ಮೈದುನರೊಂದಿಗೆ ಹೇಗೆ ವರ್ತಿಸಬೇಕೆಂಬುದರ ಮಾಹಿತಿಯನ್ನು ಸರಳವಾದ 
ಮಾತಿನಲ್ಲಿ ಹೇಳಿರುವುದು ಕಂಡುಬರುತ್ತದೆ. 

ಅತ್ತೆ ಮಾವರಿಗಂಜಿ, ಸುತ್ತೇಳು ನರೆಗಂಜಿ 

ಮತ್ತೆ ಆಳುವ ದೊರೆಗಂಜಿ | ನನ ಮಗಳೇ | 

ಅತ್ತಿ ಮನಿಯೊಳಗೆ ಬಾಳವ್ವ | 

ನೆರೆಮನೆ ಸಿರಿದೇವಿ ನೀನಾಗು ಮಗಳೆ | 

ಮನಿಯಾಗ ಭೇದ ಬಗಿಭ್ಯಾಡ | ಕಂದವ್ವ 

' ತುಂಬಿದ ಮನಿಯನ್ನು ಒಡಿಭ್ಮಾಡ || 

ಬಾಳುವೆ ಮಾಡಿದರೆ: ಬಾ ತಂಗಿ ಅಂದಾರು 

ಬಾಳುವೆಗೆಟ್ಟು ಮತಿಗೆಟ್ಟು | ಬಾಳಿದರೆ 

ಹೆತ್ತವರ ಕುಲಕೆ ಹಗೆಯಾದೆ || | 

ಎಂಬುವ ಮಹತ್ವದ ಹಿತವಚವನ್ನು ತಾಯಿ ಮಗಳಿಗೆ ಹೇಳಿರುವುದು ಇಂದಿನ 
ಆಧುನಿಕ ಕಾಲದ ಕುಟುಂಬಗಳಿಗೆ, ಸಂಸಾರಗಳಿಗೆ ಹೆಚ್ಚಿನ ರೀತಿಯಲ್ಲಿ ಆದರ್ಶದಾಯಕ 
ವಾಗಿರುತ್ತದೆ. ಆದರೆ ಇಂದು ಇರತಹ ಅಮೂಲ್ಯವಾದ ಹಿತನುಡಿಗಳನ್ನು ಗಂಡು 
ಹೆಣ್ಣುಗಳಿಬ್ಬರೂ ಮರೆಯುತ್ತಿರುವುದು ಕಂಡುಬರುತ್ತಿವೆ.. ತಾಯಿ ಮುಂದುವರೆದು 
ಮಗಳಿಗೆ ಹೇಳುವ ಮಾತಿದು, 

ಅತ್ತೆ ಮಾವರ ಪಾದ, ತಂದೆ ತಾಯಿರ ಪಾದ | 

ಮತ್ತೆ ಗಂಡನ ಶ್ರೀಪಾದ | ನೆನೆದರೆ 

ಬೆನ್ನ ಹಿಂದೈತಿ ಕೈಲಾಸ || ' 

ಕನ್ನಡಿ ಕೈತಪ್ಪಿ ಹನ್ನೆರಡು ಚೂರಾಗಿ 

ಹೆಣ್ಣಿನ ಮನವು ಎರಡಾಗಿ ದಾಳಿಂಬ್ರು 

ಹಣ್ಣಾದರೇನು ಫಲವಿಲ್ಲ 

ಮಾತ್ನಂಟಿ ಮಗಳಲ್ಲ, ತಾಟ್ಟಿತ್ರಿ ಸೊಸೆಯಲ್ಲ | 

ತುಪ್ಪರಿಯ ಚಿಕ್ಕೆ ಒಲೆಗಲ್ಲ ತವರೀಗೆ 

ಮಾತ ತಂದೋಳು ಮಗಳಲ್ಲ || 

ಈ ಮಾತುಗಳು ಸಹ ಇಂದಿನ ಮುಂದಿನ ನಮ್ಮ ಸೌಹಾರ್ದತೆ ಪ್ರೀತಿಯ, 
ಹಿರಿಯ-ಕಿರಿಯ ಎಂಬ ಸಂಕೇತದ ಅಂಶವಾಗಿದೆ. ಈ ಜನಪದದ ಸಾಲುಗಳಲ್ಲಿ 
ಪ್ರತಿಯೊಂದು ಪದ ಸಹ ಹೆಣ್ಣು ಇಂದು (ಇದನ್ನು ಗಂಡಿಗೂ ಹೋಲಿಸಿ 
ಕೊಳ್ಳಬಹುದು) ಹೇಗೆ ಬಾಳಿ ಬದುಕಬೇಕು ಎಂಬ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ 
ಪ್ರತೀಕವಾಗಿ ಮೂಡಿಬಂದಿವೆ. 


22 


೩೩೮ "ವಿಜಯನಗರ ಅಧ್ಯಯನ ೧೩ 


ನಮ್ಮ ಸಂಸ್ಕೃತಿಯಲ್ಲಿ ತಂದೆ ತಾಯಿಯರಿಗಿಂತಲೂ ತನ್ನ ಕರುಳುಬಳ್ಳಿಯ 
ಸಹೋದರ - ಸಹೋದರಿಯರ ಅಕ್ಕರೆಯ ಮಾತುಗಳು ಇಲ್ಲಿ ಪ್ರಸ್ತುತವೆನ್ನಿಸುತ್ತವೆ. 
ಅಕ್ಕ ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ತಮ್ಮನಾದವನು ಆ 
ಸಂದರ್ಭವನ್ನು 

ಒಮ್ಮನ ಮದ್ದಿಗೆ ಬೆಂಕಿ ಒಮ್ಮೆಲೆ ಕೊಟ್ಟಾಂಗ | 

ತಮ್ಮನ ಹೊಟ್ಟೆ ತಳಮಳಿಸಿ | ಅಕ್ಕ ನನಗೆ 

ರಮಿಸಿ ಹಣ್ಣು ಕೊಡುತ್ತಿದ್ದೊ || 

ಎಂದು ತಾನು ಹಾಗೂ ಅಕ್ಕ ದಿನ ಕಳೆಯುತ್ತಿದ್ದ ಕ್ಷಣವನ್ನು ನೆನೆಸಿಕೊಂಡು 
ದುಃಖಿಸಿರುವುದು ಕಂಡುಬರುತ್ತದೆ. ಇಷ್ಟೆಲ್ಲಾ ಆದರೂ ಮದುವೆಯಾದ ಮೇಲೆ 
ಹೆಣ್ಣು ಗಂಡನ ಮನೆಗೆ ಹೋಗಲೇಬೇಕು. ಇದಕ್ಕಾಗಿ ತಾಯಿ ತನ್ನಲ್ಲಿಯೇ ಧೈರ್ಯ 
ತಂದುಕೊಂಡು ಮಗಳಿಗೆ ಒಳ್ಳೆಯದಾಗಲೆಂದು ದೇವರಲ್ಲಿ, 

ಗಂಡು ಮಕ್ಕಳ ಒಂಬತ್ತು ಕೊಡು ಸ್ವಾಮಿ 

ಬಂಡೀಯ ಮುಂದೆ ಕಳಸಕ್ಕೆ ಒಪ್ಪುವಂಥ 

ಒಬ್ಬ ಹೆಣ್ಣು ಮಗಳ ಕೊಡು ದೇವ........ Y 


ಎಂದು ಪ್ರಾರ್ಥಿಸಿಕೊಂಡು ಮಗಳನ್ನು ಗಂಡನ ಮನೆಗೆ ಕಳುಹಿಸುವ ಸಂದರ್ಭ 
ಬರುತ್ತದೆ. ತಾಯಿಗೆ ಮಗಳು ಹೋದ ಕೆಲವು ದಿನಗಳವರೆಗೆ ತನ್ನ ಮನೆ ಹಾಗೂ 
ಮನದಲ್ಲಿ ಶೂನ್ಮ ಆವರಿಸಿಕೊಂಡಂತೆ ಕಾಣಿಸಿಕೊಳ್ಳುತ್ತದೆ. ಅವಳು ಮನೆಯಲ್ಲಿ 
ಇದ್ದಾಗ ಆಡುತ್ತಿದ್ದ ಆಟ, ಲವಲವಿಕೆ ಮುಂತಾವುಗಳನ್ನು ನೆನೆಸಿಕೊಂಡು ದುಃಖಿ 
ಸುತ್ತಾಳೆ. ಇತ್ತ ಗಂಡನ ಮನೆಗೆ ಹೋದ ಮಗಳು ಸಹ ಅಲ್ಲಿನ ಹೊಸ ಜೀವನ 
ವನ್ನು ಆರಂಭಿಸಿದ ನಂತರವೂ ತವರು ಮನೆಯನ್ನು ನೆನೆಸಿಕೊಳ್ಳುತ್ತಾ ಬದುಕುವ 
ಸನ್ನಿವೇಶದಲ್ಲಿ ಈ ಕೆಳಗಿನ ಸುಂದರ ಗೀತೆಯ ಸೃಷ್ಟಿಯಾಗಿರುತ್ತದೆನ್ನಬಹುದು. 

ತಾಯಿ ಕಾಣದ ಜೀವ ತಾವೂರಿ ಬಾವೂರಿ | 

ಭಾಳ ಬಿಸಿಲಾನ ಅವರೀಯ | ಹೂವಿನಾಂಗ 

ಬಾಡತೇತಿ ತಾಯಿ ಕರೆದೊಯ್ಕ || 

ಮಳೆಬಿಟ್ಟರೂ ಮರದ ಹನಿ ಬಿಡದು ಹಡೆದವ್ವ 

ನೀ ಬಿಟ್ಟರೂ ನಿನ್ನ ಮನಿ ಬಿಡದು ಹಡೆದವ್ವ 

ನಿನ್ನಾಸೆ ನನಗೆ ಬಿಡದಲ್ಲಿ || 

ತಂದಿಯ ನೆನೆದರೆ ತಂಗೂಳು ಬಿಸಿಯಾಯ್ತು 

ಗಂಗಾದೇವಿ ನನ್ನ ಹಡೆದವ್ವ. | ನೆನೆದರೆ 

ಮಾಸಿದ ತಲೆಯ ಮಡಿಯಾಯ್ತು | 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೩೯ 


ಎನ್ನುವ ಮಾತುಗಳು ಅವಳ ತವರು ಹಂಬಲವನ್ನು ಹಾಗೂ ತನ್ನ ತವರು 
ಮನೆಯ ಬಿಡಲಾರದ ಸಂಬಂಧವನ್ನು ವ್ಯಕ್ತಪಡಿಸುತ್ತದೆ. ನಿಜಕ್ಕೂ ಈ ಮಾತುಗಳಲ್ಲಿ 
ಮನುಷ್ಯ ಜೀವಿಯ ಮಾನವೀಯತೆಯ ಅಮೂಲ್ಕ ಲಕ್ಷಣಗಳು ಎದ್ದುಕಾಣುತ್ತವೆ. 

ಇಂದಂತೂ ವರದಕ್ಷಿಣೆ ಎಂಬುದು ಒಂದು ಸಾಮಾಜಿಕ ಪಿಡುಗಾಗಿ ಪರಿವರ್ತಿ 
ಸಿದೆ. ಆದರೆ ನೂರಾರು ವರ್ಷಗಳ ನಮ್ಮ ಇತಿಹಾಸವನ್ನು ಗಮನಿಸಿದರೆ ಅದೊಂದು 
ಪಿಡುಗಾಗಿರದೆ ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿತ್ತೆಂದು ಕಂಡು ಬರುತ್ತದೆ. 
ಪ್ರೀತಿಯಿಂದ ಸಾಕಿಸಲುಹಿದ ಮಗಳು ತವರುಮನೆಯಿಂದ ಮದುವೆಯಾಗಿ ಗಂಡನ 
ಮನೆಗೆ ಹೋಗುವಾಗ ಅವಳಿಗೆ ತವರಿನ ಕಾಣಿಕೆಯಾಗಿ ತಮ್ಮಲ್ಲಿರುವ ಹಸ್ಕು, 
ಎಮ್ಮೆ, ಕುರಿ ಆಡುಗಳನ್ನೂ ಅಥವಾ ಚಿನ್ನಾಭರಣಗಳನ್ನು ನೀಡುತ್ತಿದ್ದುದ್ದಕ್ಕೆ 
ಅನೇಕ ಆಧಾರಗಳಿವೆ. ಇದಕ್ಕೆ ನಿದರ್ಶನವೆಂಬಂತೆ, 

ತೊಟ್ಟಿಲ ಹೊತುಕೊಂಡು, ತೌರ್‌ಬಣ್ಣ ಉಡುಕೊಂಡು 

ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು | ತವರೂರ 

ತಿಟ್ಟತ್ತಿ ತಿರುಗಿ ನೋಡ್ಮಾಳ || 

ಎಂಬುವ ಜಾನಪದರ ಸಾಲುಗಳು ಇಲ್ಲಿ ಮಾದರಿಯಾಗಿವೆ. ಈ ಮೇಲಿನ 
ಸಾಲುಗಳು ವರದಕ್ಷಿಣೆಯ ಅಂಶವನ್ನು ಸೂಚಿಸಿದರೂ ಸಹ ಒಂದರ್ಥದಲ್ಲಿ ' 
ಪ್ರೀತಿಯ ಸಂಕೇತವಾಗಿ ಗೋಚರಿಸುತ್ತದೆಯೇ ವಿನಃ ಕೆಟ್ಟ ಪಿಡುಗಾಗಿ ಗೋಚರಿಸುವು 
ದಿಲ್ಲ. ತಂಗಿಯನ್ನು ತವರೂರಿಗೆ ಕರೆತರುವಾಗ ತಂಗಿಯು ಅಣ್ಣನಿಗೆ ಹೇಳುವ 
ಮಾತು ಇಲ್ಲಿ ಚಾರಿತ್ರಿಕವಾಗಿದೆ. 

ತವರೂರ ಹಾದೀಲಿ ತೆಗೆಸಣ್ಣ ಬಾವಿಯ | 

ಅಕ್ಕ ತಂಗೇರು ತಿರುಗಾಡೊ | ದಾರೀಲಿ 

ತೆಗೆಸಣ್ಣ ಕಲ್ಮಾಣದ ಕೊಳಗಳ | 

ಅಕ್ಕ ತಂಗಿಯರು ತಿರುಗಾಡುವ ಈ ದಾರಿಯಲ್ಲಿ ಬಾವಿ ಕೊಳ, ಕೆರೆಗಳನ್ನು 
ನಿರ್ಮಿಸಬೇಕೆಂಬ ಬಯಕೆಯನ್ನು ತನ್ನ ಅಣ್ಣನಿಗೆ ತಂಗಿ ವ್ಯಕ್ತಪಡಿಸುತ್ತಾಳೆ. ಇಂತಹ 
ಅಮೂಲ್ಯ ಸಲಹೆಯನ್ನು ಪ್ರೀತಿಯಿಂದ ನೀಡಿದ ತಂಗಿ ಮತ್ತೆ ತನ್ನ ತವರೂರಿನಲ್ಲಿ 
ತಾಯಿ ಮರಣ ಹೊಂದಿ, ಅಣ್ಣಂದಿರುಗಳು ಮದುವೆಯಾಗಿ ಊರಿನಲ್ಲಿ ಅತ್ತಿಗೆಯರು 
ಮನೆ ಒಡೆಯರಾಗಿದ್ದಾಗ ತಂಗಿ ತನ್ನ ತವರಿನ ಬಗ್ಗೆ ಹಾಡುವ ಮಾತುಗಳು 
ಗಮನಾರ್ಹವಾಗಿವೆ. 

ತಾಯಿಲ್ಲ ತಿವರೀಗೆ ಹೋಗಬಾರದು ಹೆಣ್ಣು 


ನೀರಿಲ್ಲ ಕೆರೆಗೆ ಕುರಿ ಬಂದು | ಹೋದಾಗ 
ಆಗ ನೋಡದರ ಬಳಲಿಕೆ || 


೩೪೦ | ವಿಜಯನಗರ ಅಧ್ಯಯನ ೧೩ 


ತಾಯಿದ್ರೆ ತವರೂರು ನೀರಿದ್ರೆ ಹೆಗ್ಗೆರೆ | 
ಆನೆಯಿದ್ರರಸು ದೊರೆತನ | ತಾಯವ್ವ 
ನೀನಿದ್ರೆ ಲೇಸು ತವರ್ಮನಿ | 
ಯಾರು ಇದ್ದರು ತನ್ನ ತಾಯವ್ವನ್ನೋಲರ | 
ಸಾವಿರಕೊಳಿ ಒಲಿಯಾಗ | ಇದ್ದರ 

ಜೋತಿ ನೀನ್ಮಾರು ಹೋಲ್ಕಾರ | 


ಎಂದು ತಾಯಿಯ ಅಮರವಾದ ಪ್ರೇಮವನ್ನು ಸ ಕಂಡು 
"ಬರುತ್ತದೆ. ಒಬ್ಬ ವ್ಯಕ್ತಿಗೆ ಅದರಲ್ಲಿಯೂ ಮಗಳಿಗೆ ಬೇರೆ ಯಾರೋ ಏನೆಲ್ಲಾ 
ಪ್ರೀತಿ ತೋರಿಸಿದರೂ ಅದು ತಾಯಿಯ ಪ್ರೀತಿಗೆ ಸರಿಸಮನಾದ ಪ್ರೀತಿಯಾಗಲಾರದು 
ಎಂದು ತಾಯಿಗೆ ನಮ್ಮ ಸಂಸ್ಕೃತಿಯು ನೀಡಿರುವ ವಿಶಿಷ್ಟ ಸ್ಥಾನವನ್ನು ವ್ಯಕ್ತಪಡಿಸು 

ತಂದೆ ತಾಯಿ ಹಾಗೂ ತೌರುಮನೆಯ ಪ್ರೀತಿಯು ಒಂದು ರೀತಿಯದಾದರೆ. 
ತನ್ನ ಕರುಳು ಬಳ್ಳಿಗಳೊಂದಿಗಿನ (ಅಣ್ಣ, ತಮ್ಮ, ಅಕ್ಕ, ತಂಗಿ) ಸಂಬಂಧವನ್ನು 
ಕುರಿತಂತೆ ಅನೇಕ ವಿಶಿಷ್ಟ ಪದಗಳು ನಮ್ಮ ಜಾನಪದರಲ್ಲಿ ಹರಿದಾಡಿರುವುದಕ್ಕೆ ಈ 
ಕೆಳಗಿನ ಸಾಲುಗಳು ಸಾಕ್ಟಿಯಾಗಿವೆ. ಹೆಣ್ಣು ಎಂದಿದ್ದರೂ ಮದುವೆಯಾಗಿ ಗಂಡನ 
ಮನೆಗೆ ಹೋಗುವವಳು. ಗಂಡನ ಮನೆಯಲ್ಲಿ ಅವಳಿಗೆ ಏನಾದರೂ ತೊಂದರೆ 
“ಸಂಭವಿಸಿದರೆ ಅಥವಾ ಇನ್ಯಾವುದೇ ಅಹಿತಕರ ಸನ್ನಿವೇಶಗಳಲ್ಲಿ ಹಬ್ಬ ಕಷ್ಟಕ್ಕೆ 
ಸಿಲುಕಿದಾಗ ಅವಳಾಡುವ ಮಾತು ಗಮನಾರ್ಹ. 

ಹೆಣ್ಣಿನ ಜನುಮಕೆ ಅಣ್ಣ ತಮ್ಮರು ಬೇಕು | 

ಬೆನ್ನ ಕಟ್ಟುವರು ಸಭೆಯೊಳಗೆ. | ಸಾವಿರ . 


ಹೊನ್ನು ಕಟ್ಟುವರು ಗುಡಿಯೊಳಗೆ. 
ಮನೆಯ ಹಿಂದಿನ ಮಾವು ನೆನೆದರೆ ಘಮ್ಮೆಂದು ನೆನೆದಂಗೆ ಬಂದ ನನ್ನ ಅಣ್ಣ 


ಬಾಳೀಯ ಗೊನಿಹಾಂಗ ತೋಳ ತಿರುವೂತ | 

ಸರದಾರ ಬರುವಾಗ ಸುರಿದಾವ ಮಲ್ಲಿಗಿ |" 

ದೊರೆ ನನ್ನ ತಮ್ಮ. ಬರುವಾಗ | ಯಾಲಕ್ಕಿ 

ಗೊನಿಬಾಗಿ, ಹಾಲ ಸುರಿದಾವ | | 

ಈ ಮೇಲಿನ ಪದಗಳು ಗಂಡನ ಮನೆಯಲ್ಲಿರುವ ಹೆಣ್ಣು ತನ್ನ ಅಣ್ಣ 
ತಮ್ಮಂದಿರು ತನ್ನ ಮನೆಗೆ ಬಂದಾಗ ತನಗಾದ ಸಂತೋಷವನ್ನು ವ್ಯಕ್ತಪಡಿಸುವ 
ರೀತಿಯದು. ಈ ಮೇಲಿನ ಸಾಲುಗಳು ಎಷ್ಟು ಸುಂದರವಾಗಿ ಮೂಡಿ ಬಂದಿದೆ 
ಎಂದರೆ ಇದಕ್ಕೆ ನಮ್ಮ ಯಾವ ಸಾಹಿತ್ಯವೂ ಸಾಟಿಯಾಗಲಾರದೆನೋ ಎಂದೆನ್ನ 
ಬಹುದು. 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು ೩೪೧ 


ತನ್ನ ಅಣ್ಣ ತಮ್ಮಂದಿರ ಮೇಲೆ ವ್ಯಕ್ತಪಡಿಸಿದ ರೀತಿಯಲ್ಲಿ ಹೆಮ್ಮೆಯಿಂದ 
ವ್ಯಕ್ತಪಡಿಸಿದ ತಂಗಿ, ಮುಂದೆ ತಾನು ತನ್ನ ತವರಿಗೆ ಹೋದಾಗ ತಾಯಿ ಇಲ್ಲದ 
ತವರು ಹಾಗೂ ತವರಿಗೆ ಮನೆಯ ಒಡತಿಯರಾಗಿ ಬಂದಿದ್ದ ಅತ್ತಿಗೆಯರ 
ಮಾರ್ಮಿಕ ಮಾತುಗಳನ್ನು ಗಮನಿಸಿ, ಮನನೊಂದು 

ಅಣ್ಣನ ಹೆಂಡತಿ ಕಣ್ಣಿಗೆ ಒಳ್ಳೆಳು 

ಸುಣ್ಣದ ನೀರ ಒಲಿಮುಂದ | ಇಟುಕೊಂಡು 

ಎಮ್ಮೆ ಹಾಲೆಂದು ಬಡಿಸ್ಮಾಳು || 

ಹಡೆದಮ್ಮ ಇದ್ದಾಗ ನಡುಮನಿ ನನಗಿತ್ತು | 

ಕಡಗದ ಕೈಯ್ಯ ಸೂಸಿ ಬಂದು | ನಡೆದಾಗ 

ತುದಿಗಟ್ಟಿ ನನಗೆ ಎರವಾಯ್ತು || 

ಎನ್ನುವ ತಾಯಿ ತಂದೆಯರಿದ್ದಾಗಿನ ತನ್ನ ತವರು ಮನೆಗೂ, ನಂತರದ ತನ್ನ 
ವಾನೆಯ ಅನುಭವವನ್ನು ದುಃಖಕರವಾಗಿ ವ್ಯಕ್ತಪಡಿಸಿರುವುದು ಕಂಡುಬರುತ್ತದೆ. ' 
ಇಷ್ಟಾದರೂ ಇವಳು ತವರಿನ ಮಮಕಾರವನ್ನು ಮರೆಯಲಾರಳು. ತನ್ನ ಅತ್ತಿಗೆಯರಿಂದ 
ಎಷ್ಟೇ ತೊಂದರೆಯಾದರೂ ತನ್ನ ತವರಿನ ಕುಡಿ ಚಿರಾಯುವಾಗಲೆಂದು ಅವಳಾಡಿರುವ 
ಮಾತುಗಳು ಜನಪದೀಯವಾದ ನುಡಿಮುತ್ತುಗಳೆನ್ನಬಹುದು. 

ಹಾಲುಂಡ ತವರಿಗೆ ಏನೆಂದು ಹರಸಾಲಿ 

ಹೊಳೆದಂಡೇಲಿರುವ ಕರಕೀಯ | ಕುಡಿಹಾಂಗ 

ಹಬ್ಬಲಿ ಅವರ ಸರಬಳ್ಳಿ || 

ಎಂದು ತನ್ನ ತವರುಮನೆಯನ್ನೆ ಅರಸುತ್ತಾಳೆ. ಇದಕ್ಕಾಗಿಯೇ ಏನೋ ನಮ್ಮ 
ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ವಿಶಿಷ್ಟ ಸ್ಥಾನಮಾನ ನೀಡಿರುವುದು. ಇಂದಿಗೂ ನಾವು 
ನಮ್ಮ ದೇಶವನ್ನು ಮಾತೃಭೂಮಿ ಎನ್ನುತ್ತೇವೆ. ಮಾತೃಭಾಷೆ, ಭೂಮಿತಾಯಿ 
ಇತ್ಯಾದಿ ಪದಗಳಿಂದ ಕರೆಯುತ್ತೇವೆ. ಈ ಪದಗಳನ್ನು ಉಚ್ಚರಿಸುವಾಗಲೇ ಪ್ರತಿ 
ಯೊಬ್ಬರಲ್ಲಿಯೂ ಸ್ವಾಭಿಮಾನದ ಗೌರವ ಕಂಡುಬರುವುದು ಸ್ವಾಭಾವಿಕವೇ. 
“ಸಂಸ್ಕೃತಿ” ಎಂಬ ಶಬ್ದದ ಅರ್ಥವೇ ಒಂದು ರೀತಿಯಲ್ಲಿ ಧರ್ಮ, ದೇವರು, ಸತ, 
ಮೋಕ್ಸ ಇತ್ಯಾದಿ ಶಬ್ದಗಳ ವಿಶಾಲತೆಯನ್ನು ಸೂಚಿಸುತ್ತದೆ. ಇದನ್ನು ಬಿಟ್ಟು 
“ಸಂಸ್ಕೃತಿ” ಎಂಬ ಶಬ್ದಕ್ಕೆ ಇದುವರೆವಿಗೂ ಸರಿ" ಯಾರು ಅರ್ಥ ನೀಡಿರುವುದು 
ಕಂಡುಬರುವುದಿಲ್ಲ. ಈ ದೃಷ್ಟಿಯಿಂದ ಸಭ್ಯತೆ, ನಾಗರಿಕತೆ, ವಿನಯಶೀಲತೆ, 
ಗುಣಗ್ರಾಹಕತೆ, ಕೃತಜ್ಞತೆ, ರಸಿಕತೆ ವಿಚಾರಪರತೆ, ಕರ್ತವ್ಯದಕ್ಷತೆ, ಸತ್ಮಶೀಲತೆ, 
ನಾಡಿನ ಊರಿನ ಅಭಿಮಾನ ಇತ್ಯಾದಿ ಸದ್ದುಣಗಳನ್ನು ತನ್ನ ಮಡಿಲಿನಲ್ಲಿ ಸೃಷ್ಟಿಸಿ 
ಕೊಂಡಿರುವ ಮೇಲಿನ ಜನಪದ ಹಾಡುಗಳು ಅಂದಿನಿಂದ ಇಂದಿನ ವಾಸ್ಮವಿಕ 


೩೪೨ ವಿಜಯನಗರ ಅಧ್ಯಯನ ೧೩ 


ಬದುಕಿನವರೆವಿಗೂ ಮಾದರಿಯಾಗಿವೆ. ಇವುಗಳನ್ನೇ ನಮ್ಮ ಶ್ರೀಮಂತ ಸಂಸ್ಕೃತಿ 
ಎನ್ನಬಹುದಾಗಿದೆ. 


ಅಂದಿನಿಂದ ಇಂದಿನವರೆವಿಗೂ ನಮ್ಮ ಸಂಸ್ಕೃತಿಯ ಒಂದು ಪ್ರಮುಖ ಭಾಗ 
ವಾಗಿರುವುದು ಸತಿಪತಿಗಳು. ವಿಜಯನಗರದ ಕಾಲದಲ್ಲಿನ ಅನೇಕ ಚಾರಿತ್ರಿಕ 
ಆಧಾರಗಳಲ್ಲಿ (ಉದಾಹರಣೆಗೆ, ಶಾಸನಗಳಲ್ಲಿ, ಸಾಹಿತ್ಮ ಗ್ರಂಥಗಳಲ್ಲಿ) ವರ್ಣರಂಜಿತ 
ವಾಗಿ ಚಿತ್ರಿತವಾಗಿರುವುದನ್ನು ಕಾಣಬಹುದಾಗಿದೆ. ಈ ಹಂತದಲ್ಲಿ ಜನಪದರ 
ಹಾಡುಗಳು ಹೆಚ್ಚಿನ ಬೆಳಕನ್ನು ನೀಡುತ್ತವೆ. ಈ ಹಿಂದೆ ಹೆಣ್ಣು ವಿವಾಹದ ಸಮಯ, 
ವಿವಾಹದನಂತರದ ತಂದೆ ತಾಯಿಯರ ನುಡಿಮುತ್ತುಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು 
ನೋಡಿದೆವು. ಮದುವೆಯಾದ ಹೆಣ್ಣು ತನ್ನ ಗಂಡನ ಮನೆಗೆ ಬಂದಾಗ ತನ್ನ ಹುಟ್ಟಿನ 
ಪರಿಸರವನ್ನು ಮರೆತು ಹೊಸ ಹೊಸ ಜನರ, ಅವರ ಭಾವನೆಗಳ, ಹೊಸ ಪರಿಸರಕ್ಕೆ 
ಹೊಂದಿಕೊಂಡು ಮದುವೆಯೆಂಬುವುದು ಹೆಣ್ಣಿನ ದುಃಖಕ್ಕಾಗಿ ಮಾಡಿದ 
ಸಂಕೋಲೆಯಲ್ಲ ಎಂಬ ಮಾತನ್ನು ನಿಜ ಮಾಡುವಂತಾಗುತ್ತಾಳೆ. ತನ್ನ ಜೀವನದ 
ಸಾರ್ಥಕತೆಗಾಗಿ, ಗಂಡು ಹೆಣ್ಣುಗಳು ತಮ್ಮ ಜೀವನದ ಹರಕೆಯನ್ನು ಪರಸ್ಪರ 
ತುಂಬಿಕೊಳ್ಳುವುದಕ್ಕಾಗಿ, ಸಮಾಜವು ಕೈಗೊಂಡ ಒಂದು ಪವಿತ್ರ ವೃವಸ್ಥೆಯೇ ಈ 
ಮದುವೆ ಎಂದು ಮನವರಿಕೆ ಮಾಡಿಕೊಳ್ಳುತ್ತಾಳೆ. ಇಂಥ ಸಮಯದಲ್ಲಿ ಸೃಷ್ಟಿಸಿಕೊಂಡಿ' 
ರುವ ಜನಪದ ಪದಗಳು ಒಂದರ್ಥದಲ್ಲಿ ಜೀವನದ ಸಾರ್ಥಕತೆ, ರಸಿಕತೆಯಿಂದ 
ಕೂಡಿ ಮಾನವ ಸಂಸ್ಕೃತಿಯನ್ನೇ ಶ್ರೀಮಂತಗೊಳಿಸಿವೆ. ಉದಾಹರಣೆಗೆ ಗಂಡ 
ಹೆಂಡಿರ ನಡುವೆ ಜಗಳ ಬರುವುದು ಸಹಜವೇ. ಆದರೆ ಇಂಥ ಜಗಳಕ್ಕೆ 
ಸಮಾಧಾನಕರವಾದ ಉತ್ತರ ನೀಡಿರುವುದು ಈ ಕೆಳಗಿನ ಸಾಲುಗಳಿಂದ ಗಮನಿಸ 
ಬಹುದು. | | | 

ಗಂಡ ಹೆಂಡಿರ ಜಗಳ ಗಂಧತೀಡಿದಾಂಗ 

ನಿಂಗಕೆ ನೀರು ಎರೆಧಾಂಗ | ಹಿರೆಹೊಳೆಯ 

ಗಂಗವ್ವ. ಸಾರಿ ಹರಿದಾಂಗ || 


ಈ ಜನಪದದ ಸಾಲುಗಳು ಗಂಡಹೆಂಡತಿಯರಿಬ್ಬರೂ ಪರಸ್ಪರ ಒಬ್ಬರ 
ನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಹೆಚ್ಚಿನ ರೀತಿಯಲ್ಲಿ ಸಹಕಾರಿಯಾಗುತ್ತವೆ. 
ಇಷ್ಟಾದರೂ ಒಮ್ಮೊಮ್ಮೆ ಗಂಡ ಕೋಪಗೊಳ್ಳುವುದುಂಟು. ಇಂತಹ ಸಮಯದಲ್ಲಿ 
ತಾಳ್ಮೆಗೆ ಹೆಸರಾದ ಹೆಂಡತಿಯೇ ತಗ್ಗಿ ನಡೆದು ಅವನ ಕೋಪಕ್ಕೆ ಈ ಕೆಳಗಿನ 
ರೀತಿಯಲ್ಲಿ ಮುದ್ದು ನೀಡಬಯಸುತ್ತಾಳೆ. 

ಮಡದೀನ ಬಡಿದಾನು, ಮನದಾಗ ಮರುಗ್ಮಾನು | 

ಒಳಗ್ಲೋಗಿ ಕಾಲ ಹಿಡಿದಾನು | ಕೇಳ್ಕಾನು 

ನಾಹೆಚ್ಚೊ ನಿನ್ನ ತವರ್ನೆಚ್ಚೊ | 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು ೩೪೩ 


ಎಂಬ ಅರ್ಥ ಗಾಂಭೀರ್ಯವಾದ ಹೆಣ್ಣು ಗಂಡುಗಳ ಅಂತರಂಗದ ಸಂಬಂಧ 
ವನ್ನು ಸೂಚಿಸುತ್ತದೆ. ಗಂಡ ಹೆಂಡತಿಯರ ನಡುವೆ ನಡೆಯುವ ಒಂದು ದೊಡ್ಡ 
ಕಥೆಯೇ ಈ ಚಿಕ್ಕ ಸಾಲುಗಳಲ್ಲಿ ಸೇರಿಕೊಂಡಿದೆ ಎನ್ನಬಹುದು. ಸತಿಪತಿಗಳ 
ಪ್ರಣಯದ ಒಂದು ಸುಂದರ ಚಿತ್ರಣವನ್ನು ನಮ್ಮ ಜನಪದರು ತುಂಬ ಸೊಗಸಾಗಿ, 
ರಸಿಕತೆಯ ಪದಗಳಿಂದ ವರ್ಣಿಸಿರುವುದಕ್ಕೆ ಬಡತನವಿಲ್ಲ. ಆದರ್ಶ ಮಡದಿಯು 
ತನ್ನ ಗಂಡನೇ ಜೀವನದ ಸರ್ವಸ್ವವೆಂದು ತಿಳಿದು ಅವನಿಂದ ತನ್ನ ಜೀವನ ಹಸ 
ನಾಗಲೆಂದೆ ತನ್ನಲ್ಲಿಯೇ ಹೇಳಿಕೊಳ್ಳುವ ಸುಂದರ ಜನಪದ ಸಾಲುಗಳು ಮಹತ್ವ 
ವೆನ್ನಿಸುತ್ತವೆ. ಉದಾಹರಣೆಗೆ, 

ಕಾಣದೆ ಇರಲಾರೆ ಕನ್ನಡಿ ಮುಖದವರ | 

ಕಾಮನಿಗಿಂತ ಚಲುವರ | ಚೆನ್ನಿಗರ | 

ಕಾಣದರಗಳಿಗೆ ಇರಲಾರೆ || 

ಎಲ್ಲೆಲ್ಲಿ ನೋಡಿದರೆ ನಲ್ಲನಂಥವರಿಲ್ಲ| 

ಹಲ್ಲು ನೋಡಿದರೆ ಹವಳವು | ನಲ್ಲನ 

ಸೊಲ್ಲು ಕೇಳಿದರೆ ಸಮಾಧಾನ || 

ಹೇಸೆಗೆಯ ಬದುಕಿಗೆ ಆಸೆಯ ಮಾಡಲಿಲ್ಲ | 

ರೇಸಿಮೆಯ ನುಡುವ ನನ್ನ ದೊರೆ | ರಾಯರ 

ಆಸೆ ಮಾಡೇನು ಅನುಗಾಲ || 

ಕೂಲಿ ಮಾಡಿದರೇನು, ಕೋರೆ ಹೊತ್ತರೇನು 

ನಮಗ ನಮರಾಯ ಬಡವೇನ | ಬಂಗಾರ 

ಮಾಲು ಇದ್ದಾಂಗ ಮನೆಯಾಗ || 

ಎನ್ನುವ ಮಾತುಗಳು ಆಕೆಯ ಸುಂದರ ಸುಮಧುರ ದಾಂಪತ್ಮ ಜೀವನದ 
ಪ್ರತಿಬಿಂಬಗಳಲ್ಲದೆ ಮತ್ತೇನು? ನಮ್ಮಸಂಸ್ಕೃತಿಯಲ್ಲಿ ಎಂದೋ ಜನರು ಸಂಪತ್ತಿಗೆ 
ಆಸೆಪಟ್ಟವರಲ್ಲ. ಅದರ ಬದಲಿಗೆ ಒಲಿದ ಹೆಣ್ಣಿಗೆ ಪುರುಷನೆ ಇಂದ್ರ, ಚಂದ್ರ, 
ಸರ್ವಸ್ವವನ್ನಾಗಿ ಕಾಣಿಸುವುದಾಗಿರುತ್ತದೆ. ಜಾತ್ರೆಗೆ ಅಥವಾ ನೆಂಟರ ಮನೆಗೆ 
ಹೋದ ತನ್ನ ಗಂಡನನ್ನು ನೆನೆದು ಅವಳಾಡುವ ಪದಗಳೇ ಇಲ್ಲಿನ ಸಂಸ್ಕೃತಿಗೆ ಸಾಕ್ಸಿ 
ಯಂತಿವೆ : * 

ಯಾಲಕ್ಕಿ ಕಾಯ ಸುಲಿದು ಯಾವ ಅಡಗಿ ಮಾಡಲಿ | 

ಊರಿಗ್ಲೋಗಾರ ರಾಯರು | ಬಾರದೆ 

ಯಾವಡಗಿ ಮಾಡಿ ಫಲವೇನು || 

ಎಂದು ತನ್ನ ಗಂಡನಿಲ್ಲದ ಮನೆ ಅವಳಿಗೆ ಕತ್ತಲಾಗಿ ಕಂಡಿರುವುದು ನಮ್ಮ 
ಸಂಸ್ಕೃತಿಗೆ ಜೀವತುಂಬುತ್ತದೆ. ಈ ವಿಷಯದಲ್ಲಿ ಕೇವಲ ಹೆಂಡತಿ ಮಾತ್ರ ಈ 
ರೀತಿಯ ವಿರಹವೇದನೆಯನ್ನು ಅನುಭವಿಸುವುದಿಲ್ಲ. ಹೆಂಡತಿಯು ತವರು ಮನೆಗೆ 


೩೪ | ವಿಜಯನಗರ ಅಧ್ಯಯನ ೧೩ 


ಹೋಗಿದ್ದಾಗ ಗಂಡನಾದವನು ತಾನು ಅನುಭವಿಸುವ ಕಷ್ಟವನ್ನು ವ್ಯಕ್ತಪಡಿಸುವ 
ರೀತಿಯೇ ಬೇರೆಯಾಗಿರುತ್ತದೆ. ಉದಾಹರಣೆಗೆ : 

ಅಡಗೀಯ ಮನೆಯಾಗ ಮಡದೀಯ ಸುಳಿವಿಲ್ಲ | 

ಅಡಗಿ ಬಾಯಿಗೆ ರುಚಿಯಿಲ್ಲ | ಹಡೆದವ್ವ 

ಮಡದಿ ತವರೀಗೆ ಹೋಗ್ಮಾಳ: || 


ಎಂದು ತನ್ನ ತಾಯಿಯ ಅಡುಗೆಯೇ ಅವನಿಗೆ ರುಚಿಸಿದಂತೆ ಭಾಸವಾಗುತ್ತದೆ. 


ಮದುವೆಯಾಗುವ' ಸಮಯ, ಮದುವೆಯ ಸಮಯ, ಮದುವೆಯ ನಂತರದ 
ಜೀವನ ಹಾಗೂ ಗಂಡ ಹೆಂಡಿರ ಸುಮಧುರ ಸಂಬಂಧದ ಬಗ್ಗೆ ಹುಟ್ಟಿ ರುವ 
ಜನಪದಗಳಲ್ಲದೆ ಮದುವೆಯೇ ಆಗದೆ ಇರುವ ಯುವಕ ಯುವತಿಯರಲ್ಲಿ 
ಮೋಹಕವಾದ ಸನ್ನಿವೇಶಗಳನ್ನು ಸೃಷ್ಟಿಸುವ ಜನಪದ ಗೀತೆಗಳನ್ನು ಕಾಣಬಹು ' 
ದಾಗಿದೆ. ಇವುಗಳು ಹೆಚ್ಚಾಗಿ ಸ್ವಾರಸ ;ವೂ ಹಾಗೂ ರಸಿಕತೆಯಿಂದ ಕೂಡಿರುವುದೂ 
ಆಗಿರುತ್ತವೆ. ಸಾಮಾನ್ಯ ವಾಗಿ ಹಿಂದೆ ಮದುವೆಗೆ. ಬಂದ ಹೆಣ್ಣು ಗಂಡುಗಳು ಅನೇಕ ' 
ಸಂದರ್ಭಗಳಲ್ಲಿ ಸಂಧಿಸುವ ಅವಕಾಶ ಹಳ್ಳಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿತ್ತು. 
(ಇದರಿಂದ ಇಂದೇನೋ ಹೊರತಾಗಿಲ್ಲ.) ಅವರಲ್ಲಿ ಪರಸ್ಪರ ಮದುವೆಯಾಗುವನರಿರ 
ಬಹುದು, ಆಗುವ ನಿರೀಕ್ಷೆಯವರಿರಬಹುದು ಅಥವಾ ಮೇಲಿನವೆರಡೂ ಇಲ್ಲದಿರ 
ಬಹುದು. ಇಂತಹ ಸನ್ನಿ ವೇಶದಲ್ಲಿ ತಮ್ಮದೇ ಮಿತಿಯೊಳಗೆ ಸರಸ ಸಲ್ಲಾ ್ಲಿಪಗಳನ್ನು 
ಸೂಚಿಸುವುದರ ಜೊತೆಗೆ ಒಂದು ಸಾಮಾಜಿಕ ಬದುಕಿಗೆ, ರೀತಿ ನೀತಿಗಳಿಗೆ ಒಳಪಟ್ಟ 
ಮೌಲ್ಯಯುತ ಜನಪದ ಗೀತೆಗಳು ಸೃಷ್ಟಿಗೊಂಡು ಇಂದಿನ ಆಧುನಿಕ ರಸಿಕ 
ಸಾಹಿತ್ಯವು ನಾಚುವಂತೆ ಮಾಡಿವೆ. ಉದಾಹರಣೆಗೆ, 

ನೀರಿಗೆ ಹೋಗೋಳೆ, ನೀಲದುಂಗುರದವಳೆ 

ವೈಯ್ಯಾರಿ ಸಣ್ಣ ದನಿಯವಳೇ | ಮಾವನ ಮಗಳೆ 

ವೈಯ್ಯಾರ ಬಿಟ್ಟು ತೆರಹೇಳೆ | pp: 

ಎಂದು. ಬಾವಿ ನೀರಿಗೆ ಹೋಗುತ್ತಿರುವವಳನ್ನು ನಿಲ್ಲಿಸಿಕೊಂಡು ರೇಗಿಸುತ್ತಾನೆ. 
ಅಷ್ಟೇ ಅಲ್ಲದೆ ಆಕೆಯನ್ನು ತಾನೇ ಮದುವೆಯಾಗುವುದೆಂಬ ಧೈರ್ಯದಿಂದ ಅವಳ 
ಸೆರಗನ್ನು ಹಿಡಿಯುತ್ತಾನೆ. ಅದಕ್ಕೆ ಅವಳ ವಯ್ಕಾರದ ನಾಚಿಕೆ ಹಾಗೂ ಮನಸಿಲ್ಲದ 
ಮುನಿಸಿನಿಂದ ಸಿಡಿದು ನಿಂತು 

ಸೀರೆ ಸೆರಗ ಬಿಡೋ 


ಸೀರೆ ಸೆರಗ ಬಿಡೋ ನನಗೆಣಿಯ 
ಮೂರ ಬೀದಿ ಜನರು ನೋಡ್ಕಾರು | 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೪% 


ಎಂದು ಹೇಳಿ ವಯ್ಯಾರದಿಂದ ಮುಂದೆ" ಹೋಗಲು ಯತ್ನಿಸಿದರೆ ಅವನು 
ಸುಲಭವಾಗಿ ಅವಳ ಸೆರಗ ಬಿಡಲಾರದೆ ಅವಳ ಸೌಂದರ್ಯವನ್ನು ಹೊಗಳುವುದರ 
ಮೂಲಕ ಆಕೆಯ ಮನಸ್ಸನ್ನು ಒಲಿಸಿಕೊಳ್ಳಲು ಬಯಸುವ ರೀತಿ ಎಂದರೆ, 

ಮಾವನ ಮಗಳೇ ಕೋಗಿಲೆ ದನಿಯೋಳೆ 

ತಾವರೆ ಮೊಗ್ಗಿನ ಮೊಲೆಯೋಳೆ | ಮಾವನ ಮಗಳೆ 

ಬಾಯಾರಿ ಬಂದೇ ನೀರ್‌ಕೊಡೆ || 

ಎಂದು ಅರ್ಥವತ್ತಾದ ತನ್ನ ಬಯಕೆಯನ್ನು ಸೂಚಿಸುತ್ತಾನೆ. ಇಂತಹ" 
ಸನ್ನಿವೇಶದಲ್ಲಿ ಪದ್ಮದ ಸಾಲುಗಳು ಕಾಮ ಪ್ರೇಮಗಳ ಸಮ್ಮಿಳನದ ವಾಸ್ತವ ದೃಷ್ಟಿ 
 ಯಿರುವುದು ಕಂಡು ಬರುತ್ತವೆ. ಮನುಷ್ಕನು ಸಹಜ ಪ್ರವೃತ್ತಿಗಳನ್ನು ಅರಿತು ಅನು 
ಸರಿಸಿ ಆ ಮೂಲಕ ಅವುಗಳನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನವನ್ನು ಅಂದಿನ 
ಜನಪದರು ತಮ್ಮ ಸಂಸ್ಕೃತಿಯಲ್ಲಿ ಬೆಸೆದುಕೊಂಡಿದ್ದರೆನ್ನಬಹುದು. 
| ನಮ್ಮ ಜನಪದರು ಸಂಸಾರದ ಸರಸ ವಿರಸಗಳನ್ನು ಹೇಳುವಾಗ “ಸಂಗಾತಿ 

ಹೆಣ್ಣು, ಜಂಬು ನೇರಳೆ ಹಣ್ಣು' “ಮುಖಭಾವ ಮಿಂಚು ಹೊಳೆದಂತೆ' “ಮೈಬಣ್ಣ 

ನಿಂಬೆ ಹಣ್ಣಂತೆ' ಎಂದು ತನ್ನೆಲ್ಲಾ ರಸಿಕತೆಯ ಭಾವನೆಯನ್ನು ವಕ್ತಪಡಿಸುವುದು 
ಕಂಡು ಬಂದರೆ, ಮುಂದುವರೆದು ಅವಳ ಸೀರೆಯ ನೆರಿಗೆಯನ್ನು ಬೀಸಣಿಗೆಗೂ, 
ಗುಲಗಂಜಿಗೂ ಜಡೆಯನ್ನು ಜಾಲದ ಹೂವಿಗೂ, ನಾಗರ ತೆಕ್ಕೆಗೂ, ಬಳಕುವ ಬಾಲೆ 
ಯನ್ನು ನಲಿದಾಡುವ ನವಿಲಿಗೂ ಹೋಲಿಸಿ ಅವರ ರಸಿಕ ಸಂಸ್ಕೃತಿ ಮೆರೆದಿರುವುದಕ್ಕೆ 
ಇಂದಿಗೂ ಅವು ನಿದರ್ಶನವಾಗಿವೆ. ಶತಶತಮಾನಗಳಿಂದಲೂ ನಮ್ಮ ಜನಪದರ 
ಮಾದರಿಯಲ್ಲಿಯೇ ಮುಂದುವರೆದ ನಾವು ಕೆಲವು. ಬದಲಾವಣೆಗಳೊಂದಿಗೆ ಈ 
ಜಾಡಿನಲ್ಲಿಯೇ ಮುಂದುವರಿದಿರುವುದಕ್ಕೆ ಅಂದಿನ ರ ಬುನಾದಿಯೇ 
ಕಾರಣವಾಗಿದೆ. 


ಜಾತಿ ವ್ಯವಸ್ಥೆ 


ಭವ್ಯ-ಸುಂದರ- ವೈಭವದ ಸಾಮ್ರಾಜ್ಕವೆಂದು ಇತಿಹಾಸಕಾರರಿಂದ ಕರೆಸಿಕೊಂಡ 
ವಿಜಯನಗರ ಸಾಮ್ರಾಜ್ಯದ ನಿಜವಾದ ಭವ್ಮತೆ ಸುಂದರತೆಯ ಹಾಗೂ ಅದರ 
ಉಜ್ವಲ ವಾದ ಸಂಸ್ಕೃತಿಯನ್ನು ನಿರ್ದಿಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಅಂದಿನ 
ಕಾಲದಲ್ಲಿದ್ದ ಜಾತಿ ವ್ಯವಸ್ತೆ ಹಾಗೂ ಅದರ ವಿವಿಧ ಸ್ಮರಗಳ ಅಧ್ಯಯನವು ಅತ್ಕಾ 
ವಶ್ಯಕವೆನ್ನಿಸುತ್ತದೆ. ವಿಜಯನಗರದಲ್ಲಲ್ಲದೆ ಭರತಖಂಡದಲ್ಲಿಯೇ ಜಾತಿಯು 
ಸಮಾಜದ ಮೂಲಭೂತ ಹಾಗೂ ವಿಶಿಷ್ಟವಾದ ಸಂಸ್ಥೆಯಾಗಿ ಬೆಳೆದುಬಂದಿದೆ 
ಎಂದರೆ ತಪ್ಪಾಗದು. ಏಕೆಂದರೆ ಭಾರತದ ಜಾತಿ ವ್ಯವಸ್ಥೆಯನ್ನು ಹೋಲುವ ಕೆಲವು 
ಪದ್ದ ದ್ವತಿಗಳಂತೂ ಪ್ರಪಂಚದ ಇತರೆ ಭಾಗಗಳಲ್ಲಿ ಹೆಚ್ಚಾಗಿ ಕಂಡು ಬರುವುದೇ ಇಲ್ಲ. 


೩೪೬ ವಿಜಯನಗರ ಅಧ್ಯಯನ ೧೩ 


(ಜಪಾನ್‌, ಇಂಡೋಚೈನ, ಇಂಡೋ ನೇಷ್ಕ, ಬಲೋಚಿಸ್ಲಾ ನ ಮುಂತಾದವು ಗಳಲ್ಲಿ 
ಅಲ್ಪ ಪ್ರಮಾಣದಲ್ಲಿ ಕಾಣಬಹುದು.) ವಿಜಯನಗರ ಸಾಮ್ರಾಜ್ಯದಲ್ಲಿ ಜಾತಿಯು 
ಸಾಮ್ರಾಜ್ಯದ ಹಾಗೂ ಸಮಾಜದ ವಿಶಿಷ್ಟ ಸಂಸ್ಥೆಯಾಗಿತ್ತೆಂದು ಹೇಳಿದರೆ 
ತಪ್ಪಾಗಲಾರದು. 

ಜಾತಿ ಪದ್ದತಿಯು ವಿಜಯನಗರ ಸಾಮ್ರಾ ಜ್ಮದಾದ್ಮಂತ ಸಾಮಾಜಿಕ ಸಂಘಟನೆಯ 
ಎಲ್ಲಾ ಮೂಲಗಳಲ್ಲಿ ಯೂ ತನ್ನದೇ ಆದ ರೀತಿಯಲ್ಲಿ ಆಕ್ರಮಿಸಿ ಕೊಂಡಿತು. 
(ಇಂದು ಅಂದಿಗಿಂತಲೂ ಹೆಚ್ಚಾಗಿಯೇ ಆಕ ಕ್ರಮಿಸಿಕೊಳ್ಳುತ್ತಿದೆ.) ಅಂದಿನ ಇತಿಹಾಸಕ್ಕೆ 
ಸಂಬಂಧಿಸಿದ ಏನೆಲ್ಲಾ ದಾಖಲೆಗಳು ಔರನಿದರೂ ಅಂದಿನ ಸಾಮಾ ಜಿಕ 
ವ್ಯವಸ್ಥಯಲ್ಲಿ, ಜಾತಿಯಿಂದ ಪ ಶ್ರಭಾವಿತವಾಗಿರದ ಅಂಶಗಳು ವಿರಳವೆಂದೇ 
ಹೇಳಬಹುದು. ಜನರು ಆಚರಿಸಿಕೊಂಡು ಬರುತ್ತಿದ್ದ ಸಂಪ್ರದಾಯಗಳ್ಗು, ಹಬ್ಬ, 
ಹರಿದಿನ, ಜಾತ್ರೆ, ಉತ್ಸವ ಮುಂತಾದವುಗಳು ಹೇಗೆ ತಮ್ಮ ಜೀವನದಲ್ಲಿ 
ಮಹತ್ವದ ಸ್ಥಾನವನ್ನು ಹೊಂದಿವೆಯೋ ಹಾಗೆಯೇ ಸಾಮಾಜಿಕ ವೃವಸ್ಥೆಯ ಆದಿ 
ಮತ್ತು ಅಂತ ಎಲ್ಲವೂ ಕೂಡ ಜಾತಿಯೇ ಆಗಿತ್ತೆಂದರೆ ಉತ್ಸೇಕ್ಷೆ $ ಯೆನಿಸಲಾರ 
ದೇನೋ. ಇದು ಒಂದು ರೀತಿಯಲ್ಲಿ ಹಿಂದೂ ಧರ್ಮದ ಹಕ್ಕನ್ನು ನಿರ್ಧರಿಸುತ್ತದೆನ್ನ 
ಬಹುದು. ಒಬ್ಬ ಹಿಂದೂ ಧರ್ಮೀಯನು ಜನನದಿಂದ ಮರಣದವರೆಗೂ ಮತ್ತು 
ಅದರಾಚೆಯೂ ಕೂಡ ಜಾತಿಯ ಆಧಾರದಲ್ಲಿಯೇ ಬದುಕುವಂತಾಗಿದೆ. ಹೀಗಾಗಿ 
ಅಂದು ಜಾತಿಯೇ ಎಲ್ಲವನ್ನು ನಿರ್ಧರಿಸುತ್ತಿತ್ತು. ಉದಾಹರಣೆಗೆ: ಒಬ್ಬ ವ್ಯಕ್ತಿ 
ಯಾರನ್ನು ಮದುವೆಯಾಗಬೇಕು, ಹೇಗೆ ಮದುವೆಯಾಗಬೇಕು, ಎಲ್ಲಿ ವಾಸಿಸಬೇಕು, 
ಹೇಗೆ ಬದುಕಬೇಕು, ಏನನ್ನು ತಿನ್ನಬೇಕು, ಹೇಗೆ ತಿನ್ನಬೇಕು, ಎಲ್ಲಿ ಕೆಲಸ ಮಾಡಬೇಕು, 
ಹೇಗೆ ಕೆಲಸ ಮಾಡಬೇಕು, ಎಲ್ಲಿ ಹಾಗೂ ಹೇಗೆ ಅವನು ಸಾಯಬಹುದು, ಅವನನ್ನು 
ಎಲ್ಲಿ ಶವಸಂಸ್ಕಾರ ಮಾಡಬೇಕು, ಹೇಗೆ ಮಾಡಬೇಕು ಹಾಗೂ ಇನ್ನೂ ಮುಂದುವರೆದು 
ಸಾವಿನ ನಂತರ ಅವನಿಗೆ ಏನಾಗುತ್ತದೆ ಎನ್ನುವ ಪ್ರತಿಯೊಂದು ವಿಷಯವೂ ಕೂಡ 
ಜಾತಿಯಿಂದಲೇ ನಿರ್ಣಯವಾಗುತ್ತಿತ್ತು. ಸಂಕ್ಷಿಪ್ಪವಾಗಿ ಹೇಳುವುದಾದರೆ, 
ವಿಜಯನಗರದರಸರ ಕಾಲದಲ್ಲಿ ಜಾತಿಯೇ ಅಂದಿನ ಜೀವನದ ಎಲ್ಲ ಅಂಶಗಳನ್ನು 
ನಿರ್ಧರಿಸುತ್ತಿತ್ತೆನ್ನಬಹುದು. 


ಈ ಕೆಟ್ಟ ಸಾಮಾಜಿಕ ಪಿಡುಗನ್ನು ನಿರ್ಮೂಲನೆ ಮಾಡಲು ವಿಜಯನಗರದ 
ಅರಸರ ಕಾಲದಲ್ಲಿಯೇ ಅಲ್ಲದೆ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ನಡೆದ 
ಕೆಲವು ಪ್ರಯತ್ನಗಳನ್ನು ಇಲ್ಲಿ ಉದಾಹರಣೆಯಾಗಿ ನೀಡಬಹುದು. ಜಾತಿ ಪದ್ದತಿಯ 
ವಿರುದ್ದ ಯುದ್ದವನ್ನೇ ಸಾರಿದವನೆಂದರೆ ಪ್ರಾಚೀನ ಧಾರ್ಮಿಕ ಹಾಗೂ ಸ ಸಾಂಸ್ಕೃತಿಕ 
ನಾಯಕರಲ್ಲಿ (ಕ್ರಿ.ಪೂ.ದಲ್ಲಿಯೆಲ) ಗೌತಮ ಬುದ್ದನು ಮೊದಲಿಗ. ಈ ಮಹಾನ್‌ 
ವ್ಯಕ್ತಿಯ ಧರ್ಮ ಹಾಗೂ ತತ್ವ ಬೋಧನೆಯು ಈತನ ಜೀವಿತ ಕಾಲದಲ್ಲಿ 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೪೭ 


ಜಾತಿಪದ್ದತಿಯ ವಿರುದ್ದ ಕೈಗೊಂಡ ನಿರ್ಣಯಗಳಿಂದ ದೇಶದಲ್ಲಿ ಇನ್ನೇನು ಜಾತಿ 
ಎಂಬ ಪದವೆ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತದೆಯೇನೋ ಎಂಬುವಷ್ಟರ 
ಭ್ರಮೆಯನ್ನು ಉಂಟುಮಾಡಿತು. ಆದರೆ ಅವನ ನಂತರದ ಘಟನೆಗಳು ಈ 
ಅಭಿಪ್ರಾಯವನ್ನು ಖಚಿತಪಡಿಸುವಲ್ಲಿ ವಿಫಲವಾದವು. ಪ್ರಾರಂಭದ ಸಮಾಜ 
ಸುಧಾರಕರ ಉತ್ಸಾಹ ಕಳೆಗುಂದಿ, ಜಾತಿ ಪದ್ಧತಿಯು ನಿಧಾನವಾಗಿ ತಾನಾಗಿಯೇ 
ಪುನಃ ಪ್ರತಿಸ್ತಾಪಿಸಲ್ಪಟ್ಟಿತು. ಇಂಥ ಸಮಯದಲ್ಲಿ ಜಾತಿಯು ತನ್ನ ವಿವಿಧ ಮುಖ 
ವನ್ನೊತ್ತ ಕವಲುಗಳನ್ನು ಹೊಸ ಧರ್ಮದಲ್ಲಿ ತೋರಿಸಿತು. ಆ ಹೊಸ ಧರ್ಮದ 
ಹಿಂಬಾಲಕರಲ್ಲಿ ಹಾಗೂ ಅದರದೇ ಆದ ಚೌಕಟ್ಟಿನೊಳಗೆ ವಿವಿಧ ಜಾತಿ ಗುಂಪು 
ಗಳಾಗಿ ಛಿದ್ರಛಿದ್ರವಾಗಿ ವಿಂಗಡಿಸಲ್ಪಟ್ಟಿತು. 

ಬುದ್ದನ ನುತರ ಭಾರತದ ಇತರ ಭಾಗಗಳಲ್ಲಿ ಅನೇಕ ಮಹಾನ್‌ ವ್ಯಕ್ತಿಗಳು 
ಜಾತಿಪದ್ದತಿಯನ್ನು ನಿರ್ಮೂಲನ ಮಾಡಲು ಪ್ರಯತ್ನಿಸಿದರು. ಉದಾಹರಣೆಗೆ 
ಹೇಳುವುದಾದರೆ ಮಹಾರಾಷ್ಟ್ರದಲ್ಲಿ ಸಂತ ಜ್ಞಾನೇಶ್ವರ ಹಾಗೂ ನಾಮದೇವ, 
ಗುಜರಾತಿನಲ್ಲಿ ನರ್ಸಿಮೆಹ್ತಾ ಬಂಗಾಳದಲ್ಲಿ ಚೈತನ್ನ ಮಹಾಪ್ರಭು, -: ಉತ್ತರ 
ಪ್ರದೇಶದಲ್ಲಿ ಮಹಾತ್ಮ ಕಬೀರ, ಆಂಧ್ರದಲ್ಲಿ ವಲ್ಲಭಚಾರ್ಯರುಗಳಾದರೆ ಕನ್ನಡ 
ನಾಡಿನಲ್ಲಿ ಬಸವೇಶ್ವರ ಮತ್ತು ಅಕ್ಕಮಹಾದೇವಿಯ ಜಾತಿರಹಿತ ಸಮಾಜವನ್ನು 
ಸ್ಥಾಪಿಸಲು ಪ್ರಯತ್ನಿಸಿ ಕ್ರಾಂತಿ ನಡೆಸಿರುವುದು ನಮಗೆಲ್ಲ ತಿಳಿದಿರುವ ವಿಷಯವೆ. 
ಆದರೆ ಅವರ ಕ್ರಾಂತಿ, ಪ್ರಯತ್ನಗಳೆಲ್ಲವೂ ಕೂಡ ಇಂದಿಗೆ ಹೋಲಿಸಿ ನೋಡಿದರೆ 
ಸಂಪೂರ್ಣ ವ್ಯರ್ಥವಾಗಿ, ಶೂನ್ಮರೂಪದಲ್ಲಿ ಕಾಣಿಸುತ್ತದೆ. 

ವಿಜಯನಗರದ ಅರಸರ ಕಾಲದಲ್ಲಿಯೂ ಜಾತಿ ಜಾತಿಗಳ ಅರಿವು ಮೂಡಿಸಲು, 
ಜಾತಿ ನಿರ್ಮೂಲನ ಮಾಡಲು ದಾಸರುಗಳು ತಮ್ಮ ಕೀರ್ತನೆಗಳ ಮೂಲಕ, 
ಸರ್ವಜ್ಞನು ತನ್ನ ವಚನದ ಮೂಲಕ ಪ್ರಯತ್ನಿಸಿರುವುದು ಕಂಡುಬರುತ್ತದೆ. ಆದರೆ 
ಅವರ ಪ್ರಯತ್ನಗಳೂ ಬಲವಾಗಿ ಭೂಮಿಗೆ ನಾಟಿರುವ ಜಾತಿಯ ಬೇರನ್ನು 
ಸಡಿಲಗೊಳಿಸುವಲ್ಲಿ ಫಲಕಾರಿಯಾಗಲಿಲ್ಲ ಎನ್ನಬಹುದು. ಏಕೆಂದರೆ ಅವರ ಜಾತಿ 
ನಿರ್ಮೂಲನದ ಕರೆಗಳು ಕೇವಲ ಸಾಮ್ರಾಜ್ಯದ ರಾಜಧಾನಿ ಹಾಗೂ ಪ್ರಮುಖ 
ಪಟ್ಟಣಗಳಿಗೆ ಮಾತ್ರ ಸೀಮಿತವಾಗಿತ್ತೆನ್ನಬಹುದು. ಅಂದು ಜಾತೀಯತೆಯ ತಪ್ಪು 
ಕಲ್ಪನೆಯನ್ನು ಜನರಲ್ಲಿ ತಿಳಿಸಲು ಕನಕದಾಸರ ಕೀರ್ತನೆಗಳು ಹೆಚ್ಚು ಸಹಕಾರಿಯಾಗಿದೆ. 
ಆಏ "ರಾಮಧಾನ್ಯ ಚರಿತ್ರೆ'ಯು ಈ ದೃಷ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ 
ನಿಲ್ಲುತ್ತದೆ. ಅಂದು ಸಾಧು, ಸನ್ಮಾಸಿ, ದಾಸ, ಜಂಗಮ ಮುಂತಾದ ವೇಷಗಳ 
ಮೂಲಕ ಸಾಮ್ರಾಜ್ಯದಲ್ಲಿ ನಡೆಯುತ್ತಿರುವ ಕಪಟ ವಂಚನೆ ಅವ್ಮವಹಾರಗಳಿಗೆ 
ಲೆಕ್ಕವೇ ಇಲ್ಲವೆಂದು ತಾವೇ ಕಣ್ಣಾರೆ ಕಂಡು ಖಂಡಿಸಿದ್ದಾರೆ. ಇದಕ್ಕೆ ಅವರು 


೩೪ಲ ವಿಜಯನಗರ ಅಧ್ಯಯನ ೧೩ 


“ಜಪವ ಮಾಡಿದರೇನು, ತಪವ ಮಾಡಿದರೇನು, ಕಪಟಗುಣ ವಿಪರೀತ ಕಲುಷ 
ವಿದ್ದವರು” ಎಂದು ನೇರವಾಗಿಯೇ ಪ್ರಶ್ನಿಸುತ್ತಾರೆ. ಇನ್ನೂ ಮುಂದುವರೆದು 
"ನೇಮವಿಲ್ಲದ ಹೋಮವೇತಕಯ್ಯ' ಎಂದು ಕೇಳುತ್ತಾರೆ. ಇಡೀ ಮನುಕುಲವನ್ನು 
ಸಮದೃಷ್ಟಿಯಿಂದ ಕಾಣುವ ಕನಕದಾಸರಿಗೆ ಮಹಮ್ಮದೀಯರಾಗಲಿ, ಲಿಂಗವಂತ 
ರಾಗಲೀ, ಬ್ರಾಹ್ಮಣರಾಗಲಿ ಬೇರೆಯಾಗಿ ಕಾಣುವುದಿಲ್ಲ ಅದಕ್ಕೆ ಅವರು ಹೇಳಿರುವ 
ಕೇರ್ತನೆ ಎಂದರೆ, 
ಅಲ್ಲಾ ಖುದಾ ಎಂಬ ಅರ್ಥವನು ಅರಿಯದೆ | 

ಮುಲ್ಲಾ ಶಾಸ್ತ್ರದ ನೆಲೆಯ ಮುನ್ನರಿಯದೆ 

ಕಳ್ಳ ಕೂಗನೆ 'ಕೂಗಿ ಬೊಗಳಿ ಬಾಯ್ದೆರೆವಂತ | 

ಕಳ್ಳರಿಗೆ ತಾ ವೀರಸ್ವರ್ಗ ದೊರಕುವುದೆ 

ಲಿಂಗಾಂಗದೊಳಗಿರುವ ಅನುಭವ ತಿಳಿಯದೆ | 

ಅಂಗಲಿಂಗದ ನೆಲೆಯ ಗುರುತರಿಯದೆ 

ಜಂಗಮ ಸ್ಥಾವರದ ಹೊಲಬನರಿಯದೆ 

ಇಂಥ ಭಂಗಿ ಮುಕ್ಕುಗಳೆಲ್ಲ ಲಿಂಗವಂತರಹುದೆ 


ಎಂದು ಮಹಮ್ಮದೀಯರಿಗೆ ಹಾಗೂ ಲಿಂಗವಂತರಿಗೆ ಪ್ರಶ್ನೆ ಮಾಡಿದ್ದಾರೆ. 
ಅಂದಿನ ಸಮಾಜದಲ್ಲಿ ಇದ್ದ ಬ್ರಾಹ್ಮಣರು, ಚಿನಿವಾರರು, ಕಂಚುಗಾರರು, ತಾಮ್ರ 
ಮತ್ತು ಹಿತ್ತಾಳೆ ಕೆಲಸ ಮಾಡುವವರು, ಬಡಗಿಗಳು, ಕಮ್ಮಾರರು, ಕಲ್ಲುಕುಟುಕರು, 
ಚಿನ್ನ ಬೆಳ್ಳಿ ಕೆಲಸ ಮಾಡುವ ಅಕ್ಕಸಾಲಿಗರು, ಹೊಲೆಯರು, ಮಾದಿಗರು, 
ಜಾಡಮಾಲಿಗಳು, ಕೊಚ್ಚ, ಕೊರಮರು, ಇನ್ನೂ ಮುಂದುವರೆದು ಹೆಣ್ಣು-ಗಂಡು, 
ಸಣ್ಣವ-ದೊಡ್ಡವ, ಸಿರಿವಂತ-ಬಡವ, ಉನ್ನತ ಜಾತಿ ಎಂದು ಹೇಳಿಕೊಳ್ಳುವವ ೭ 
ಕೆಳಜಾತಿಯವನೆಂದು ಕರೆಸಿಕೊಳ್ಳುವವ, ಕವಿಗಳು-ವಿಜ್ಞಾನಿಗಳು, ಸನ್ಮಾಸಿ-ಬಿಕನಾಸಿ, 
ದೊರೆ-ಪರೆ, ಪುರೋಹಿತ- ಪಾದ್ರಿ ಇವರೆಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ 
ನಿರತರಾಗಿರುವುದನ್ನು ಗಮನಿಸಿ “ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು 
ಬಟ್ಟೆಗಾಗಿ' 5 ಎಂಬ ಒಂದೇ ಒಂದು ಪಲ್ಲವಿಯಲ್ಲಿ ನಿರೂಪಿಸುತ್ತಾರೆ. ಕೆಲಸಕ್ಕೆ 
ಪ್ರಮುಖ ಆದ್ಯತೆ ನೀಡಿದ ಬಸವಣ್ಣನವರು “ಕಾಯಕವೇ ಕೈಲಾಸ” ಎಂದು ಕರೆದರೆ 
ಕನಕದಾಸರು ಕಾಯಕವನ್ನು ಕೈಗೊಳ್ಳದೆ ಸೋಂಬೇರಿಯಾಗಿ ಇರುವ ಗಂಡನ್ನು 
“ಕರ್ಮವಿಲ್ಲದ ಗಂಡು ಕರಿಯ ಒನಕೆಯ ತುಂಡು” ಎಂದು ತಮ್ಮ ಮಾತಿನಲ್ಲಿ 
ಅಭಿವ್ಯಕ್ತಿಗೊಳಿಸಿದ್ದಾರೆ. ಹಾಗೆಯೇ ಮನುಜರಿಗೆ ನೀಡಿದ ಪ್ರಮುಖ ಸಂದೇಶವೆಂದರೆ 
“ತಾನು ತನ್ನನರಿಯದಿರೆ ಜಗತ್ತಿನಲ್ಲಿ ಪ್ರೌಢನಾಗಲಾರ” ನೆಂಬ ಮಾತನ್ನು ಹೇಳಿ 
ಮಾನವನಿಗೆ ಜ್ಞಾನದ ಜಗತ್ತಿಗೆ ಕೊಂಡೊಯ್ಕು ವ ಪ್ರಯತ್ನ ಮಾಡಿದ್ದಾರೆ. ವಿಜಯ 
ನಗರದ ಸಾಮ್ರಾಜ್ಯದಲ್ಲಿಯೇ ಇದ್ದು ಅಲ್ಲಿ ನೇರವಾಗಿ ಕಂಡು. ಕೇಳಿದ 'ಜಾತಿ 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು ೩೪೯ 


ವ್ಯವಸ್ಥೆ ಹಾಗೂ ಕುಲಗಳ ನಡುವಿನ ಅಂತರವನ್ನು ಗಮನಿಸಿ ಅವರಾಡಿದ ಕೀರ್ತನೆ 
ಇಂದಿಗೂ ಮುಂದೆಯೂ ಪ್ರಸ್ತುತವೆನ್ನಿಸಿಕೊಳ್ಳುತ್ತದೆ. ಕುಲವನ್ನು ಕುರಿತು ಕನಕ 
"ದಾಸರು ಹಾಡಿದ ಮಾತೆಂದರೆ, 


ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ 
ಕುಲದ ನೆಲೆಯನೇನಾದರೂ ಬಲ್ಲಿರಾ ॥ 


ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ 
ಅಟ್ಟು ಉಣ್ಣದ ವಸ್ತುಗಳಿಲ್ಲ 

ಗುಟ್ಟು ಕಾಣಿಸ ಬಂತು ಹಿರಿದೇನು ಕಿರಿದೇನು 
ನೆಟ್ಟನೆ ಸರ್ವಜ್ಞನ ನೆನೆಕಂಡ್ಕ ಮನುಜ || 


ಜಲವೆ ಸಕಲ ಕುಲಕ್ಕೆ ತಾಯಲ್ಲವೆ 

ಜಲದ ಕುಲವನೇನಾದರೂ ಬಲ್ಲಿರಾ 
ಜಲದ ಬೊಬ್ಬುಳಿಯಂತೆ ಸ್ಥಿರದಲ್ಲಿವೀದೇಹ 
ನೆಲೆಯನರಿತು ನೀ ನೆನೆಕಂಡ್ಮ ಮನುಜ || 


ಹರಿಯೇ ಸರ್ವೋತ್ತಮ ಹರಿಯೆ ಸರ್ವೇಶ್ವರ 

ಹರಿಮಯವೆಲ್ಲವೆನುತ ತಿಳಿದು 

ಸಿರಿಕಾಗಿನೆಲೆಯಾಗಿ ಕೇಶವರಾಯನ 

ಚರಣ ಕಮಲವ ಕೀರ್ತಿಸುವನೆ ಕುಲಜ || 

ಎಂದು ಮನ ಮುಟ್ಟುವಂತೆ ವ್ಯಕ್ತಪಡಿಸಿದ್ದಾರೆ. ಜಾತಿ ಜಾತಿ ಕುಲ ಕುಲ 
ಎಂದು ಹೇಳುತ್ತಾ ಪರಸ್ಪರ ಕಚ್ಚಾಡುವ ಮನುಷ್ಯರನ್ನು ಈ ಪದ್ಯದಲ್ಲಿ ತರಾಟೆಗೆ 
ತೆಗೆದುಕೊಂಡಿದ್ದಾರೆ. ಹಾಗೆಯೇ ಅದಕ್ಕೆ ಸಂಬಂಧಿಸಿದಂತೆಯೇ ಅತ್ಯಂತ ಉಪಯುಕ್ತ 
ವಾದ, ಸುಲಭವಾದ ಹಾಗೂ ಪರಿಚಯವಿರುವ ಉದಾಹರಣೆಗಳ ಮೂಲಕ 
ಜಾತಿಯ ಅಸ್ತಿತ್ವವನ್ನೆ ಅಲ್ಲಗಳೆದು ನೀರಗುಳ್ಳೆಯಂತೆ ಕ್ಷಣಿಕವಾದ ಈ ದೇಹ ವನ್ನು 
ನೆಚ್ಚದೆ ಭಗವಂತನನ್ನು ನೆನೆಯಬೇಕು ಎಂಬ ಸಂದೇಶವನ್ನು ಸಾರಿದ್ದಾರೆ. ಉನ್ನತ 
ಜಾತಿಯವರೆಂದು ಹೇಳಿಕೊಂಡು ಮಾಡಬಾರದ ಕೆಟ್ಟಕೆಲಸಗಳನ್ನು ಮಾಡಿ ಕೊನೆಗೆ 
ದೇವರಿಗೆ ಮೊರೆ ಹೋಗಿ ಏನೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡುವವರಿಗೆ 
ಕನಕದಾಸರು ನೀಡಿರುವ ಚಾಟಿಯ ಏಟೆಂದರೆ 

ಕೇಶವನೊಲುಮೆಯು ಆಗುವತನಕ ಹರಿ 

ದಾಸರೊಳಿರುತಿರು ಹೇ ಮನುಜ 

ಕ್ಲೇಶ ಪಾಶಂಕಗಳ ಹರಿದು ವಿಲಾಸದಿ 

ಶ್ರೀಶನ ಸುತಿಗಳ ಪೊಗಲುತ ಮನದೊಳು || 


೩೫೦ ವಿಜಯನಗರ ಅಧ್ಯಯನ ೧೩ 


ಮೋಸದಿ ಜೀವರ ಘಾಸಿ ಮಾಡಿದ ಪಾಪ 
ಕಾಸಿಗೆ ಹೋದರೆ ಹೋದೀತೆ 

ಶ್ರೀಶನ ಭಕುತರ ದೋಷಿಸಿದಾ ಫಲ 
ಕಾಸು ಕೊಟ್ಟರೆ ಬಿಟ್ಟೀತೆ 

ಭಾಷೆಯ ಕೊಟ್ಟು ನಿರಾಶೆ ಮಾಡಿದಾ ಫಲ 
ಕ್ಲೇಶವಗೊಳಿಸದೆ ಇದ್ದೀತೆ 

ಭೂ ಸುರಸ್ವವ ಹ್ರಾಸಮಾಡಿದ ಫಲ 
ಏಸೇಸು ಜನುಮಕು ಬಿಟ್ಟೇತೆ || 


ಜೇನನ ವಶದೊಳು ನಾನಾ ದ್ರವ್ಮವಿದೆ 
ದಾನ ಧರ್ಮಕೆ ಮನಸಾದೀತೆ 

ಹೀನ ಮನುಜನಿಗೆ ಜ್ಞಾನವ ಬೋಧಿಸೆ 
ಹೀನ ವಿಷಯವಎಳಿದ್ದೋದೀತೆ ' 
ಮಾನಿನಿ ಮನಸು ನಿಧಾನವಿರದಿರೆ 
ಮಾನಭಿಮಾನಗಳುಳಿದೀತೆ 

ಭಾನು ಪ್ರಕಾಶನ ಭಜನೆಯ ಮಾಡದ 
ಹೀನಗೆ ಮುಕುತಿಯು ದೊರಕೀತೆ 
ಸತ್ಮಧರ್ಮಗಳ ನಿತ್ಯವು ಬೋಧಿಸೆ 
ತೊತ್ತಿನ ಮನಸಿಗೆ ಸೊಗಸೀತೆ 

ತತ್ವದ ಅರ್ಥ ವಿಚಿತ್ರದಿ ಪೇಳಲು 
ಕತ್ತೆಯ ಚಿತ್ತಕೆ ಹತ್ತೀತೆ 

ಪುತ್ನಲಿ ಬೊಂಬೆಯ ಚತ್ರದಿ ಬರೆದರೆ 
ಮುತ್ತನು ಕೊಟ್ಟರೆ ನುಡಿದೀತೆ 
ಕತ್ತುರಿ ತಿಲಕವನೊತ್ತಿ ಪಣಿಯೊಳಡೆ 
ಅರ್ತಿಯು ತೋರದೆ ಇದ್ದೀತೆ | 


ನ್ಯಾಯವ ಬಿಟ್ಟನ್ಮಾಯವ ಪೇಳುವ 
ನಾಯಿಗೆ ನರಕವು ತಪ್ಪೀತೆ 

ತಾಯಿ ತಂದೆಗಳ ಬಲು ನೋಯಿಸಿದ 
ನ್ಯಾಯಿಗೆ ಮುಕುತಿಯು ದೊರಕೀತೆ 
ಬಾಯಿ ಕೊಬ್ಬ ಬಯ್ಯುವ ಮನುಜಗೆ 
ಘಾಯವು ಆಗದೆ ಬಿಟ್ಟೀತೆ 
ಮಾಯವಾದಗಳ ಬೋಧಿಪ ಮನುಜಗೆ 
ಹೇಯ ನರಕವು ತಪ್ಪೀತೆ 

ಸಾಧು ಸಜ್ಜನರು ನೋಯಿಸಿದ ಮಾಯಾ 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೫೧ 


ವಾದಿಗೆ ನರಕವು ತಪ್ಪೀತೆ 

ಬಾಧಿಸಿ ಬಡವರ ಅರ್ಥವನೋಯ್ಯಗೆ 
ವ್ಯಾಧಿಯು ಕಾಡದೆ ಬಿಟ್ಟೀತೆ 
ಭೇದವೆಣಿಸಿ ಬಲು ಕ್ಲುದ್ರವ ಕಲಿತರೆ 
ಮೋದವೆ ಎಂದಿಗು ಆದೀತೆ 

ಕದ್ದು ಒಡಲ ಪೊರೆಯುವ ಮನೆಯೊಳ 
ಗಿದ್ದದ್ದು ಹೋಗದೆ ಉಳಿದೀತೆ 


ಎಂಬ ಕೀರ್ತನೆಯಿಂದ ತಮ್ಮ ತಮ್ಮ ಅನಿಷ್ಟಗಳ ಬಗ್ಗೆ ಅವರಿಗೆ ಬೆಳಕನ್ನು 
ಹರಿಸಲು ಪ್ರಯತ್ನಿಸಿದ್ದಾರೆ. ೨೦ನೇ ಶತಮಾನದಲ್ಲಿ ದಯಾನಂದ ಸರಸ್ವತಿಯವರು 
ನೀಡಿದ ಹೇಳಿಕೆ ಎಂದರೆ “ವೇದಗಳಿಗೆ ಹಿಂದಿರುಗಿ” ಎಂದು. ಇಲ್ಲಿ ವೇದವೆಂದರೆ 
“ಜ್ಞಾನ' ಎಂದರ್ಥ. ಅಂದರೆ ಜ್ಞಾನದ ಕಡೆಗೆ ಹಿಂದಿರುಗಿರಿ ಎಂದು ಸಾರಿದರೆ, ಇದೇ 
ಅರ್ಥವನ್ನು ಕನಕದಾಸರು ಅಂದೇ ಸಾಮಾನ್ಮ ಜನತೆಗೂ ತಿಳಿಯುವ ಹಾಗೆ ತಿಳಿ 
ಸಲು ಪ್ರಯತ್ನಿಸಿರುವುದು ಕಂಡುಬರುತ್ತದೆ. ನಾನು, ನನ್ನ ಜಾತಿ, ತನ್ನ ಮನೆತನದ 
ಗೌರವದ ಬಗ್ಗೆ ಪ್ರಶ್ಲಿಸುತ್ತಿದ್ದಂತವರಿಗೆ, 

ನಾನು ನೀನು ಎನ್ನದಿರೊ ಹೀನ ಮಾನವ 

ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡಲೊ 

ಹೊನ್ನು ಹೆಣ್ಣು ಮಣ್ಣು ಮೂರು ನಿನ್ನದೇನೆಲೊ 

ಅನ್ನದಿಂದ ಬಂದ ಕಾಮ ನಿನ್ನದೇನೆಲೊ 

ಕರ್ಣದಿಂದ ಬಂದ ಘೋಷ ನಿನ್ನದೇನೆಲೂ 

ನಿನ್ನ ಒಟ್ಟು ಪೋಪದೇಹ ನಿನ್ನದೇನೆಲೂ 

ಹಲವು ಜನ್ಮದಿಂದ ಬಂದಿರುವೆ ನೀನೆಲೂ 

ಮಗದ ಗರ್ಭದಿಂದ ಬಂದಿರುವೆ ನೀನೆಲೂ 

ಜಲದ ದಾರಿಯಲ್ಲಿ ಬಂದಿರುವೆ ನೀನೆಲೂ 

ಕುಲವು ಜಾತಿ ಗೋತ್ರವುಳ್ಳವನು ನೀನೆಲೂ | 


ಎಂದು ಮೋಹ, ಮಮಕಾರಗಳಿಂದ ಮೆರೆಯುತ್ತಿದ್ದ ಉನ್ನತ ಜಾತಿಯವರಿಗೆ 
ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅವರು ಇಂಥವರಿಗೆ “ನಾನು ನೀನು ಎನ್ನದಿರೊ ಹೀನ 
ಮಾನವ, ಜ್ಞಾನದಿಂದ ನಿನ್ನ ನೀನೇ ತಿಳಿದು ನೋಡೆಲೊ ಪ್ರಾಣಿ” ಎಂದು ಹೇಳಿರು 
ವುದು ಅವರ ಅನುಭವದ ಮಾತೆ ವಿನಾ ಕೇವಲ ತಾರ್ಕಿಕವಾದ ಸಿದ್ದಾಂತಗಳಲ್ಲ 
ಎನ್ನಬಹುದು. ಮನುಷ್ಯ ತನ್ನ ಜೀವನದ ಸುಖ ದುಃಖ ಸಿರಿವಂತಿಕೆ, ಬಡತನ 
ಗಳಿಗೆ, ಮೇಲು ಕೀಳುಗಳೆಂಬ ಭೇದಭಾವಗಳಿಗೆ ತಾನೇ ಹೊಣೆ, ತಾನು ಮಾಡಿದ 
ಪುಣ್ಯ ಪಾಪಗಳ ಫಲಕ್ಕೆ ಇತರರನ್ನು ಹೊಣೆ ಮಾಡುವುದು ತಪ್ಪು. ಅದನ್ನು 
ನಿವಾರಿಸಿಕೊಳ್ಳಲು ಕಂಡ ಕಂಡ ದೈವಗಳಿಗೆ ವಿಶೇಷ ಪೂಜೆಮಾಡಿ ಮೊರೆ ಹೋಗು 


೩೫೨ ವಿಜಯನಗರ ಅಧ್ಯಯನ ೧೩ 


ವ್ರಿದು ತಪ್ಪು. ತಮ್ಮ ಕಾರ್ಯಗಳೇ ಅವರವರ ಹಣೆಬರಹವನ್ನು ಬರೆಯು ತ್ತವೆ. 
ಆದ್ದರಿಂದ ದೇವರನ್ನು ನಂಬಿ ಸತ್ಯ, ನ್ಯಾಯ, ಧರ್ಮದ (ಒಟ್ಟಾರೆ ಸಾಕ್ಷಾತ್ಸಾರಿ 
ಹಾದಿಯಲ್ಲಿ ನಡೆಯಬೇಕೆಂದು “ತನ್ನ ಪ್ರಾಪ್ತಿಯ ಫಲವ ತಾನರಿಯದೆ ಅನ್ಕರಿಗೆ 
ಆಡುವುದು ಅವಗುಣವು ಮರುಳೆ” ಎಂಬ ಕೀರ್ತನೆಯಲ್ಲಿ ವಿವರಿಸಿದ್ದಾರೆ. 

ವ್ಯಕ್ತಿಯು ತನ್ನ ಸುತ್ತಲಿನ ಪರಿಸರದಿಂದ ಬೇರೆಯಾಗಿ ಬದುಕಲು ಸಾಧ್ಯವಿಲ್ಲ. 
ಅದರಲ್ಲಿಯೂ ಸೂಕ್ಷ್ಮವಾದ ಸಂವೇದನೆಯ ಪ್ರಜ್ಞೆಯನ್ನು ಮೈಗೂಡಿಸಿಕೊಂಡಿರುವವ 
ನಂತೂ ಸಮಾಜದ ಎಲ್ಲ ವ್ಯವಹಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ತನ್ನ 
ತೀಕ್ಷ್ಮ ಅವಲೋಕನ ಮತ್ತು ಧೀಮಂತತೆಯಿಂದ ಅದರ: ಆಗುಹೋಗುಗಳನ್ನು 
ಗಮನಿಸಿ, ತನ್ನ ಬದುಕಿನ ಅರ್ಥವನ್ನು ಸಮಾಜದ ಅರ್ಥವನ್ನು ಹೆಚ್ಚಿಸಿ ಚರ 
ಸ್ಮರಣೀಯನಾಗಿ: ಉಳಿಯುತ್ತಾನೆ. ಅಂತವರ ಗುಂಪಿಗೆ ಅಂದಿನ ಕಾಲದವರಾದ 
ಕನಕ, ಪುರಂದರ, ವ್ಯಾಸರಾಯರನ್ನು ಸೇರಿಸಬಹುದಾಗಿದೆ. ಅಂದಿನ ಸಮಾಜದಲ್ಲಿದ್ದ 
ಬೂಟಾಟಿಕೆಯನ್ನು ಅಲ್ಲಗಳೆಯಲು ಹರಿದಾಸರು ಹೇಳಿರುವ ಮಾತೆಂದರೆ 

ಮಡಿ ಮಡಿ ಮಡಿಯೆಂದು ಅಡಿಗಡಿಗೆ ಹಾರುವೆ | | 

ಮಡಿ ಮಾಡುವ ಬಗೆ ಬೇರುಂಟು 

ಹಸಿವಾಯಿತು ದೇವರ ತೊಳೆ ಎಂಬರು 

ಹಸನಾಗಿ ಮನಮುಟ್ಟಿ ಪೂಜೆಯ ಮಾಡರು 

ಈ ಮೇಲಿನ ಸಾಲಿನಲ್ಲಿ ಅಂದಿನ ಸಮಾಜದಲ್ಲೂ ಇದ್ದ ಆಡಂಬರದ ಭಕ್ತಿ 
ಯನ್ನು ಸೂಚಿಸಿದ್ದಾರೆ. ಈ ಮೇಲಿನ ಸಾಲುಗಳು ಅಂದಿಗಿಂತ ಇಂದಿಗೂ ಹೆಚ್ಚಿಗೆ 
ಅನ್ವಯಿಸುತ್ತದೆ ಎಂದರೆ ತಪ್ಪಾಗಲಾರದು. 

ಧಾರ್ಮಿಕ ಗ್ರಂಥಗಳ ದೃಷ್ಟಿಯಲ್ಲಿ, ಆ ಗ್ರಂಥವು ಸೂಚಿಸುವ ದೇವರ ದೃಷ್ಟಿ 
ಯಲ್ಲಿ ಹುಟ್ಟಿದವರೆಲ್ಲರೂ ಈ ಭೂಮಿಯ ಮೇಲೆ ಒಂದೇ. ಆದರೂ ಇತಿಹಾಸದ 
ಪುಟಗಳು ಮಾತ್ರ ನಮಗೆ ಎಲ್ಲಿಯೂ ವರ್ಗರಹಿತವಾದ ಸಮಾಜ ಒಂದಿತ್ತು 
ಎಂದು ಹೇಳಿದ ಪ್ರಕರಣವಂತೂ ದೊರೆಯುವುದಿಲ್ಲ. ವಿಜಯನಗರದ ಚರಿತ್ರೆಯನ್ನು 
ಗಮನಿಸುವುದಾದರೆ ನಮ್ಮ ಚರಿತ್ರೆಗಾರರು ಬರೆಯಲು, ಸೇರಿಸಲು ಇನ್ನಿಲ್ಲದಷ್ಟು 
ಹೊಗಳಿ ಬರೆದಿರುವುದು ಕಂಡುಬರುತ್ತದೆ. ಒಂದು ದೃಷ್ಟಿಯಲ್ಲಿ ಅವರು ಹೊಗಳೆರು 
. ವುದು ಸರಿಯೇ. ಆದರೆ ಸಾಮಾಜಿಕ ಜೀವನದ ಬಗ್ಗೆ, ಸಾಮಾನ್ಯ ಜನರ ಸಿ » ತಿಗತಿಯ 
ಬಗ್ಗೆ, ಆ ಜನರು ಅನುಭವಿಸುತ್ತಿದ್ದ ಜೀವನದ ಬಗ್ಗೆ ಗಮನಹರಿಸಿದರೆ ನಿಜಕ್ಕೂ 
ಆ ಹೊಗಳಿಕೆ ಬೇಕೆ? ಎಂಬ ಪ್ರಶ್ನೆ ಉದ್ಭ ್ಸ ವಿಸುತ್ತದೆ: “ನಡೆವುದೊಂದೇ ಭೂಮಿ 
ಕುಡಿವುದೊಂದೇ ನೀರು ಸುಡುವಗ್ಗಿ ಯೊಂದೆ ಇರುತಿರಲು ಕುಲಗೋತ್ರ ನಡುವೆ 
ಎತ್ತಣದು ಸರ್ವಜ್ಞ” ಎಂಬ ಸುಂದರ ವಚನದ ಜನ್ಮಭೂಮಿಯಾದ ಈ ನಾಡಿನಲ್ಲಿ 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು ೩೫೩ 


ಇದು ನಡೆಯಿತೇ? ಹಾಗಾದರೆ ದೇವಪುರುಷರೆಂದರೆ ಯಾರು? ದೇವರ ವರದಿಂದ 
ಹುಟ್ಟಿದ ಜಾತಿ ಎಂದರೆ ಯಾವುದು? ಪ್ರಪಂಚದಲ್ಲಿ ಉತ್ತಮರು-ಅಧಮರು 
ಗಳೆಂದರೆ ಯಾರು ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲಿಯೂ ಮೂಡುತ್ತದೆ. ಇದಕ್ಕೆ 
ಅಂದೇ ಸರ್ವಜ್ಞ ಮಹಾಯಪಷಿಯು ಉತ್ತಮರು ಎಂಬುವರು ಸತ್ಕದಲಿ ನಡೆದಿಹರು, 
ಉತ್ತಮ ವರ್ಣಿಗಳ ಉತ್ತಮರು ಎನ್ನಬೇಡ, ಮತ್ತೆ ತನ್ನಂತೆ ಬಗೆವರೆಲ್ಲರನ್ನು 
ಉತ್ತಮರು ಎನ್ನು ಎಂದು ಸೂಕ್ತವಾದ ವಿಚಾರವನ್ನು ಹೇಳಿರುವುದು ಕಂಡುಬರುತ್ತದೆ. 
ಮಧ್ಯಯುಗದ ಜನಜೀವನವನ್ನು ಈ ಜಾತಿಪದ್ದತಿಯು ಹೇಗೆ ಹದಗೆಡಿಸಿತ್ತು, 
ಅಸ್ಪೃಶ್ಯತೆಯ ಹೆಸರಿನಲ್ಲಿ ಉನ್ನತ ವರ್ಗದವರು ಹೇಗೆ ಸುಲಿಗೆ ಮಾಡುತ್ತಿದ್ದರು 
ಎಂಬುದನ್ನು ಅಂದಿನ ಸಮಾಜದ ಪ್ರತ್ಯಕ್ಷದರ್ಶಿಗಳಾದ ಕನಕ,ಪುರಂದರ, ಸರ್ವಜ್ಞರು 
ನೀಡಿರುವ ಕೀರ್ತನೆ ಹಾಗೂ ವಚನಗಳಿಂದ ಸವಿವರವಾಗಿ ತಿಳಿಯಬಹುದಾಗಿದೆ. 

ಸಮಾಜದಲ್ಲಿ ಹೊಲೆಯ, ಮಾದಿಗ ಎಂಬ ಜಾತಿಗಳು ಅತ್ಮಂತ ಕೆಳಮಟ್ಟದ 
ಜಾತಿಗಳಾಗಿದ್ದವು. ಇವರುಗಳು ಪ್ರತಿಯೊಂದು ಊರಿನಲ್ಲಿಯೂ (ಗ್ರಾಮದ ದಕ್ಷಿಣ 
ದಿಕ್ಕಿನಲ್ಲಿಯೇ ವಾಸಿಸುತ್ತಿದ್ದರು. ಏಕೆಂದರೆ ನಾಲ್ಕು ದಿಕ್ಕುಗಳಲ್ಲಿ ದಕ್ಷಿಣ ದಿಕ್ಕು 
ಅಮಂಗಳವಾದದ್ದೆಂದು ಶಾಸ್ತ್ರಗಳು ತಿಳಿಸುತ್ತವೆ.) ಊರಿನ ಹೊರಗೆ ಒಟ್ಟಾಗಿ ವಾಸ 
ಮಾಡುತ್ತಿದ್ದರು. ಆ ಜಾಗವನ್ನು ಹೊಲಗೇರಿ ಎಂದು ಕರೆಯಲಾಗುತ್ತಿತ್ತೆಂದು 
ಸಾಹಿತ್ಕಾಧಾರಗಳಿಂದಲೂ, ಶಾಸನಗಳಿಂದಲೂ ತಿಳಿಯಬಹುದಾಗಿದೆ. ಅನೇಕ ಶಾಸನ 
ಗಳಲ್ಲಿ ಹೊಲಯ, ಮಾದಿಗ ಎಂಬ ಜಾತಿಸೂಚಕಗಳನ್ನು ಸೂಚಿಸುವ ಹೆಸರು 
ಗಳಿರುವುದು ಕಂಡುಬರುತ್ತದೆ (ಉದಾಹರಣೆಗೆ ಹೊಲೆಯರ ಹುಳ್ಳ, ಮಾದಿಗರ 
ಕಂಪ ಮುಂತಾದವು. ಹಾಗೆಯೇ ಮಾತಂಗಿಯನ್ನು ಕವಿಗಳು “ಮಾದಿಗಿತ್ತಿ” ಎಂದು 
ಕರೆದಿದ್ದಾರೆ. ಇಂದಿನ ಸ್ವತಂತ್ರ ಭಾರತವು ಎಷ್ಟೆಲ್ಲ ಬದಲಾವಣೆಗಳನ್ನು ಕಾಣು 
ತ್ರಿದ್ದರೂ ಸಹ ಜಾತಿವೃವಸ್ಥ್ತೆಯಲ್ಲಿ (ಆಚರಿಸುವಲ್ಲಿ) ಹೆಚ್ಚಿನ ಬದಲಾವಣೆ ಕಾಣು 
ತ್ತಿದೆ ಎನ್ನಬಹುದು. ಏನೆಲ್ಲ ಕಾನೂನುಗಳಾಗಿದ್ದರೂ ಇಂದಿಗೂ ಪ್ರತಿಯೊಂದು 
ಹಳ್ಳಿಗಳಲ್ಲಿಯೂ ಹೊಲಗೇರಿ ಎಂಬುವುದು ಊರಿನಿಂದ ಆಚೆ ಇರುವುದು ಕಂಡು 
ಬರುತ್ತದೆ. ಇಂದೇ ಈ ಸ್ಥಿತಿ ಇರುವಾಗ ಇನ್ನೂ ಅಂದಿನ ಸ್ಥಿತಿಯನ್ನು ಊಹಿಸಲು 
ಸಾಧ್ಯವೆನ್ನಬಹುದಲ್ಲವೆ? ವಿಜಯನಗರದ ಕಾಲದಲ್ಲಿ ಹೊಲೇರ ಹಟ್ಟಿ, ಮಾದಿಗರ 
ಹಟ್ಟಿಗಳೆಂದು ಕರೆಯುವ ಕೇರಿಗಳಿದ್ದವೆಂದು ಅನೇಕ ಶಾಸನಗಳು ತಿಳಿಸುತ್ತವೆ. 
(ಉದಾ. ೧೨೦೫ರ ಶಾಸನ ಹಾಗೂ ೧೪೩೦ರ ಶಾಸನಗಳು ಈ ಹೊಲೆಯ ಹಾಗೂ 
ಮಾದಿಗರ ಮೇಲೆ ತೆರಿಗೆ ವಿಧಿಸಿದ ಬಗ್ಗೆ ಬೆಳಕು ಚೆಲ್ಲುತ್ತವೆ. 


“ಊರು ಅಂದ ಮೇಲೆ ಹೊಲಗೇರಿ ಇರಲೇಬೇಕು”, “ಊರು ಹೊಲಗೇರಿ 
ಒಂದು ಮಾಡಿಬಿಟ್ಟ” ಎನ್ನುವ ಇಂದಿಗೂ ಪ್ರಚಲಿತವಾಗಿರುವ ನಾಣ್ಣುಡಿಗಳು ಇದಕ್ಕೆ 


೩೫೪ ವಿಜಯನಗರ ಅಧ್ಯಯನ ೧೩ 


ನಿದರ್ಶನ ವಾಗಿವೆ. ಅಂದಿನ ಕಾಲದಲ್ಲಿ ಈ ಹೊಲೆಯ ಮತ್ತು ಮಾದಿಗರು ಗಳನ್ನು 
ಪಶುಗಳಿಗಿಂತಲೂ ಹೀನಾಯವಾಗಿ ನೋಡಿಕೊಳ್ಳಲಾಗುತ್ತಿತ್ತು. ಇದಕ್ಕೆ 
ನಿದರ್ಶನವೆಂದರೆ ಕನಕದಾಸರು ತಮ್ಮ “ರಾಮಧಾನ್ಯ ಚರಿತೆ”ಯಲ್ಲಿ ಇದನ್ನೇ 
ಪ್ರಸ್ತಾಪಿಸಿರುವುದು. ಈ ಕೀರ್ತನೆಯಲ್ಲಿ ಬರುವರಾಗಿ ಮತ್ತು ಭತ್ತದ ಪಾತ್ರವನ್ನು 
ಅಸ್ಪೃಶ್ಯ ಮತ್ತು ಬ್ರಾಹ್ಮಣರ ಪ್ರಜ್ಞೆಗಳಿಗೆ ಸಂಕೇತವಾಗಿ ತೆಗೆದುಕೊಳ್ಳಬಹುದಾಗಿದೆ. 
ಅಸ್ಪೃಶ್ಯರಲ್ಲಿಯೂ ಮಾನವೀಯತೆ ಇದೆ. ಬದುಕುತ್ತಿರುವ ಪರಿಸರ ಹಾಗೂ 
ಅಜ್ಞಾನರಾಗಿರುವುದೇ ಅವರ ಹೀನಬದುಕಿಗೆ ಕಾರಣವೇ ಹೊರತು ಅವರಿಗೂ 
ಮಾನವೀಯತೆ ಇದೆ. ಉತ್ತಮ ಜೀವನ ನಡೆಸಲು ಅವರೂ ಅರ್ಹರು ಎಂಬುದನ್ನು 
ಸಾಂಕೇತಿಕವಾಗಿ ಈ ಕೃತಿ ತೋರಿಸುತ್ತದೆ. ಕ್ರಿ.ಶ. ಹದಿನಾರನೆಯ ಶತಮಾನದಲ್ಲೇ 
ಇದ್ದ ಈ ಶೂದ್ರ ಬ್ರಾಹ್ಮಣ ಪ್ರಜ್ಞೆಯು ನಮ್ಮಲ್ಲಿ ಇಂದು ಬೇರೆ ಬೇರೆ ರೂಪ 
ಗಳನ್ನು ಪಡೆದು ವ್ಯಾಫ್ರುವಾಗಿ ಬೆಳೆದಿರುವುದರಿಂದ ರಾಮಧಾನ್ಯ ಚರಿತ್ರೆಯ ದೃಷ್ಟಿ, 
ನಮಗೆ ಪದೇಪದೇ ಬೇಕಾಗುತ್ತಲೇ ಇರುತ್ತದೆ. 

ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ಶ್ರೀಮಂತರು ಅಥವಾ ಮೇಲು ವರ್ಗ 
ದವರೆಂದು ಹೇಳಿಕೊಳ್ಳುತ್ತಿದ್ದವರನ್ನು ಬಿಟ್ಟರೆ ಮಧ್ಯಮ ವರ್ಗದ ಜನರು ಹೆಚ್ಚಿನ 
ಸಂಖ್ಯೆಯಲ್ಲಿ ಇದ್ದರು. ಇವರುಗಳು ಹೆಚ್ಚಿನ ಪಾಲು ವ್ಯಾಪಾರಿಗಳಾಗಿದ್ದಲ್ಲದೆ 
ಸಾಮಾನ್ಮ ಜನರಿಗಿಂತ ಸ್ವಲ್ಪ ಉತ್ತಮ ಜೀವನ ನಡೆಸುತ್ತಿದ್ದರೆನ್ನಬಹುದು. 

ವಿದೇಶಿ ಪ್ರವಾಸಿಗರಾದ ಬಾರ್ಬೊಸ, ನ್ಕೂನಿಜ್‌, ಪಾಯೇಸ್‌, ಅಬ್ದುಲ್‌ 
ರಜಾಕ್‌, ನಿಕೋಲೂಕೊಂಟಿ, ಮುಂತಾದವರುಗಳು ವಿಜಯನಗರ ಸಾಮ್ರಾಜ್ಯವನ್ನು 
ಮುಕ್ತಕಂಠದಿಂದ ಹೊಗಳಿರುವುದು ಸತ್ಕಾಂಶ ಕೂಡ. ಆದರೆ ಅವರ ಬರವಣಿಗೆಯಿಂದ 
ಕಂಡುಬರುವುದು ಕೇವಲ ಶ್ರೀಮಂತ ವರ್ಗದವರ ಬದುಕುವ ಶೈಲಿ ಮಾತ್ರವೇ 
ಹೊರತು ಸಾಮಾನ್ಮ ಜನರ ಜೀವನ ಕಂಡುಬರುವುದಿಲ್ಲ. 

ಭಿಕ್ಸೆ ಬೇಡುವುದು ಸಾಮ್ರಾಜ್ಯದಲ್ಲಿ ಹೆಚ್ಚಾಗಿದ್ದಿತು. ಹಸಿವು ಹೆಚ್ಚಾದಾಗ 
ಜನರು ಅನೇಕ ಮಾರ್ಗಗಳನ್ನು ಹುಡುಕುತ್ತಿದ್ದರು. ಅದರಲ್ಲಿ ಭಿಕ್ಲೆ ಬೇಡಿ ತಿನ್ನು 
ವುದೂ ಒಂದು. ಹಸಿವಿಗೆ ಭಿಕ್ಸೆವುಂಟು, ತೃಷೆಗೆ ಹಳ್ಳದಲ್ಲಿ ಸುಚಿತ್ತವಾದ 
ಆಗ್ವವಣಿಯುಂಟು. ಕಟ್ಟ ಕೊಂಬೊಡೆ ತಿಪ್ಪೆಯ ಮೇಲೆ ಅರಿವೆಯುಂಟ್ಗು ಶಯನಕ್ಕೆ 
ಹಾಳು ದೇಗುಲವುಂಟು, ಎನ್ನುವುದಾಗಲಿ, ಇಂದಿಗೂ ಪ್ರಚಲಿತವಾಗಿರುವ “ಕೇರಿ 
ಮನೆ ಊಟ ಮಾರಿಗುಡಿ ನಿದ್ರೆ” ಎನ್ನುವ ನಾಡು-ನುಡಿಯಾಗಲಿ ಭಿಕ್ಷಾಟನೆಯನ್ನು 
ವ್ಯಕ್ತಪಡಿಸುವ ಸ್ಪಷ್ಟ ಚಿತ್ರಗಳೆನ್ನಬಹುದು. ಕನಕದಾಸರು ತಮ್ಮ “ನಳಚರಿತ್ರೆ”ಯಲ್ಲಿ 
ಹಬ್ಬ, ಜಾತ್ರೆ, ಸಂತೆ ಹಾಗೂ ಯಾತ್ರಾಸ್ಥಳಗಳಲ್ಲಿ ಇಂದಿಗೂ ನಾವು ನೋಡುವ 
ಭಿಕ್ಷಾಟನೆಯ ರೀತಿಯಲ್ಲೆ ಅಂದಿನ ಸ್ಲಿತಿಯನ್ನು ಸ್ವಾರಸ್ಕಕರ ವಾಗಿ ವರ್ಣಿಸಿದ್ದಾರೆ. 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು ೩೫೫ 


ಬಡತನಕೆ ಭಿಕ್ಷೆ ಬೇಡುವುದು ಒಂದು ದಾರಿಯಾದರೆ ನೆಂಟರಿಷ್ಟರ ಮನೆಬಾಗಿಲಿಗೆ 
ಹೋಗಿ ಸಾಲ ಕೇಳುವುದು ಇನ್ನೊಂದು ಮಾರ್ಗ. ಮನುಷ್ಯರಿಗೆ ಕಷ್ಟ ಬಂದಾಗ 
ಬಂಧುಗಳೆ ಬಳಿಗೆ ಹೋದರೆ ಅವರು ಯಾವ ರೀತಿಯಲ್ಲಿ ಬಂದವರ ಜೊತೆ 
ನಡೆದುಕೊಳ್ಳುತ್ತಾರೆ ಎಂಬುದರ ಬಗೆಗೆ ಅನುಭಾವಿಗಳ ಅನುಭವ ಅಪಾರವಾಗಿದೆ. 
ಉದಾ: “ನಗುವಾಗ ಎಲ್ಲಾ ನಂಟರು; ಅಳುವಾಗ ಯಾರೂ ಇಲ್ಲ” ಎಂಬುವುದಾಗಲಿ, 
“ಬಿಡದೆ ಬಾಂಧವರೊಡನೆ ಕಡಿದಾಡುವುದಕ್ಕಿಂತ ಅಡವಿಯೊಳಗಜ್ಞಾತ ವಾಸವೇ 
ಲೇಸು” ಎಂಬುವುದು “ಹಸಿದು ನೆಂಟರ ಮನೆಗೆ ಉಣಲಿಕ್ಕೆ ಹೋದರೆ ಹಸಿವರಿತು 
ಬಡಿಸುವವರ ಕಾಣೆ” ಮುಂತಾದ ಪದಗಳ ಸೃಷ್ಟಿಗೆ ಆ ಸನ್ನಿವೇಶ ಕಾರಣವಾಗಿರುತ್ತದೆ. 
ವಿಜಯನಗರದ ಅರಸರ ಕಾಲದಲ್ಲಿ ನಾವು ಗುಲಾಮಗಿರಿಯ (ದಾಸ್ಕಜೀವನ) 
ಪದ್ದತಿಯನ್ನು ಕಾಣಬಹುದಾಗಿತ್ತೆನ್ನಬಹುದು. ಕನಕದಾಸರು ತಮ್ಮ “ರಾಮನಾಥ 
ಚರಿತೆ'ದಲ್ಲಿ ಮನುಷ್ಕರ ಮಾರಾಟದ ವಿಚಾರವನ್ನು ಗುರುತಿಸುತ್ತಾರೆ. ಇಂದಿಗೂ 
ಸಹ ಪ್ರತಿಷ್ಠಿತ ಮೈಸೂರು ನಗರದಲ್ಲಿಯೆ ಈ ಗುಲಾಮಗಿರಿ ಕಂಡುಬಂದಿರುವುದರಿಂದ 
(ಮಾನವರನ್ನು ಸರಪಳಿಯ ಬಂಧನದಲ್ಲಿರಿಸಿ ಆಯುಷ್ಮವಿಡೀ ಅವರಿಂದ ದುಡಿಸಿ 
ಕೊಳ್ಳುವ ಪದ್ದತಿಯನ್ನು ಇಂದಿಗೂ ಆಚರಿಸುತ್ತಿದ್ದ ಹಂಗರಹಳ್ಳಿ ಕಲ್ಲುಗಣಿ 
ಪ್ರದೇಶದ ಜೀತದಾಳುಗಳನ್ನು ನೆನೆಸಿಕೊಂಡು) ಅಂದಿನ ವಿಜಯನಗರದ ಅರಸರ. 
ಕಾಲದಲ್ಲಿ ಇದು ಸರ್ವೇ ಸಾಮಾನ್ಯವಾಗಿತ್ತೆನ್ನಬಹುದು. ತಂದೆ ತಾಯಿಯರು 
ಹಸಿವಿನ ಬವಣೆಯನ್ನು ತಾಳಲಾರದೆ ತಮ್ಮ ಮಕ್ಕಳನ್ನು ಮಾರಿರುವುದು "ರಾಮನಾಥ 
ಚರಿತೆ'ಯಲ್ಲಿ ಕಂಡುಬರುತ್ತದೆ. (ಇಂದೇನೂ ಇದರಿಂದ ಮುಕ್ತವಾಗಿಲ್ಲ. ಗುಲ್ಬರ್ಗಾ 
ಜಿಲ್ಲೆ ಕೊಂಚಾವರರಿನ ಲಂಬಾಣಿ ತಾಂಡಗಳಲ್ಲಿ ನಡೆದ ಹೆಣ್ಣು' ಶಿಶುಗಳ ಮಾರಾಟ 
ಇವಕ್ಕೆ ಜ್ವಲಂತ ನಿದರ್ಶನ). 


ನರಬಲಿ 


ನಮ್ಮ ಮೂಢನಂಬಿಕೆಗಳಿಗೆ ಕೊನೆಯಿಲ್ಲ. ಪ್ರಪಂಚವು ತಾಂತ್ರಿಕವಾಗಿ, 
ಶೈಕ್ಷಣಿಕವಾಗಿ ಎಷ್ಟೇ ಅಭಿವೃದ್ದಿ ಹೊಂದುತ್ತಿದ್ದರೂ ಇಂದಿಗೂ ಅಜ್ಞಾನಕ್ಕೆ ಕೊನೆ 
ಯಿಲ್ಲ. ನಮ್ಮ ಮೂಢನಂಬಿಕೆಗಳಿಗೆ ಹೆಚ್ಚಿನ ಗಮನ ಕೊಟ್ಟು ನರಬಲಿ 
ನಡೆಸುತ್ತಿದ್ದೇವೆ, (ಉದಾಹರಣೆಗೆ: ಇತ್ತೀಚೆಗೆ ಬೀದರ್‌ ಜಿಲ್ಲೆಯಲ್ಲಿ ನಡೆದ ಮಗು 
ವಿನ ಕೊಲೆ ಹಾಗೂ ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕಿನ ಹಳ್ಳಿಯಲ್ಲಿ ಇಬ್ಬರು 
ಸ್ವ ಇಚ್ಛೆಯಿಂದ ಸಜೀವವಾಗಿ ಅಗ್ಗಿಗಾಹುತಿಯಾದುದನ್ನು ನೆನೆಯಬಹುದು.) ಇನ್ನು 
ಮಧ್ಯಕಾಲೀನ ಭಾರತದಲ್ಲಿ ಊಹಿಸಲೂ ಸಾಧ್ಯವಾಗದ ರೀತಿಯಲ್ಲಿ ನರಬಲಿ 
ನಡೆದಿರುವುದಕ್ಕೆ ಅನೇಕ ವೀರಗಲ್ಲುಗಳು, ಶಾಸನಗಳು, ಸಾಹಿತ್ಮ ಕೃತಿಗಳು ಆಧಾರ 
ವಾಗಿವೆ. ಬಡತನದಿಂದಾಗಿ ಹೆತ್ತಮಕ್ಕಳನ್ನು ಮಾರುತ್ತಿದ್ದ ಬಡವರಿದ್ದ ಪ್ರಸಂಗ 


೩೫೬ | ವಿಜಯನಗರ ಅಧ್ಯಯನ ೧೩ 


ಒಂದಾದರೆ, ಕೊಳ್ಳುವ ಶ್ರೀಮಂತರ ಉದ್ದೇಶ ಇನ್ನೊಂದು ರೂಪವಾಗಿರುತ್ತಿತ್ತು. 
“ಸಮ್ಮಕ್ಕ್ಯ ಕೌಮುದಿ” ಯಲ್ಲಿ ಕಂಡುಬರುವ ಹಾಗೆ ಕೋಟೆಗೆ ಹಾಗೂ ಕೆರೆಗಳಿಗೆ 
ನರಬಲಿಕೊಡಲು ಮಕ್ಕಳನ್ನು ಕೊಳ್ಳುವ ಸಂದರ್ಭವನ್ನು ವಿವರಿಸುತ್ತದೆ. ಮನುಷ್ಯರನ್ನು 
ಕೊಂಡುಕೊಂಡಂತೆ ಪ್ರಾಣಿಗಳನ್ನು ಕೊಂಡುಕೊಳ್ಳುತ್ತಿದ್ದರು. 

ನರಬಲಿಯನ್ನು ಹಾಗೂ ಪಶುಬಲಿಗಳನ್ನು ಜನರು ನಾನಾ ಕಾರಣಗಳಿಗಾಗಿ 
ಕೊಡುತ್ತಿದ್ದರೆಂದು ಸಾಹಿತ್ಯಕೃತಿಗಳು ತಿಳಿಸುತ್ತವೆ. ಗರಡಿ ಪೂಜಾ ಸಂದರ್ಭದಲ್ಲಿ 
ಪಶುಬಲಿಕೊಟ್ಟು ಚಂಡಿ ಪೂಜೆ ಮಾಡಿದರೆ, ಹೂತಿಟ್ಟ ನಿಧಿಯನ್ನು ತೆಗೆಸುವಾಗಲೂ 
ಬಲಿಸಮೇತ ಪೂಜೆ ನಡೆಸುತ್ತಿದ್ದದ್ದು ಕಂಡುಬರುತ್ತದೆ. ಇದೊಂದು ಇಂದಿನ 
ಸಮಾಜಕ್ಕೂ ಬಂದೊದಗಿರುವ ದುರಂತವೇ ಸರಿ. 


ದೇವದಾಸಿಯರು ಮತ್ತು ವೇಶೈಯರು 

ವೇಶ್ಕಾವಾಟಿಕೆಯು ವಿಜಯನಗರದಲ್ಲಿ ಒಂದು ರಾಜಪೋಷಿತವಾದ ವೃತ್ತಿಯಾಗಿ 
ದ್ಹಿತ್ತು ಎಂದು ಹೇಳುವುದಕ್ಕೆ ಅನೇಕ ಆಧಾರಗಳು ದೊರಕುತ್ತವೆ. ಪುರುಷನೊಂದಿಗೆ 
ಸ್ತ್ರೀಯೊಬ್ಬಳು ತಾತ್ಕಾಲಿಕವಾಗಿ ಮಾಡಿಕೊಳ್ಳುವ ಲೈಂಗಿಕ ಒಪ್ಪಂದವೇ ವೇಶ್ಕಾವೃತ್ತಿ. 
ಇದನ್ನು ಸಮಾಜದಲ್ಲಿ ಅಕ್ರಮ ಲೈಂಗಿಕ ಸಂಬಂಧವೆಂತಲೂ ಭಾವಿಸಲಾಗುತ್ತದೆ. 
ಪ್ರತಿಯೊಂದು ಸಮಾಜ ಸಹ ಇದನ್ನು ಕೆಟ್ಟದೆಂದು ಹೇಳುತ್ತಲೇ ತಮ್ಮ ತಮ್ಮ 
ವ್ಯವಸ್ಥೆಯಲ್ಲಿ ಮಾರ್ಪಾಟುಮಾಡಿಕೊಂಡೇ ಬರುತ್ತಲಿವೆ. ವಿಜಯನಗರದ ಕಾಲ 
ದಲ್ಲಿಯೇ ಅಲ್ಲದೆ ನಮ್ಮ ಪ್ರಾಚೀನ ಭಾರತದ ಚರಿತ್ರೆಯನ್ನು ಗಮನಿಸುವು 
ದಾದರೂ ರಾಜರ ಆಸ್ಥಾನದಲ್ಲಿಯೇ ಎಲ್ಲಾ ವೃತ್ತಿಗಳಿಗಿಂತಲೂ ಸ್ವಾಭಾವಿಕ ವೃತ್ತಿ 
ಯಾಗಿ ಬೆಳೆದುಬಂದಿರುವುದು ಕಂಡುಬರುತ್ತದೆ. ವಿಜಯನಗರದಲ್ಲಿ ವೇಶ್ಮಾ 
ಪದ್ಧತಿಯು ಆಳವಾಗಿ ಬೇರೂರಲು ಅನೇಕ ಕಾರಣಗಳನ್ನು ಕೊಡಬಹುದು. 
ಪ್ರಮುಖವಾಗಿ, | 
ಅ. ಬಡತನ 
ಆ. ಅಜ್ಞಾನ 
ಇ. ಆಸ್ಥಾನದ ನೃತ್ಮಗಾರ್ತಿಯರು ಹಾಗೂ ವೇಶ್ಕಾವೃತ್ತಿ 
ಈ. ಯುದ್ಧದ ಸಂದರ್ಭದಲ್ಲಿ ವೇಶೈಯರಿಗೂ ಕನ್ಮೆಯರಿಗೂ ಸ್ಥಾನಮಾನ 
ಉ. ಬದುಕಲು ಬೇರೆ ಮಾರ್ಗವಿಲ್ಲದೆ ವೇಶ್ಯಾವೃತ್ತಿ ಕೈಗೊಂಡಿದ್ದು. 


ವಿದೇಶಿ ಪ್ರವಾಸಿಗನಾದ ಬಾರ್ಬೊಸಾನು “ಕೆಲವು ಶ್ರೀಮಂತ ವೇಶ್ಯೆಯರು 
ಬಡತನದ ಬೇಗೆಯಲ್ಲಿರುವ ಪೋಷಕರನ್ನು ತಮ್ಮ ಹೆಣ್ಣು ಮಕ್ಕಳನ್ನು ವೇಶ್ಮಾವೃತ್ತಿಗೆ 
ಕಳುಹಿಸಲು ಒತ್ತಾಯಿಸುತ್ತಾರೆ. ಈ ಸಂದರ್ಭದಲ್ಲಿ ತಮ್ಮ ತಮ್ಮ ಮಕ್ಕಳ 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೫೭ 


ಮಾರಾಟ ಅಥವಾ ವೃತ್ತಿ ಪರಿಣಿತಿಗಾಗಿ ಅಂಥವರ ಹತ್ತಿರ ಕಳುಹಿಸುತ್ತಾರೆ” ಎಂದು 
ಬರೆದಿರುವನು. 

ಗಂಡ ಸತ್ತ ನಂತರ ಹೆಂಡತಿಯು ಗಂಡನ ಚಿತೆಯಲ್ಲಿಯೇ ಜೀವಂತವಾಗಿ 
ಬಿದ್ದು ಸಾಯುವುದನ್ನು “ಸತಿಸಹಗಮನ'” ಎಂದು ಕರೆಯುವುದು. ಇಂಥ ಸಂದರ್ಭ 
ದಲ್ಲಿ ಹೆಂಡತಿಯು ಸಹಗಮನ ಮಾಡದೆ ಉಳಿದುಕೊಂಡರೆ ಅಂಥವಳನ್ನು 
ಅಗೌರವದಿಂದ ಕಾಣಲಾಗುತ್ತಿತ್ತು. ಅವರ ತಲೆಯನ್ನು ಬೋಳಿಸಿ ಮನೆತನಕ್ಕೆ 
ಅಮಂಗಳವೆಂದು ಬಗೆದು ಹೊರಗೆ ಕಳುಹಿಸುವುದು, ಕೊನೆಗೆ ದಿಕ್ಕಿಲ್ಲದೆ ಅವಳು 
ದೇವಾಲಯವೊಂದರಲ್ಲಿ ದೇವದಾಸಿಯಾಗಿ ನಂತರ ವೇಶ್ಮಾವೃತ್ತಿಯಲ್ಲಿ ತೊಡಗು 
ವುದಾಗಿ ಬಾರ್ಬೊಸಾನು ಹೇಳಿದ್ದಾನೆ. 


ವಿಜಯನಗರದ ಅರಸರು ಯುದ್ದ ಸಂದರ್ಭದಲ್ಲಿಯೂ ಸೈನಿಕ ಶಿಬಿರಗಳಲ್ಲಿ 
ವೇಶ್ಯೆಯರಿಗೂ, ಕನ್ಮೆಯರಿಗೂ ಪ್ರಮುಖ ಸ್ಥಾನ ಕಲ್ಪಿಸಿ ಕೊಡುತ್ತಿದ್ದರು. ಯುದ್ದದ 
ಸಮಯದಲ್ಲಿ ಸೈನಿಕರು ಕೇಳುತ್ತಿದ್ದದು ಹೆಚ್ಚಿನ ಸಂಬಳವನ್ನಲ್ಲ ಬದಲಿಗೆ ಮದುವೆ 
ಯಾಗದ ಹುಡುಗಿಯರನ್ನು. ಇವರು ಯುದ್ದ ಮಾಡದಿದ್ದರೂ ಅವರನ್ನು ಯುದ್ದದಲ್ಲಿ 
ವೀರಾವೇಶದಿಂದ ಹೋರಾಡುವಂತೆ ಮಾಡುತ್ತಾರೆ. ಈ ಯುವತಿಯರ ಮೇಲಿನ 
ಆಸೆಗಾಗಿ ಬೇರೆ ಸಾಮಂತ ರಾಜ್ಯಗಳಿಂದಲೂ ಶ್ರೀಮಂತರು, ಸರದಾರರು ಬಂದು' 
ರಾಜನ ಸೈನ್ಮವನ್ನು ಸೇರಿಕೊಳ್ಳುತ್ತಿದ್ದರು. ಪ್ರತಿಯೊಬ್ಬರೂ ಏಳೆಂಟು ಮುದ್ದು 
ಯುವತಿಯರನ್ನು ತಮ್ಮ ಸೇವೆಗೆ ಸೇರಿಸಿಕೊಂಡಿರುತ್ತಾರೆ. ಇವರಿಗೆ ರಾಜನ 
ಬೊಕ್ಕಸದಿಂದ ಸಂಬಳ ದೊರೆಯುತ್ತದೆ..... ಎಂಬ ಬಾರ್ಬೊಸಾನ ಹೇಳಿಕೆಯು 
ಯುದ್ದಗಳು ಕೂಡ ವಿಜಯನಗರದಲ್ಲಿ ವೇಶ್ಯಾವೃತ್ತಿಯ ವೃದ್ಧಿಗೆ ಮೂಲಕಾರಣ 
ವಾಗಿತ್ತೆಂಬುದನ್ನು ಸೂಚಿಸುತ್ತದೆ. 


ಮದುವೆಯಾಗದ ಇಂತಹ ಯುವತಿಯರು ಯುದ್ದರಂಗದಿಂದ ಬದುಕಿ 
ಬಂದರೆ ಅವರು ಮುಂದೆ ಅನುಸರಿಸಬೇಕಾಗಿದ್ದದ್ದು ವೇಶ್ಕಾವೃತ್ತಿಯೊಂದನ್ನೇ. 
ಯೋಧರು, ಸರದಾರರು, ಶ್ರೀಮಂತರುಗಳು ಸೈನ್ಮದಲ್ಲಿ ಬಂದು ಸೇರಿಕೊಳ್ಳುತ್ತಿದ್ದುದು 
ಯುವತಿಯರಿಗಾಗಿಯೇ ಹೊರತು ಹೋರಾಡುವುದಕ್ಕಲ್ಲ. ಈ ಸಮಯದಲ್ಲಿ 
ಗಮನಿಸಬೇಕಾದ ಮತ್ತೊಂದು ಪ್ರಮುಖ ಅಂಶವೆಂದರೆ ವಿಜಯನಗರದ ಸೈನಿಕ 
ರಲ್ಲಿಯೇ ಯುವತಿಯರಿಗಾಗಿ ಅಂತಃಕಲಹ ಉಂಟಾಗಿ ಸಾಮ್ರಾಜ್ಮದ ಐಕ್ಕತೆಗೆ ಭಂಗ 
ತಂದುಕೊಂಡ ಸಂದರ್ಭಗಳು ಅನೇಕವಿವೆ. ವಿಜಯನಗರದ ಪತನಕ್ಕೆ ಇದೊಂದು 
ಕಾರಣವೆಂದೂ ಅಭಿಪ್ರಾಯಪಡಲಾಗಿದೆ. 


ವಿಜಯನಗರದ ಸಾಹಿತ್ಯ ಕೃತಿಗಳಲ್ಲಿ ವೇಶ್ಯೆಯರ ಬಗೆಗೆ ವಿಸ್ತಾರವಾದ 
ವರ್ಣನೆಗಳು ದೊರೆಯುತ್ತವೆ. ರಾಜಸಭೆಯು ಶೋಭಿಸಬೇಕಾದರೆ ಅದರಲ್ಲಿ 


೩೫ಲ ವಿಜಯನಗರ ಅಧ್ಯಯನ ೧೩ 


ಇರಬೇಕಾದ ನಾನಾ ವೃತ್ತಿಯ ಜನರುಗಳಲ್ಲಿ ಪ್ರಮುಖರಾದವರೆಂದರೆ ವೇಶ್ಯೆಯರು 
ಎಂದು ಸೋಮನಾಥ ಕವ ಹೇಳಿರುವುದು ಕಂಡುಬರುತ್ತದೆ. ಏಕೆಂದರೆ ನೇಶೈ ಯರನ್ನು 
ಶುಭ ಶಕುನದ ಚಿಹ್ನೆಗಳಲ್ಲಿ ಒಂದೆಂದು ನಂಬಲಾಗಿತೆ ತಂದು ಇದೇ ಕವಿ ವಿವರಿಸುತ್ತಾ ನೆ. 
ವೇಶ್ಯಾವೃತ್ತಿಯ ಆರಂಭದ ಬಗ್ಗೆ ಡಾ.ಎನ್‌. ಸರಸ್ವತಿಯವರು ತಮ್ಮ “The 
Position of Women During the Vijayanagar Period” ou ಕೃತಿಯಲ್ಲಿ 
ವೇಶಾವೃತಿ ಶ್ರಿಯನ್ನು ಆರಂಭಿಸುವ ಮುನ್ನ ಆ ಸಮುದಾಯವು " "ಮುದ್ರಾದಿಕೋತ್ಸವಂ” 
(Showing the mirror) ಎಂಬ ಧಾರ್ಮಿಕ ಆಚರಣೆಯೊಂದನ್ನು ನಡೆಸುತ್ತದೆ. 
ಚೈತ್ರ ಮಾಸದ ಪೂರ್ಣಿಮೆಯ ದಿನದಂದು ಜರುಗುವ ಈ ಕಾರ್ಯಕ್ರಮಕ್ಕೆ 
ಸಮುದಾಯದ ಸದಸ್ಕರೆಲ್ಲ ರನ್ನೂ ಆಮಂತ್ರಿಸಲಾಗುತ್ತದೆ. ತಂದೆಯು ತನ್ನ ಮಗಳನ್ನು 
ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಅವಳ ಮುಖವನ್ನು ಕನ್ನಡಿಯಲ್ಲಿ ನೋಡುತ್ತಾನೆ. 
ಏಕೆಂದರೆ ಕನ್ನಡಿಯನ್ನು ಅವರು ಮಹಾಲಕ್ಷ್ಮೀ ಎಂದು ಭಾವಿಸುತ್ತಾರೆ. ನಂತರ 
ಆಶೀರ್ವದಿಸುತ್ತಾನೆ. ಪ್ರೌಢರಾದ ನಂತರ ವೇಶ್ಕಾವೃತ್ತಿಗಿಳಿಯುವ ಎಲ್ಲಾ ಕನೈಯರಿಗೂ 
ಇದು ಅನ್ವಯಿಸುತ್ತಿತ್ತು ಎಂದು ಬರೆದಿರುವುದು ಕಂಡುಬರುತ್ತದೆ. ಇರೆದಿಗೂ ಸಹ 
ಹಂಪಿಯ ಸುತ್ತಮುತ್ತಲ ಪರಿಸರದಲ್ಲಿ ಗೌಪ್ಯವಾಗಿ ಗಹ ಬರುತಿ ನುವುದಸ್ಯಿ 
ಕಾಣಬಹುದಾಗಿದೆ. 


ವಿಜಯನಗರದ ರಾಜಧಾನಿ ವಿದ್ಯಾರಣ್ಮದಲ್ಲಿದ್ದ ಪ್ರಸಿದ್ದ ಪೇಟೆಗಳಲ್ಲಿ ಅಚ್ಛುತ : 
ಪೇಟೆಯೂ ಒಂದು. ಅದನ್ನು “ಸೂಳೆ ಬಜಾರ್‌' ಎಂತಲೇ ಕರೆಯಲಾಗು ತ್ರಿತ್ತು. 
ಆದರೆ ಈ ಬಗೆಯ ಅಭಿಪ್ರಾಯದಲ್ಲಿ ವಿದ್ವಾ ೦ಸರಲ್ಲಿ ಭಿನ್ನಾಭಿಪ್ರಾಯ ವಿರುವುದು 
ಕಂಡುಬರುತ್ತದೆ. ವಿಜಯನಗರಕ್ಕೆ ಭೇಟಿ ನೀಡಿದ್ದ ವಿದೇಶಿ ಪ್ರವಾಸಿಗರು ತಮ್ಮ 
ಬರವಣಿಗೆಯಲ್ಲಿ ನೀಡಿರುವ ವಿವರಣೆಗಳು ಐಷಾರಾಮದ ಜೀವನ ನಡೆಸು ತ್ತಿದ್ದ 
ವೇಶ್ಮೆಯರ ಬದುಕನ್ನು ಮಾತ್ರ. ಆದರೆ ರಾಜಧಾನಿಯ ಪರಿಸರವನ್ನು ಕಂಡ 
ಸಮಕಾಲೀನ ಕವಿಗಳು ತಮ್ಮ ಕೃತಿಗಳಲ್ಲಿ, ವೇಶ್ಯೆಯರ ಸ್ಥಿತಿಗತಿ, ಸ್ವಭಾವ ಹಾಗೂ 
ಅವರ ಪರಿಸ ಸಿರವನ್ನು ಭಿನ್ನ ಭಿನ್ನವಾಗಿ ಹೇಳಿರುವುದು ಕಂಡುಬರುತ್ತದೆ. ಉದಾಹರಣೆಗೆ: 
ಚೆನ್ನಬಸವ ಪುರಾಣದಲ್ಲಿ ವೇಶ್ಮ ಯನ್ನು ಸುಳ್ಳಿನಂಗಡಿ, ಮತ್ಸರದ ಮನೆ, ಮೋಸ 
ಕಪಟಗಳ ವಾಸಸ್ಥಾನ, ಆಸೆಯ ಆಶ್ರಯ, ಅತೀ ಆಸೆಯ ಅಂಗಡಿ, ಸ್ವಾರ್ಥಿಗಳು 
ನಡೆಸುವ ಮಂದಿರ, ಜಗಳಗಳು ನಡೆಯುವ ಕೇಂದ್ರಸ್ಲಾನ, ನೆಪಗಳ ನೆಲೆ, ಹೊಸ 
ಹೊಸ ರೀತಿಯ ಚತುರತೆಯ ಚಾವಡಿ, ಮೋಸಗಳ ಮೂಲಸ್ಥಾನ, ಅಸಾಧ್ಯವಾದ 
ಸಾಮರ್ಥ್ಯದ ಮನೆಯಾಗಿದ್ದಿತ್ತು ಎಂದು ಹೇಳಿರುವುದು ಕಂಡುಬರುತ್ತ ದೆ. ಒಂದರ್ಥ 
ದಲ್ಲಿ ಇದು ಸತ್ಮವೇ. ಅಂದು ವೇಶೆಯರ ಸಹವಾಸ ಮಾಡಿದವರ ಬದುಕನ್ನು 
ಸೂಚಿಸುವ ಜಾನಪದ ಹಾಡುಗಳು ನಿಜಕ್ಕೂ ಇಂದಿಗೂ ಮನುಷ್ಕನ ಬದುಕಿಗೆ 
ನಿದರ್ಶನವೆನ್ನಬಹುದು. ಉದಾಹರಣೆಗೆ, 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು ೩೫೯ 


ತಂಬಿಟ್ಟುಗುಪ್ಪುಂಟೆ ತವರಿಗೆ ಮುಪ್ಪುಂಚೆ 
ದೊಂಬನಾ ಮನೆಗೆ ಕದವುಂಟೆ....ಅಣ್ಣಯ್ಯ 
ಸೂಳೇಯ ನಂಬಿದವಗುಂಟೆ ಸಂಸಾರ... 
ಮಂಜು ಮರಾಳಲ್ಲಿ ಮರಳು ಸಕ್ಕರೆಯಲ್ಲಿ 
ಮಡಗಿದ್ದ ಸೂಳೆ ಸ್ಥಿರವಲ್ಲ.....ಅಣ್ಣಯ 
ಮನೆಗೆ ತಂದಿರಿಸು ಮಡದಿಯ 
ಸೂಳೇಯ ಮನೆಯಲ್ಲಿ ಸೂರೆಲ್ಲಿ ಮಲ್ಲೀಗೆ 
ಜಾಣ ನಾ ಹೋಗಿ ಮಲಗೂವೆ ..ಮಂಚದ್ಮೇಲೆ 
ತಾಳೆ ಹೂವಿನ ತಲೆದಿಂಬು 

ಎಲ್ಲಿಗೆ ಹೋಗಿದ್ದೆ ಯಾವ್ಹೂವ್‌ ಮುಡಿದಿದ್ದೆ 
ಯಾರ ತೋಳಲ್ಲಿ ಒರಗಿದ್ದೆ.... ಕಂದಯ್ಯ 
ವಲ್ಲಿ ಸೆರಗೆಲ್ಲಾ ಪರಿಮಾಳ 

ಕಾಕಾನ ಕೋಟೆಯ ನೀಟ್ಗಾತಿ ಬಂದವಳೆ 
ಜಾತ್ರೇಲಿ ಗಂಡ್ಲ ಸುಳಿವಿಲ್ಲ, ಅವಳೊಡನೆ 
ಸೂಳೇರ ಬೀದಿ ಮೆರೆದಾನೋ 


ಎಂಬುವ ಜನಪದವು ಅನುಭವದ ಹಾಗೂ ಸನ್ನಿವೇಶದ ಒತ್ತಡಗಳಿಂದ 
ಸೃಷ್ಟಿಯಾಗಿವೆ. ಇವು ಇಂದಿಗೂ ಪ್ರಸ್ತುತವಾಗಿವೆ. 


ಅಂದಿನ' ಶ್ರೀಮಂತ ವೇಶ್ಯೆಯರು. ತಮ್ಮ ಮನೆಗಳಲ್ಲಿ ವೀಣೆ, ಕೊಳಲು, 
ಸಂಗೀತ ಲಹರಿಯನ್ನು ಸೃಷ್ಟಿಸುತ್ತಿದ್ದರು. ಕರ್ಪುರದ ದೀಪಗಳು, ಸುಗಂಧ 
ಧೂಪಗಳು, ಸಂಗೀತ ಧಾರೆಗಳೆಂಬ ಬಂಧನಗಳು ಯಾವ ಪುರುಷನನ್ನು ಮನೆಯಿಂದ 
ಆಚೆಹೋಗುವ ಹಾಗೆ ಮಾಡುತ್ತಿರಲಿಲ್ಲ. ವಿಜಯನಗರದ ವೇಶ್ಯೆಯರು ಶಿಕ್ಷಣ 
ಪಡೆಯುವ ಹಕ್ಕುಳ್ಳವರಾಗಿದ್ದರು. ಸ್ವತಃ ಅರಸರೇ ವೃತ್ತಿಪರ ಶಿಕ್ಷಣ ನೀಡಲು 
ದತ್ತಿಗಳನ್ನು ನೀಡುತ್ತಿದ್ದುದ್ದಕ್ಕೆ ಅನೇಕ ಸಾಕ್ಲಿಗಳಿವೆ. ನವರಾತ್ರಿಯ ಸಮಯದಲ್ಲಿ 
ವೇಶ್ಯೆಯರ ಕುಸ್ತಿಗಳೂ ನಡೆಯುತ್ತಿದ್ದವೆಂದು ಅಬ್ದುಲ್‌ ರಜಾಕ್‌ ತಿಳಿಸಿದ್ದಾ ನೆ. 


ವಿಜಯನಗರದ ರಾಜಕೀಯ ರಂಗದಲ್ಲಿಯೂ ವೇಶ್ಯೆಯರು ತಮ್ಮನ್ನು 
ಉನ್ನತ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದ ್ರ ರೆಂಬುವುದು ಕಂಡುಬರುತ್ತದೆ. ಒಂದು - 
ದೃಷ್ಟಿಯಲ್ಲಿ ವೇಶ್ಕಾವೃತ್ತಿ ಯೇ ರಾಜರಕ್ಷಿ ತವಾಗಿತ್ತು ಎನ್ನಬಹುದು. ಸ್ವತಂತ್ರ ವಾಗಿದ್ದ 
ವೇಶ್ಯೆಯರು ತಮ್ಮದೇ ಒಂದು ವರ್ಗವೆಂದು ಗುರುತಿಸಿಕೊಳ್ಳುತ್ತಿದ್ದರು. (ಅಂದರೆ 
ದೇವದಾಸಿಯರಲ್ಲದವರು) ಇವರುಗಳು ಅರಸರ, ಸರದಾರರ, ಶ್ರೀಮಂತರ 
ಆಶ್ರಯವನ್ನು ಪಡೆದಿದ್ದರು. ಈ ವರ್ಗದಲ್ಲಿಯೇ ಕೆಲವರು ಅರಸರಿಗೆ ಮತ್ತು 
ಸರದಾರರಿಗೆ ಸೂಳೆಯರಾಗಿದ್ದರು. ಪ್ರಖ್ಯಾತ ದೊರೆ ಎನ್ನಿಸಿಕೊಂಡಿರುವ ಕೃಷ್ಣ 
ದೇವರಾಯನ ಪಟ್ಟದ ರಾಣಿಯರಲ್ಲಿ ಚಿನ್ನಾದೇವಿ ಒಬ್ಬ ವೇಶ್ಯೆ ಎಂಬುವುದು ಇಲ್ಲಿ 


೩೬೦ ವಿಜಯನಗರ ಅಧ ಯನ ೧೩ 


ಮುಖ್ಯವಾಗಿ ಗೋಚರಿಸುತ್ತದೆ. ಇದರಿಂದಾಗಿ ವೇಶೆ ಯರಿಗೆ ಅಪಾರ ಗೌರವವಿತ್ತು. 

ಅರಸರು ತಮ್ಮ ಸಾಮರ್ಥ್ಯದ ಪ್ರದರ್ಶನದ ನೆಪದಲ್ಲಿ ಭವ್ಯವಾಗಿ ಆಚರಿಸುತ್ತಿದ್ದ 

ದಸರೆಯ ಹಬ್ಬ ಗಳಲ್ಲಿ ರಾಜರು ಆಮಂತ್ರಿಸಿದ ಪಟ್ಟಿ ಯಲ್ಲಿ ವೇಶ್ಮೆಯರೂ 

ಇರುತ್ತಿದ್ದರು. “ದಸರೆಯಲ್ಲಿ ರಾಜನು ಹನ ರಾಜಧಾನಿಯವರೆಗೆ 

ಹಬ್ಬವನ್ನು ಆಚರಿಸುತ್ತಾನೆ. ಆಗ ರಾಜ್ಯದ ಎಲ್ಲಾ ಭಾಗಗಳಿಂದ ದೇವದಾಸಿಯರು, 

ವಾಯ ಸಾಮಂತರೂ ತಮ್ಮ ಪರಿವಾರದಸಮೇತ ಬರುತ್ತಾರೆ” ಎಂದು 
ಸ್‌ ಹೇಳಿದ್ದಾನೆ. 


ವೇಶ್ಮೆಯರಿಂದ ತೆರಿಗೆ ಪಡೆದು ರಾಜ್ಯದ ವೆಚ್ಚಕ್ಕೆ ಬಳಸುತ್ತಿದ್ದುದು ನಮ್ಮ 
ಭವ್ಯ್ಮಚರಿತ್ರೆಯ ದುರಂತಗಳಲ್ಲೊ ್ಲಿಂದು. ವೇಶ್ಮೆಯರು ನೀಡುತ್ತಿದ್ದ ತೆರಿಗೆಯ ರೀತಿ 
ನೀತಿಯನ್ನು ಅಬ್ದುಲ್‌ರಜಾಕ್‌ ಈ ರೀತಿ ವಿವರಿಸುತ್ತಾನೆ: “ವಿಜಯನಗರದ ಏಳು 
ಕೋಟೆಗಳಲ್ಲಿ ಈ ರೀತಿಯ ಅನೇಕ ವೇಶಾ ಗ್ರಹಗಳಿದ್ದವು. ಈ ವೇಶಾ ಗೃಹಗಳ 
ಮೇಲೆ ಹಾಕಿದ ತೆರಿಗೆಯಿಂದ ಬೊಕ್ಕಸಕ್ಕೆ ಹನ್ನೆರಡು ಸಾವಿರ ಘನ ಆದಾಯ 
ಬರುತ್ತಿತ್ತು. ಈ ಹಣದಿಂದ ಸೈನಿಕರಿಗೆ ಸಂಬಳವಾಗಿ ಕೊಡುತ್ತಿದ್ದರು” ಎಂದು 
ಹೇಳಿರುವುದು ವೇಶ್ಮೆಯರ ಆದಾಯವನ್ನು ಸೂಚಿಸುತ್ತದೆ ಹಾಗೂ ವಿಜಯನಗರದಲ್ಲಿ 
ಈ ವೃತ್ತಿಯ ಸ್ಥಾನಮಾನವನ್ನು ತಿಳಿಸುತ್ತದೆ. 

ಸತಿ ಪದ್ದ ತಿ 

ವಿಜಯನಗರದ ಕಾಲದಲ್ಲಿ ಸತಿ ಸಹಗಮನ ಪದ ಿತಿಯು ವ್ಮಾಪಕವಾಗಿ ಕಂಡು 
ಬರುತ್ತದೆ. ಈ ಪದ ಿತಿಯು ವಿಜಯನಗರದ ಆನ್ನ ಭಾರತದಲ್ಲಿಯೇ ಅಲ್ಲದೆ 
ಈಜಿಪ್ಟ್‌, ಗ್ರೀಕ್‌, ಚೀನಾ, ಸಿರಿಯಾ ಮುಂತಾದ ದೇಶಗಳಲ್ಲಿಯೂ ಆಚರಣೆ 
ಯಲ್ಲಿದ್ದದ್ದು ಕಂಡುಬರುತ್ತದೆ. ಅಂದಿನ ಪುರುಷಪ್ರಧಾನ ಸಮಾಜದಲ್ಲಿ ಹೆಣ್ಣನ್ನು 
ಕೇವಲ ಉಪಭೋಗದ ವಸು ್ಸಿವನ್ನಾ ್ಲಗಿಸಿಕೊಂಡಿರುವುದರ ಪ್ರತೀಕವಾಗಿ ಇದು 
ಗೋಚರಿಸುತ್ತದೆ. ಸತಿಯು ಸಹಗಮನವಾಗುತ್ತಿದ್ದದ್ದು ಎರಡು ರೀತಿಯಲ್ಲಿ 


ಅ. ಸಹಗಮನ : ಅಂದರೆ ಗಂಡ ಸತ್ತರೆ ಅವನ ಜೊತೆಯಲಿ ) ಯೇ 
ಜೀವಂತವಾಗಿ ಚಿತೆಗೆ ಅಥವಾ ಹೂಳುವುದಾದರೆ ಜೀವಂತವಾಗಿ ಸಿಮಾಧಿ 
ಮಾಡಿಸಿಕೊಳ್ಳು ವುದು ಇದಕ್ಕೆ ಸಹಗಮನ ಎಂದು ಕರೆಯಲಾಗಿದೆ. 


ಆ. ಅನುಗಮನ : ಗಂಡನು ಎಲ್ಲೋ ದೂರದಲ್ಲಿ ಸತ್ತರೆ, ಅದು ಯುದ್ದ 
ರಂಗದಲ್ಲಾಗಬಹುದು ಅಥವಾ ಬೇಟೆಯಾಡುವ ಸಮಯದಲ್ಲಿ ಮರಣಹೊಂದದರೆ 
ಗಂಡನನ್ನು ನೆನೆದುಕೊಂಡು ಬೆಂಕಿಯಲ್ಲಿ ಜೀವ ಅರ್ಪಣೆ ಮಾಡಿಕೊಳ್ಳುವ ಕ ಕ್ರಿಯೆಗೆ 
ಅನುಗಮನ ಎಂತಲೂ ಕರೆಯಲಾಗುತ್ತಿತ್ತು. 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೬೧ 


ವಿಜಯನಗರ ಸಾಮ್ರಾಜ್ಯದಾದ್ಯಂತ ಇದಕ್ಕೆ ಸಂಬಂಧಿಸಿದ ಅನೇಕ ಶಿಲ್ಪಗಳು, 
ಶಾಸನಗಳು ದೊರಕುತ್ತವೆ. ಸತಿ ಸಹಗಮನವು ಬೆಂಕಿಗೆ ಹಾರಿ ಜೀವ ಬಿಡುವ ರೂಪ 
ಒಂದಾದರೆ, ಜೀವಂತವಾಗಿ ಸಮಾಧಿ ಮಾಡಿಸಿಕೊಳ್ಳುವುದು ಮತ್ತೊಂದಾಗಿತ್ತು. 
ಕೆಲವು ಕಡೆ ನೀರಿಗೆ ಹಾರುವುದು ಹಾಗೂ ಎತ್ತರದ ಪ್ರದೇಶಗಳಿಂದ ಕಮರಿಗಳಿಗೆ 
ಹಾರಿ ಜೀವಬಿಡುವ ಪದ್ದತಿಯೂ ಇತ್ತೆಂದು ತಿಳಿದುಬರುತ್ತದೆ. 


ವಿಜಯನಗರದಲ್ಲಿ ಆಚರಣೆಯಲ್ಲಿದ್ದ ಸತಿಪದ್ದತಿಯ ಕುರಿತು ವಿಪುಲವಾಗಿ 
ದೇಶೀಯ ಮತ್ತು ವಿದೇಶೀಯ ಸಾಕ್ಸ್ಯಾಧಾರಗಳು ದೊರೆಯುತ್ತವೆ. ಈ ಅನಿಷ್ಟ 
ಪದ್ದತಿಯ ಉಗಮ ಮತ್ತು ಬೆಳವಣಿಗೆಗಳಿಗೆ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ 
ಕಾರಣಗಳೇನೇ ಇದ್ದರೂ ವಿಜಯನಗರದಲ್ಲಿ ಇದೊಂದು ಸಾಮಾಜಿಕ ಮೌಢ್ಯ 
ವಿಧಿಯಾಗಿದ್ದಿತೆನ್ನಬಹುದು. ಕನ್ನಡದ ಧ್ವಜಪತಾಕೆಯನ್ನು ಜಗತ್ತಿಗೆ ಸಾರಿದ 
ಸಾಮ್ರಾಜ್ಯವೆಂದು, ಕನ್ನಡದ ನಾಡಿನ ಚರಿತ್ರೆಯನ್ನು ಶ್ರೀಮಂತಗೊಳಿಸಿದ ರಾಜ 
ಮಹಾರಾಜರ ತಾಣವೆಂದು ಹೆಸರು ಪಡೆದಿರುವ ವಿಜಯನಗರ ಸಾಮ್ರಾಜ್ಮದಲ್ಲಿಯೇ 
ಅತ್ಯಂತ ಹೆಚ್ಚಿನ ಸತಿಘಟನೆಗಳು ನಡೆದಿರುವುದು ಕಂಡುಬರುತ್ತದೆ. ಹಿಂದೂ 
ಧರ್ಮದ ರಕ್ಸ್ಟಣೆಯ ಹೆಸರಿನಲ್ಲಿಯೇ ದಕ್ಷಿಣ ಭಾರತದಲ್ಲಿ ಹುಟ್ಟಿಕೊಂಡ ವಿಜಯ 
ನಗರ ಸಾಮ್ರಾಜ್ಯದ ಆಳುವ ವರ್ಗದ ಅತಿಯಾದ ಪ್ರೋತ್ಸಾಹವೇ ಈ ಜೀವ: 
ವಿರೋಧಿ ಆಚರಣೆಗೆ ಕಾರಣವೆನ್ನಬಹುದಾಗಿದೆ. ಈ ಕೆಟ್ಟ ಪದ್ದತಿಯ ಆಚರಣೆಯ 
ವಿಧಿ ವಿಧಾನಗಳನ್ನು ಅಂದು ವಿಜಯನಗರಕ್ಕೆ ಭೇಟಿ ನೀಡಿದ್ದ ವಿದೇಶಿ ಪ್ರವಾಸಿ ಗರು 
ಸ್ವತಃ ವೀಕ್ಷಿಸಿ ತಮ್ಮ ಬರವಣಿಗೆಗಳಲ್ಲಿ ದಾಖಲಿಸಿದ್ದಾರೆ. ಸಾಮ್ರಾಜ್ಯದ ಹಳ್ಳಿ, 
ಗ್ರಾಮಗಳಲ್ಲಿ ನಡೆಯುತ್ತಿದ್ದ ಭೀಕರ ಸ್ವರೂಪದ ಸತಿ ಪದ್ಧತಿಯನ್ನು ತಿಳಿ ಯಲು 
ವಿದೇಶೀಯರ ಬರವಣಿಗೆಗಿಂತಲೂ ಸಮಕಾಲೀನ ದೇಶೀಯ ಸಾಹಿತಿಗಳ ಸಾಹಿತ್ಮವು 
ಹೆಚ್ಚಿನ ರೀತಿಯಲ್ಲಿ ನೆರವಾಗುತ್ತವೆ. 


ವಿಜಯನಗರ ಸಾಮ್ರಾಜ್ಮದ ಕಾಲದಲ್ಲಿ ಸತಿಗೆ ಸಿದ್ದವಾಗುತ್ತಿದ್ದ ರೀತಿ ಹಾಗೂ 
ಸತಿ ನಡೆಯುವಾಗಿನ ಸನ್ನಿವೇಶವನ್ನು ಹೆಚ್‌.ಎಲ್‌. ನಾಗೇಗೌಡರು ತಮ್ಮ "ಪ್ರವಾಸಿ 
ಕಂಡ ಇಂಡಿಯಾ' ಸಂಪುಟ ೨ ರಲ್ಲಿ ಬಾರ್ಬೋಸಾನ ಹೇಳಿಕೆಯನ್ನು ತಿಳಿಸಿದ್ದಾರೆ. 
ಅದರ ಪ್ರಕಾರ ನೋಡುವುದಾದರೆ, ನಾನಿದ್ದ ಏಳು ತಿಂಗಳುಗಳ ಕಾಲದಲ್ಲಿ ಇಲ್ಲಿನ 
ಸಮಾಜದಲ್ಲಿ ನಡೆಯುತ್ತಿದ್ದ ಅನೇಕ ವಿಚಿತ್ರ ಹಾಗೂ ಅಮಾನುಷ ಕೃತ್ಯಗಳನ್ನು 
ಕಂಡೆ. ಗಣ್ಯರಾದ ಗಂಡಸರಾಗಲಿ, ಹೆಂಗಸರಾಗಲಿ ಸತ್ತರೆ ಇವರು ಸುಡುತ್ತಾರೆ. 
ಮದುವೆಯಾದ ಗಂಡಸು ಸತ್ತರೆ ಅವನ ಹೆಂಡತಿ ಚಿತೆಯಲ್ಲಿ ಬಿದ್ದು ಸಾಯುತ್ತಾಳೆ, 
ಗಂಡ ಸತ್ತ ಮೇಲೆ ಹೆಂಡತಿ ಒಂದು ಅಥವಾ ಮೂರು ತಿಂಗಳುಗಳ ನಂತರ ಚಿತೆ 
ಯಲ್ಲಿ ಬೀಳುವುದಕ್ಕೆ ಸಿದ್ದಳಾಗುತ್ತಾಳೆ. ನಿರ್ದಿಷ್ಟವಾದ ದಿನದಂದು ಬಹಳ ಹೊತ್ತಿಗೆ 
ಮುಂಚೆ ಎದ್ದು ಕುದುರೆಯ ಮೇಲೋ ಅಥವಾ ಎಂಟು ಜನ ಹೊತ್ತ ಪಲ್ಲಕ್ಕಿಯ 


೩೬೨ ವಿಜಯನಗರ ಅಧ್ಯಯನ ೧೩ 


ಮೇಲೋ ಕುಳಿತು ಚಿತೆಯು ಸಿದ್ದವಾಗಿರುವ ಸ್ಥಳಕ್ಕೆ ಹೊರಡುತ್ತಾಳೆ. ಆಕೆ 
ಮದುವೆಗೆ ಸಿದ್ದವಾಗಿರುವ ವಧುವಿನಂತೆ ಅಲಂಕಾರ ಮಾಡಿಕೊಂಡಿರುತ್ತಾಳೆ. ತಲೆಯ 
ಕೂದಲನ್ನು ಇಳಿ ಬಿಟ್ಟಿರುತ್ತಾಳೆ. ತನ್ನ ಯೋಗ್ಮತೆಗನುಸಾರವಾಗಿಯೇ ಒಡವೆ ವಸ್ತ್ರ 
ಗಳನ್ನು ಹಾಕಿಕೊಂಡಿರುತ್ತಾಳೆ. ಊರನ್ನು ಆಳುವ ಅರಸನ, ಪಾಳೆಯಗಾರನ ಅಪ್ಪಣೆ 
ಯನ್ನು ಪಡೆದು, ಅರಿಶಿನದ ಸೀರೆಯನ್ನುಟ್ಟು, ಆಭರಣಗಳನ್ನು ತೊಟ್ಟು ಪರಿಪರಿಯಾದ 
ಪುಷ್ಪಗಳಿಂದ ಅಲಂಕರಿಸಿಕೊಂಡು ಅವಳನ್ನು ಊರಿನ ಸುತ್ತೆಲ್ಲಾ ಮೆರವಣಿಗೆ 
ಮಾಡಲಾಗುತ್ತಿತ್ತು. ವೆನೀಸ್‌ನಲ್ಲಿ ಮದುವೆಗೆ ಹೊರಟ ಹೆಣ್ಣಿನ ಮೆರವಣಿಗೆಯಂತೆ, 
ಅವಳ ಎಡಗೈಯಲ್ಲಿ ಅವಳು “ನಾನು ನನ್ನ ನಲ್ಲನೊಡನೆ ಚಿರನಿದ್ರೆ ಮಾಡಲು 
ಹೋಗುತ್ತಿರುವೆ” ಎಂದು ಹಾಡುತ್ತಾ ಹಾಡುತ್ತಾ ಮುಂದುವರಿಯು ತ್ಲಾಳೆ. 
ಮೆರವಣಿಗೆಯಲ್ಲಿ ಆಕೆಯ ನೆಂಟರಿಷ್ಟರು, ಬಂಧು ಬಳಗದವರೆಲ್ಲರೂ ಭಾಗವಹಿಸು 
ತ್ತಾರೆ ಎಂದು ಸಂಪೂರ್ಣ ಚಿತ್ರಣವನ್ನು ನೀಡಿದ್ದಾನೆ. 

ಬಾಬ್ಬೋಸನು ಇನ್ನೂ ಮುಂದುವರಿದು ಸತಿಯು ನಡೆಯುತ್ತಿ ದ್ದ ಅಂತಿಮ 
ಕ್ಷಣಗಳನ್ನು ಸಹ ಸಂಕ್ಷಿಪ್ತವಾಗಿ ವಿವರಿಸಿದ್ದಾನೆ. ಸಾಮಾನ್ಯವಾಗಿ ಸತಿ ಆಚರಣೆಯು 
ನದಿಯ ದಡದಲ್ಲಿ ನಡೆಯುತ್ತಿತ್ತು. ಬೆಳಿಗ್ಗೆ ಸತಿಗೆ ಆಹುತಿಯಾಗುವವಳನ್ನು 
ಮೆರವಣಿಗೆಯಲ್ಲಿ ಕರೆದೊಯ್ದು ಮಧ್ಯಾಹ್ನದ ವೇಳೆಗೆ ನದಿಯ ದಡ ಸೇರುತ್ತಾರೆ. 
ಅಲ್ಲಿ ಚಿತೆಗೆ ಅಗತ್ಮವಾಗಿ ಬೇಕಾಗಿರುವ ಕಟ್ಟಿಗೆ ಎಣ್ಣೆ ಮುಂತಾದವುಗಳೆಲ್ಲವೂ 
ಸಿದ್ದವಾಗಿರುತ್ತಿದ್ದವು. ಈ ಅನಿಷ್ಟ ಪದ್ದತಿಯನ್ನು ನೋಡಲು ಬಂದವರೆಲ್ಲ ರಿಗೂ 
ಊಟದ ವ್ಯವಸ್ಥೆಯು ತುಂಬ ವಿಜೃಂಭಣೆಯಿಂದಲೇ ನಡೆದಿರುತ್ತದೆ. ಚಿತೆಗೆ ಸಿದ್ದ 
ಲ ವಿಧವೆಯೂ ಎಲ್ಲರ ಜೊತೆಯಲ್ಲಿಯೇ ಸಂತೋಷದಿಂದ ಊಟ ಮಾಡಿ, 

ಲ್ಪ ಹೊತ್ತು ಕಾಲ ಕಳೆಯುತ್ತಾ ಳೆ. ಒಂದು ವರ್ಗವು ಚಿತೆಯನ್ನು ಸಿದ್ದಮಾಡುತ್ತದೆ. 
Ja ವಾಗಿ ಹೊಲೆಯರು ಹಾಗೂ ಮಾದಿಗರು ಈ ಕಾರ್ಯವನ್ನು ನಿರ್ವಹಿಸು 
ತ್ತಿದ್ದರೆಂದು ಕಂಡುಬರುತ್ತದೆ.) ವಿಧವೆಯು ತನ್ನ ಗಂಡನ ಹತ್ತಿರದ ಸಂಬಂಧಿಯೊಬ್ಬ ವ: 
ಕೈಹಿಡಿದು ನದಿಯ ಬಳಿಗೆ ಹೋಗುತ್ತಾಳೆ. ತನ್ನ ವಸ್ತುಗಳನ್ನೆಲ್ಲಾ ಕಳಚಿ ತಂದೆ 
ತಾಯಿಯರಿಗೆ ಕೊಟ್ಟು ನದಿಯಲ್ಲಿ ಸ್ನಾನಮಾಡಿ ಹದಿನಾಲ್ಕು ಮೊಳದ ಅರಿಶಿಣದ 
ಬಟ್ಟೆಯನ್ನು ಉಟ್ಟುಕೊಳ್ಳುತ್ತಾಳೆ. ಮತ್ತೆ ಗಂಡನ ಕಡೆಯವರ ಕೈ ಹಿಡಿದು ಚಿತೆಯ 
ಬಳಿ ಇರುವ ವೇದಿಕೆಯ ಮೇಲೆ ನಿಂತು ಮಕ್ಕಳಿಗೆ, ನೆಂಟರಿಷ್ಟರಿಗೆ ಬುದ್ದಿ ಮಾತ 
ನಾಡುತ್ತಾಳೆ. ನಂತರ ಸತಿಯಾಗುವ ಬಗ್ಗೆ ಮಾತನಾಡಿ, ಸತಿಗೆ ಸಿದ್ದಳಾಗುತ್ತಾಳೆ. 
ಒಬ್ಬರು ಅವಳ ತಲೆಯ ಮೇಲೆ ಒಂದು ಗಡಿಗೆ ಎಣ್ಣೆಯನ್ನು ಸುರಿಯುತ್ತಾರೆ. 
ಬರಿದಾದ ಗಡಿಗೆಯನ್ನು ಬೆಂಕಿಗೆ ಬಿಸಾಡುತ್ತಾರೆ. ಹಾಗೆ ಬಿಸಾಡಿದ ಕೂಡಲೇ 
ವಿಧವೆಯು ಚಿತೆಗೆ ಹಾರಿ ಆತ್ಮ ಹಾಗೂ ದೇಹಗಳನ್ನು ದಹನ ಮಾಡಿಕೊಳ್ಳುತ್ತಾಳೆ. 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು ೩೬೩ 


ನೆರೆದವರೆಲ್ಲರೂ ಜೋರಾಗಿ ಬೊಬ್ಬೆ ಹಾಕುತ್ತಾರೆ. ಏಕೆಂದರೆ ಚಿತೆಗೆ ಹಾರಿದ 
ವಿಧವೆಯು ಸಾಯುವ ತನಕ ಅವಳೂ ಕಿರುಚಾಡುವುದು ಸಹಜ. ಅವಳೆ ಕೂಗು 
ನೆರೆದಿರುವವರಿಗೆ ಕೇಳಿಸದಿರಲಿ ಎಂದು ಇವರೂ ಜೋರಾಗಿ ಬೊಬ್ಬೈೆಹಾಕುತ್ತಿದ್ದರು 
ಎಂದು ವಿವರಿಸಿದ್ದಾರೆ. ಇದೇ ಹೀನ ಸಂಸ್ಕೃತಿಯಾಗಿತ್ತು? 

ಕೇವಲ ಆಳುವ ವರ್ಗಕ್ಕಷ್ಟೆ ಈ ಪದ್ದತಿಯು ಸೀಮಿತವಾಗಿರದೆ, ಇತರ ವರ್ಗ 
ಗಳೂ ಸಹ ಪರಿಸರದ ಪ್ರಭಾವದಿಂದಾಗಿ ಈ ಆಚರಣೆಗೆ ಒಳೆಗಾಗಿದ್ದವೆಂಬುವುದು 
ಕಂಡು ಬರುತ್ತದೆ. ಬ್ರಾಹ್ಮಣ ವರ್ಗದ ಸ್ತ್ರೀಯರು ಸತಿ ಹೋಗುವುದನ್ನು ಅವರ 
ಶಾಸ್ತ್ರಗಳು ನಿಷೇಧಿಸಿವೆಯಾದರೂ ಕ್ರಮೇಣ ಅನೇಕ ಪ್ರಭಾವಗಳಿಂದ ಸತಿ ಪದ್ಧತಿಯು 
ಇವರಲ್ಲಿಯೂ ಆಚರಣೆಗೆ ಬಂದಿರುವುದು ಕಂಡುಬರುತ್ತದೆ. ವಿಜಯ ನಗರದ 
ರಾಜಧಾನಿಯಲ್ಲಿ ಬ್ರಾಹ್ಮಣ ಸ್ತ್ರೀಯರು ಸತಿ ಹೋಗುತ್ತಿದ್ದರೆಂಬುದನ್ನು ಕುರಿತು 
ಇಟಲಿಯ ನಿಕೊಲೊಕೊಂಟಿ ತನ್ನ ವರದಿಯಲ್ಲಿ ವಿವರಿಸಿದ್ದಾನೆ. ಹಾಗೆಯೇ ಜೈನ 
ಧರ್ಮದ ಅನುಯಾಯಿಗಳು ಸತಿ ಪದ್ದತಿಯನ್ನು ಸಾಮ್ರಾಜ್ಯದ ಇತರೆ ಕಡೆಗಳಲ್ಲಿ 
ಆಚರಿಸುತ್ತಿದ್ದು ಸಮಕಾಲೀನ ಶಾಸನಗಳಿಂದ ತಿಳಿದುಬರುವುದಾದರೂ ರಾಜಧಾನಿ 
ಯಲ್ಲಿದ್ದ ಜೈನರು ಸತಿ ಆಚರಿಸಿದ ಬಗ್ಗೆ ಮಾಹಿತಿ ದೊರೆಯುವುದಿಲ್ಲ. 

ವಿಜಯನಗರದ ಅರಸರುಗಳು ಭಾರತದ ಇನ್ಯಾವುದೇ ಸಂಸ್ಥಾನದ ರಾಜರು 
ಗಳಿಗಿಂತಲೂ ಹೆಚ್ಚಿನ ಬಲಾಢ್ಯನಾಗಿದ್ದರೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ರಾಜನು 
ಹನ್ನೆರಡು ಸಾವಿರ ಹೆಂಡತಿಯರನ್ನು ಹೊಂದಿರುತ್ತಿದ್ದನೆಂದೂ ಇವರಲ್ಲಿ ನಾಲ್ಕು 
ಸಾವಿರ ಜನ ಇವನು ಹೋದೆಡೆಯಲ್ಲೆಲ್ಲಾ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರೆಂದು 
ಇವರಿಗಿಂತಲೂ ಹೆಚ್ಚು ರೂಪವತಿಯರಾದ ನಾಲ್ಕು ಸಾವಿರ ಹೆಂಡತಿಯರು 
ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ಹೋಗುತ್ತಿದ್ದರೆಂದೂ ಹಾಗೆಯೇ ಇವರು 
ಗಳಲ್ಲಿ ಸುಮಾರು ಎರಡು ಸಾವಿರ ಹೆಂಡತಿಯರು ರಾಜನು ಸತ್ತಾಗ ತಮ್ಮ ಆತ್ಮ 
ಸಂತೋಷದಿಂದ ಚಿತೆಯೊಳಗೆ ಬಿದ್ದು ಪ್ರಾಣತ್ಕಾಗ ಮಾಡುತ್ತೇವೆಂಬ ವಾಗ್ದಾನ 
ಮಾಡಿ ರಾಜನ ಕೈಹಿಡಿಯುತ್ತಿದ್ದರೆಂದು ಬಾರ್ಬೊಸಾ ವಿವರಿಸಿದ್ದಾನೆ. ಇಷ್ಟೇ ಅಲ್ಲದೆ 
ಅವನು ಮುಂದುವರೆದು ಬರೆಯುತ್ತಾ : “ರಾಜ ಸತ್ತರೆ ಅಂತಃಪುರದ ಸುಮಾರು 
ನಾನೂರು ಐನೂರು ಸ್ತ್ರೀಯರು ಅವನೊಡನೆ ಚಿತೆಯಲ್ಲಿ ಬೀಳುತ್ತಾರೆ. ಇದಕ್ಕಾಗಿಯೇ 
ಚಿತಾಗ್ನಿಯನ್ನು ತುಂಬ ದೊಡ್ಡದಾಗಿ ಮಾಡಿರುತ್ತಾರೆ. ಶ್ರೀಗಂಧ, ತೇಗ, ಹೊನ್ನೆ 
ಮುಂತಾದ ಮರಗಳು, ಎಣ್ಣೆ ತುಪ್ಪವನ್ನು ಹೇರಳವಾಗಿ ಶೇಖರಿಸುತ್ತಾರೆ. ಈ ಚಿತೆ 
ಯಲ್ಲಿ ಬೀಳುವುದಕ್ಕಾಗಿ ನಾಮುಂದು ತಾಮುಂದು ಎಂದು ನುಗ್ಗಿ ಬರುತ್ತಾರೆ. 
ಇದೊಂದು ಅಪೂರ್ವವಾದ ದೃಶ್ಯ” ಎಂದು ಅಂದಿನ ರಾಜಾಸ್ಥಾನದಲ್ಲಿ ಇದ್ದ ಸತಿ 
ಪದ್ಧತಿಯನ್ನು ಸಂಕ್ಸಿಪ್ತವಾಗಿ ವಿವರಿಸಿದ್ದಾನೆ. 


೩೬೪ ವಿಜಯನಗರ ಅಧ್ಯಯನ ೧೩ 


ಮೇಲಿನ ಎಲ್ಲ ಉಲ್ಲೇಖಗಳು ಭವ ಸಾಮ್ರಾಜ್ಯವೆಂದೆನ್ನಿಸಿಕೊಂಡಿರುವ 
ವಿಜಯನಗರದಲ್ಲಿ ಮನೆಮಾಡಿಕೊಂಡಿದ್ದ ಅನಿಷ್ಟತೆಯನ್ನು ಸೂಚಿಸುತ್ತದೆ. ಧರ್ಮ 
ಸಂಸ್ಕೃತಿಗೆ ಹಾಗೂ ಅದರ ರಕ್ಸಣೆಗೆ ಬದ್ದರಾಗಿದ್ದ ಆಡಳಿತಗಾರರುಗಳು ಇಂತಹ 
ಅನಿಷ್ಟ ಪದ್ದತಿಯನ್ನು ನಿರ್ಮೂಲನೆ ಮಾಡದೆ, ತಾವೇ ಪ್ರೋತ್ಸಾಹಿಸಿಕೊಂಡು 
ಬಂದಿರುವುದು ಖೇದ ತರುವ ವಿಷಯವೇ. ೨೦ನೇ ಶತಮಾನದ ಪ್ರಾರಂಭದಲ್ಲಿ 
ಬಂಗಾಳದ ರಾಜಾರಾಮ್‌ ಮೋಹನ್‌ರಾಯ್‌ರವರು  “ ಬ್ರಹ್ಮ ಸಮಾಜ”ವನ್ನು 

ಸ್ಥಾಪಿಸಿಕೊಂಡು ಈ ಅನಿಷ್ಟಪದ್ದತಿಯ ವಿರುದ್ಧ ಹೋರಾಡಲು ಪ್ರಯತ್ನಿಸಿ ತಮ್ಮ 
ಜೀವಿತದ ಕೊನೆಯವರೆಗೆ ಹೋರಾಡಿದರೆ ಅವರ ಹೋರಾಟಕ್ಕೆ ಅಂದಿನ ಬ್ರಿಟಿಷ್‌ 
ಗೌವರ್ನರ್‌ ಜನರಲ್‌ ಆಗಿದ್ದ ಲಾರ್ಡ್‌ ವಿಲಿಯಂ ಬೆಂಟಿಂಗ್‌ ಹೆಚ್ಚಿನ ಪ್ರೋತ್ಸಾಹ 
ನೀಡಿರುವುದು ಸಹ ಇಂದು ಇತಿಹಾಸವಾಗಿದೆ. ಇಂದಿಗೂ ಇಂತಹ ಅನಿಷ್ಠ 
ಪದ್ದತಿಯು ಆಚರಿಸುತಿ ಶ್ರಿರುವುದನ್ನು ಪತಿ ಶ್ರಿಕೆಯಲ್ಲಿ ನೋಡಿಬ್ದೇವೆ. ಈ ಕೆಟ್ಟ 
ಆಚರಣಾ ಸಂಸ್ಕೃತಿಯು ಹಿಂದೂ ಸಂಸ್ಕೃತಿಯನ್ನು ಉಳಿಸಲು ಉದಯಿಸಿದ - 
ಸಾಮ್ರಾಜ್ಯವೆಂದು ಕೆಲವು ಮೂಲಭೂತ ಇತಿಹಾಸಕಾರರರಿಂದ ಕರೆಸಿಕೊಂಡ 
ವಿಜಯನಗರದಲ್ಲಿ ಹೆಚ್ಚಾಗಿ ಬೇರೂರಿತು. 


ಮಹಿಳೆಯರ ಸ್ಲಾನಮಾನಗಳು 


ವಿಜಯನಗರದ ಇತಿಹಾಸದ ಬಗ್ಗೆ ವಿಶಿಷ್ಟ ರೀತಿಯ ಬೆಳಕು ಚೆಲ್ಲ ಲು ಇಂದು 
ನಮ್ಮ ಮುಂದೆ ಅನೇಕ ಸಾಹಿತಾ )ಧಾರಗಳು ಹಾಗೂ ದೇವಾಲಯಗಳು ತೆರೆದ 
ಪುಸ್ತಕದಂತೆ ಕಂಗೊಳಿಸುತ್ತಿವೆ. ಅವುಗಳ ಸಹಾಯದಿಂದ ಅಂದಿನ ಕಾಲದಲ್ಲಿ 
ಸ್ತ್ರೀಯರ ಸ್ಥಾನ ಹಾಗೂ ಅವರು ಆಸ್ಥಾನದಲ್ಲಿ ಹಾಗೂ ಸಮಾಜದಲ್ಲಿ ಬದುಕುತ್ತಿದ್ದ 
ಸ್ಥಿತಿಗತಿಯ ಬಗ್ಗೆ ತಿಳಿಯಲು ಸಹಕಾರಿಯಾಗಿವೆ ಎನ್ನಬಹುದು. ಮೇಲಿನ ಆಧಾರ 
ಗಳಿಂದ ಮಹಿಳೆಯರು ರಾಜಕೀಯ, ಆರ್ಥಿಕ ಹಾಗೂ ಆಡಳಿತ ವಿಷಯಗಳಲ್ಲಿಯೂ 
ಪ್ರಮುಖ ಸ್ಥಾನ ಪಡೆದಿದ್ದರೆಂದು ಕಂಡುಬರುತ್ತದೆ. ಆದರೆ ಮೇಲಿನ ಹೇಳಿಕೆಯು 
ಸಾಮ್ರಾಜ್ಯದ ಕೇವಲ ಶೇ. ೩ ರಷ್ಟು ಮಹಿಳೆಯರಿಗೆ ಮಾತ್ರ ಸಂಬಂಧಪಟ್ಟದ್ದು. 
ಮಿಕ್ಕ ಮಹಿಳೆಯರು ಹಲವಾರು ರೀತಿಯ ಸಾಮಾಜಿಕ ಸಿಂಕೋಲೆಗೆ ಬಲಿಯಾಗಿ 
ಬದುಕುತ್ತಿದ್ದರು. 


ಕರ್ನಾಟಕದ ಪ್ರಾಚೀನ ಇತಿಹಾಸವನ್ನು ಗಮನಿಸಿದರೆ ಅದು ಗಂಗರ ಕಾಲದಿಂದ 
ರಾಷ್ಟ್ರಕೂಟ, ಚಾಲುಕ್ಕ, ಹೊಯ್ಸಳ, ಇಕ್ಕೇರಿ ಅರಸರು, ಮೈಸೂರು ಒಡೆಯರವರೆಗೂ 
ಮಹಿಳೆಯರು ಪ್ರಮುಖ ಪಾತ ತ್ರವಹಿಸಿರುವುದು ಕಂಡುಬರುತ್ತದೆ, ವಿಜಯನಗರದ 
ಅರಸರ ಕಾಲದಲ್ಲಿ ರಾಜರ ಅನುಪಸ್ಥಿತಿಯಲ್ಲಿ ರಾಣಿಯರೇ: ಆಳ್ಳಿ ಕೆ ನಡೆಸಿರುವುದಕ್ಕೆ 
ಅನೇಕ ಆಧಾರಗಳಿವೆ. ಕೃಷ್ಣದೇವರಾಯನು ತನ್ನ ರಾಣಿಯಾದ ಜಗನ್‌ಮೋಹಿನಿಗೆ 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೬೫ 


ಆಂಧ್ರಪ್ರದೇಶದ ಉಸ್ತುವಾರಿಯನ್ನು ವಹಿಸಿದ್ದದ್ದು ಕಂಡುಬರುತ್ತದೆ. ಅಂದಿನ 
ಕಾಲದ ಮಹಿಳೆಯರು ಗೃಹಿಣಿಯರಾಗಿ, ಯುದ್ದದ ಸಮಯದಲ್ಲಿ ಹೋರಾಟಗಾರ್ತಿ 
ಯರಾಗಿ, ವ್ಮಾಪಾರಗಾರರಾಗಿ, ಕುಸ್ತಿ ಮಾಡುವವಳಾಗಿ, ಕವಯತ್ರಿಯರಾಗಿ, ಸಾಹಿತಿ 
ಗಳಾಗಿ, ಹಾಗೂ ಗವರ್ನರ್‌ಗಳಾಗಿ, ಆಡಳಿತಾಧಿಕಾರಿಗಳಾಗಿ, ರಾಣಿಯರ ಸಖಿಯರಾಗಿ, 
ಕೃಷಿಕರಾಗಿ, ಸಂಸಾರದ ಭಾರ ಹೊರುವವರಾಗಿ, ವೇಶ್ಯೆಯಾಗಿ ಕಂಗೊಳಿಸಿರುವುದು 
ಕಂಡುಬರುತ್ತದೆ. 

ಗೃಹಿಣಿಯಾಗಿ : ಮದುವೆಯಾದ ಹೆಣ್ಣುಮಕ್ಕಳು ಸೌಭಾಗ್ಯಸೂಚಕವಾಗಿ 
ಅನೇಕ ಚಿಹ್ನೆಗಳನ್ನು ಧರಿಸುತ್ತಿದ್ದರು. ಈಗಲೂ ಧರಿಸುತ್ತಾರೆ. ಆದರೆ ಆ ಚಿಹ್ನೆ 
ಗಳು ಯಾವುವು ಎಂಬುದನ್ನು ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಕಾಲ 
ದಿಂದ ಕಾಲಕ್ಕೆ ಪ್ರದೇಶದಿಂದ ಪ್ರದೇಶಕ್ಕೆ ಅವುಗಳಲ್ಲಿ ವ್ಯತ್ಕಾಸ ಕಂಡುಬರುತ್ತವೆ. 
ತಾಳಿ (ಮಂಗಳಸೂತ್ರ), ಬಳೆ, ಓಲೆ, ಮೂಗುತಿ, ಕಾಲುಂಗುರ, ಅರಿಶಿನ, ಕುಂಕುಮ, 
ಹೂವು, ಕಾಡಿಗೆ ಇವು ಸಾಮಾನ್ಯವಾಗಿ ಸೌಭಾಗ್ಯಸೂಚಕಗಳು. ಮೇಲಿನ ಸೌಭಾಗ್ಮದ 
ಲಕ್ಷಣಗಳಲ್ಲಿ ಐದನ್ನೂ ವಿಶೇಷವಾಗಿ ಹೆಚ್ಚಾಗಿ ಹೆಸರಿಸಿರುವುದು ಕಂಡುಬರುತ್ತದೆ. 
ಕೆಲವರ ಪ್ರಕಾರ ಅರಿಶಿಣ, ಕುಂಕುಮ, ಸಿಂಧೂರ (ಬೈತಲೆಗೆ ಹಚ್ಚುವ ಕೆಂಪು 
ಪುಡಿ), ಕಾಡಿಗೆ ಮತ್ತು ಮಂಗಳ ಸೂತ್ರ- ಇವೇ ಆ ಐದು. ಇನ್ನೊಂದು ಪಟ್ಟಿಯ 
ಪ್ರಕಾರ ಮಂಗಳಸೂತ್ರ, ಅರಿಶಿನ, ಕುಂಕುಮ, ಬಳೆ, ಓಲೆ ಇವೇ ಆ ಐದು. (“ಐದೆ' 
ಎಂದರೆ ಈ ಐದು ಲಕ್ಷಣವಿರುವವಳು ಎಂಬ ಅರ್ಥ ಸೂಚಿಸುತ್ತದೆ ಎಂದು 
ಡಾ.ಚಿದಾನಂದಮೂರ್ತಿಯವರು ತಮ್ಮ “ಹೆಣ್ಣು ಸೌಭಾಗ್ಯದ ಲಕ್ಷಣಗಳು” ಎಂಬ 
ಲೇಖನದಲ್ಲಿ ವ್ಯಕ್ತಪಡಿಸಿದ್ದಾರೆ). 

ಮೇಲಿನದರ ಪ್ರಕಾರ ಮುತ್ತೈದೆಯರಿಗೆ ವಿಶೇಷವಾದ ಪವಿತ್ರ ಸ್ಥಾನಮಾನಗಳಿದ್ದ 
ವೆಂದು ಗಮನಿಸಬಹುದು. ಸಾಮಾನ್ಯವಾಗಿ ಮದುವೆ, ಉಪನಯನ ಮುಂತಾದ 
ಶುಭಕಾರ್ಯಗಳು ನಡೆಯುತ್ತಿದ್ದ ಸಂದರ್ಭದಲ್ಲಿ ಇಲ್ಲಿನ ಮಹಿಳೆಯರು ಸುಂದರವಾಗಿ 
ಅಲಂಕರಿಸಿಕೊಳ್ಳುತ್ತಿದ್ದರೆಂದು ವಿದೇಶಿ ಪ್ರವಾಸಿಗರಾದ ಪಾಯಸ್‌ ಹೇಳಿದ್ದಾರೆ. 
ಹೆಂಗಸರುಗಳು, ದೇವಗಿರಿ, ಹೊಲಿ, ಮಗರಿ ಹಾಗೂ ಕಾಡಿಗೆ ನೀರಿನ ಸೀರೆಗಳನ್ನು 
ಹೆಚ್ಚಾಗಿ ಇಷ್ಟಪಡುತ್ತಿದ್ದರು. ಪಾಯಿಸ್‌ ಇನ್ನು ಮುಂದುವರೆದು ಅಂದಿನ ಸ್ತ್ರೀಯರು 
ತುಂಬ ಸುಂದರಿಯರಾಗಿದ್ದರು ಒಬ್ಬಳಿಗೂ ಒಂದು ಗುಂಜಿಯ ಕೊಬ್ಬಾಗಲಿ, 
ಬೊಜ್ಜು ಆಗಲಿ ಇರಲಿಲ್ಲ, ಸೀರೆಯಂಥ ಸರ್ವೆ ಸಾಧಾರಣವಾದ ಉಡುಗೆಯನ್ನು 
ಎಷ್ಟು ಕಲಾತ್ಮಕವಾಗಿ ಧರಿಸಬಹುದೆಂಬುದನ್ನು ಇವರಿಂದ ನೋಡಿ ಕಲಿಯಬೇಕು 
ಎಂದು ಹೇಳಿರುವುದಲ್ಲದೆ, ಅಂದಿನ ಕಾಲದಲ್ಲಿಯೇ ರವಿಕೆ, ಕಂಚುಳಿಕೆ, ಕುಪ್ಪಸ 
ಗಳಾಗಲಿ, ಅಂಗದಟ್ಟ ಅಥವಾ ಅಂಗವಟ್ಟವೆಂದು ಕರೆಯಲ್ಪಡುತ್ತಿದ್ದ ಪೆಟಿಕೋಟ್‌ 


೩೬೬ ವಿಜಯನಗರ ಅಧ ಸಯನ ೧೩ 


ಅಥವಾ ಲಂಗವಾಗಲಿ ಅಂದು ಸಾಕಷ್ಟು ಪರಿಚಯವಿದ್ದವೆನ್ನಬಹುದು. ಸೀರೆಯ 
ನಿರಿಗೆಗಳನ್ನು ಪಾದಗಳವರೆಗೆ ಇಳಿಬಿಟ್ಟು, ಅವು ಹೊತ್ತ ನಕ್ಸೈೆ ಕುಸುರಿಯ ಕೆಲಸ 
ಗಳು ಸುಂದರವಾಗಿ ಗೋಚರಿಸುವಂತೆ ನಟನ ದ್ದರು ಎಂದು ಪಾಯಸ್‌ ವರ್ಣಿಸಿದ್ದಾನೆ. 

ಗೃಹಿಣಿಯರು ತಾವು ಧರಿಸುತ್ತಿದ್ದ ಉಡುಪು ಹಾಗೂ ಆಭರಣಗಳಿಗಾಗಿ ಈ 
ಹಾಡು ಸೃಷ್ಟಿಗೊಂಡಿರುವುದೇನೋ ಎನ್ನಬಹುದು. 

ಹಳ್ಳದಲ್ಲಿ ಮೈ ತೊಳೆದು ಒಳ್ಳೆಯಾ ಮಡಿಯುಟ್ಟಾ | 

ಮೆಲ್ಲನೆ ಶಿವ ಪೂಜೆಗಣಿ ಮಾಡುತ |. 

ಕಳ್ಳತನದಲ್ಲಿ ಹೋಗಿ ಶಿವಗೆ ಹೆಂಡಿತಿಯಾದ | 

ಗುಳ್ಳದಾ ಗೌರಿಗಾರತಿ ಯೆತ್ತಿರೇ || 

ಜಯಮಂಗಳಂ ನಿತ್ಯ ಶುಭಮಂಗಳಂ 

ನಂದಿಬಟ್ಟಲ ಹೂವು ದುಂಡು ಮಲ್ಲಿಗೆ ದಂಡೆ | 

ಚಂದ್ರಮನ ಬೈತಲೆಗೆ ಮುತ್ತು ತುಂಬೆ | 


ಈ ಮೇಲಿನ ಜನಪದ ಗೀತೆಯು ಅಂದಿನ ಗೃಹೀನಿಯ ಜೀವನಕ್ಕೆ 
ನಿದರ್ಶನವಾಗಿದೆ ಎನ್ನಬಹುದಾಗಿದೆ. 


ಯುದ್ಧದಲ್ಲಿ ಹೋರಾಟಗಾರ್ತಿಯಾಗಿ ಮಹಿಳೆ : ಹಿಂದೆ ವೇಶಾ ವಾಟಿಕೆಯಲ್ಲಿ 
ಇದರ ಬಗ್ಗೆ ಚರ್ಚಿಸಲಾಗಿದೆ. ಯುದ್ದದಲ್ಲಿ ರಾಜರ ಜೊತೆ ಹಾಗೂ ಸೈನಿಕರು 
ಯುದ್ದದಲ್ಲಿ ಲವಲವಿಕೆಯಾಗಿರಲೆಂದು ಸುಂದರವಾದ ಹುಡುಗಿಯರನ್ನು ಕರೆದು 
ಕೊಂಡು ಹೋಗುತ್ತಿದುದು ಸಾಮಾನ್ಯವಾಗಿದ್ದಿತ್ತು. ಯುದ್ದದ ಸಮಯದಲ್ಲಿ 
ಸಾಮಂತ ರಾಜರುಗಳು, ಪಾಳೆಗಾರರು ಯುದ್ದಕ್ಕಿಂತಲೂ ಪ್ರಮುಖವಾಗಿ ಆ 
ಸಮಯದಲ್ಲಿ ಯುದ್ದರಂಗಕ್ಕೆ ಬರುವ ಸುಂದರಿಯರನ್ನು ಅನುಭವಿಸುವುದಕ್ಕಾ ಗಿಯೇ 
ಬರುತ್ತಿದ್ದರೆಂದು ಅನೇಕ ದೇಶೀ ಹಾಗೂ ವಿದೇಶಿ ಸಾಹಿತ್ಯದಿಂದ ತಿಳಿದುಬರುತ್ತದೆ. 
ಇಷ್ಟೇ ಅಲ್ಲದೆ ಮಹಿಳೆಯರೂ ಕತ್ತಿ ಹಿಡಿದು ಯುದ್ದ ಮಾಡುತ್ತಿದ್ದರೆಂದು 
ಇಂದಿಗೂ ದೇವಾಲಯಗಳ ಮೇಲೆ ಚಿತಿ ಶ್ರಿತವಾಗಿರುವ ಚಿತ್ರ ಗಳಿಂದ ತಿಳಿಯಬಹುದು. 


ವ್ಯಾಪಾರಿಗಳಾಗಿ : ವಿಜಯನಗರದ ಆಳ್ವಿಕೆಯಲ್ಲಿ ಮಹಿಳೆಯರು ಪ್ರಮುಖ 
ವ್ಯಾಪಾರಗಾರ್ತಿಯರಾಗಿದ್ದರು. ರಾಜಧಾನಿಯಲ್ಲಿ ಸೂಳೆ ಬಜಾರ್‌ ಎಂದು ಕರೆಸಿ 
ಕೊಳ್ಳುವ ವ್ಮಾಪಾರಿ ಕೇಂದ್ರದಲ್ಲಿ ಮಹಿಳೆಯರೇ ವ್ಯಾಪಾರದ ಕೇಂದ್ರಗಳಾಗಿದ್ದರು. 
ಸಂತೆ, ಜಾತ್ರೆಗಳಲ್ಲಿಯೂ ಇವರೇ ಹೆಚ್ಚಾಗಿ ವ್ಯಾಪಾರದಲ್ಲಿ ತೊಡಗುತ್ತಿದ್ದರು. 
ತರಕಾರಿ ಸಾಂಬರು ಪದಾರ್ಥಗಳು ಹಣ್ಣು-ಹಂಪಲುಗಳ್ಗು, ಚಿನ್ನ, ಬೆಳ್ಳಿ, ಬಟ್ಟೆ, 
ಹೆಣ್ಣಿನ ಶೃಂಗಾರದ ವಸ್ತುಗಳು ಮಹಿಳೆಯರಿಂದ ವಾ )ಪಾರವಾಗುತ್ತಿದ್ದ ವಸು ಿಗಳಾ 
ಗಿದ್ದವು. 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೬೭ 


ಕುಸ್ತಿ ಮಾಡುವವಳಾಗಿ : ಮಹಾನವಮಿ ಹಬ್ಬವು ವಿಜಯನಗರದ ಅರಸರ 
ಕಾಲದಲ್ಲಿ ನಾಡಹಬ್ಬವಾಗಿ ಕಂಗೊಳಿಸಿತ್ತು. ಇದನ್ನು ದಸರಾ ಹಬ್ಬ ಎಂತಲೂ 
ಕರೆಯುತ್ತಾರೆ. ಇಂತಹ ಹಬ್ಬದ ದಿನ ರಾಜಧಾನಿಯಲ್ಲಿನ ಮಹಾನವಮಿ ದಿಬ್ಬದ 
ಮುಂದೆ ಮಹಿಳೆಯರಿಂದ ಕುಸ್ತಿಯ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತಿತ್ತೆಂದು 
ಶಾಸನಗಳಲ್ಲಿ ಕಂಡುಬರುತ್ತದೆ. ಸ್ವತಃ ಮಹಾರಾಜರೇ ಈ ಸ್ಪರ್ಧೆಯನ್ನು ವೀಕ್ಷಿಸಿ 
ಗೆದ್ದವರಿಗೆ ಬಿರುದು ಬಾವಲಿಗಳನ್ನು ಕೊಡುವುದು ಸಾಮಾನ್ಯವಾಗಿದ್ದಿತ್ತು. 

ಕವಯತ್ರಿಯಾಗಿ : ವಿಜಯನಗರದ ಆಳ್ವಿಕೆಯ ಕಾಲದಲ್ಲಿ ಮಹಿಳೆಯರೂ 
ವಿದ್ಮಾವಂತರಾಗಿ ಅಂದು ಸಂಸ್ಕೃತ ಹಾಗೂ ಕನ್ನಡ, ತೆಲುಗು ಭಾಷೆಯಲ್ಲಿ ಪಾಂಡಿತ್ಯ 
ಪಡೆದಿದ್ದರೆಂಬುದಕ್ಕೆ ವೀರ ಕಂಪಣ್ಣನ ಮಡದಿ ಗಂಗಾದೇವಿಯೇ ಸಾಕ್ಲಿಯಾಗಿದ್ದಾಳೆ. 
ಇವಳು ಅಂದು ರಚಿಸಿದ “ಮಧುರ ವಿಜಯಂ” ಅಥವಾ “ವೀರ ಕಂಪಣ್ಣರಾಯ 
ಚೆರಿತ' ಎಂಬ ಸಂಸ್ಕೃತ ಗ್ರಂಥವು ವಿಜಯನಗರದ ಅಂದಿನ ಇತಿಹಾಸ ತಿಳಿಯಲು 
ಹೆಚ್ಚಿನ ಸಹಕಾರವಾಗಿದೆ ಎನ್ನಬಹುದು. ಆಸ್ಥಾನದ ಅನೇಕ ರಾಣಿಯರು ವಿದ್ಮಾವಂತ 
ರಾಗಿದ್ದರೆಂದು ವಿದೇಶೀ ಪ್ರವಾಸಿಗರು ತಿಳಿಸುತ್ತಾರೆ. 


ಸಾಮಾನ್ಯ ಮಹಿಳೆಯರ ಸ್ಥಿತಿ : ಮೇಲೆ ಹೇಳಿದವುಗಳೆಲ್ಲ ರಾಜ ಪರಿವಾರದ 
ಸ್ತೀಯರ ಜೀವನವನ್ನು ಸೂಚಿಸುವುದಾದರೆ ಸಾಮಾನ್ಯ ಜನತೆಯ ಬದುಕು 
ಚಿಂತಾಜನಕವಾಗಿತ್ತು. ತಿನ್ನಲು ಅನ್ನವಿಲ್ಲದೆ, ಉಡಲು ಬಟ್ಟೆ ಇಲ್ಲದೆ ಭೂಮಿಯ 
ಮೇಲೆ ಹುಟ್ಟುವುದೇ ಪಾಪದ ಅಥವಾ ಕರ್ಮದ ಕಾಲವಾಗಿತ್ತೆನ್ನಬಹುದು. (ಇದು 
ಸ್ವಲ್ಪ ಬದಲಾವಣೆಗಳೊಂದಿಗೆ ಇಂದಿಗೂ ಇದೇ ಸ್ಥಿತಿ ಇದೆ.) ಜೀವನಕ್ಕೆ ಆಧಾರ 
ವಾಗಿ ವ್ಯವಸಾಯವನ್ನೇ ನಂಬಿದ್ದರು, ಮಳೆ ಬಿದ್ದರೆ ಮಾತ್ರ ಬೆಳೆ, ಇಲ್ಲದಿದ್ದರೆ 
ಸಾವೇ ಗತಿಯಾಗಿತ್ತು. ಹೆಚ್ಚಿನ ಮಹಿಳೆಯರು (ಸುಮಾರು ೮೦) ಆರೋಗ್ಯ 
ಹೀನರಾಗಿದ್ದರು. ಅವರು ತಲೆಯ ಕೂದಲನ್ನು ಬಾಚಿಕೊಳ್ಳದೆ ತರಗೆಲೆಗಳಂತೆ 
ಬಿಟ್ಟುಕೊಳ್ಳುತ್ತಿದ್ದರು ಮೈಗೆ ಪ್ರಾಣಿಗಳ ಚರ್ಮವನ್ನು ಸುತ್ತಿಕೊಳ್ಳುತ್ತಿದ್ದರು. 
ಗಂಡಸರು ಸೊಂಟಕ್ಕೆ ಮಾತ್ರ ಒಂದು ಚಿಕ್ಕ ಬಟ್ಟೆ ಅಥವಾ ಮರದ ತೊಗಟೆಗಳಿಂದ 
ಮುಚ್ಚಿಕೊಳ್ಳುತ್ತಿದ್ದರೆಂದು ಬಾರ್ಬೋಸ ಹೇಳಿದ್ದಾನೆ. ಜನಸಾಮಾನ್ಮರ ಸ್ಥಿತಿಗತಿ 
ಅಂದು ಶೋಚನೀಯ ಸ್ಥಿತಿಯಲ್ಲಿತ್ತು ಎಂದು ಪ್ರತ್ಕೇಕವಾಗಿ ಹೇಳುವುದು ಓಔಚಿತ್ಮ 
ವೆನಿಸುತ್ತದೆ. ಮಕ್ಕಳು ಪ್ರಾಥಮಿಕ ಹಂತದಲ್ಲಿಯೇ ಹೆಚ್ಚಿನ ಪ್ರಮಾಣದಲ್ಲಿ ಮರಣ 
ಹೊಂದುತ್ತಿದ್ದರೆಂದು ಕಂಡುಬರುತ್ತದೆ. 

ಬಹುಪತ್ನಿತ್ತ ಪದ್ದತಿಯು ಹೆಚ್ಚಾಗಿತ್ತು. ಈ ಪದ್ದತಿಯು ಕೇವಲ ರಾಜರಲ್ಲಿ 
ಅಥವಾ ಶ್ರೀಮಂತರುಗಳಲ್ಲಿ ಮಾತ್ರವಲ್ಲದೆ ಸಾಮಾನ್ಯ ಜನತೆಯಲ್ಲಿಯೂ ವಿರಳವಾಗಿ 


ಇದ್ದಿತೆಂದು ಕಂಡುಬರುತ್ತದೆ. ಪುರಂದರದಾಸರು ಇದನ್ನು ಕಂಡೇ ಏನೋ 


೩೬೮ ವಿಜಯನಗರ ಅಧ್ಯಯನ ೧೩ 


“ಇಬ್ಬರ್ದೆಂಡಿರ ಸುಖವ ಇಂದು ಕಂಡೆನಯ್ಮ'” ಎಂದು ಹಾಡಿರುವುದು. ಈ ಒಂದು 
ಸಾಲಿನಿಂದಲೇ ಇಬ್ಬರು ಹೆಂಡತಿಯರನ್ನು ಕಟ್ಟಿಕೊಂಡವರು ಸಂಸಾರದಲ್ಲಿ ಅನುಭವಿಸು 
ತ್ತಿದ್ದ ನೋವಿನ ಸುಖವನ್ನು ಸುಂದರವಾಗಿ ಚಿತ್ರಿಸಿದೆ ಎನ್ನಬಹುದು. ಆದರೆ ಅದು 
ವಿರಸವಾಗಿ ಪರಿವರ್ತನೆಯಾಗುವ ಸನ್ನಿ ವೇಶಕ್ಕೆ ದಾಸರು “ಇವಳಿಂದ ಫಲವಿಲ್ಲ, 
ಅವಳಿಂದ ಸುಖವಿಲ್ಲ, ಇವರಿಬ್ಬರ ಸಂಗವಭಿಮಾನ ಭಂಗ” ಎಂದು ವ್ಯಂಗ್ಯವಾಗಿ 
ಹಾಡಿರುವುದೆನ್ನಬಹುದು. 


ವಿಜಯನಗರದಲ್ಲಿ ವಿಧವೆಯರನ್ನು ಹಾಗೂ ಬಂಜೆಯರನ್ನು (ಮಕ್ಕಳಾಗದವ 
ರನ್ನು) ತುಂಬ ಕೀಳಾಗಿ ನೋಡಿಕೊಳ್ಳಲಾಗುತ್ತಿತ್ತು. ಅಂದು ಅಸ್ಪೃಶ್ಯತೆಯು ಯಾವ 
ಪ್ರಮಾಣದಲ್ಲಿ ಬೇರು ಬಿಟ್ಟಿತೋ ಅಷ್ಟೇ ಪ್ರಮಾಣದಲ್ಲಿ ಈ ಮಹಿಳೆಯರನ್ನು 
ಶೋಷಣೆ ಮಾಡಲಾಗು ತ್ತಿತ್ತು. ಗಂಡ ಸತ್ತಮೇಲೆ ವಿಧವೆಯು ಅಗ್ನಿಗೆ ಆಹುತಿಯಾಗದೆ 
ಅಥವಾ ಸಹಗಮನ ಮಾಡಿಕೊಳ್ಳದೆ ಬದುಕುವುದಿದ್ದರೆ ಅವಳು ಪ್ರಾಣಿಗಳಿಗಿಂತಲೂ 
(ನಾಯಿಗಿಂತಲೂ) ಹೀನಾಯವಾದ ಬದುಕನ್ನು ನಡೆಸಬೇಕಿತ್ತು. ಸಮಾಜದ ಯಾವುದೇ 
ಶುಭಕಾರ್ಯಗಳಲ್ಲಿ, ಅಶುಭಕಾರ್ಯಗಳಲ್ಲಿ ಭಾಗವಹಿಸುವಂತಿರಲಿಲ್ಲ. ಒಂದು 
ರೀತಿಯಲ್ಲಿ ಗೃಹಬಂಧನದಲ್ಲಿರಬೇಕಾಗಿತ್ತು. ಆದರೆ ಗೃಹದಲ್ಲಿ 2 ಯೂ ಅನೇಕ ಕಟ್ಟು, 
ನಿಟ್ಟುಗಳು ಇದ್ದವು. ಬೆಳಿಗ್ಗೆ ಎದ್ದ ತಕ್ಷಣ ಇವಳ ಮುಖ ನೋಡಿದರೆ, ಕೆಲಸಕ್ಕೆ 
ಹೊರಗಡೆ ಹೋಗುವಾಗ ಇವಳು ಎದುರಿಗೆ ಬಂದರೆ ಅಪಶಕುನವೆಂದು ನಂಬಿ 
ಇವಳನ್ನು ಜೀವಂತ ಶವವಾಗಿ ಪರಿವರ್ತನೆ ಮಾಡಲಾಗಿತ್ತು. ಇನ್ನು ಬಂಜೆಯ 
ಬಾಳಂತೂ ಬರಗಾಲದ ಭೀಕರತೆಯನ್ನು ತೋರಿಸುತ್ತಿತ್ತೆನ್ನಬಹುದು. ಇಂತಹ 
ಸಮಯದಲ್ಲಿ ವಿಧವೆ ಹಾಗೂ ಬಂಜೆಯರ ಕುರಿತು ಜಾನಪದರು ಹೇಳಿರುವ 
ಮಾತೆಂದರೆ - 

“ಬಂಜೆ ಬೇನೆಯರಿಯಳು ಮಲತಾಯಿ ಮದ್ದ ಬಲ್ಲಳೆ?” “ಹೊಟ್ಟೇಲಿ 

ಸುತರಿಲ್ಲೆಂದೊರಲಲು ಹುಟ್ಟು ಬಂಜೆಗೆ ಫಲವಾದೀತೆ,” “ಸಲೆ ಬಂಜೆ 

ಯಪ್ಪ ಸತಿ ನಿಜಪುರುಷ ಸಂಗದೊಳು ಫಲಕಾಲಮಿರ್ದೊಡೇನಿಲ್ಲದಿ 

ರ್ದೊದಮೇನು ಫಲವಾದುದುಂಟೆ?' “ಪತ್ತೆ ಬಲೆಯ ಆವಂದದಿಂ 

ಬಂಜೆ ಬೇನೆಯ ಅರಿವಳೆ” “ದತ್ತು ಪುತ್ರನಿಗೇತಕ್ಕೆ ಪಿತೃಭಕ್ತಿ” 

ಎಂದು ಅಂದಿನ ಸಮಾಜದಲ್ಲಿ ಸೃಷ್ಟಿಸಿದ್ದ ನಾಡನುಡಿಗಳನ್ನು ಗಮನಿಸಬಹುದು. 
ಆದರೆ ಸೋಮೇಶ್ವರ ಕವಿಯು ಸ್ವಲ್ಪ ಮುಂದುವರಿದು ಬರೆಯುತ್ತಾ ಒಳ್ಳೆಯ 
ಕುಲದಲ್ಲಿ ಹುಟ್ಟಿ ವಿವೇಕವುಳ್ಳವಳೂ, ಗುಣವತಿಯೂ ಆದ ಸ್ತ್ರೀಯು ಬಂಜೆಯಾಗಿ 
ದ್ದರೂ, ಆಕೆಯನ್ನು ಯಾರೂ ಬಂಜೆಯೆಂದು ನಿಂದಿಸುವುದಿಲ್ಲ, ವ್ರತಾಚರಣೆಗಳಿಗೆ 
ಹಾಗೂ ಎಲ್ಲಾ ಶುಭ ಕಾರ್ಯಗಳಿಗೂ ಸಹ ಅವಳು ಹಾಜರಿರುತ್ತಾಳೆ ಎಂದು ಹೇಳಿ 
ಬಂಜೆಯ ಬಗ್ಗೆ ಬೆಳೆದಿದ್ದ ಕೆಟ್ಟ ಅಭಿಪ್ರಾಯಕ್ಕೆ ಅನುಕಂಪ ಸೂಚಿಸುವ ಮಾತನಾಡಿದ್ದಾನೆ. 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು | ೩೬೯ 


ಒಟ್ಟಾರೆ ಹೇಳುವುದಾದರೆ, ವಿಜಯನಗರದರಸರ ಕಾಲದಲ್ಲಿ ಮಹಿಳೆಯರು 
ಎಷ್ಟೇ ಉನ್ನತ ಸ್ತಾನಮಾನವನ್ನು ಪಡೆದಿದ್ದರೂ ಅವರು ಕೊನೆಯಲ್ಲಿ ಕೇವಲ 
ಒಂದು ಭೋಗದ ವಸ್ತುವಾಗಿಯೇ ಕಂಗೊಳಿಸುತ್ತಾರೆ. ರಾಜಧಾನಿಯಲ್ಲಿಯೇ 
ಆಗಲಿ, ಆಸ್ತಾನದ ಉಪರಾಣಿಯರ ಜೀವನವೇ ಇರಲಿ, ಯುದ್ದದಲ್ಲಿ ಹೋರಾಡುವ 
ಮಹಿಳೆಯ ಪಾತ್ರವಿರಲಿ ಅಥವಾ ವ್ಮಾಪಾರ ಕೈಗೊಂಡ ಮಹಿಳೆಯೇ ಆದರೂ 
ಪುರುಷನ ವಕ್ರದೃಷ್ಟಿಗೆ ಬಲಿಯಾಗುವುದು ಸಹಜವಾಗಿದ್ದಿತ್ತು. 

ತಾಯಿತನದ ಜೀವನ : ಮಹಿಳೆಯರು ಬಸುರಿಯರಾಗಿದ್ದಾಗ ಬಯಕೆ, ಬೇನೆ, 
ಶಿಶುಜನನ ಮುಂತಾದ ವಿಷಯಗಳ ಕುರಿತು ನಮ್ಮ ಸಾಹಿತಿಗಳು ಹಾಗೂ ಜನ 
ಪದರು ಸಂಕ್ಷಿಪ್ತವಾಗಿ ವಿವರಿಸಿರುವುದು ಕಂಡುಬರುತ್ತದೆ. ಮಗು ಜನಿಸಿದಾಗ 
ತಾಯಿಗೆ ಆಗುವ ಆನಂದ ವರ್ಣಿಸಲು ಸಾಧ್ಯವೆನ್ನಬಹುದು. ಇದಕ್ಕಾಗಿಯೇ ಏನೋ 
ಸೋಮನಾಥ ಹೇಳಿರುವುದು ಉತ್ಸವಗಳಲೆಲ್ಲ ಪುತ್ರೋತ್ಸವವೇ ಶ್ರೇಷ್ಠ ಎಂದು. 
ಈ ಮಾತು ಎಷ್ಟು ನಿಜವಾದದ್ದು ಎಂದರೆ ಇಂದಿಗೂ ಮಕ್ಕಳು ಜನಿಸಿದಾಗ 
ಮನೆಯಲ್ಲಿ ಆ ಉತ್ಸವದ ಆನಂದವನ್ನು ನೋಡುತ್ತೇವೆ. ಏನೋ ಆನಂದ, ಮುಖ 
ದಲ್ಲಿ ನಗೆಯ ಕಳೆ, ಏನೋ ಪಡೆದೆ ಎಂಬ ಭಾವನೆಯಲ್ಲಿ ತೇಲುವ ಹಾಗೆ ಮಾಡು 
ತ್ರದೆ. ಮಗು ಜನಿಸಿದ ಮೇಲೆ ಅದು ಹೇಗೇ ಇರಲಿ ತಾಯಿಗೆ ಮುದ್ದಾದುದ್ದೆ: 
ಇದಕ್ಕಾಗಿಯೇ “ಹೆತ್ತವರಿಗೆ ಹೆಗ್ಗಣ ಕೂಡ ಮುದ್ದು” ಎಂಬ ಗಾದೆ ಹುಟ್ಟಿರುವುದು. 


ವಿಜಯನಗರದ ಅರಸರ ಕಾಲದಲ್ಲಿ ರಾಜಧಾನಿ ಹಾಗೂ ಸಾಮ್ರಾಜ್ಯದ 
ಪ್ರಮುಖ ಪಟ್ಟಣಗಳಲ್ಲಿ ಇಂದು ಹೆರಿಗೆ ಆಸ್ಪತ್ರೆಗಳಿರುವ ಹಾಗೆ ಸೂತಿಕಾಗೃಹ 
ಗಳಿದ್ದವು (ಹೆರಿಗೆಯ ಮನೆಯನ್ನು ಸೂತಿಕಾಗೃಹವೆಂದೂ ಕರೆಯಲಾಗುತ್ತಿತ್ತು.) 
ಹೆರಿಗೆ ಮಾಡಿಸುವವಳನ್ನು ಸೂಲಗಿತ್ತಿಯೆಂದೂ ಕರೆಯುವ ವಾಡಿಕೆಯಾಗಿತ್ತು. 
ಇಂದಿಗೂ ಈ ಪದಗಳ ಬಳಕೆ ಇರುವುದು ಕಂಡುಬರುತ್ತದೆ. ಆದರೆ ಇವಳ ಸೌಲಭ್ಯ 
ಪ್ರತಿಯೊಬ್ಬರಿಗೂ ಸಾಧ್ಯವಿರಲಿಲ್ಲ. ಸಾಮಾನ್ಯ ಜನರಿಗಂತೂ ಇವಳು ಕೇವಲ 
ಕನಸಿನ ಕನ್ಮೆಯಾಗಿದ್ದಳು ಎಂದು ಹೇಳಿದರೆ ತಪ್ಪಾಗದು. ಕೇವಲ ಶ್ರೀಮಂತರು, 
ರಾಜಪರಿವಾರದವರಿಗೆ ಮಾತ್ರ ಈ ಸೂಲಗಿತ್ತಿಯರ ಸೌಲಭ್ಯ ದೊರಕುತ್ತಿತ್ತು. 
ಇದಕ್ಕಾಗಿಯೇ “ಸಡಗರದ ನಾರಿಯರು ಹಡೆಯುವಾಗ ಸೂಲಗಿತ್ತಿ” ಎಂಬ ದಾಸರ 
ಪದ ಅವರ ಬೇಡಿಕೆ ಹಾಗೂ ಜೀವನಮಟ್ಟವನ್ನು ಸೂಚಿಸುತ್ತದೆ. ಹಣವಂತರು 
ಹಾಗೂ ಉತ್ತಮ ಜಾತಿ ಎಂದು ತಾವೇ ಕರೆದುಕೊಂಡಿದ್ದ ಜನಾಂಗಕ್ಕೆ ಮಾತ್ರ 
ದೊರಕುತ್ತಿದ್ದ ಸೂಲಗಿತ್ತಿಯರು ರಾಜಧಾನಿಯಲ್ಲಿ ವಿಶೇಷ ಮಹತ್ವ ಪಡೆದಿದ್ದ 
ಮಹಿಳೆಯರಾಗಿದ್ದರು. 


೩೭೦ ವಿಜಯನಗರ ಅಧ್ಯಯನ ೧೩ 


ಹಳ್ಳಿಯ ಬಡ ಕುಟುಂಬವೊಂದರ ಶಿಶು ಜನನದ ಚಿತ್ರವನ್ನು ವಿದೇಶೀ 
ಪ್ರವಾಸಿಗನು ನೀಡಿರುವ ಮಾಹಿತಿಯ ಆಧಾರದ ಮೇಲೆ ಗಮನಿಸುವುದಾದರೆ ಅದು 
ಇಂದಿಗೂ ನಗ್ನಚಿತ್ರವೆನ್ನಿಸುತ್ತದೆ. ಅವನ ಪ್ರಕಾರ ಆಗತಾನೆ ಜನ್ಮವಿತ್ತ ಆ ಮಗು 
ವನ್ನು ನಗ್ಗವಾಗಿಯೇ ಒಂದು ಎಲೆಯ ಮೇಲೆ ಮಲಗಿಸಿದ್ದರು ಎಂಬುದಾಗಿ 
ಹೇಳಿರುವುದು ಕಂಡುಬರುತ್ತದೆ. ಇದಕ್ಕೆ ನಿದರ್ಶನವೆಂಬಂತೆ ಹಳ್ಳಿಗಳಲ್ಲಿ ಜನರ 
ಮುಖ್ಯ ಕಸುಬು ಕೃಷಿ. ವ್ಯವಸಾಯವೇ ಅವರ ಉಸಿರು, ಬದುಕ್ಕು, ವ್ಯವಸಾಯಕ್ಕೆ 
ಉಪಯೋಗಿಸುವ ಉಪಕರಣಗಳು ಅವರಿಗೆ ದೇವಸಂಭೂತವಾದವು. ವರ್ಷವರ್ಷ 
ಬರುವ ಯುಗಾದಿ, ದೀಪಾವಳಿ, ಸಂಕ್ರಾಂತಿ, ಗೌರಿಹಬ್ಬಗಳೆಂದು ಇವುಗಳಿಗೆ ವಿಶೇಷ 
ಪೂಜೆ ಇದ್ದೇ ಇರುತ್ತದೆ. ಆದ್ದರಿಂದ ಮನೆಯಲ್ಲಿ ಹೆಂಗಸರು ಬಳಸುವುದು ಹೆಚ್ಚಾಗಿ 
ಮೊರ. ಭತ್ತ, ಜೋಳ, ಗೋಧಿಯನ್ನು ಬೆಳೆದಾದ ಮೇಲೆ ಅದನ್ನು ಹಸನುಮಾಡಲು 
ಕೊಂಗ ಎಂಬ ಒಂದು ಸಾಧನವನ್ನು ಬಳಸುತ್ತಾರೆ. (ಧಾನ್ಮವನ್ನು ತುಂಬಿಕೊಂಡು 
ಗಾಳಿಗೆ ಮೇಲಿನಿಂದ ಬಿಡಲು ಬಳಸುವ ಸಾಧನ.) ಹಳ್ಳಿಯಲ್ಲಿ ಇಂದಿಗೂ ಈ 
ಮೇಲಿನ ಮೊರ ಹಾಗೂ ಕೊಂಗಗಳಿಗೆ ಯಾವ ಯಾವ ಸ್ಥಾನ ನೀಡಿದ್ದಾರೆ ಎಂದರೆ 
ಹೆಣ್ಣು ಮಗು ಜನಿಸಿದರೆ ಮೊದಲು ಮೊರದಲ್ಲಿ ಹಾಕುವುದು (ಮೊರ ಕೇವಲ 
ಮನೆಯಲ್ಲಿಯೇ ಇರುವ ಸಾಧನ.) ಅದೇ ಗದ್ದೆಯಲ್ಲಿ ವೃವಸಾಯ ಮಾಡಲು 
ಬಳಸುವ ಕೊಂಗ ಗಂಡಿನ ಸಂಕೇತ. ಆದ್ದರಿಂದ ಗಂಡು ಮಗು ಜನಿಸಿದರೆ 
ಕೊಂಗದೊಳಗೆ ಮೊದಲು ಮಲಗಿಸಿ ನಂತರ ಬೇರೆ ಕಡೆಗೆ ವರ್ಗಾಯಿಸಿ ಕೊಳ್ಳುವುದು 
ಇಂದಿಗೂ ಬೆಳೆದು ಬರುತ್ತಿರುವ ರೂಢಿ. ಇದು ಇಂದಿನದಲ್ಲ. ಇದಕ್ಕೆ ಶತಶತಮಾನ 
ದಷ್ಟು ಹಿರಿದಾದ ಇತಿಹಾಸವಿರುತ್ತದೆ ಎನ್ನಬಹುದು. ಕನಕದಾಸರು ಅರಮನೆ 
ಯಲ್ಲಿಯೂ ಪುತ್ರೋತ್ಸವವಾದ ವಿಚಾರವನ್ನು ವರ್ಣಿಸುವ ಸಂದರ್ಭದಲ್ಲಿ ಮಗುವನ್ನು 
ಮೊರದಲ್ಲಿ ಮಲಗಿಸಿ ಪೂಜೆ ವಿಧಿ ವಿಧಾನಗಳನ್ನು. ಆಚರಿಸಿದ ವಿಚಾರವನ್ನು 
ಹೇಳಿರುವುದು ಕಂಡುಬರುತ್ತದೆ. 


ಮಗು ಜನಿಸಿದ ಮೇಲೆ ಒಂದು ರೀತಿಯ ಸಂಭ್ರಮವಾದರೆ ಮಗುವಿಗೆ 
ನಾಮಕರಣ, ಇದರ ಸಂಬಂಧವಾಗಿ ದಾನ, ಹವನ, ಹೋಮಗಳನ್ನು ಕೈಗೊಳ್ಳುವುದು 
ಹಾಗೆಯೇ ಹನ್ನೊಂದನೆಯ ದಿನ ಮಗುವನ್ನು ತೊಟ್ಟಿಲಲ್ಲಿ ಹಾಕುವುದು (ತೊಟ್ಟಿಲು 
ಶಾಸ್ತ್ರ ಮುಂತಾದ ಸಂಪ್ರದಾಯಗಳು ತುಂಬ ವಿಜೃಂಭಣೆಯಿಂದ ನಡೆದುಕೊಂಡು 
ಅಂದಿನಿಂದ ಇಂದಿನವರೆಗೂ ಬರುತ್ತಿವೆ ಎನ್ನಬಹುದು. ಕನಕದಾಸರ “ಮೋಹನ 
ತರಂಗಿಣಿ'ಯು ಈ ವೈಭವದ ವರ್ಣನೆಯನ್ನು ವರ್ಣಿಸುವ ಕೈಗನ್ನಡಿ ಎಂದು 
ಇತಿಹಾಸಕಾರರು ಹೇಳಿರುವುದು ಇಲ್ಲಿ ಸತ್ಯವೆನ್ನಿಸುತ್ತದೆ. ಏಕೆಂದರೆ ಇಲ್ಲಿ ಅಂದಿನ 
ಕಾಲದಲ್ಲಿನ ಜನನ ಸಂದರ್ಭದಲ್ಲಿ ತೊಟ್ಟಿಲಿಕ್ಕುವ ಒಂದು ಸುಂದರ ಚಿತ್ರವನ್ನು 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು ೩೭ 


ಈ ರೀತಿ ನೀಡುತ್ತಾರೆ. “ಸಿರಿ ಮುಡಿಯ ಮುತ್ತೆದೆವೆಂಗಳು ಹಿಡಿಯಕ್ಕಿ ತಳದು 
ಮುತ್ತಿನಾರತಿ ಎತ್ತಿ ತೊಟ್ಟಿಲನು ಪೂಜಿಸಿ, ತರಳನತುಂಬಿ, ಸದ್ವಿಧಿಯಿಂದೆ 
ಮಂದಿರದ ಮೇಲೆ ಹಲಗೆಯ ಕೊಂಡಿಗೆ ಸರಪಳಿಯನ್ನು ತೊಡಚಿ ಹೆಸರನಿಕ್ಕಿ 
ಜೋಗುಳ ಹಾಡಿ ಕಂದನನ್ನು ತೂಗಿದರು” ಎಂದು ವರ್ಣಿಸಿ ಮಗುವಿನ ಹಣೆಗೆ 
ಕಪ್ಪಿನ ಬೊಟ್ಟನ್ನು ಬಾಣಂತಿಯ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿದರು ಎಂದು 
ವರ್ಣಿಸಿದ್ದಾರೆ. ಇದೇ ಪದ್ದತಿಯು ಚಾಚೂ ತಪ್ಪದೇ ಇಂದಿಗೂ ನಡೆದುಕೊಂಡು 
ಬರುತ್ತಿದೆ. ಇನ್ನು ದಾಸರಲ್ಲೆಲ್ಲ ಶ್ರೇಷ್ಠ ದಾಸರೆನ್ನಿಸಿಕೊಂಡಿರುವ ಕರ್ನಾಟಕದ 
ಸಂಗೀತ ಪಿತಾಮಹ ಪುರಂದರದಾಸರು ಅಂದು ಬಾಣಂತಿಯರ ವೇಷಭೂಷಣಗಳು, 
ನೋವು ನಲಿವುಗಳನ್ನು ಕುರಿತು ಕೊಡುವ ಸುಂದರ ಚಿತ್ರ ಇಂದಿಗೂ ಎಲ್ಲ 
ಮನೆಗಳಲ್ಲಿಯೂ ಸಾಮಾನ್ಯವಾಗಿ ಕಾಣುವ ಬಾಣಂತಿಯರ ವಾಸ್ತವ ಚಿತ್ರಣವೆನ್ನ 
ಬಹುದು. “ಹಿಂಗದ ಮೊಲೆ ಹಾಲಿನ ಬವಣೆ, ಖಾರಕಷಾಯಗಳೆ ಒಪ್ಪೊತ್ತಿನ 
ಆಹಾರ, ಚಂದದ ಒಡವೆ ವಸ್ತುಗಳಿಲ್ಲ, ಮೈಯೆಲ್ಲ ಬಡವಾಗಿದೆ, ಕಟ್ಟದ ಮಂಡೆ, 
ಬಾಚದ ಕೂದಲು, ಪಣೆಯೊಳಿಟ್ಟು ಸಾಧು, ತೊಟ್ಟ ಕುಪ್ಪಸವೆಲ್ಲ ಗುಷ್ಪ್ಟ ಎಣ್ಣೆ 
ಮಂಕು ಮುಟ್ಟಬೇಡ ಎನ್ನ ಸಿರಿ ಪುರಂದರ” ಎಂದು ವಾಸ್ತವತೆಯನ್ನು ಎಳಎಳೆಯಾಗಿ 
ತೆಗೆದಿಟ್ಟಿದ್ದಾರೆ. ; 
ಮಗು ಗಂಡಾಗಲಿ, ಹೆಣ್ಣಾಗಲಿ ಅದಕ್ಕೆ ವಿವಿಧ ರೀತಿಯ ಹೂವು ಹಾಗೂ 
ಆಲಂಕಾರಿಕ ದ್ರವ್ಯಗಳಿಂದ ಅಲಂಕರಿಸುವುದೇ ಒಂದು ಸಂಭ್ರಮ. ತಲೆಬಾಚಿ 
ಹೂಮುಡಿಸುವುದು, ಹಣೆಗೆ ಹಾಗೂ ಕೆನ್ನೆಗೆ ತಿಲಕವನ್ನಿಡುವುದು ವಾಡಿಕೆ. ಮಕ್ಕಳಿಗೆ 
ಆಭರಣಗಳನ್ನು ಹಾಕದಿದ್ದರೆ ತಾಯಿಗೆಲ್ಲಿ ಸಮಾಧಾನವಾಗುತ್ತದೆ, ಇದು ಇಂದಿಗೂ 
ವಾಸ್ತವ. ಇದು ಅಂದು, ಇಂದು, ಮುಂದೆಯೂ ಇರುವುದೇ. ಆದರೆ ಅಂದು ಈ 
ಮೇಲೆ ವಿವರಿಸಿದ ಆಚಾರ ವಿಚಾರಗಳು ಎಲ್ಲಾ ವರ್ಗದವರ, ಎಲ್ಲಾ ಜನರ 
ಆಚರಣೆಯಾಗಿತ್ತೆಂಬುದನ್ನು ಒಪ್ಪುವುದು ಕಷ್ಟಕರವಾಗುತ್ತದೆ. ಏಕೆಂದರೆ ಇಂದು 
ಸ್ವತಂತ್ರ ಭಾರತವೆಂದು, ಎಲ್ಲಾರೂ ಒಂದೇ ಒಂದು ಸಂವಿಧಾನದ ಚೌಕಟ್ಟಿನೊಳಗೆ 
ಕೆಲಸ ನಿರ್ವಹಿಸುತ್ತಿದ್ದರೂ ಅನ್ಮಾಯ ಅಸಮಾನತೆಯಿಂದ ಕೂಡಿದ ಇಂದಿನ 
ಭಾರತದಲ್ಲಿ ಕೆಲವೇ ಕೆಲವು ಜನ ಸಂಪತ್ತು ಸಮೃದ್ದಿಯಲ್ಲಿ ಹೊರಳಾಡುತ್ತಿರುವಾಗ 
ಬಹುಸಂಖ್ಯಾತ ಜನಕೋಟಿ ತಿನ್ನಲು ಒಪ್ಪೊತ್ತಿನ ಕೂಳಿಗೂ ದಿಕ್ಕಿಲ್ಲದೆ ನರಳುತ್ತಿದ್ದಾರೆ. 
ಇಂಥ ಸ್ಥಿತಿಯಲ್ಲಿ ಇಂದಿನ ಭಾರತವೇ ಇರಬೇಕಾದರೆ ಇನ್ನೂ ನಮ್ಮ ಚರಿತ್ರೆಯ 
ಪುಟಗಳಲ್ಲಿ ಇವರ ಛಾಯೆ ಹೇಗಿರಬೇಕು. ಮಧ್ಯಕಾಲೀನ ಚರಿತ್ರೆಯ ಸಂಸ್ಕೃತಿಯನ್ನು 
ಅಧ್ಯಯನ ಮಾಡತೊಡಗಿದಾಗ ಇವರ ಸ್ಥಿತಿಗತಿಯನ್ನು ಅರಿತಾಗ ನಮ್ಮನಾಳಿದ 
ಸಂಸ್ಥಾನಗಳನ್ನು ಒಂದು ಸಾಮ್ರಾಜ್ಯವೆಂದು ಕರೆಯಲಾಗುತ್ತದೆಯೇ? 


೩೭೨ ವಿಜಯನಗರ ಅಧ್ಯಯನ ೧೩ 


ಸ್ವಾತಂತ್ಯದ ಅರವತ್ತು ವರ್ಷಗಳ ನಂತರವೂ ಕೋಟ್ಯಂತರ ಜನರು 
ಬಡತನ, ಅನಕ್ಷರತೆ, ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ; ಕೋಟಿಕೋಟಿ ಜನರು 
ಕನಿಷ್ಟ ಸಾಮಾಜಿಕ ಸೇವಾಸೌಲಭ್ಯ್ಮಗಳಿಂದಲೂ ವಂಚಿತರಾಗಿದ್ದಾರೆ. ೧೯೯೩-೯೪ 
ರಲ್ಲಿನ ಸ್ವತಃ ಸರ್ಕಾರದ ಲೆಕ್ಕಾಚಾರದ ಪ್ರಕಾರವೇ ಮೂವತ್ತೆರಡು ಕೋಟಿಗಿಂತಲೂ 
ಹೆಚ್ಚಿನ ಭಾರತೀಯರು ಬಡತನದ ರೇಖೆಯ ಕೆಳಗೆ ಬದುಕುತ್ತಿ ದ್ದಾರೆ. ಆದರೆ 
ಸರ್ಕಾರದಿಂದ ನಿರ್ಧರಿಸಲ್ಪಟ್ಟಿರುವ ಈ ಬಡತನದ ರೇಖೆಯು ಗಮನಾರ್ಹವಾದದ್ದೇ. 
ಯಾಕೆಂದರೆ ಈ ಬಡತನದ ರೇಖೆಯ ತುಸು ಮೇಲೆ ಬದುಕುತ್ತಿರುವವರೂ ಅಂಥ 
ಹೇಳಿಕೊಳ್ಳುವ ಘನತೆ ಗೌರವದ ಬಾಳ್ವೆಯೇನೂ ನಡೆಸುತ್ತಿಲ್ಲವೆಂದು ಹೇಳಬಹುದು. 


ದಸರಾ, ಹಬ್ಬಗಳು, ಜಾತ್ರೆಗಳು, ಸಂತೆಗಳು ಹಾಗೂ ರಥೋತ್ಸವ 

ವಿಜಯನಗರದ ಅರಸರ ಕಾಲದಲ್ಲಿ ದಸರಾ ಮಹೋತ್ಸವದ ಬಗ್ಗೆ ಹಬ್ಬ 
ಹರಿದಿನಗಳು, ಜಾತ್ರೆ, ಸಂತೆ ತೀರ್ಥಯಾತ್ರೆಗಳಿಗೆ ಸಂಬಂಧಿಸಿದಂತೆ ಅನೇಕ 
ಆಧಾರಗಳು ಸಿಗುತ್ತವೆ. ಈ ವೈಭವವನ್ನು ಅರಿಯಲು ನಮಗೆ ವಿದೇಶಿಯರ 
ಬರವಣಿಗೆಗಳು ಅತ್ಮಂತ ಹೆಚ್ಚಿನ ರೀತಿಯ ಪ್ರಯೋಜನವಾಗುತ್ತವೆ. ಅಂದಿನ ರಾಜ 
ಸಭೆಗಳ ವೈಭವ, ಘನತೆ, ಗಾಂಭೀರ್ಯ, ಶಿಷ್ಟಾಚಾರ, ಸಭ್ಯತೆ ಮುಂತಾದವುಗಳನ್ನು: 
ಕುರಿತ ವಿಸ್ತಾರವಾದ ವರ್ಣನೆಗಳು ಇವುಗಳಿಂದ ತಿಳಿದು ಬರುತ್ತದೆ. ಕರ್ನಾಟಕದ 
ಇತಿಹಾಸದಲ್ಲಿಯೇ ವಿಜಯನಗರದ ಅರಸರ ವೈಭವವಂತೂ ಮನೆಮಾತಾಗಿದೆ. 

ನವರಾತ್ರಿ ಹಬ್ಬ (ದಸರಾ ಮಹೋತ್ಸವ) : ದಸರಾ ಅಥವಾ ನವರಾತ್ರಿ 
ಹಬ್ಬವು ಹಿಂದೂ ಧರ್ಮದ ರೀತಿನೀತಿಗಳಲ್ಲಿ ಆಚರಿಸಲ್ಪಡುತ್ತಿತ್ತಂದು ಕಂಡು 
ಬರುತ್ತದೆ. ಸಾಮಾನ್ಯವಾಗಿ ಇದು ಅಕ್ಟೋಬರ್‌ ತಿಂಗಳಿನಲ್ಲಿ ನಡೆಯುತ್ತಿತ್ತು. 
ಕೆಲವು ಸಮಯದಲ್ಲಿ ಸೆಪ್ಟಂಬರ್‌ ತಿಂಗಳಿನ ಕೊನೆಗೆ ಬಂದು ಬಿಡುತ್ತಿದ್ದೂ 
ಉಂಟು. ನವರಾತ್ರಿಯ ಹಬ್ಬದಂದು ವಿಜಯನಗರದಲ್ಲಿ ನೆಡೆಯುತ್ತಿದ್ದ ಉತ್ಸವ 
ಕಾರ್ಯಕ್ರಮಗಳನ್ನು ಈ ರೀತಿ ವಿವರಿಸಬಹುದು. ವಿದೇಶಿಯರಾದ ಅಬ್ದುಲ್‌ 
ರಜಾಕ್‌, ಪಾಯೇಸ್‌, ನ್ಯೂನಿಜ್‌ರವರುಗಳು ಕಣ್ಣಾರೆ ನೋಡಿ ಕೊಡುವ ವಿಸ್ತಾರವಾದ 
ಮಹಾನವಮಿಯ ವರ್ಣನೆ ಸುಳ್ಳು ಎಂದು ಹೇಳಲಾಗುವುದಿಲ್ಲ. ಏಕೆಂದರೆ ಅದರ 
ವೈಭವವನ್ನು ದೇಶೀಯ ಸಾಹಿತಿಗಳೂ ಮುಕ್ತಕಂಠದಿಂದ ಹೊಗಳಿರುವುದು 
ಕಂಡುಬರುತ್ತದೆ. ಈ ದೃಷ್ಟಿಯಿಂದಲೇ ಅಂದಿನ ಕಾಲವನ್ನು “ವಿಜಯನಗರ 
ಯುಗವು ಉತ್ಸವ ಸಮಾರಂಭಗಳ ಯುಗ” ಎಂದು ಕರೆದಿರುವುದು 
ಔಚಿತ್ಯಪೂರ್ಣವೆನ್ನಿಸಿದೆ. 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು ೩೭೩ 


ವಿಜಯನಗರದಲ್ಲಿ ನವರಾತ್ರಿ ಹಬ್ಬದ ಸಮಯದಲ್ಲಿ ಮೊದಲಿಗೆ ರಾಜರು 
ವೈಭವದಿಂದ ರಾಜಸಭೆಗಳನ್ನು ನಡೆಸುತ್ತಿದ್ದರು. ಇದನ್ನು ನೋಡಿರುವ ವಿದೇಶೀ 
ಯರು ಮುಕಕಂಠದಿಂದ ಹೊಗಳಿರುವುದು ಕಂಡುಬರುತ್ತದೆ. ಆ ವೈಭವವನ್ನು 
ನೋಡಿ ಒಬ್ಬೊಬ್ಬರು “ನನ್ನ ಕಿವಿಗಳು ಕೇಳಿಲ್ಲ, ಕಣ್ಣುಗಳು ನೋಡಿಲ್ಲ” ಎಂದು 
ಬಣ್ಣಿಸಿದರೆ, ಮತ್ತೊಬ್ಬ “ಜಗತ್ತಿನಲ್ಲಿ ಇದಕ್ಕೆ ಸರಿಸಮಾನಾದ ಸುಂದರ ಪಟ್ಟಣ 
ಬೇರೊಂದಿಲ್ಲ” ಎಂದು ಹೇಳಿ ತಮ್ಮ ಆನಂದ ವ್ಯಕ್ತಪಡಿಸಿರುವುದು ಕಂಡುಬರುತ್ತದೆ. 

ರಾಜಧಾನಿಯಲ್ಲಿ ವೈಭವದಿಂದ ನಡೆಯುತ್ತಿದ್ದ ನವರಾತ್ರಿ ಹಬ್ಬದ ಉತ್ಸವದ 
ಕೇಂದ್ರಬಿಂದು ಮಹಾನವಮಿ ದಿಬ್ಬ. ವಿಜಯನಗರದ ಅರಸರು ಈ ಹಬ್ಬವನ್ನು 
ರಾಷ್ಟ್ರೀಯ ಉತ್ಸವವಾಗಿ ಆಚರಿಸುತ್ತಿದ್ದರು. ಈ ಹಬ್ಬದ ಆಚರಣೆಯು ಒಟ್ಟು 
' ಹತ್ತು ದಿನಗಳ ಕಾಲ ನಡೆಯುತ್ತಿತ್ತು. ಹಬ್ಬದ ಪ್ರಯುಕ್ತ ಅನೇಕ ಸಮಾರಂಭಗಳನ್ನು 
ಏರ್ಪಡಿಸಲಾಗುತ್ತಿತ್ತು. ಉದಾಹರಣೆಗೆ ಹೇಳುವುದಾದರೆ ಕ್ರೀಡೆಗಳು ಮತ್ತು 
ಮನೋರಂಜನೆ. ಕುಸ್ತಿ ಅಂದಿನ ಜನಪ್ರಿಯ ಕ್ರೀಡೆಯಾಗಿದ್ದಿತ್ತು. ಮಹಿಳೆಯರ 
ಕುಸ್ಲಿಯು ಅತ್ಯಂತ ಜನಪ್ರಿಯವಾಗಿದ್ದಿತ್ತು. ಕತ್ತಿವರಸೆ, ದೊಣ್ಣೆವರಸೆ, ಲಗಾರಿ 
ಕುಣಿತ, ಡೋಲು ಕುಣಿತ, ಭರತನಾಟ್ಯ, ಸಂಗೀತ, ಮುಂತಾದ ಕ್ರೀಡೆ ಹಾಗೂ 
ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತಿದ್ದವು. ವರ್ಷವೆಲ್ಲ ತಯಾರಾಗಿದ್ದ 
ಅಭಿಲಾಷಿಗಳು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಲು ನವರಾತ್ರಿ ಹಬ್ಬವನ್ನು 
ಎದುರುನೋಡುತ್ತಿದ್ದರು. ಮಹಾನವಮಿ ದಿಬ್ಬವನ್ನು ಕೃಷ್ಣದೇವರಾಯನು ಒರಿಸ್ಸಾದ 
ಮೇಲೆ ವಿಜಯ ಸಂಪಾದಿಸಿದ ನೆನಪಿಗಾಗಿ ಕಟ್ಟಿಸಿದನೆಂದು ತಿಳಿದುಬರುತ್ತದೆ. ಈ 
ದಿಬ್ಬದ ಮೇಲೆ ಒಂದು ಭವ್ಯವಾದ ಮೇಲಂತಸ್ತಿನ ಕಟ್ಟಡ ಇದ್ದಿರಬಹುದೆಂದು 
ಕಂಡುಬರುತ್ತದೆ. ಆದರೆ ಈಗ ಅದು ಸಂಪೂರ್ಣವಾಗಿ ನಾಶವಾಗಿದೆ. ಈ ದಿಬ್ಬದ 
ತಳಪಾಯದ ಗೋಡೆಗಳ ಮೇಲೆ ಬೇಟೆ, ನೃತ್ಯ ಕೋಲಾಟ ಮತ್ತು ನಿತ್ಯ ಜೀವನದ 
ಅಮೂಲ್ಯ ದೃಶ್ಯಗಳು ಮನಮೋಹಕವಾಗಿ ಕಂಗೊಳಿಸುತ್ತಿವೆ. ಈ ದಿಬ್ಬದ 
ಮೇಲೆಯೇ ನಡೆಯುತ್ತಿದ್ದ ಮಹಾನವಮಿ ಹಬ್ಬವು ಕೇವಲ ಹಿಂದೂ ಧರ್ಮದವರ 
ಹಬ್ಬ ಮಾತ್ರವಾಗಿದ್ದರೂ ಆದಕ್ಕೆ ರಾಜಕೀಯದ ಕಳೆ ಬಂದಿತ್ತು. ನಮ್ಮ ಭೂಮಿ, 
ನಮ್ಮ ಭಾಷೆ, ನಮ್ಮ ನದಿ, ನಮ್ಮ ಸಂಪತ್ತು ಎನ್ನುವ ಮನೋಭಾವನೆಯು ಈ 
ಹಬ್ಬಗಳಲ್ಲಿ ಕಂಡುಬರುತ್ತಿತ್ತೆನ್ನಬಹುದು. ಈ ಹಬ್ಬದ ವೈಭವದ ಬಗ್ಗೆ ಕವಿಯು 
ಕೊಡುವ ಒಂದು ಚಿತ್ರವನ್ನು ನೀಡುವುದಾದರೆ ಈ ನರಲೋಕಕಚ್ಚರಿಯೆನ್ನು ವಂತೆ 
ಮಂತ್ರಿಯು ಮಹಾನವಮಿ ಉತ್ಸವವನ್ನು ನಡೆಸಿದನು, ರಾತ್ರಿಯಲ್ಲಿ ನಡೆದ ಆ 
ರಾಜಸಭೆಯ ವೈಭವವನ್ನು ಹೇಗೆ ವರ್ಣಿಸಲಿ ಎಂದು ತಾನೇ ಅಚ್ಚರಿಪಡುತ್ತಾನೆ. 
ದೊರೆ ಧರಿಸಿದ್ದ ರತ್ನದ ಕೀರಿಟ ಕಾರಿರುಳನ್ನು ಹಗಲು ಮಾಡುವಂತಿತ್ತು. ರಾಜಾಧಿ 


೩೭೪ ವಿಜಯನಗರ ಅಧ್ಮಯನ ೧೩ 


ರಾಜರು, ಸಚಿವರು, ಕವಿಗಮಕಿಗಳು ವರನಾರಿಯರು ರಾಜೇಂದ್ರನ ಸುತ್ತ ನೆರೆದಿದ್ದರು. 
ಮುಂದೆ ದೃಷ್ಟಿ ಹರಿಯುವವರೆವಿಗೂ ರಾಜಪರಿವಾದವರು ನಿಂತಿರುತ್ತಿದ್ದರು. 
ವೇಶ್ಯೆಯರಿಗೆ ವಿಶೇಷವಾದ ಆಹ್ವಾನವಿದ್ದಿತ್ತು. ಈ ಸುಂದರ ನಗರದ ಹನ್ನೆರಡು 
ಗಾವುದ ವಿಸ್ತಾರವೂ ಪಂಜಿನ ಬೆಳಕು ಢಾಳಿಸಿತ್ತು. ಮುಂದೆ ಅನೇಕ ವಿಧವಾದ 
ದೈಹಿಕ ಕಲಾಪ್ರದರ್ಶನಗಳಾದವು. ಸಿಂಗರಿಸಿಕೊಂಡಿದ್ದ ಸುಂದರಿಯರು ಬಂದು 
ರಾಜನಿಗೆ ರತ್ನದಾರತಿಯೆನ್ನತ್ತಿದರು. ಆನೆ ಕುದುರೆಗಳಿಂದ ಪ್ರದರ್ಶನಗಳಾದವು. 
ಕರಿಗಳಲ್ಲವೂ (ಆನೆಗಳೆಲ್ಲವೂ) ತಮ್ಮ ಸೊಂಡಿಲನೆತ್ತಿ ಶ್ರೀಕಂಠದಿಂದ ಸೇಸೆಯ 
ಸೋಸಿ ಸ್ವರದೋರಿ ಬಲಗಾಲದಂತದ ಮೇಲಿಟ್ಟು ಶಿರಬಾಗಿದವು. ಚಕ್ರವರ್ತಿಗೆ 
ಮುಂದೆ ಉರಿಚೇಗಳು ಬಾಣ ಪರಿಪರಿಯ ಪುಷ್ಪ ಬಾಣಗಳ ಪ್ರದರ್ಶನಗಳಾಗುತ್ತಿದ್ದವು. 
ಆ ಒಂಬತ್ತು ದಿನಗಳಲ್ಲಿ ದಿನವೂ ಒಂದೊಂದು ವೈವಿಧ್ಯವಿರುತ್ತಿತ್ತು. ಹೀಗೆ 
ಶಾಂತಿಯಿಂದ, ದಾನಗಳಿಂದ, ತಾಗ ಭೋಗಾಂತರಾಳದ ಲೀಲೆಯಿಂದ ಮಂತ್ರಿಯು 
ಹೇಳಿದಂತೆ ರಾಜನು ಉತ್ಸವವನ್ನು ನಡೆಸಿದನೆಂದೂ ವಿವರವಾಗಿ ವಿವರಿಸಿರುವುದು 
ಕಂಡುಬರುತ್ತದೆ. ಇದರಿಂದ ವಿಜಯನಗರದ ಕಾಲದ ದಸರಾ ಹಬ್ಬದ ಸಂಪೂರ್ಣ 
ಚಿತ್ರಣ ದೊರಕಿ ಅಂದಿನ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದೆ. 


ಜಾತ್ರೆ ಮತ್ತು ರಥೋತ್ಸವ : ವಿಜಯನಗರದ ಅರಸರ ಕಾಲದಲ್ಲಿ ಜಾತ್ರೆಗಳು 
ಶ್ರೀಮಂತರ, ಮಧ್ಯಮ ವರ್ಗದವರ ಅದಕ್ಕಿಂತಲೂ ಸಮಾಜದಿಂದ ಕಡೆಗಣಿಸಲ್ಪಟ್ಟ 
ಹಿಂದುಳಿದ ವರ್ಗದವರಿಗೆ ಅವರವರ ಅಂತಸ್ತಿಗೆ ತಕ್ಕಂತೆ ಅವರದೇ ಆದ ರೂಪ 
ದಲ್ಲಿ ಪ್ರಯೋಜನವಾಗುತ್ತಿತ್ತು. ಜಾತ್ರೆ ಎಂದರೆ ಯಾವುದಾದರೂ ದೇವತೆಯ 
ರಥೋತ್ಸವ ಮತ್ತಿತರ ಸಾಮಾಜಿಕ, ಸಾಂಸ್ಕೃತಿಕ ವ್ಮಾಪಾರ ನಡೆಯುವ ಸ್ಥಳ 
ಎಂದು ಹೇಳಬಹುದು. ಅಥವಾ ದೇವತೆಯ ಉತ್ಸವದಲ್ಲಿ ಸೇರುವ ಜನರ ಗುಂಪು 
(The multitude of people gathering for the above purpose; the crowds 
at such a festival) ಎಂದು ಒಂದೇ ವಾಕ್ಕದಲ್ಲಿ ಹೇಳಬಹುದು. ಪ್ರಾಚೀನ 
ಕಾಲದಿಂದಲೂ 'ಜನರು ನಂಬಿಕೊಂಡು ಬಂದಿದ್ದ ದೇವದೇವತೆಗಳನ್ನು ಭಯ 
ಭಕ್ತಿಯಿಂದ ಸಾಮೂಹಿಕವಾಗಿ ಪೂಜಿಸಿ, ಪ್ರಾರ್ಥಿಸುವ, ಸಂಭ್ರಮದ ಒಂದು 
ಜನಸಮೂಹವೇ ಜಾತ್ರೆ ಎಂದು ಕರೆಸಿಕೊಳ್ಳುತ್ತದೆ. ಒಂದು ಸಮಾಜದೊಂದಿಗೆ 
ಶತಮಾನಗಳಿಂದಲೂ ಒಂದಾಗಿ ಬದುಕು ಸಾಗಿಸುತ್ತಾ ಬಂದಿರುವ ಮಾನವನು ತನ್ನ 
ವೈಯಕ್ತಿಕ ಮತ್ತು ಲೌಕಿಕ ಜೀವನದ ಹಿತರಕ್ಸಣೆಗಾಗಿಯೂ ಹಾಗೂ ತನ್ನ ಜೀವನಕ್ಕೆ 
ಆಧಾರವಾಗಿ ಅವಲಂಬಿಸಿರುವ (ಕೃಷಿಗೆ ಸಂಬಂಧಿಸಿದ ಹಾಗೂ ತನ್ನ ಬದುಕಿಗೆ) 
ಮೂಕಪ್ರಾಣಿಗಳ ಸುಖಕ್ಕಾಗಿಯೂ ಯಾವುದೇ ರೀತಿಯ ರೋಗರುಜಿನಗಳು ಬಾರ 
ದಂತೆ, ಮಳೆ ಬೆಳೆ ಸರಿಯಾಗಿ ಕಾಲಕಾಲಕ್ಕೆ ಬಂದು ಬರಗಾಲದ ಬವಣೆಯನ್ನು 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು ೩೭೫ 


ನೀಗಿಸಿಕೊಳ್ಳಲೆಂದು ಪ್ರಾರ್ಥಿಸುವ ಉದ್ದೇಶವು ಈ ಜಾತ್ರೆಗಳದಾಗಿತ್ತೆನ್ನಬಹುದು. 
ಮೇಲಿನವುಗಳನ್ನು ದಯಪಾಲಿಸಿದರೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಒಂದೆಡೆ 
ಸೇರುವ ಹಾಗೂ ತಾವು ಇವುಗಳು ಕಾರ್ಯಗತವಾದರೆ ದೇವರಿಗೆ ಹರಕೆ ಹೊತ್ತುದನ್ನು 
ಕಾರ್ಕರೂಪದಲ್ಲಿ ತರುವ ಆಚರಣೆಯೇ ಅಥವಾ ಸನ್ನಿವೇಶವೇ ಜಾತ್ರೆಯಾಗಿ 
ವಿಜೃಂಭಿಸುತ್ತದೆ. | 

ವಿಜಯನಗರದ ಅರಸರ ಆಳ್ವಿಕೆಯ ಕಾಲದಲ್ಲಿ ಸಾಮ್ರಾಜ್ಯದಾದ್ಯ್ಧಂತ ದೊಡ್ಡ 
ಹಾಗೂ ಚಿಕ್ಕ ಗಾತ್ರದ ನೂರಾರು ಜಾತ್ರೆಗಳು ನಡೆಯುತ್ತಿದ್ದವೆಂದು ಕಂಡುಬರುತ್ತದೆ. 
ಇದಕ್ಕೆ ವಿಪುಲವಾಗಿ ಶಾಸನಗಳು, ಸ್ಮಾರಕಗಳು, ಸಾಹಿತ್ಯಾಧಾರಗಳು ಹಾಗೂ 
ಜಾನಪದ ಸಾಹಿತ್ಯ ಆಕರಗಳು ಪ್ರಮುಖವಾದ ಮಾಹಿತಿ ತಿಳಿಸುತ್ತವೆ. ಕವಿಗಳು, 
ಸಂತರು, ದಾಸರು, ವಿದೇಶಿ ಪ್ರವಾಸಿಗರು ಕಣ್ಣಾರೆ ಕಂಡಿದ್ದನ್ನು ತಮ್ಮ ತಮ್ಮ 
ಬರವಣಿಗೆಯಲ್ಲಿ ದಾಖಲಿಸಿಟ್ಟಿದ್ದಾರೆ. ವಿಜಯನಗರದ ಕಾಲದ ಜಾತ್ರೆಗಳು ತಮ್ಮದೇ 
ಆದ ಪ್ರಾದೇಶಿಕ ವೈಶಿಷ್ಟ್ಯಗಳಿಂದ ಕೂಡಿದ್ದವೆನ್ನಬಹುದು. 

ಯಾವುದೇ ಜಾತ್ರೆಯು ಅಂದು ನಡೆಯಬೇಕಾದರೆ (ಈ ಸಂಪ್ರದಾಯವು 
ಇಂದಿಗೂ ಚಾಚೂತಪ್ಪದೆ ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಬೇರೆ ರೂಪಗಳಲ್ಲಿ. 
ನಡೆದುಕೊಂಡು ಬರುತ್ತಿದೆ) ಮೊದಲು ಆ ಊರಿನ ದ್ಯಾಮವ್ಯನಿಗೆ ಅಥವಾ 
ಮಾರಮ್ಮನಿಗೆ ಉಡಿ ತುಂಬುವರು. (ಕರ್ಕಲ್‌ ಹಾಕುವುದು ಅಂದರೆ, ಕೆಮ್ಮು 
ಬರುವಷ್ಟರ ಮಟ್ಟಿಗೆ ಮೆಣಸಿನ ಕಾಯಿಯನ್ನು ಸುಡುವುದು.) ನಂತರ ಗ್ರಾಮದ 
ಯಜಮಾನರೆಲ್ಲರೂ ಸೇರಿ ಸುತ್ತಲಿನ ಗ್ರಾಮದವರೊಡನೆ ಚರ್ಚಿಸಿ ಜಾತ್ರೆಯ 
ದಿನವನ್ನು ನಿರ್ಧರಿಸಿ ಡಂಗೂರ ಹೊಡೆಸುತ್ತಿದ್ದರು. ಹಬ್ಬ ಶುರುವಾಯಿತೆಂದು 
ಹೇಳಿಕೊಳ್ಳುವುದಕ್ಕೆ ವಾರಬಿಡುವುದು ಎಂದು ಕರೆಯುತ್ತಿದ್ದರು. ನದಿ ಅಥವಾ ಕೆರೆ 
ಗಳಿಂದ ಗ್ರಾಮದೇವತೆಯು ಸ್ನಾನ ಮಾಡಿ, ವಿಧಿವಿಧಾನಗಳೊಂದಿಗೆ ಗ್ರಾಮದೊಳಗೆ 
ಬಂದರೆ ಅದು ಮತ್ತೆ ರಥದಲ್ಲಿ ಕುಳಿತು ತನ್ನ ಗ್ರಾಮವನ್ನು ಸುತ್ತುವವರೆವಿಗೂ 
ಜನರು ಒಂದಲ್ಲಾ ಒಂದು ರೀತಿಯಲ್ಲಿ ಉಪವಾಸ, ಅರೆನಿದ್ರೆ, ಲೈಂಗಿಕ ಕ್ರಿಯೆಯನ್ನು 
ತ್ಯಜಿಸುವುದು, ಮಾಂಸಾಹಾರಿಗಳಾಗಿದ್ದರೆ ಅದನ್ನು ತ್ಯಜಿಸುವುದು ಕಂಡು ಬರುತ್ತಿತ್ತು. 
ಇದನ್ನೇ ಅವರು ವಾರಬಿಡುವುದು ಎಂದು ಕರೆದುಕೊಂಡಿದ್ದಾರೆ. ಈ ವಾರದಲ್ಲಿ 
ಜನರು ಜಾತ್ರೆಯ ಸಿದ್ದತೆಯಲ್ಲಿ ತೊಡಗುತ್ತಿದ್ದರು. ದೇವ ದೇವತೆಗಳನ್ನು ಪಲ್ಲಕ್ಕಿ 
ಯಲ್ಲಿ ಹಾಗೂ ತೇರಿನಲ್ಲಿ ಕೂರಿಸಿ ಜಾತ್ರೆ ಮಾಡುವ ಪರಿಪಾಠ ಇದ್ದಿತ್ತು. ಪ್ರಭಾವಿ 
ದೇವರುಗಳ ಜಾತ್ರೆಗಳು ಪ್ರಭಾವಿ ಜನರುಗಳ ಪ್ರೀತಿಗೆ ಪಾತ್ರವಾಗಿ ಹೆಚ್ಚಿನ ಹಣ 
ಸಂಗ್ರಹವಾದ್ದರಿಂದ ತೇರಿನ ಜಾತ್ರೆಗಳಾಗಿಯೂ ಪರಿವರ್ತನೆಯಾಗಿ ಜರುಗುತ್ತ 
ಬಂದಿರುತ್ತವೆ. ಹಂಪಿಯ ವಿರೂಪಾಕ್ಷ ರಥೋತ್ಸವ, ಬಾದಾಮಿಯ ಬನಶಂಕರಿ 


೩೭೬ ವಿಜಯನಗರ ಅಧ್ಯಯನ ೧೩ 


ರಥೋತ್ಸವ, ಚಾಮುಂಡಿಬೆಟ್ಟದ ಚಾಮುಂಡಿ ರಥೋತ್ಸವ, ನಂಜನಗೂಡಿನ 
ನಂಜುಂಡೇಶ್ವರಸ್ವಾಮಿ ರಥೋತ್ಸವ, ಕುಮಾರರಾಮ ರಥೋತ್ಸವ, ಎಲ್ಲಮ್ಮನ 
ರಥೋತ್ಸವ, ಗಾಳಮ್ಮನ ರಥೋತ್ಸವ, ಮೈಲಾರಲಿಂಗನ ರಥೋತ್ಸವ ಹೀಗೆ 
ನೂರಾರು ಪ್ರಮುಖವಾದವುಗಳನ್ನು ಗುರುತಿಸುತ್ತಾ ಸಾಗಬಹುದು. ವಿಜಯನಗರದ 
ಅರಸರ ಆಳ್ವಿಕೆಯ ಕಾಲದಲ್ಲಿ ಹೆಣ್ಣುದೇವರ ಜಾತ್ರೆಗಳು ಹೆಚ್ಚಾಗಿ ನಡೆಯುತ್ತಿತ್ತೆಂದು - 
ಕಂಡುಬರುತ್ತದೆ. ಇಂಥವರಲ್ಲಿ ಪ್ರಮುಖವಾಗಿ ಹೆಸರಿಸಬಹುದಾದುವೆಂದರೆ ಗೊಳ್ಳಾದ 
ಲಕ್ಕಮ್ಮ, 'ಪುತ್ತರಗಿ ಭಾಗಮ್ಮ, ಖನಗಾವಿ ಕನ್ನವ್ವ, ಗುಂಜಿ ಮಹುಲಿದೇವಿ, ಕಕೇರಿ 
ಭೀಷ್ಟವ್ವ, ಚಿಂಚಲಿ ಮಾಯವ್ವ, ಗೋಲಗೇರಿ ದುರ್ಗಮ್ಮ, ಪಡಗಾನೂರು ಮಾರಿ 
ಲಕ್ಕಮ್ಮ, ಅರೋಲಿ ಹೂಲಿಗೆಮ್ಮ, ಸೊಂತ ಚೆದಮ್ಮ, ಚಿಂಚೋಳಿ ಬಾಗಮ್ಮ, 
ಸನ್ನತಿ ಚೆನ್ನಮ್ಮ, ಮಾಸಾಳಿ ಚೌಡಮ್ಮ, ಮುನಿರಾಬಾದ್‌ ಹುಲಿಗೆಮ್ಮ, ಬಗದೂರಿ 
ಎಲ್ಲಮ್ಮ, ಹ ನ ಗುಡಿ ಗಾಳಮ್ಮ, ಅಲ್ಲದೆ ಪ್ರತಿಯೊಂದು ಗ್ರಾಮ ದಲ್ಲಿ ಯೂ 
ಗ್ರಾಮದೇವತೆಯಾಗಿ ಕಂಗೊಳಿಸುವ ದೇವತೆಗಳಾದ ಸೋಸಲೆ ಹೊನ್ನ ದೇವಿ, 
ಬನ್ನೂರು ಹೇಮಾದ್ರಿ, ಮೂಗೂರು ತಿಬ್ಬದೇವಿ, ಸವದತ್ತಿ ಎಲ್ಲಮ್ಮ, ಕಲಮಾಲಿಯ 
ಎಲ್ಲಮ್ಮ, ಚಂದ್ರಗುತ್ತಿಯ ರೇಣುಕಾದೇವಿಯ ಜಾತ್ರೆ ಮುಂತಾದವು ಹೆಣ್ಣು 
ದೇವತೆಗಳ ಒಂದಿಲ್ಲೊಂದು ಹೆಸರಿನಿಂದ ಇಂದೂ ನಡೆದುಕೊಂಡು ಬರುತ್ತ ಲಿವೆ. 
ಇದಕ್ಕೆ ಅಂದು ನಮ್ಮಲ್ಲಿ ಇವುಗಳ ಮೇಲೆ ಆಳವಾಗಿ ಬೇರುಬಿಟ್ಟಿರುವ ಸಂಸ್ಕೃತಿಯೇ 
ಕಾರಣ. 


ಅಂದು ಜಾತ್ರೆಗಳು ಪ್ರಾರಂಭವಾಗುವ ಸಂದರ್ಭದಲ್ಲಿ ತಮ್ಮ ಗ್ರಾಮದ 
ದೇವರ ಗುಡಿಗಳನ್ನು ಸ್ವಚ್ಛಗೊಳಿಸಿ, ದೇವಾಲಯವನ್ನು ಸುಣ್ಣ ಬಣ್ಣಗಳಿಂದ ಅಲಂ 
ಕರಿಸಿ, ದೇವರಿಗೆ ಹೊಸಬಟ್ಟೆ, ಆಭರಣ ತೊಡಿಸಿ, ತರತರದ ನೈವೇದ್ಧ ಅರ್ಪಿಸಿ 
ಸಂತೋಷದಿಂದ ಅದನ್ನು ವೈಯಕ್ತಿಕ ಹರಕೆಗಳ ಜೊತೆಗೆ ಸಾಮೂಹಿಕವಾಗಿ 
(ಜನರೆಲ್ಲರ ಪರವಾಗಿ) ಕೇಳುವ ಹರಕೆಗಳನ್ನು ದೇವರಿಗೆ ತೀರಿಸಲು ಶುರುಮಾಡುತ್ತಾರೆ. 
ಇಂತಹ ಸಮಯದಲ್ಲಿ ಅನ್ನ ದಾಸೋಹದ (ಹಳೆ ಮೈಸೂರು ಪ್ರದೇಶದಲ್ಲಿ ಪರ 
ಮಾಡುವುದು ಎಂದು ಕರೆಯುತ್ತಾರೆ) ಪವಿತ್ರ ಕಾರ್ಯಗಳು ಜಾತ್ರೆ ನಡೆಯುವ 
ಅಷ್ಟೂ ದಿನವೂ ನಡೆಸಲು ಏರ್ಪಾಡಾಗಿರುತ್ತಿದ್ದವು. ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ 
ಕುಸ್ತಿ ಕೋಲಾಟ, ಜನಪದ ನೃತ್ಯ, ಜನಪದ ಗೀತೆಗಳ ಹಾಡುಗಾರಿಕೆಯ ಮೇಳ, 
ಭಕ್ತಿ ಪುರಾಣ ಕಥೆಗಳ ಮೇಳ, ನಾಟಕ ಮುಂತಾದ ಸ ಸಾಂಸ್ಕೃತಿಕ ಪ್ರದರ್ಶನಕ್ಕೆ ಸಿಕ್ಕ 
ವೇದಿಕೆಗೆ ತಯಾರು ಮಾಡಿಕೊಳ್ಳುತ್ತಿದ್ದರು. 


ಅಂತೆಯೇ ಏನೆಲ್ಲಾ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಆಚರಣೆಗಳಿಗೆ ಆದ್ಮತೆ 
ನೀಡಿದರೂ ಸಹ ಅದರ ಜೊತೆಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ದೇವರ 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು WS 


ಹೆಸರು ಹೇಳಿ ಮೂಕಪ್ರಾಣಿಗಳನ್ನು ಬಲಿಕೊಡುವ ದುಷ್ಟ ಸಂಪ್ರದಾಯವು ಕಶೋರ 
ರೀತಿಯದಾಗಿತ್ತೆನ್ನಬಹುದು. ಕೋಳಿ, ಕುರಿ, ಹೋತ, ಎಮ್ಮೆ, ಕೋಣ, ಹೋರಿ 
ಮುಂತಾದ ಪ್ರಾಣಿಗಳು ಇಂತಹ ಹಿಂಸೆಗೆ ಬಲಿ ಬೀಳುತ್ತಿದ್ದವು. ಸಾಮಾನ್ಯವಾಗಿ 
ಕಾಲರ, ಪ್ಲೇಗು ರೋಗಗಳನ್ನು ತಡೆಯುವುದೆಂದು ಜನರು ನಂಬಿದ್ದ ಮಾರಮ್ಮ, 
ಭೀಷ್ಟವ್ವ, ಮಾಯವ್ವ, ಲಕ್ಕವ್ವ, ದ್ಯಾಮವ್ವ, ಗಾಳೆಮ್ಮ (ಇವುಗಳೆಲ್ಲವೂ ದುಷ್ಟಶಕ್ತಿಯ 
ವಿರುದ್ಧ ಹೋರಾಡಿದ ದುರ್ಗಿಯ ರೂಪಗಳೆಂದು ಪ್ರತೀತಿ) ದೇವಿ ಜಾತ್ರೆಗಳಲ್ಲಿ 
ಇಂತಹ ಪದ್ದತಿಗಳು ಹೆಚ್ಚಾಗಿ ಕಂಡು ಬರುತ್ತಿದ್ದವೆಂದು ಹೇಳಬಹುದು. ಬೀದಿಯಲ್ಲಿ 
ಇವುಗಳು ಬಲಿಗೆ ಸತ್ತು ಬಿದ್ದಿದ್ದನ್ನು ವಿದೇಶಿ ಪ್ರವಾಸಿಗರು ವಿವರಿಸಿರುವುದು ಕಂಡು 
ಬರುತ್ತದೆ. ಸಾಮಾನ್ಮವಾಗಿ ಈ ಮೇಲೆ ಉಲ್ಲೇಖಿಸಿದ ದೇವತೆಗಳಲ್ಲವೂ ಸಮಾಜದಲ್ಲಿ 
ಹಿಂದುಳಿದ ವರ್ಗದವರ (ದಲಿತರ) ಆರಾಧ್ಯ ದೇವತೆಗಳೆ. ಅಷ್ಟೇ ಅಲ್ಲದೆ ಇಂದು 
ಸಮಾಜದ ಕೆಟ್ಟ ಸಂಪ್ರದಾಯವಾಗಿರುವ ದೇವದಾಸಿ ಪದ್ದತಿಯನ್ನು ಈ ದೇವತೆಗಳ 
ಜಾತ್ರೆಯಲ್ಲಿ ಬಿಡುವುದು ಹಾಗೂ ಬೆತ್ತಲೆ ಸೇವೆಯ ಕೆಟ್ಟ ಅನಿಷ್ಟ ಸಂಪ್ರದಾಯಗಳು 
ಅಂದು ಹೇಳಲು ಸಾಧ್ಯವಾದ ರೀತಿಯಲ್ಲಿ ಇದ್ದಿತ್ತೆನ್ನಬಹುದು. ಇಂದು ಏನೆಲ್ಲ 
ಕಾನೂನು ಕಟ್ಟಳೆಗಳನ್ನು ನಿರ್ಮಿಸಿದ್ದರೂ ಮೇಲಿನವು ಈಗಲೂ ಇರುವುದು 
ಕಂಡುಬರುತ್ತದೆ. ಹೆಣ್ಣು ದೇವರ ಜಾತ್ರೆಗಳಂತೆ ಗಂಡು ದೇವರ ಜಾತ್ರೆಗಳೂ ಅಷ್ಟೇ 
ಪ್ರಸಿದ್ಧಿ ಪಡೆದಿರುತ್ತಿದ್ದವು. ಇಂದು ಪೌರಾಣಿಕ ವ್ಯಕ್ತಿಗಳಾಗಿ ಕಂಗೊಳಿಸುವ 
ವೀರಭದ್ರ ದೇವರ ಜಾತ್ರೆಗಳಿಗಂತೂ ಲೆಕ್ಕವೇ ಇಲ್ಲವೆನ್ನ ಬಹುದು. ಹುಮನಾಬಾದ್‌, 
ಕಾರಡಚಿ, ಶಹಪೂರ, ಗೊಡಚಿ, ಯಡೂರ, ಹಲಕಟ್ಟಿ, ನಗನೂರು, ಚಿಣಮಗೇರಿ, 
ಹೆಬ್ಬಾಳ ಮೊದಲಾದ ಗ್ರಾಮಗಳ ವೀರಭದ್ರ ದೇವರು ಅತ್ಮಂತ ಪ್ರಮುಖ 
ಸ್ಲಾನಗಳೆಂದು ಹೆಸರು ಪಡೆದಿದ್ದು, ವಿಜೃಂಭಣೆಯಿಂದ ಜಾತ್ರೆಗಳನ್ನು ನೆರವೇರಿಸಿ 
ಕೊಂಡು ಬರುತ್ತಿದ್ದರು. 


ಜಾತ್ರೆಯ ವಿವಿಧ ಕಾರ್ಯಕ್ರಮಗಳು ಮುಗಿದ ಮೇಲೆ ಕೊನೆಯ ಹಂತವೆಂದರೆ 
ದೇವರ ಮೆರವಣಿಗೆಗೆ ಆದ್ಯತೆ ನೀಡುವುದು. ಅಂದರೆ ಉತ್ಸವ ಮೂರ್ತಿಯನ್ನು 
ಪಲ್ಲಕ್ಕಿಯಲ್ಲಿ ಇಲ್ಲವೆ ತೇರಿನಲ್ಲಿ ಇಟ್ಟು ದೇವಾಲಯದ ರಥಬೀದಿಯಲ್ಲಿ ಎಳೆಯು 
ವುದು. ತೇರಿಗೆ ರಥ ಎಂದೂ ಕರೆಯುತ್ತಿದ್ದರು. ಪಲ್ಲಕ್ಕಿಯಲ್ಲಿಯೂ ದೇವರ 
ಮೂರ್ತಿಯನ್ನು ಇಟ್ಟು ಹೆಗಲ ಮೇಲೆ ಹೊತ್ತುಕೊಂಡು ದೇವರ ಬೀದಿಯ ಸುತ್ತ 
ಸುತ್ತುವುದು ವಾಡಿಕೆಯಾಗಿತ್ತು. ರಥವನ್ನು ಹಗ್ಗಗಳಿಂದ, ಕಬ್ಬಿಣದ ಸರಪಳಿ ಗಳಿಂದ 
ನೂರಾರು ಜನ ಸೇರಿ ಎಳೆಯುವ ವಾಡಿಕೆ ಇದ್ದಿತು. (ಸಾಮಾನ್ಮವಾಗಿ ರಥ 
ಎಳೆಯುವುದು ಭಾರವಾದ ಅಥವಾ ಶಕ್ತಿಯನ್ನು ವ್ಯಕ್ತಪಡಿಸುವ ಕೆಲಸವಾದುದರಿಂದ 
ಇದನ್ನು ಎಳೆಯುವ ಕೆಲಸ ಮಾತ್ರ ಅನಾದಿ ಕಾಲದಿಂದಲೂ ದಲಿತರ ಪಾಲಿಗೆ 


೩೭೮ ವಿಜಯನಗರ ಅಧ ಸಯನ ೧೩ 


ಪ್ರಾಪ್ತವಾಗಿದ್ದಿತು. ಆದರೆ ದಲಿತರು ತಮಗೆ ಪಾ ್ರಿಪ,್ರವಾಗಿರುವ ಈ ಕೆಲಸದ ಬಗ್ಗೆ 
ಹೆಮ್ಮೆ ಪಟ್ಟುಕೊಂಡು ತಮ್ಮದೇ ಜಾನಪದವನ್ನು ಸೃಷ್ಟಿಸಿಕೊಂಡು ಆನಂದ ಪಡುವುದೂ 
ಉಂಟು. ಆದರೆ ಇದರ ಮೂಲ ಉದ್ದೇಶವೇ ಬೇರೆಯದಾಗಿತ್ತೆನ್ನಬಹುದು.) 
ಅಂದು ತೇರನ್ನು ಆಧ್ಯಾತ್ಮಿಕವಾದ ಸಂಕೇತಕ್ಕೆ ಹೋಲಿಸುತ್ತಿದ್ದರು. ತೇರು ದೇಹಕ್ಕೆ 
ಪ್ರತೀಕವಾಗಿತ್ತು. 


ಜಾತ್ರೆಯಲ್ಲಿ ಒಂದು ಕಡೆ ಉತ್ಸವ ಮೂರ್ತಿಯ ಮೆರವಣಿಗೆ ನಡೆಯುತ್ತಿದ್ದರೆ, 
ಇನ್ನೊಂದು ಕಡೆ ದೇವರಿಗೆ ಹರಕೆ ತೀರಿಸುವ, ಉರುಳುಸೇವೆ, ಬೆತ ಕಲೆಸೇವೆ, 
ದೇವದಾಸಿಯನ್ನು ಬಿಡುವುದು, ಸಿಡಿ ಆಡುವುದು, ಅಗ್ನಿ ತುಳಿಯುವುದು, ಶಸ್ತ್ರ 
ಹಾಕಿಕೊಳ್ಳುವ, ವಾದ್ಮ ಓಲಗ ನುಡಿಸುವ, ಕಾಯಿ- ಕರ್ಪೂರಗಳ ನೈವೇದ್ಮ ಅರ್ಪಿಸುವ, 
ಮುಡುಪು ಇಡುವ, ಹುಂಡಿ ಹಾಕುವ, ಮೊದಲಾದ ಕಾರ್ಯಕ ಕ್ರಮಗಳು ತಿಳಿದೋ 
ತಿಳಿಯದೆಯೋ ಸಂಪ್ರ ದಾಯಕ್ಕೆ ಜೋತುಬಿದ್ದು ಸಾಗುತ್ತಲೇ ಇರುತ್ತಿದ್ದವು. 


ಜಾತ್ರೆಗೆ ಕೇವಲ ಧಾರ್ಮಿಕ ಬಾವವೇ ಮೂಲಕಾರಣವಾದರೂ ಇದಕ್ಕೆ 
ಸಾಂಸ್ಕೃತಿಕ ಬದುಕಿನ ಹಿನ್ನೆಲೆಯೂ ಅಪಾರವಾಗಿರುವುದು ಕಂಡುಬರುತ್ತದೆ. ಏಕೆಂದರೆ 
ಜಾತ್ರೆಯ ನೆಪದಿಂದ ಜನರೆಲ್ಲರೂ ಒಂದೆಡೆ ಸೇರುತ್ತಾರೆ. ಜನರಿಗೆ ಪ್ರಾಪಂಚಿಕರಿಗೆ 
ಬೇಕು ಬೇಕಾದ ವಸ್ತುಗಳ ಮಾರಾಟ ಮಳಿಗೆಗಳು ಸಿದ್ದವಾಗಿ ಖರೀದಿ ಭರಾಟೆಗಳು 
ನಡೆಯುತ್ತವೆ. ಕಲಾಕಾರರು ತಮ್ಮ ಕಲಾ ಪ್ರದರ್ಶನಕಾ ಗಿಯೂ, ಕೃಷಿಗೆ ಹಾಗೂ 
ಮನೆಯ ಬಳಕೆಯ ವಸ್ತು ಗಳನ್ನು ಖರೀದಿಗಾಗಿ ಬಹು ದೂರದೂರದ ಜನರೂ 
ಬಂದು ಸೇರುವರು. ಇದರಲ್ಲಿ ಪ್ರಮುಖವಾದವುಗಳೆಂದರೆ ದನಗಳ ಜಾತ್ರೆಗಳು. 
ಜಾತ್ರೆಗೆ ಸೇರಿದ ಜನಜಂಗುಳಿಯನ್ನು ಕಂಡು "ಸಿದ್ದೇಶ್ವರ ಪುರಾಣ”ದಲ್ಲಿ ಈ ರೀತಿ 
ವರ್ಣಿಸಲಾಗಿದೆ. “ಗುಡಿಗಳೊಳು ಗೋಪುರಗಳೊಳು ಪುರದ ಬೀದಿಯಂಗಡಿಗಳೊಳು ' 
ಮಠಗಳೊಗಾರವೆಗಳೊಳು ಕೆರೆಯ ತಡಿಗಳೊಳಗಡೆಯೆಲ್ಲ ಎಂಬಂತೆ ಬೀಡುಗಳ 
ಬಿಟ್ಟು ಪರಿಸೆಯ ಮನುಜರು, ಸಡಗರಗೊಂಡು ರಿಂಗಣ ಗುಣಿವು ಕಾಡುತ್ತ, ಬಿಡದೆ 
ಪಾಡುತ್ತಾ ಮೊಪ್ಪಿದುದು ಹರಿಸವೆನಿಪ್ಪ ಕಡಲೊಳಾಳುತ್ತೆ ಸಿದ್ದೆ ೦ದ್ರ; ಸಿದ್ದೇಂದ್ರ 
ಎಂದೆನುತೊಸೆದು ಕೀರ್ತಿಸುತ್ತ” ಎಂದು ಜಾತ್ರೆಯ ವರ್ಣನೆಯನ್ನು ಮಾಡಿರುವುದು ' 
ಕಂಡುಬರುತ್ತದೆ. 


ರೈತರು ತಮ್ಮ ವ್ಯವಸಾಯದ ಬೆನ್ನೆಲುಬಾದ ದನಗಳನ್ನು ಅತ್ಕಂತ ಪೂಜ 
ಭಾವನೆಯಿಂದ ಕಾಣುತ್ತಿದ್ದರು. ಇದಕ್ಕಾಗಿಯೇ ವೃಷಭಕ್ಕೆ ದೇವಾನುದೇವತೆಗಳನ್ನು 
ರಕ್ಷಿಸುವ ಸಂಕೇತವಾಗಿ ಪುರಾಣದಲ್ಲಿ ಸೃಷ್ಟಿಸಿ ವಿಶಿಷ್ಟ ಸ್ಥಾನ ನೀಡಿರುವುದು 
ಕಂಡುಬರುತ್ತದೆ. ಸಾಮಾನ್ಯವಾಗಿ ಇಂದಿಗೂ ಸಹ ಗ್ರಾಮೀಣ ಪ್ರದೇಶದಲ್ಲಿ 
ಸೋಮವಾರದಂದು "ಬಸವನ ದಿನ' ಎಂದು ಪರಿಗಣಿಸಿ ಅಂದು ಹೆಗಲಿಗೆ 


— 


ವಿಜಯನಗರ ಕಾಲದ ಸಾಮಾಜಿಕ ಸ್ಸ ತಿಗತಿಗಳು - ೩೭೯ 


ನೇಗಿಲನ್ನು ಏರಿಸುವುದು ಕಂಡುಬರುವುದಿಲ್ಲ. ಇದಕ್ಕಾಗಿಯೇ ಬಸವನ ಹಬ್ಬವೆಂದು 
ಅಂದು "ಕಾರಹುಣ್ಣಿಮೆ' ಎಂಬ ಹಬ್ಬವನ್ನು ಆಚರಿಸುತ್ತಿದ್ದು ಕಂಡುಬರುತ್ತದೆ. 
ಇದರ ಸುಂದರ ವರ್ಣನೆಯನ್ನು ಕೆ. ಶ್ರೀಕಂಠಶಯ್ಮನವರು ವಿಸ್ತಾರವಾಗಿ ವಿವರಿಸಿದ್ದಾರೆ. 

ಜಾತ್ರೆಯ ಕೊನೆಯ ಹಂತವೇ ತೇರು ಎಳೆಯುವುದು. ಜಾತ್ರೆಯು ತನ್ನ 
ವೈಭವದ ತುತ್ತತುದಿಯನ್ನು ಮುಟ್ಟಿದ್ದು ತೇರನ್ನು ಎಳೆಯುವ ಸಂದರ್ಭದಲ್ಲಿಯೇ, 
ವಿಜಯನಗರದ ಕಾಲದಲ್ಲಿ ನಡೆಯುತ್ತಿದ್ದ ಧಾರ್ಮಿಕ ಹಬ್ಬಗಳು ಮತ್ತು ವಿನೋದಗಳ 
ಒಂದು ವಿವರಣಾತ್ಮಕ ಚಿತ್ರವನ್ನು ವಿದೇಶೀ ಪ್ರವಾಸಿಗರು ಒದಗಿಸಿರುವರು. ಅವರು 
ಹೇಳುವ ವೈಭವದ ಉತ್ಸವಗಳಲ್ಲಿ ರಥೋತ್ಸವಗಳೂ ಒಂದು. ಸಾಮಾನ್ಯವಾಗಿ 
ಇಂದಿಗೂ ನಾಣ್ಣುಡಿಯಾಗಿರುವ “ತೇರ್‌ ಅರಿದಮ್ಕಾಲೆ ಜಾತ್ರೆ ಅಳಿಯಿತು” ಎನ್ನುವ 
ಪದವೆ ತೇರಿಗೆ ಮುಂಚೆ ಈ "ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತಿದ್ದ ವೆಂಬುದನ್ನು 
ಸೂಚಿಸುತ್ತದೆ. 


ಸಂಗೀತ ಮತ್ತು ನಾಟ್ಯ 

“ಶಿಲ್ಪವು ಹೇಗೆ ರೂಪಬ್ರಹ್ಮನ ಸ್ವರೂಪವೋ ಹಾಗೆಯೇ ಸಂಗೀತವು 
ನಾದಬ್ರಹ್ಮನ ಸ್ವರೂಪವಾಗಿರುತ್ತದೆ” ಎಂಬ ಕವಿವಾಣಿಯು ವಿಜಯನಗರದರಸರ 
ಕಾಲದಲ್ಲಿ ಸತ್ಯವಾಗಿತ್ತು. ಹಿಂದಿನ ಸಂಗೀತ, ನಾಟ್ಕಗಳು ವಿಜಯನಗರದ ಸಾಮ್ರಾಜ್ಯಕ್ಕೆ 
ಅಲ್ಲದೆ ದೇಶವಿದೇಶಗಳಲ್ಲಿಯೂ ತನ್ನ ಕಂಪನ್ನು ಚೆಲ್ಲಿ ಅದರ ವೈಭವವನ್ನು 
ಸಾರಿದೆ. ತಾಯಿಯ ಹಾಲು ಮಕ್ಕಳಿಗೆ ಹೇಗೆ ಅವಶ್ಮಕವೋ ಹಾಗೆಯೆ ಶಿಲ್ಪ, ನಾಟ್ಕ, 
ಸಂಗೀತ, ಸಾಹಿತ್ಯಗಳು ಸುಸಂಸ್ಕೃತ ಮಾನವನಿಗೆ ಆವಶ್ಯಕವೆಂದು ಹೇಳಿದರೆ ತಪ್ಪಾ 
ಗದು. ಇದರಿಂದ ಮನಸ್ಸಿಗೆ ಶಾಂತಿ ಆನಂದ ದೊರಕುವುದರಲ್ಲಿ ಸಂದೇಹವಿಲ್ಲ. 
ಇತ್ತೀಚೆಗೆ ವೈದ್ಯಕೀಯ ಸಂಶೋಧನೆಯು ಉತ್ತಮ ಸಂಗೀತವು ರಕ್ತದ ಒತ್ತಡ, 
ಹೃದಯಾಘಾತ, ಮಧುಮೇಹ, ಮುಂತಾದ ರೋಗಗಳಿಗೆ ಪ್ರಮುಖ ಮದ್ದೆಂದು 
ಹೇಳಿರುವುದು ಕಂಡುಬರುತ್ತದೆ. 


ಸಂಗೀತ : ವಿಜಯನಗರದ ಅರಸರು ಸಂಗೀತಕ್ಕೆ ಹಾಗೂ ನಾಟ್ಕಕ್ಕೆ ಹೆಚ್ಚಿನ 
ಪ್ರೋತ್ಸಾಹ ನೀಡಿದ್ದರು. ಪ್ರಾರಂಭದಲ್ಲಿ ಇಮ್ಮಡಿ ದೇವರಾಯನ ಕಾಲದಲ್ಲಿ ಚತುರ 
ಕಲ್ಲಿನಾಥನಿಗೆ (ಇವನಿಗೆ ಕಲಿಮಾತ್ಮ ಕೊಲ್ಲಿರಸನೆಂಬ ಹೆಸರುಗಳೂ ಇದ್ದವು 
ಕೊಡಲಾಗಿದ್ದ ಹೆಚ್ಚಿನ ಪ್ರೋತ್ಸಾಹದಿಂದಾಗಿ ಸಂಗೀತಕ್ಕೆ (ಕ್ರಿ.ಶ.೧೪೯೦ ರಲ್ಲಿ) 
ಒಂದು ವಿಶಿಷ್ಟ ರೀತಿಯ ಟೀಕೆಯು ಬಂದಿತ್ತೆಂದು ಹೇಳೆಬಹುದು.ಅನಂತರ ಈ 
ಟೀಕೆಯೇ ಹೊಸ ವಿಧಾನವನ್ನು ಪಡೆದು ಹೊಸ ಹೊಸ ರಾಗಗಳಾಗಿ ಹೊರ 
ಹೊಮ್ಮಿ ತಮ್ಮದೇ ಆದ ವಿಧಾನದಲ್ಲಿ ವಿವಿಧ ವರ್ಗಗಳಿಗೆ ಸೇರಿಸಲಾಗಿ ಮೇಳ 


೩೮೦ ವಿಜಯನಗರ ಅಧ್ಯಯನ ೧೩ 


ಪದ್ಧತಿಯು ಹುಟ್ಟಿಕೊಂಡಿತೆಂದು ತಿಳಿದುಬರುತ್ತದೆ. ಇದೇ ಅಂದಿನಿಂದ ಇಂದಿನ 
ವರೆಗೂ ನಾವು ಕಾಣುತ್ತಿರುವ ಮಂಟೇಸ್ವಾಮಿ, ಮಹದೇಶ್ವರ, ಕುಮಾರರಾಮ, 
ಎಲ್ಲಮ್ಮ, ಹುಲಿಗೆಮ್ಮನವರುಗಳ ಬಗ್ಗೆ ಹುಟ್ಟಿಕೊಂಡ  ಮೇಳಗೀತ ಪದ್ದತಿ. 
ಚತುರ ಕಲ್ಲಿನಾಥಧನಿಗಿಂತ ಹಿಂದೆ ಈ ಪದ್ದತಿಯು ಇರಲಿಲ್ಲವೆಂದೇನೋ ಹೇಳಲಾಗದು. 
ಅಜಭಿಠಅದು:'' ಒಂದು ಸಮರೂಪವಾಗಿ ಹೊರಹೊಮ್ಮಿದ್ದು ಇವನ ನಂತರ ಎನ್ನ 
ಬಹುದು. ಅದೇ ವಿಜಯನಗರದ ಅರಸರ ಕಾಲದಲ್ಲಿ ಎಂಬುವುದು ಔಚಿತ್ಮ. 
ಒಂದು ರೀತಿಯಲ್ಲಿ ಮೇಳ ಪದ್ದತಿಯಿಂದಲೇ ರಾಗಗಳ ಆಕ ತಿಯನ್ನು ಸೃಷ್ಟಿಸ 
ಲಾಗಿದೆ ಎಂದೂ ಹೇಳಬಹುದು. 


ಅಂದಿನ ಕಾಲದ ಸಂಗೀತ ಹಾಗೂ ನಾಟ್ಕಗಳನ್ನು ಪುಂಡರೀಕ ವಿಠಶಲರು 
ರಚಿಸಿರುವ “ಷಡ್ರಾಗ ಚಂದ್ರೋದಯ”, "ರಾಗಮಂಜರಿ', "ರಾಗಮಾಲೆ', “ನಟನ 
ನಿರ್ಣಯ” ಎಂಬ ಗ್ರಂಥಗಳಿಂದ ತಿಳಿಯಬಹುದಾಗಿದೆ. ಪುಂಡರೀಕರು ಕಲ್ಲಿನಾಥನ 
ಸೂತ್ರಗಳನ್ನು ಅನುಸರಿಸಿಕೊಂಡೇ ಮೇಳಗೀತೆಗಳನ್ನು ಪ್ರಸ್ತಾಪಿಸಿರುವುದು ಕಂಡು 
ಬರುತ್ತದೆ. ಇವರುಗಳಿಗೆ ವಿಜಯನಗರದಲ್ಲಿ ಯಾವುದೇ ರೀತಿಯ ಗೌರವವೂ, 
ಸ್ಥಾನಮಾನವೂ ಇರಲಿಲ್ಲ. ಏಕೆಂದರೆ ಇವರು ಮೇಳಶಾಸ್ತ್ರಕ್ಕೆ ಒಲವು ತೋರಿಸಿದ್ದುದು 
ತಪ್ಪಾಗಿದ್ದಿತು. ಅಂದು ಮೇಳಶಾಸ ಸ್ರಿವು ಬ್ರಾಹ್ಮಣೇತರರ ಸ ಸಾಂಸ್ಕೃತಿಕ ಮೇಳವಾಗಿದ್ದು 
ಕಂಡು ಬರುತ್ತದೆ. 

ವಿಜಯನಗರದಲ್ಲಿ ನೃತ್ಸಸಹಿತವಾದ ಸಂಗೀತಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿ 
ದ್ವಿತು. ಕಾರಣವೆಂದರೆ ಈ ಎರಡು ಸಂಗಮವಾಗಿರುವ ಸಂಗೀತವು ಭಕ್ತಿಮಾರ್ಗದಿಂದ 
ಮುಕ್ತಿಗೆ ಕರೆದೊಯ್ಯುತ್ತದೆ ಎಂಬ ಭಾವನೆಯು ಅವರಲ್ಲಿ ಮನೆಮಾಡಿತ್ತೆನ್ನಬಹುದು. 
ಸಂಗೀತದ ಅಡಿಪಾಯಗಳಾಗಿರುವ ಸಪ್ಪಸ್ಥ ್ಯಿರಗಳಾದ ಸ-ರಿ-ಗ-ಮ-ಪ-ದ-ನಿಗಳು 

ಧ್ಯಾತ್ಮಿಕ ರೀತಿಯಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಿರುವುದು ಕಂಡುಬರುತ್ತದೆ. 
ಸಂಗೀತಶಾಸ್ತ್ರ ದಲ್ಲಿ ಇವುಗಳ ಅರ್ಥವನ್ನು ಈ ಕೆಳಕಂಡಂತೆ ವಿಶ್ಲೆ ್ರೇಷಿಸಿರುವುದು 
ಕಾಣಬಹುದು. 


ತ್ರಿಗುಣಾತ್ಮಿಕೆ : ತ್ರಿಕುಂತಲಿಸಹಿತೆ ಹತ್ತು ಕೋಟಿ ಮಿಂಚುಗಳ ಪ್ರಕಾಶ 
ವುಳ್ಳವಳ್ಳು, ಪಂಚಭೂತಸ್ವರೂಪಿಣಿ, ಶ್ರೇತವರ್ಣೆ, ಶ್ವೇತಾಂಬರಧಾರಿಣಿ, ರಕ್ತ 
ನಯನೆ, ಶ್ವೇತಚಂದನಾನುಲಿಪ್ಲೆ, ಮುತಿ ಶ್ರಿನಹಾರವನ್ನು ಧರಿಸಿರುವವಳು, ಪ್ರಶಾಂತ 
ವದನೆ, ಸತ್ಮಸ್ವರೂಪಿಣಿ ಎಂಬರ್ಥವನೂ....., 
ರಿ: ದ್ವಿಕುಂಡಲೀಸಹಿತೆ : ಕೆಂಪುಮಿಂಚಿನ ವರ್ಣದವಳುು, ಪಂಚಭೂತ ಸ್ವರೂಪೀಣಿ, 
ಲೋಲಜಹೆ, ಭಯಂಕರರೂಪಿಣಿ, ರಕ್ತಾಂಬರಧಾರಿಣಿ, ರಕ್ತ ಪುಷ್ಪ ಭೂಷಣಾಂ 
ಬರಧಾರಿಣಿ, ಅಶ್ವ ಸಿದ್ದಿನಾಯಕೆ, ಬ್ರಹ ಸ್ವರೂಪಿಣಿ ಎಂಬರ್ಥ ವನೂ....., 


ಆ 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೮೧ 


ಗ : ನಿರ್ಗುಣಾತ್ಮಿಕೆ : ನಿರ್ಮಲವಾದ ಉದಯಸೂರ್ಯನ ಪ್ರಕಾಶವುಳ್ಳವಳು, 
ಚೈತನ್ಯ ಸ್ವರೂಪಿಣಿ, ದಾಳಿಂಬೆಯ ಹೂವಿನ ಬಣ್ಣದವಳು, ರಕ್ತ ವಸ್ತಾಭರಣಧಾರಿಣಿ, 
ಬ್ರಹ್ಮ ಸ್ವರೂಪಿಣಿ ಎಂಬರ್ಥವನೂ..... 

ವಿ : ಪ್ರಾತಃಕಾಲದ ಸೂರ್ಯನ ಪ್ರಕಾಶವುಳ್ಳವಳು : ನೀಲವರ್ಣಿ, 
ದಶಭುಜಾದ್ದಿನಿತೆ ಭಯಂಕರವಾದ ಬಲವಾದ ಆಕಾರವುಳ್ಳವಳು, ಧರ್ಮಾರ್ಥಕಾಮ 
ಮೋಕ್ಸಪ್ರದೆ ಎಂಬರ್ಥವನೂ......, 

ತು : ವಿವಿಧ ವರ್ಣಧಾರಿಣಿ : ದ್ವಿಭುಜೆ, ಪದ್ಮಾಕ್ಸಿ, 
ಪದ್ಮಮಾಲಿನಿ, ನವರತ್ನ ಶೋಭಿತೆ, ಪ್ರಶಾಂತೆ. 

ದ : ಸತ್ಯಸ್ವರೂಪಿಣಿ : ಶಕ್ತಿತ್ರಯನ್ವಿತೆ, ಹಳೆದಿಯ ಮಿಂಚಿನ ಕಾಂತಿಯುಳ್ಳವಳು, 
ಮನೋಹರೆ, ನಿತ್ಯಮಂಗಳೆ..., | 

ನಿ : ಹತ್ತು ಕೋಟಿ ಮಿಂಚಿನ ಪ್ರಕಾಶವುಳ್ಳವಳು : ಚಾರುಲೋಚಭನೆ, 
ಲೋಲಜಿಹೈೆ, ಚತುರ್ಬಾಹು ಸಮನ್ವಿತೆ, ಸುಗಂಧಾನುಲಿಪೆ, ನಿತ್ಕಾಮಂಗಲದಾಯಿನಿ. 

ಎಂದು ಆಧ್ಯಾತ್ಮಿಕ ಮಾದರಿಯಲ್ಲಿ ಸಂಗೀತಶಾಸ್ತ್ರವು ವಿಶ್ಲೇಷಿಸುತ್ತದೆ. ಈ 
ವಿಶ್ಲೇಷಣೆಗೆ ವಿಜಯನಗರದ ಅರಸರು ಹೆಚ್ಚಿನ ಭಕ್ತಿಭಾವಗಳಿಂದ ನಡೆದುಕೊಂಡು 
ಬಂದಿರುವುದು ಕಂಡುಬರುತ್ತದೆ. ಕರ್ನಾಟಕ ಸಂಗೀತ ಪಿತಾಮಹರೆಂದು ಕರೆಸಿ 
ಕೊಂಡಿರುವ ಪುರಂದರದಾಸರು ವಿಜಯನಗರವು ಉತ್ತುಂಗದ ಶಿಖರದಲ್ಲಿದ್ದಾಗ 
ಇದ್ದು, ಹೊಸ ಹೊಸ ಸಂಗೀತಗಳನ್ನು ಸೃಷ್ಟಿಸಿ, ಕೀರ್ತನೆಗಳ ಮೂಲಕ ಹಾಗೂ 
ಕೃತಿಗಳ ಮೂಲಕ ಅವುಗಳನ್ನು ಇಂದಿಗೂ ನಮಗೆ ಬಳುವಳಿಗಳಾಗಿ ಬಿಟ್ಟು ಹೋಗಿ 
ದ್ದಾರೆ. ನೂರಾರು ವರ್ಷಗಳು ಕಳೆದಿದ್ದರೂ ಅಂದು ಅವರು ಸೃಷ್ಟಿಸಿದ ಸಂಗೀತ 
ಇಂದಿಗೂ ಜೀವಂತವಾಗಿದೆ. 


ನಾಟ್ಯ : ವಿಜಯನಗರದ ಅರಸರು ಸಂಗೀತೆ ಮತ್ತು ನಾಟ್ಕ್ಯಗಳೆರಡರಲ್ಲಿಯೂ 
ಪಾಂಡಿತ್ಯವನ್ನು ಪಡೆದಿದ್ದರು. ಆಸ್ಥಾನದಲ್ಲಿ ಸಂಗೀತಗಾರ್ತಿಯರು ಹಾಗೂ ನೃತ್ಯಗಾರ್ತಿ 
ಯರು ತುಂಬಿತುಳುಕುತ್ತಿದ್ದರೆಂದು ವಿದೇಶಿ ಪ್ರವಾಸಿಗರು ಹೇಳಿರುವುದು 
ಗಮನಾರ್ಹವಾಗಿದೆ. ಕೃಷ್ಣದೇವರಾಯನು ನಾಟ್ಕ ಸಂಗೀತಗಳೆರಡನ್ನೂ ರಾಘವೇಂದ್ರ 
ತೀರ್ಥರ ಪೂರ್ವಿಕನಾದ ಕೃಷ್ಣನಿಂದ ಅಭ್ಯಸಿಸಿದನೆಂದು ಸಾಹಿತ್ಯವು ತಿಳಿಸುತ್ತದೆ. 
ಅವನೇ ರಚಿಸಿರುವ ಸಂಸ್ಕತ ಗ್ರಂಥವಾಗಿರುವ ಜಾಂಬುವತೀಕಲ್ಯಾಣ ಸಂಗೀತ 
ಹಾಗೂ ನಾಟ್ಕದ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತದೆ. ಸಂಗೀತ ಸೂರ್ಯೋದಯದ 
ಕರ್ತವಾದ ಬಂಧಂ ಲಕ್ಷ್ಮೀನಾರಾಯಣರಿಂದ ಸಂಗೀತ ಕಲೆಯನ್ನು ಅಭ್ಯಾಸ 
ಮಾಡಿದನೆಂದು ತಿಳಿದುಬರುತ್ತದೆ. 


ರಕ್ತಚಂದನ ಚರ್ಚಿತೆ, 


೩೮೨ ವಿಜಯನಗರ ಅಧ್ಯಯನ ೧೩ 


ಸಂಗೀತ ಮತ್ತು ನೃತ್ಯದಲ್ಲಿ ಅಂದು ಮೊದಲ ಸ್ಥಾನವೆಂದರೆ ದೇವದಾಸಿ 
ಯರದಾಗಿತ್ತು. ಅಂದಿನ ಕಾಲದಲ್ಲಿ ದೇವದಾಸಿಯರೆಂದರೆ ಸೂಳೆಯರಲ್ಲ ಎಂಬುವುದು 
ಗಮನಿಸಬೇಕಾದ ಅಂಶ. ಒಳ್ಳೆಯ ವಂಶಕ್ಕೆ ಸೇರಿದ ಗುಣವಂತರೂ ಶೀಲವಂತರೂ 
ತಮ್ಮ ತಮ್ಮ ಹೆಣ್ಣುಮಕ್ಕಳನ್ನು ದೇವರ ಸೇವೆಗೆಂದು ನೇಮಿಸುತ್ತಿದ್ದರು. ಅವರ 
ಮುಖ್ಯ ಕೆಲಸವೆಂದರೆ ದೇವಮಂದಿರ ಹಾಗೂ ದೇವರ ಉತ ಶೈವಗಳಲ್ಲಿ ನರ್ತಿಸುವುದು 
ಹಾಗೂ ಹಾಡುವುದಾಗಿತ್ತೆಂದು ಹೇಳಬಹುದು. (ರಾಜರ ಆಸ್ಥಾನದಲ್ಲಿ ಇದ್ದ 
ದೇವದಾಸಿಯರಿಗೆ ಮಾತ್ರ ಈ ಗೌರವವಿದ್ದಿತು). ಬಾರ್ಬೋಸ ಇವರ ಬಗ್ಗೆ 
ಉಲ್ಲೇಖಿಸುತ್ತಾ ಗೃಹಸ್ಥರು ತಮ್ಮ ಹತ್ತು ವರ್ಷದ ಹೆಣ್ಣುಮಕ್ಕಳನ್ನು ದೇವಸ್ಥಾನಕ್ಕೆ 
ಕರೆದುಕೊಂಡು ಹೋಗಿ ದೇವರಿಗೆ ಸಮರ್ಪಿಸಿದ ಮೇಲೆ ಆ ಕನ್ಮೆಯರಿಗೆ ಸಮಾಜ 
ದಲ್ಲಿ ಮದುವೆಯಾದವರಿಗೆ (ಮುತ್ತೆದೆಯರಿಗೆ) ಸಲ್ಲುತ್ತಿದ್ದ ಗೌರವಗಳು ಸಲ್ಲುತ್ತಿ 
ದ್ದವು. ಅವರು ದೇವದಾಸಿಯರಾಗಿ ಜನರ ಗೌರವಕ್ಕೆ ಪಾತ್ರರಾಗುತ್ತಿದ್ದರು. ಅವರಿಗೆ 
ಒಳ್ಳೆಯ ವಾಸಸ್ಥಳಗಳು ದೊರಕುತ್ತಿದ್ದವು. ರಾಣಿಯರ ಅಂತಃಪುರಗಳಿಗೆ ಹೋಗುವು 
ದಕ್ಕೂ, ಅಲ್ಲಿರುವುದಕ್ಲೂ ಅವರೊಡನೆ ಸ್ನೇಹವನ್ನು ಬೆಳೆಸಿ ತಾಂಬೂಲ ವನ್ನು 
ಸೇವಿಸುವುದಕ್ಕೂ ಲಥ ಾಯನ್ನು ಪಡೆಯುತ್ತಿದ್ದರು. ಮಹಾನವಮಿ ಉತ್ಸವ ದಲ್ಲಿ 
ಅವರು ಇಷ್ಟಪಡುವ ಮೆಟ್ಟಿಲುಗಳನ್ನು ಹತ್ತಿಕೊಂಡು ವೈಭವವನ್ನು ನೋಡುವ 
ಅವಕಾಶವನ್ನು ಕೃಷ್ಣದೇವರಾಯನು ಅವರಿಗೆ ಕೊಟ್ಟಿದ್ದನು ಎಂದು ವಿದೇಶಿಯರ 
ಸಾಹಿತ್ಮ ಆಧಾರಗಳಿಂದ ತಿಳಿದುಬರುತ್ತದೆ. 


ಸಂಗೀತ ಹಾಗೂ ನಾಟ್ಕಗಾರರು, ವಿಧವಿಧವಾದ ಉಡುಪುಗಳನ್ನು ಧರಿಸುತ್ತಿದ್ದ 
ರೆಂಬುವುದು ಹಜಾರ ರಾಮಸ್ವಾಮಿ ದೇವಸ್ತಾನ ಹಾಗೂ ಮಹಾನವಮಿ ದಿಬ್ಬದ 
ಮೇಲುಗೋಡೆಗಳ ಮೇಲೆ ಕೆತ್ತಿರುವ ಕೆತ್ತನೆಯಿಂದ ತಿಳಿಯಬಹುದಾಗಿದೆ. ಕೆಲವರು 
ಕಚ್ಚೆ-ಪೈಜಾಮಗಳೂ, ಜುಬ್ಬ-ತಲೆಗೆ ದಪ್ಪನೆಯ ಪೇಟ ಇದ ವೆಂದೂ ಕಂಡುಬರುತ್ತದೆ. 
ಮಹಿಳೆಯರಿಗೆ ಲಂಗ ಹಾಗೂ ಉತ ಶರೀಯಗಳೂ ಇರುವುದು ಕಂಡುಬರುತ್ತದೆ. 
(ಉತ್ತರೀಯಾ ಎಂದರೆ ಅನೇಕ ಸುಳಿಗಳನ್ನು ಒಂದಾಗಿ ಹೊಂದಿರುವ ಸೀರೆಯ ನೆರೆ 
ಇರುವ ವಸ್ತ್ರ.) ಕೆಲವರು ಹೆಚ್ಚಿನ ಪ್ರಮಾಣದಲ್ಲಿ ಒಡವೆಗಳನ್ನು ಧರಿಸುತ್ತಿದ್ದರು 
. ಎನ್ನುವುದು ದೇವಾಲಯದಲ್ಲಿನ ಉಬ್ಬುಶಿಲ್ಪಗಳಿಂದ ತಿಳಿದುಬರುತ್ತದೆ. ಕೆಲವು 
ನರ್ತಕಿಯರು ಲಂಗಗಳನ್ನು ಮಾತ್ರ ಧರಿಸುತ್ತಿದ್ದದ್ದು ಕಂಡುಬಂದರೆ, ಇನ್ನೂ 
ಕೆಲವರು ಪೂರ್ಣನಗ್ನರಾಗಿಯೇ ನೃತ್ಯ ಮಾಡುತ್ತಿರುವಂತೆ ಚಿತಿ ಶ್ರಿಸಲಾಗಿದೆ. ಈ 
ವಿಧವಾದ  ನರ್ತಕಿಯರಿಂದ ಭರತನಾಟ್ಯ ವನ್ನು ಶ್ರೀಮಂತಗೊಳಿಸಲಾಯಿತು. 
ಮಹಾನವಮಿ ಉತ್ಸವಗಳು, ರಥೋತ್ಸವಗಳ್ಳು ದೇವಸ್ಥಾ ನದಲ್ಲಿ ಪ್ರತಿ ಶನಿವಾರ 
ನಡೆಯುತ್ತಿದ್ದ ಉತ್ಸವಗಳಲ್ಲಿಯೂ ಇವರು ತಪ್ಪದೇ ನರ್ತಿಸಬೇಕಾಗಿತ್ತು . ಇದಕ್ಕೆ 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿ ತಿಗತಿಗಳು ೩೮೩ 


ರಾಜಾಜ್ಞೆಯಾಗಿದ್ದಿತ್ಲೆಂದು ಕಂಡುಬರುತ್ತದೆ. ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಾಂಗವು 
ಪ್ರಕಟಿಸಿರುವ “ಹಂಪಿ ಶಾಸನ” ಸಂಪುಟದಲ್ಲಿರುವ ೮೮ನೇ ಶಾಸನವನ್ನು ಇದಕ್ಕೆ 
ಉದಾಹರಣೆಯಾಗಿ ನೀಡಬಹುದು. ಆದರೆ ಶೂದ್ರರು ಹಾಗೂ ಪಂಚಮರು ನಾಟ್ಕ 
ಹಾಗೂ ಸಂಗೀತ ಕಲಿಯಬಾರದೆಂದು ಸಹ ರಾಜಾಜ್ಞೆಯಾಗಿದ್ದಿತ್ತು. ಪಾಯಸ್‌ರು 
ಅಂದಿನ ನಾಟ್ಕದ ಬಗ್ಗೆ ರಾಣಿಯರು ಎಷ್ಟು ತಲ್ಲೀನರಾಗಿದ್ದರೆಂಬುದನ್ನು ವಿವರಿಸುತ್ತಾ 
ರಾಣಿವಾಸದವರೂ ಸಹ ಬಹಿರಂಗವಾಗಿಯೇ ಮನರಂಜನೆಗಾಗಿ ನಾಟ್ಕವಾಡುತ್ತಿದ್ದ 
ರೆಂದು ಅವರಿಗೆ ತಕ್ಕ ಶಿಕ್ಷಣವೂ ದೊರಕುತ್ತಿತ್ತೆಂಬುದರಲ್ಲಿ ಸಂದೇಹವಿಲ್ಲ. ಅವರಿಗೆ 
ಶಿಕ್ಷಣ ಶಾಲೆಯೂ ಇದ್ದು ಅಲ್ಲಿ ಅವರ ತಪ್ಪುಗಳನ್ನು ತಿದ್ದಿಕೊಳ್ಳಲು ಚಿತ್ರಗಳ 
ಸಹಾಯವೂ ಇದ್ದಿತ್ತೆಂದೂ ಹೇಳಿದ್ದಾನೆ. ಇದು ಅಂದು ರಾಣಿಯರು ಸಂಗೀತ 
ಮತ್ತು ನೃತ್ಮಕ್ಕೆ ನೀಡಿದ ಆಸಕ್ತಿಯನ್ನು ಸೂಚಿಸುತ್ತದೆ. 


ಶಿಕ್ಷಣ ಮತ್ತು ತಂತ್ರಜ್ಞಾನ 

ದಿವಂಗತ ಹಯವದನರಾಯರು ಮೈಸೂರು ಗೆಜೆಟಿಯರ್‌ ಸಂಪುಟ ನಾಲ್ಕರಲ್ಲಿ 
ಹಿಂದಿನ ಕಾಲದ ಶಿಕ್ಷಣ ಪದ್ದತಿಯನ್ನು ಅವಲೋಕಿಸುತ್ತಾ ಸಾರ್ವಜನಿಕ ಶಿಕ್ಷಣವನ್ನು 
ಹಿಂದೆಂದೂ ಸರ್ಕಾರದ ಕರ್ತವ್ಯವೆಂದು ಪರಿಗಣಿಸಿದ ಹಾಗೆ ಎಲ್ಲೂ ಕಾಣುವುದಿಲ್ಲ 
ಎಂದು ಹೇಳಿದ್ದಾರೆ. ಈ ಮಾತಿಗೆ ವಿಜಯನಗರ ಸಾಮ್ರಾಜ್ಯವು ಹೊರತಾಗಿರಲಿಲ್ಲ 
ಎಂದು ಹೇಳಬಹುದು. ವಿಜಯನಗರದರಸರು ವಿದ್ವತ್ತನ್ನು ಮತ್ತು ಶಿಕ್ಷಣದ 
ಪ್ರಸಾರವನ್ನು ಪ್ರೋತ್ಸಾಹಿಸಿದ್ದಕ್ಕೆ ಕಾರಣವೆಂದರೆ ಸ್ವತಃ ಅವರೇ ವಿದ್ಯಾವಂತರಾಗಿದ್ದರು 
ಎನ್ನುವುದು ಒಂದು ರೀತಿಯದಾದರೆ, ಮತ್ತೊಂದು ಕಡೆ ಅವರೆ ಮೂಲ ಸಂಪ್ರ 
ದಾಯಗಳಿಗೆ ಮನಸೋತು ಸಾರ್ವಜನಿಕ ಶಿಕ್ಷಣವನ್ನು ಸಂಪೂರ್ಣವಾಗಿ ಬದಿಗೊತ್ತಿ 
ದ್ದರು ಎಂದು ಹೇಳಬಹುದು. ರಾಜಕುಮಾರರ ವಿದ್ಮಾಭ್ಯಾಸದಿಂದ ಮುಂದುವರಿದ 
ಈ ಪರಂಪರೆಯು ನಂತರದ ವಿಜಯನಗರದ ಅರಸರೂ ಅನುಸರಿಸಿಕೊಂಡು 
ಬಂದರು. ಎಷ್ಟೋ ವೇಳೆ ರಾಜರೇ ಈ ಬಗ್ಗೆ ತನ್ನ ಉತ್ತರಾಧಿಕಾರಿಯಾಗುವವರಿಗೆ 
ತಿಳುವಳಿಕೆ ಕೊಟ್ಟಿದ್ದೂ ಕಂಡುಬರುತ್ತದೆ. 


ವಿಜಯನಗರ ಕಾಲದ ಶಿಕ್ಷಣದ ವಿಚಾರವನ್ನು ನಾವು ಬಹಳಮಟ್ಟಿಗೆ ಶಾಸನ 
ಗಳಿಂದ ಸಂಗ್ರಹಿಸಬಹುದಾಗಿದೆ. ಇವುಗಳಲ್ಲಿ ಕೆಲವಂತೂ ಸ್ವಾರಸ್ಕಪೂರ್ಣವಾದ 
ವಿವರಗಳನ್ನು ಒದಗಿಸುತ್ತವೆ. ಅಷ್ಟೇ ಅಲ್ಲದೆ ಅಂದಿನ ಕಾಲದ ಸಮಕಾಲೀನ 
ಸಾಹಿತ್ಯವು ಈ ವಿಚಾರವಾಗಿ ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತದಲ್ಲದೆ, ಈ ಶಿಕ್ಷಣದ 
ಚಟುವಟಿಕೆಗಳು ಅಂದು ಕೆಲವೇ ವರ್ಗಗಳ ಬೌದ್ದಿಕ, ನೈತಿಕ ಹಾಗೂ ಸಾಂಸ್ಕೃತಿಕ 
ವಿಷಯಗಳ ಮೇಲೆ ಗಮನಹರಿಸಲು ನಿಜವಾದ ಆಧಾರವಾಗಿರುತ್ತಿದ್ದವು. ಇವುಗಳ 


೩೮೪ ವಿಜಯನಗರ ಅಧ್ಯಯನ ೧೩ 


ಆಧಾರದ ಮೇಲೆಯೇ. ಅಂದಿನ ಸಾಮ್ರಾಜ್ಮದ ಅಡಿಗಲ್ಲು ಇದ್ದಿತೆಂದು ಹೇಳಬಹು 
ದಾಗಿದೆ. | 


ಪ್ರಾಥಮಿಕ ಶಿಕ್ಷಣ 
ಅಂದಿನ ಕಾಲದಲ್ಲಿ ಶಿಕ್ಷ ಣಕ್ಕೆ “ಬಾಲಬೋಧೆ' ಎಂದು ಹೆಸರಿದಿತೆನ ಬಹುದು. 


ಲಮ 

ಕನಕದಾಸರು ತಮ್ಮ “ಮೋಹನತರಂಗಿಣಿ” ಯಲ್ಲಿ ಕಸೆ ಅಂಗಿ ತೊಟ್ಟು ಕೈಯಲ್ಲಿ 
ಬೆತ್ತ ಹಿಡಿದು ಔಷಧಿಗಳನ್ನು ರಚಿಸುವುದರಲ್ಲಿ ನಿಪುಣರಾದ, ಪ್ರಾಥಮಿಕ ಶಾಲೆಯ 
ಉಪಾಧ್ಯಾಯರ ಚಿತ್ರವೂ, ಅಂದಿನ ಮಕ್ಕಳ ಪುಸ್ತಕಗಳ ವರ್ಣಚತ್ರಗಳಿಂದ 
ಕೂಡಿದ್ದವೆಂಬ ಸಂಗತಿಯೂ ದೊರೆಯುತ್ತದೆ. ಪ್ರಾಥಮಿಕ ಹಂತದಲ್ಲಿ ಮಕ್ಕಳು . 
ಮಣ್ಣಿನ ಅಥವಾ ಮರಳಿನ ಮೇಲೆ ಅಕ್ಷರಾಭ್ಮಾಸ. ಮಾಡುವುದನ್ನು ಕಲಿತರು 
ಎಂಬುವುದು ತಿಳಿದಿರುವ ವಿಷಯವೇ. ಇವುಗಳಿಗೆ “ಧೂಳಾಕ್ಷರ” ಎಂದು ಕರೆಯುತ್ತಿ 
ದ್ದರು. ವಿದೇಶಿ ಪ್ರವಾಸಿಗರೊಬ್ಬರ ಪ್ರಕಾರ ಪಾಠಶಾಲೆಯೊಂದರಲ್ಲಿ ಉಪಾಧ್ಯಾಯ 
ರಿಂದ ಕಲಿತ ಪಾಠವನ್ನು ಮರೆಯದೆ ನೆನಪಿನಲ್ಲಿಟ್ಟುಕೊಳ್ಳಲು, ವಿದ್ಮಾರ್ಥಿಗಳು 
ಬಾಯಿಪಾಠಗಳಲ್ಲಿ ಅತ್ಮಂತ ಪರಿಣಾಮಕಾರಿಯಾದ ರೀತಿಯಲ್ಲಿ ಪುನರಾವರ್ತನೆ 
ಮಾಡುತ್ತಿದ್ದರು. ನಿದರ್ಶನಕ್ಕೆ “ಒಂದೊಂದ್ಲೆ ಒಂದು” ಎಂಬಂತೆ ಪುನರಾವರ್ತನೆಯನ್ನು 
ಕೇಳುತ್ತಲೆ ಉಳಿದ ಹುಡುಗರು, ಅದನ್ನೆ ಬಾಯಿಯಲ್ಲಿ ಹೇಳುತ್ತಾ ಎದುರಿಗೆ 
ಮರಳಿನ ಮೇಲೆ ಅದೇ ಪ್ರಕಾರ ಬರೆಯುತ್ತಿದ್ದರು. ಹೀಗೆ ಪ್ರಾಥಮಿಕ ಪಾಠ 
ಸಾಗುತ್ತಿದ್ದಿತು ಎಂದು ಹೇಳಿ ಅಂದಿನ ಪ್ರಾಥಮಿಕ ಶಿಕ್ಷಣ ಪದ್ದತಿಯನ್ನು ಮೆಚ್ಚಿ 
ಕೊಂಡಿದ್ದಾನೆ. ವಿದ್ಯಾರ್ಥಿಗಳಿಗೆ ಕಾಗದವನ್ನಾಗಲಿ ಅಥವಾ ಮಸಿಯನ್ನಾಗಲಿ ವ್ಯರ್ಥ 
ಮಾಡಿಸದೆ ಓದುಬರಹವನ್ನು ಕಲಿಯುವ ಈ ವಿಧಾನ ನಿಜವಾಗಿಯೂ ಅತ್ಮಂತ 
ಸುಲಭವಾದದ್ದೆ ಆಗಿತ್ತು." 


ಇನ್ನೊ ೦ದು ಭಾಗದಲ್ಲಿ ವಿದ್ಯಾರ್ಥಿಗಳು ಅಭ್ಮಾಸ ಮಾಡಬೇಕಾದ ಕೃತಿಗಳೆಂದರೆ 
ಜೈಮಿನಿ ಭಾರತ, ವಿದುರನೀತಿ, ಅಮರಕೋಶ, ಪಂಚತಂತ್ರ, ಸೋಮೇಶ್ವರಶತಕ 
ಹಾಗೂ ಕೆಲವು ವಿದ್ಯಾರ್ಥಿಗಳು ಸಂವತ್ಸರಗಳ, ನಕ್ಸತ್ರಗಳ, ದಿಕ್ಸೂಚಿಯ ವಿವರಗಳನ್ನು 
ದೇವರ ಮಹಿಮಾ ವಿಶೇಷಗಳನ್ನು ಸ್ತುತಿಸುವ ಹಲವು ಬಗೆಯ ಹಾಡುಗಳನ್ನು 
ಕಲಿಯುತ್ತಿದ್ದರು. 

ವಿಜಯನಗರದ ಅರಸರು ಶಿಕ್ಟಣಕ್ಕೆ ಎಷ್ಟರ ಮಟ್ಟಿನ ಪ್ರಾಮುಖ್ಯತೆ 
ನೀಡಿದ್ದರೆಂಬುವುದಕ್ಕೆ ಇಂದಿಗೂ ಕಂಡುಬರುವ ಅಗ್ರಹಾರಗಳು, ದೇವಾಲಯಗಳು 
ಹಾಗೂ ಮಠಗಳೇ ನಿದರ್ಶನವಾಗಿವೆ. ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕೇವಲ 
ಗಣಿತವನ್ನು ಮಾತ್ರ ಕಲಿಯುವುದಾಗಿದ್ದರೂ ನಮ್ಮಲ್ಲಿ ಇರುವ ನಾಣ್ಣುಡಿ 


25 


ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿಗಳು ೩೮೫ 


ತಾಯಿಯೇ ಮಗುವಿಗೆ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಎಂಬ 
ಮಾತಿಗೆ ನಿದರ್ಶನವೆಂಬಂತೆ ಮೊದಲನೆ ದೇವರಾಯನ ಮಂತ್ರಿಯಾದ ಲಕ್ಷ್ಮೀಧರನಿಗೆ 
ಅವನ ತಾಯಿ ದಿನವೂ ಹಾಲೆರೆಯುವಾಗ ಕೆರೆಯನ್ನು ಕಟ್ಟಿಸು ಬಾವಿಯನ್ನು 
ತೋಡಿಸು, ದೇವಾಲಯವನ್ನು ಕಟ್ಟಿಸು, ಸೆರೆಯಲ್ಲಿ ಸಿಕ್ಕಿದ ಅನಾಥರನ್ನು ಬಿಡಿಸು, 
ಮಿತ್ರರಿಗೆ ಆಶ್ರಯನಾಗು, ನಂಬಿದವರಿಗೆ ನೆಲೆಯಾಗು ನಂತರ ಸುಖಶಾಂತಿಯಿಂದ 
ರಾಜನಾಗಿ ರಾಜ್ಯಭಾರ ಮಾಡು ಎಂದು ಹೇಳುತ್ತಾ ಬೆಳೆಯಿಸಿದಳಂತೆ. (ಆಧಾರ : 
S.1.1. IV, No. 267, p.62) 


ಮೇಲಿನ ತಾಯಿಯ ಮಾತು ಅಂದಿನ ರಾಜನಾಗುವವನ ಕರ್ತವ್ಯ ಹಾಗೂ 
ಸಾಮಾನ ಜನರ ಮೇಲೆ ಇದ್ದ ಮಮಕಾರವನ್ನು ಸೂಚಿಸುತ್ತದೆ. ಇದನ್ನೇ ತಾಯಿ 
ಸಂಸ್ಕೃತಿ ಎಂದು ಕರೆಯುವುದಲ್ಲವೆ! 

ಮಧ್ಯಕಾಲೀನ ಕರ್ನಾಟಕದಲ್ಲಿ ಪ್ರಮುಖ ವಿದ್ಮಾಕೇಂದ್ರಗಳು ಅಗ್ರಹಾರಗಳು, 
ಮಠಗಳು, ದೇವಸ್ತಾನಗಳು, ಬ್ರಹ್ಮಪುರಿಗಳು ಮತ್ತು ಘಟಿಕಾ ಸ್ಥಾನಗಳು. ಇವು 
ಗಳಲ್ಲಿ ವಿಜಯನಗರದ ಅರಸರ ಕಾಲದಲ್ಲಿ ಅಗ್ರಹಾರಗಳು, ಮಠಗಳು, ಶೈಕ್ಷಣಿಕ 
ಕ್ಷೇತ್ರದಲ್ಲಿ ಉಚ್ಛ್ರಾಯ ಸ್ಲಿತಿಯಲ್ಲಿದ್ದವೆಂದು ಕಂಡುಬರುತ್ತದೆ. ವಿಜಯ ನಗರದ 
ನಂತರ ಈ ವಿದ್ಮಾಕೇಂದ್ರಗಳ ಘನತೆಯು ಕುಗ್ಗುವಂತೆ ಮಾಡಿದ ಅನೇಕ ಘಟನೆ 
ಗಳು ನಡೆದಿರುವುದು ಕಂಡು ಬರುತ್ತದೆ. ಅಂದಿನ ಕಾಲದ ಮಠದ ಶಿಕ್ಷಣವು ಕೇವಲ 
ಒಂದು ಮತ ಧರ್ಮದ, ಆಚಾರ್ಯಧೋರಣೆಯ ಪೀಠಗಳಾಗಿದ್ದವು. ಇಂಥ 
ಶಿಕ್ಷಣದ ಸುತ್ತ ಮಠಗಳು ತಮ್ಮ ಬಹು ಬಗೆಯ ಚಟುವಟಿಕೆಗಳನ್ನು ನಿರ್ವಹಿಸು 
ತ್ರಿದ್ದವು. 

ಅಂದಿನ ಕಾಲದ ಶಿಕ್ಷಣ ಪದ್ದತಿಯ ಪ್ರಗತಿಯ ಬಗ್ಗೆ ಕುರಿತು ಸೋಮೇಶ್ವರ 
ಶತಕವು ಹೇಳುವುದರ ರೀತಿಯಲ್ಲಿಯೇ ರಾಜರ ಸಭೆಯು ಕವಿಗಳು, ಗಾಯಕರು, 
ಪೌರಾಣಿಕರು, ಹಾಸ್ಯಗಾರರು, ಚರಿತ್ರಾಕಾರರು, ಜೋತಿಷಿಗಳು, ಚತುರ ವಾಗ್ಮಿಗಳು 
ಮತ್ತು ಯುದ್ದಕಲಾ ನಿಪುಣರುಗಳಿಂದ ತುಂಬಿ ಶೋಭಿಸುತ್ತದೆ ಎಂದು ಹೇಳಿರುವುದ 
ರಲ್ಲಿಯೇ ಊಹಿಸಬಹುದಾಗಿದೆ. ಸೋಮೇಶ್ವರ ಶತಕದ ಪ್ರಕಾರ ಶಿಕ್ಷಣವನ್ನು 
ಯಾವುದರಿಂದ ಕಲಿಯಬೇಕು ಎಂದು ಹೇಳಿರುವುದು ಅತ್ಯಂತ ಮಹತ್ವವಾದದ್ದಾಗಿದೆ. 
ಇದರ ಪ್ರಕಾರ ಅ. ಕೆಲವನ್ನು ಬಲ್ಲವರಿಂದ ಕಲಿಯಬೇಕು, ಆ. ಕೆಲವನ್ನು 
ಶಾಸ್ತ್ರಗಳಿಂದ ಕಲಿಯಬೇಕು, ಇ. ಕೆಲವನ್ನು ಇತರರ ಕೃತಿಗಳಿಂದ ಅರಿಯಬೇಕು, 
ಈ. ಕೆಲವನ್ನು ತನ್ನ ಬುದ್ಧಿಶಕ್ತಿಯಿಂದ ತಿಳಿಯಬೇಕು, ಉ. ಕಡೆಯದಾಗಿ ಕೆಲವನ್ನು 
ಸಜ್ಜನಸಂಗದಿಂದ ಅರಿಯಬೇಕು. ಈ ರೀತಿನೀತಿಯಲ್ಲಿ ಶಿಕ್ಷಣ ಪಡೆದರೆ ಮಾತ್ರ 


೩೮೬ ವಿಜಯನಗರ ಅಧ್ಯಯನ ೧೩ 


ಮುನುಷ್ಕನು, ಹಲವು ಹಳ್ಳ, ತೊರೆ, ನದಿಗಳು ಸೇರಿ ಸಮುದ್ರವಾಗುವ ಹಾಗೆ 
ಸರ್ವಜ್ಞನಾಗುತ್ತಾನೆ ಎಂದು ಹೇಳಬಹುದಾಗಿದೆ. 

ಜನಸಾಮಾನ್ಯರ ಶಿಕ್ಷಣ : ಮೇಲೆ ವಿವರಿಸಲಾದ ಶಿಕ್ಸಣಕ್ಸೇತ್ರ, ಶಿಕ್ಟಣ 
ನೀಡುತ್ತಿದ್ದ ಸ್ಥಳಗಳು ಪ್ರಮುಖವಾಗಿ ಶಿಕ್ಷಣ ಎಂಬ ಪದದ ಅರ್ಥವೇ ಕೆಲವರಿಗೆ 
ಮಾತ್ರ ಮೀಸಲಾಗಿದ್ದಿತ್ತು. ಶಿಕ್ಷಣ ಜನಸಾಮಾನ್ಯರಿಗೆ ಪಡೆಯಲು ಸಾಧ್ಯವಾಗುತ್ತಿರ 
ಲಿಲ್ಲ. ಅಂದು ಭೀಕರ ಚಂಡಮಾರುತದ ಹಾಗೆ ಹಾಸುಹೊಕ್ಕಾಗಿದ್ದ ಜಾತಿವೃವಸ್ತೆಯು 
ತನ್ನದೇ ಆದಂತಹ ಮೌಢ್ಯದ ವ್ಯವಸ್ಥೆಯಲ್ಲಿ ಮುಳುಗಿಸುವಂತೆ ಮಾಡಿತು. 
ಬ್ರಾಹ್ಮಣರು ವಿದೆ ಎಂಬುವುದು ತಮಗೆ ಮಾತ್ರವೆಂದು ಹೇಳಿ ವೇದ ಉಪನಿಷತ್‌ 
ಗಳನ್ನು ಹೇಳಿಕೊಂಡು ರಾಜಾಶ್ರಯದಲ್ಲಿ ಉತ್ತಮ ಜೀವನ ನಡೆಸಿದರೆ, ತಾವೇ 
ಸೃಷ್ಟಿಸಿದ ಶೂದ್ರರು ಹಾಗೂ ಪಂಚಮರು ಹುಟ್ಟಿರುವುದರ ಬಗ್ಗೆ ಹಲವಾರು 
ಅಧರ್ಮ ನೀತಿಯನ್ನು ತಿಳಿಸಿ ಅವರನ್ನು ಪ್ರಾಣಿಗಳಿಗಿಂತಲೂ ಹೀನವಾದ ಜೀವನ 
ನಡೆಸುವಂತೆ 'ಮಾಡಿದ್ದರೆನ್ನಬಹುದು. ಈ ಗುಂಪಿನಲ್ಲಿ ಯಾರಾದರೂ ಶಿಕ್ಷಣ 
ಪಡೆಯಲು, ಅದರಲ್ಲಿಯೂ ಸಂಸ್ಕತ ಕಲಿಯಲು ಬಯಸಿದರೆ ಅ ವ್ಯಕ್ತಿಗೆ 
ಕಾಯಿಸಿದ ಕಬ್ಬಿಣದ ಸಲಾಕೆಯಿಂದ ಕಿವಿಗಳಿಗೆ ಎರಕ ಹೊಯ್ಯುವುದು, ನಾಲಗೆ 
ಕತ್ತರಿಸುವುದು, ಗಡಿಪಾರು ಮಾಡುವುದು ಅಥವಾ ಮರಣದಂಡನೆಗೆ ಒಳಪಡಿಸುವ 
ಅನಿಷ್ಟ ಪದ್ದತಿಗಳು ಇದ್ದವು. ಅಂದಿನ ಶಿಕ್ಷಣವು ಕೇವಲ ರಾಜ ಹಾಗೂ 
ರಾಜಾಶ್ರಯದ ಶ್ರೀಮಂತರು, ಬ್ರಾಹ್ಮಣರುಗಳಿಗೆ ಮಾತ್ರ ಮೀಸಲಾಗಿದ್ದಿತು. ಬೇರೆ 
ಯಾರೂ ಶಿಕ್ಷಣ ಪಡೆಯದಂತೆ ನಿಷೇಧ ವಿಧಿಸಲಾಗಿತ್ತು. ಸಾಮಾನ್ಮ ಜನತೆಯ 
ಜೀವನದ ಸೌಕರ್ಯಗಳನ್ನು ಯಾವ ದೃಷ್ಟಿಯಿಂದಲೂ ಉತ್ತಮವಾಗಿ ನಿರೂಪಿಸಲು 
ಸ್ವಲ್ಪವೂ ಗಮನಕೊಡದ, ಕೇವಲ ಅನಿಷ್ಟ ಪದ್ದತಿಗಳ ತಳಹದಿಯ ಮೇಲೆ ಆಳ್ವಿಕೆ 
ನಡೆಸಿದ ರಾಜ್ಯಾಡಳಿತವನ್ನು ಸುಭಿಕ್ಷವಾದ ಆಳ್ವಿಕೆಯ ಸಾಮ್ರಾಜ್ಯ, ಸುಭಿಕ್ಟೆಯ 
ಕಾಲ ಎಂದೆಲ್ಲಾ ಹೇಳುವುದರಲ್ಲಿ ಅರ್ಥವೆಲ್ಲಿದೆ? 


45. ವಿಜಯನಗರ ಕಾಲದ ಕೆಲವೊಂದು ಆಕಸ್ಮಿಕ ಘಟನೆಗಳು : 
ಒಂದು ಅವಲೋಕನ 


ಸಿ. ಬಿ. ಪಾಟೀಲ 


ವಿವಿಧ ಜನ ಅವರ ಬದುಕು -ವಿಕಾಸ್ಮ ನಡೆ-ನುಡಿ, ಓದು-ಬರಹ, ಧರ್ಮ- 
ಧಾರ್ಮಿಕ ಆಚರಣೆ, ಮನರಂಜನೆ -ಸಂಗೀತ, ವಾಪಾರ -ಕೃಷಿಗಳು ಸಾಮಾಜಿಕ 
ವ್ಯವಸ್ಥೆಯ ಅವಿಭಾಜ್ಯ ಅಂಗಗಳ ಒಂದು ಮುಖವನ್ನು ಬಿಂಬಿಸಿದರೆ ನೈಸರ್ಗಿಕ 
ಭೂಕಂಪ, ಅತಿವೃಷ್ಟಿ, ಅನಾವೃಷ್ಟಿ ಪ್ರವಾಹ, ಅಗ್ನಿ ಅನಾಹುತಗಳು ಹಾಗೂ ಸಾವು - 
ನೋವು, ಮತ್ತು ಮಾನವನ ಆಂತರಿಕ ಕಲಹ, ದಾಯಾದಿ-ಮತ್ಸರ, ಕಳ್ಳತನ -ದರೋಡೆ, 
ಯುದ್ದ -ಅದರ ಭೀಕರ ಪರಿಣಾಮಗಳು ಸಮಾಜದ ಮತ್ತೊಂದು ಮುಖವನ್ನು 
ನಿರೂಪಿಸುತ್ತವೆ. ನೈಸರ್ಗಿಕ ವಿಕೋಪಗಳನ್ನು ಹೊರತು ಉಳಿದವುಗಳು ಮಾನವನು. 
ತನ್ನ ಸ್ವಾರ್ಥಕ್ಕಾಗಿ ಮಾಡಿದ ವಿಧ್ವಂಸಕ ಕೃತ್ಯಗಳು.ಇವುಗಳಲ್ಲಿ ಕೆಲವರಿಗೆ ವಿಜಯ 
ಹಾಗೂ ಲಾಭವಾದರೆ ಇನ್ನೋರ್ವರಿಗೆ ಸೋಲು ಹಾಗೂ ನಷ್ಟ; ಹಾಗೆಯೇ ಒಬ್ಬರಿಗೆ 
ಉದ್ದೇಶಿತ ಕೃತ್ಯವಾದರೆ ಇನ್ನೋರ್ವರಿಗೆ ಆಕಸ್ಮಿಕ ಘಟನೆ. ಸಮಯಾನುಸಾರ ಇಂತಹ 
ಅನೇಕ ಆಪತ್ತುಗಳನ್ನೆದುರಿಸಿ ಅವುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಮಾನವನು 
ಪ್ರಯತ್ನಿಸುತ್ತಿದ್ದಾನೆ. ಇದು ಪೂರ್ವ ಕಾಲದಿಂದಲೂ ನಡೆದುಬಂದ ಒಂದು ವಿಪರ್ಮಾಸ. 
ಸಾಹಿತ್ಯ, ಕಥೆ, ವೀರಗಲ್ಲು, ಶಾಸನಗಳಲ್ಲಿ ಇಂತಹ ಘಟನೆಗಳ ಉಲ್ಲೇಖ ಸರ್ವೇ 
ಸಾಮಾನ್ಯ. 

ತುಂಗಭದ್ರೆಯ ದಕ್ಷಿಣ ತಟದ ಹಂಪಿ ಎಂದು ಪ್ರಚಲಿತ ವಿಜಯನಗರವನ್ನು 
ರಾಜಧಾನಿಯಾಗಿಟ್ಟುಕೊಂಡು ಸುಮಾರು ಎರಡೂವರೆ ಶತಮಾನಗಲ ಕಾಲ ದಕ್ಷಿಣದ 
ನಾಲ್ಕೂ ಭಾಷಾ ಪ್ರದೇಶಗಳ ಬಹು ಭಾಗವನ್ನಾಳಿದ, ಹರಿಹರ -ಬುಕ್ಕ ಸಹೋದರರಿಂದ 
ಕ್ರಿ. ಶ. 1336ರಲ್ಲಿ ಸ್ಲಾಪಿಸಿದ ವಿಜಯನಗರ ಸಾಮ್ರಾಜ್ಯವು ಮಧ್ಯಕಾಲೀನ ಇತಿಹಾಸದ 
ಅತ್ಯಂತ ಬಲಿಷ್ಠ ರಾಜ್ಯ. ಧೀಮಂತ ಚಕ್ರ ವರ್ತಿಗಳು, ಸಮರ್ಥ ಸಾಮಂತರು, ಉತ್ತಮ 
ಆಡಳಿತ, ಧಾರ್ಮಿಕ ಸಮಾನತೆ, ಅಂತರರಾಷ್ಟ್ರೀಯ ವ್ಯಾಪಾರ, ಸಂಪದ್ಭರಿತ ಆರ್ಥಿಕ 
ವಿಕಾಸ, ಯಥೇಚ್ಛ ನಾಣ್ಯ ಮುದ್ರಣ ಹಾಗೂ ಅವುಗಳ ಚಲಾವಣೆ ಪದ್ಧತಿ, ಕುಶಲ 
ಯುದ್ದ ನೀತಿ, ಶಕ್ತಿಶಾಲಿ ರಕ್ಟಣಾ ಪದ್ಧತಿ, ನಿರಂತರ ಪೂರೈಕೆಯ ನೀರಾವರಿ ವ್ಯವಸ್ಥೆ, 
ವಿವೇಕ ಪ್ರಜೆಗಳ ಕಲ್ಮಾಣ, ಉಚ್ಚೆ ಸಾಹಿತ -ಲಲಿತಕಲೆ, ಭವ್ಮ ಸಾಂಸ್ಕೃತಿಕ ಪರಂಪರೆಗಳ 
ವೈಭವಶಾಲಿ ಸಾಮ್ರಾಜ್ಯವೆಂದು ವಿಶ್ವದಾದ್ಯಂತ್ಯ ಪ್ರಖ್ಯಾತಿಯನ್ನು ಪಡೆದಿತ್ತು. ಇಂತಹ 


೩ಲಲ ವಿಜಯನಗರ ಅಧ್ಯಯನ ೧೩ 


ಆಕರ್ಷಣೆಯಾಗಿತ್ತು. ಇನ್ನೊಂದೆಡೆ ಕೆರೆ -ಕಟ್ಟೆ, ಗುಡಿ -ಗುಂಡಾರಗಳು ಪ್ರಕೃತಿಯ 
ವಿಕೋಪಕ್ಕೊಳಗಾದರೆ ವೈವಿಧ್ಯತೆಗಳ ಸಮಾಜವು ಕೆಲವೊಂದು ಅನಿರೀಕ್ಷಿತ ಪ್ರಕ್ರಿಯೆ 
. ಗಳಾದ ಸಾವು -ನೋವು, ಆಂತರಿಕ ಕಲಹ, ಕಳ್ಳತನ -ದರೋಡೆ ಹಾಗೂ ತುರುಕಾಳಗ 
ಗಳಿಗೊಳಪಟ್ಟಿತ್ತು. ಈ ಆಕಸ್ಮಿಕ ಘಟನೆಗಳನ್ನು ವಿಜಯನಗರದರಸು, ಸಾಮಂತರು, 
ದಂಡನಾಯಕರು ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಜೆಗಳು ಕೆಚ್ಚೆದೆಯಿಂದೆದುರಿಸಿ 
ಅವುಗಳ ಸೂಕ್ತವಾದ ನಿರ್ವಹಣೆಗೆ ಪ್ರಯತ್ನಿಸಿದ್ದಾರೆ. ಶಾಸನ ಹಾಗೂ ವೀರಗಲ್ಲುಗಳಲ್ಲಿ - 
ಉಲ್ಲೇಖಿಸಿದ ಇಂತಹ ಕೆಲವೊಂದು ಅನಿರೀಕ್ಷಿತ ಘಟನೆಗಳ ಅಧ್ಯಯನ ಪ್ರಯತ್ನ ಈ 
ಪ್ರಬಂಧದ ಉದ್ದೇಶ. 


ಅಣೆಕಟ್ಟು ಹಾಗು ಕೆರೆಯ ದುರಂತಗಳು 


ದೇಶದ ಆರ್ಥಿಕಾಭಿವೃದ್ಧಿ ಮತ್ತು ಜನಸಾಮಾನ್ಯರ ಹಿತದೃಷ್ಟಿಯಿಂದ ದೈನಂದಿನ 
ಹಾಗೂ ಕೃಷಿಗಾಗಿ ನಿರಂತರ ಪೂರೈಕೆಯ ಜಲಸಂಪನ್ಮೂಲದ ಪ್ರಾಮುಖ್ಯತೆಯನ್ನರಿತ 
ವಿಜಯನಗರದರಸು ತಮ್ಮ ಸಾಮ್ರಾಜ್ಯದ ಉದ್ದಗಲಕ್ಕೂ ವಿವಿಧ ಬಾವಿ ಮತ್ತು ಕೆರೆ, 
ನದಿ ಹಾಗೂ ಹಳ್ಳಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ಅತ್ಯುತ್ತಮವಾದ ನೀರಾವರಿ 
ಪದ್ದತಿಯನ್ನು ಜಾರಿಗೆ ತಂದಿದ್ದರು. ಅವುಗಳ ಸಮರ್ಪಕವಾದ ನಿರ್ವಹಣೆಗೆ ಸೂಕ್ತವಾದ 
ಏರ್ಪಾಡುಗಳನ್ನು ಸಹ ಮಾಡಿದ್ದರು. ಇವುಗಳು ಕೆಲವೊಮ್ಮೆ ಅತಿವೃಷ್ಟಿಯ ವಿಕೋಪ 
ಕ್ಕೊಳೆಗಾಗಿ ಅಲ್ಲಿಲ್ಲಿ ಒಡೆದೋ ಇಲ್ಲವೇ ಹೂಳು ತುಂಬಿಯೋ ಅಥವಾ ಶತ್ರು ದಾಳಿಯ 
ವಿಧ್ವಂಸಕ ಕೃತ್ಮಗಳಿಗೋ ಬಲಿಯಾಗಿ ಕಾರ್ಯಹೀನವಾಗುತ್ತಿದ್ದವು. ಇಂತಹ ದುರಂತ 
ಘಟನೆಗೊಳಗಾದ ಕೆರೆಗಳು ಹಾಗು ರಾಜ -ಮಹಾರಾಜರು, ಮಂತ್ರಿಗಳು, ದಂಡ 
ನಾಯಕರು, ಮಹಾಜನಗಳು ಮತ್ತು ಪ್ರಜೆಗಳು ಅವುಗಳನ್ನು ದುರಸ್ತಿಮಾಡಿಸುವ, 
ಹೂಳು ತೆಗೆಸುವ ಮತ್ತು ನಿರ್ವಹಣೆಯ ಕ್ರಮಗಳನ್ನು ಅನೇಕ ಶಾಸನಗಳಲ್ಲಿ 
ಪ್ರಸ್ತಾಪಿಸಲಾಗಿದೆ. 

ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನಾಚಾರಮ್ಮ ದೇವಸ್ಥಾನದ ಪಕ್ಕದ 
ಗುಂಡುಗಲ್ಲಿನ ಮೇಲಿರುವ ಸಂಗಮ ವಂಶದ ಮೊದಲನೆಯ ದೇವರಾಯನ 
ರಾಜಾಡಳಿತದ ಕಾಲದ ಶಕ 1339 (ಕ್ರಿ. ಶ. 1416) ರ ಧರ್ಮ ಶಾಸನವು ಒಡೆದು 
ಹೋದ ಅಣೆಕಟ್ಟು ಹಾಗೂ ಅದರ ದುರಸ್ತಿಯ ಬಗ್ಗೆ ಉಲ್ಲೇಖಿಸುತ್ತದೆ. ಕಟರಹಳ್ಳಿಯ 
ಸೀಮೆಯಲ್ಲಿ ಪಾಲಾರ ನದಿಗೆ ಕಟ್ಟಿದ ಅರಳಿ ಅಣೆಕಟ್ಟು ಬಹಳ ಹಿಂದೆಯೇ ಒಡೆದು 
ನೆಲ ಸಮನಾಗಿ ಹಾಳಾಗಿತ್ತು. ಮಹಾಜನರು ತಾವೇ ಸ್ವತಃ ಭಾರಿ ಮೊತ್ತದ ಹಣದಿಂದ 
ಈ ಶಿಧಿಲವಾದ ಅಣೆಕಟ್ಟನ್ನು ಕೆರೆಯಾಗಿ ಪುನರ್‌ ನಿರ್ಮಿಸಿದರು ಹಾಗೂ ಮುಲುವಾಯು 
ವೆಂಬ ಅಗ್ರಹಾರವನ್ನು ಸಹ ಸ್ಥಾಪಿಸಿದರು (ಎಕ ಸಂ. ಹತ್ತು 1905 ಮುಳಬಾಗಲು 
ಶಾ. ಸ?) 


ವಿಜಯನಗರ ಕಾಲದ ಕೆಲವೊಂದು ಆಕಸ್ಮಿಕ ಘಟನೆಗಳು : ಒಂದು ಅವಲೋಕನ ೩ರ್ರ 


ಇದೇ ದೇವರಾಯನ ಶಕ 1332 (ಕ್ರಿ. ಶ. 1410) ರ ಹಾಗೂ ಸಂಗಮ ವಂಶದ 
ಇನ್ನೋರ್ವ ರಾಜ ಇಮ್ಮಡಿ ದೇವರಾಯನ ಕಾಲದ ಶಕ 1346 (ಕ್ರಿ. ಶ. 1424) ರ 
ಹರಿಹರದ ಶಾಸನಗಳು ಹರಿದ್ರಾ ನದಿಗೆ ಕಟ್ಟಿದ ಅಣೆಕಟ್ಟಿನ ಮತ್ತು ಅದರ ಪುನರ್‌ 
ನಿರ್ಮಾಣದ ವಿವರಗಳನ್ನೀಡುತ್ತವೆ. ದೇವರಾಯನ ಆದೇಶದಂತೆ ಹರಿಹರದ ಮಹಾ 
ಜನರು ತಮ್ಮ ಸ್ವಂತ ಹಣದಿಂದ ಹರಿಹರದ ಸೀಮೆಯಲ್ಲಿ ತುಂಗಭದ್ರೆಯ ಉಪನದಿ 
ಹರಿದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಿಸಿ ಈ ಕಟ್ಟೆಯಿಂದ ಹರಿಹರದವರೆಗೆ ಕಾಲುವೆಯನ್ನು 
ನಿರ್ಮಿಸುತ್ತಾರೆ. ಈ ಕಾಲುವೆಯು ಬನ್ನಿಕೋಡು, ಬೆಳುವಾಡಿ, ಹನಗವಾಡಿ, ಹರಿಹರ, 
ಗತ್ತೂರು ಹಾಗೂ ಗಂಗನರಸಿ ಗ್ರಾಮಗಳ ಭೂಮಿಗಳಿಗೆ ನೀರುಣಿಸುತ್ತಿತ್ತು. ವೀರ 
ಪ್ರತಾಪ ದೇವರ ಮಹಾ ಪ್ರಧಾನಿ ನಾಗಣ್ಣ ದಂಡನಾಯಕರ ನಿರ್ದೇಶನದಂತೆ ಅಮಾತ್ಮ 
ಬುಲ್ತರಾಜನ ನೇತೃತ್ವದಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿರುತ್ತದೆ. ಈ ಕಾಲುವೆ ಹಾಗೂ 
ನೀರಾವರಿಯಿಂದಾಗುವ ಪ್ರಯೋಜನ ಮತ್ತು ಲಾಭಾಂಶಗಳನ್ನು ದೇವಸ್ಥಾನ ಹಾಗೂ 
ಮಹಾಜನರು ಕ್ರಮವಾಗಿ ಮೂರನೆಯ ಎರಡು ಮತ್ತು ಮೂರನೆಯ ಒಂದು ಭಾಗದಷ್ಟು 
ಹಂಚಿಕೊಳ್ಳಬೇಕೆಂದು ಮತ್ತು ಅಣೆಕಟ್ಟಿನ ನಿರ್ವಹಣೆ, ದುರಸ್ತಿಯ ಖರ್ಚು -ವೆಚ್ಚವನ್ನು 
ಅದೇ ಅನುಪಾತದಲ್ಲಿ ಭರಿಸಬೇಕೆಂದು ಸಹ ನಿರ್ಧರಿಸಲಾಗಿತ್ತು. (ಎಕ ಸಂ. ಹನ್ನೊಂದು 
1902 ದಾವಣಗೆರೆ ಶಾ. ಸ. 23) ಇತ್ತೀಚೆಗಷ್ಟೆ ದೇವರ ಬೆಳೆಕೆರೆ ಗ್ರಾಮದ ಹತ್ತಿರ 
ಹರಿದ್ರಾ ನದಿಯ ಕಟ್ಟೆ ಭಾಗದಲ್ಲಿ ಚದುರಿ ಬಿದ್ದಿರುವ ಕಣ ಶಿಲೆಯ ನೀಳವಾದ ಕಲ್ಲುಗಳ 
ಸ್ಥಳದಲ್ಲಿಯೇ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿತ್ತೆಂದು ಪ್ರತಿಪಾದಿಸಲಾಗಿದೆ (ಜಗದೀಶ 
2004). ದುರದೃಷ್ಟವಶಾತ್‌, ಈ ಅಣೆಕಟ್ಟು ಅದನ್ನು ಕಟ್ಟಿಸಿದ 14 ವರ್ಷಗಳಲ್ಲಿಯೇ 
ಒಡೆದು ಅಲ್ಲಿಯ ಜನರ ಜೀವನೋಪಾಯಕ್ಕೆ ತೊಂದರೆಯಾಗಿತ್ತು. ಮಹಾ ಪ್ರಧಾನಿ 
ನಾಗಣ್ಣ ದಂಡನಾಯಕರ ನಿರ್ದೇಶನದಂತೆ ಬುಲ್ಲರಸ (ಬುಲ್ಲರಾಜ) ನು ಸುಸ್ಲಿತಿಯಲ್ಲಿ 
ರುವ ಯಾರು ಇದನ್ನು ದುರಸ್ತಿ ಮಾಡಿಸಬಹುದೆಂದು ವಿಚಾರಿಸುವಾಗ ಸಮಸ್ತ 
ಸೈನ್ಮಾಧಿಪತಿ ಬೊಪ್ಪದೇವನ ಪುತ್ರ ಚಾಮ -ನ್ರಿಪಾಲನೇ ಸೂಕ್ತನೆಂದು ಭಾವಿಸಿ, ಆತನನ್ನು 
ಭೇಟಿ ಮಾಡಿ ಈ ಅಣೆಕಟ್ಟನ್ನು ದುರಸ್ತಿಮಾಡಿಸಲು ಪ್ರೇರೇಪಿಸುತ್ತಾನೆ. ಸೈನ್ಯಾಧಿಪತಿಯು 
ಅದರ ವೆಚ್ಚವನ್ನು ಭರಿಸಲೊಪ್ಪಿಕೊಂಡಾಗ ಬುಲ್ಲರಸನು ಈ ಅಣೆಕಟ್ಟನ್ನು ಪುನರ್‌ 
ನಿರ್ಮಿಸುತ್ತಾನೆ (ಎಕ ಸಂ. ಹನ್ನೊಂದು 1902 ದಾವಣಗೆರೆ ಶಾ. ಸ. 29). 

ತುಳುವ ವಂಶದ ಕೃಷ್ಣದೇವರಾಯನ ಕಾಲದ ಶಕ 1449 ಕ್ರಿ. ಶ. 1527)ರ 
ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಗುಡಿಹಳ್ಳಿಯ ಶಾಸನವು ಚಿನ್ನಭಂಡಾರದ 
ಪುತ್ರ ರಾಯಸ್ತ ನಾರಾಯಣಪ್ಪನು ಕೊಟ್ಟೂ )ಿರು ಸೀಮೆಯ ಒಳಿತದ ನೊಣಬನರಸಿಕೆರೆ 
ಆಳುತ್ತಿರುವಾಗ ಅವನ ಕಾರ್ಯಕರ್ತ ನಾಗರಸಯನು ಕೊಟ್ಟೂರು ಸೀಮೆಯ ಪಾರುಪತ್ಯ 
ಮಾಡುವಾಗ ರಂಗದಾಸನ ಮಗ ತಿಮ್ಮರಸನು ಅರಸಿಕೆರೆಯ ಅಧಿಕಾರವನ್ನು ಮಾಡುತ್ತಿ 
ದ್ಧಾಗ ನಾಗರಸಯನ ಆದೇಶದಂತೆ ರಂದದಾಸನ ಪುತ್ರ ತಿಮ್ಮರಸನು ಅರಸಿಕರೆಯ 


\ 


೩೯೦ ವಿಜಯನಗರ ಅಧ್ಯಯನ ೧೩ 


ಕೆರೆಯ ತೂಬು ಮುರಿದು ಕೆಟ್ಟಾಗ ಅದನ್ನು ಬಿಚ್ಚಿ ಬಲುಮಾನದ ಕಲ್ಲು ಹಾಗೂ 
ಗಾರೆಗಳಿಂದ ಪುನಃ ಕಟ್ಟಿಸಿ ಜೀರ್ಣೋದ್ದಾರ ಮಾಡಿದನೆಂದು ಪ್ರಸ್ತಾಪಿಸುತ್ತದೆ (ಎಸ್‌ 
ಐ ಐ ಸಂ. ಒಂಬತ್ತು ಭಾ. ಎರಡು 1986 ಶಾ. ಸ. ೨22). 

ಶಕ 1635 (1435) (ಕ್ರಿ. ಶ. 1513) ರ ಕೃಷ್ಣದೇವರಾಯನ ಕಾಲದಲ್ಲಿ ಬರೆಯ 
ಲಾದ ಬೆಂಗಳೂರು ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹೊಟ್ಟೆಗನ ಹೊಸಹಳ್ಳಿಯ ' 
ಇನ್ನೊಂದು ದತ್ತಿ ಶಾಸನವು ಕೆರೆಗಳ ದುರಸ್ತಿ ಹಾಗೂ ಅವುಗಳ ನಿರ್ವಹಣೆಗಳ ಬಗ್ಗೆ 
ಉಲ್ಲೇಖಿಸುತ್ತದೆ. ದೇವರಾಯ -ಪಟ್ಟಣದ ತಿಮ್ಮಣ್ಣ ಒಡೆಯರ ಪುತ್ರ ಕೆಂಚ ಸೋಮಣ್ಣ 
-ಬಡೆಯನು ಒಡೆದು ಹೋಗಿ ದುರಸ್ತಿ ಮಾಡಲಾಗಿದ್ದ ಕೂಡಲೂರಿನ ಹಿರಿಯ ಕೆರೆಗೆ 
ನಾಲ್ಕು ಮತ್ತು ಮೊಗೆಹಳ್ಳಿಯ ಕೆರೆಗೆ ಎರಡು ಎತ್ತಿನ ಬಂಡಿಯಷ್ಟು ಮಣ್ಣನ್ನು ಪೂರೈಸಲು 
ಹಾಗೂ ಅವುಗಳ ನಿರ್ವಹಣೆಗೆ ಮಂಗಳೇಶ್ವರ ದೇವರ ಸಾನಿಧ್ಯದಲ್ಲಿ ಮೇಲಣಿ 
ಹೊಸಹಳ್ಳಿ ಗ್ರಾಮವನ್ನು ಹತ್ತಿಯಾಗಿ ನೀಡುತ್ತಾನೆ (ಎಕ ಸಂ. ಒಂಬತ್ತು 1905 
ಚನ್ನಪಟ್ಟಣ ಶಾ. ಸ. 156). 

ಕರ್ನಾಟಕದಂತೆ ಆಂಧ್ರ ಪ್ರದೇಶದ ಶಾಸನಗಳಲ್ಲಿಯೂ ಕೆರೆ ಹಾಗೂ ಅವುಗಳ 
ದುರಸ್ತಿಯ ಉಲ್ಲೇಖಗಳಿವೆ. ಅನಂತಪುರ ಜಿಲ್ಲೆಯ ಮಡಕಸಿರ ತಾಲೂಕಿನ 
ತಮ್ಮಡಹಳ್ಳಿಯ ಕೆರೆ ಏರಿಯ ಮೇಲಿನ ತುಳುವ ವಂಶದ ಇನ್ನೋರ್ವ ರಾಜ ಅಚ್ಚುತ 
ರಾಯನ ಕಾಲದ ಶಕ 1436 (ಕ್ರಿ. ಶ. 1541) ರ ದತ್ತಿ ಶಾಸನವು ತಮ್ಮಡಹಳ್ಳಿಯ 
ಕೆರೆಯು ಮೂರು ಸ್ಥಳಗಳಲ್ಲಿ ಒಡೆದುಹೋಗಿದ್ದನ್ನು ಪ್ರಸ್ತಾಪಿಸುತ್ತದೆ. ಇದೇ 
ತಮ್ಮಡಹಳ್ಳಿಯ ಚನ್ನಗೌಡ ಮತ್ತು ತಿಮ್ಮಗೌಡರು ತಮ್ಮ ಸ್ವಂತ ಹಣದಿಂದ ಒಡೆದು 
ಖಿಲವಾದ ಕೆರೆಯನ್ನು ದುರಸ್ತಿಮಾಡಿಸಿದರೆಂದು ಮತ್ತು ವೆಂಕಟಾದ್ರಿ ನಾಯಕರ 
ಕಾರ್ಯಕರ್ತ ತಿಪ್ಪರಾಜ ಮಹಾಲಅರಸು ಅವರಿಗೆ ಕಟ್ಟುಗೊಡಗಿಯಾಗಿ ಗದ್ದೆಯನ್ನು 
ಜೀವನಪರ್ಯಂತ ಉಪಯೋಗಿಸಲು ದತ್ತಿಯಾಗಿ ನೀಡಿದರೆಂದು ತಿಳಿಸುತ್ತದೆ (ಎಸ್‌ಐಐ 
ಸಂ. ಒಂಬತ್ತು ಭಾ. ಎರಡು 1986 ಶಾ. ಸ. 597). 

ಶಕ 1535 (ಕ್ರಿ. ಶ. 1613) ರ ಬಹುಶಃ ಅರವಿಡು ವೆಂಕಟಪತಿರಾಯನ ಕಾಲದ 
ತಿರುಮಲದ ವರದರಾಜ ಗುಡಿಯ ಎರಡನೆಯ ಪ್ರಾಕಾರದ ಪಡಿ -ಪೊಟಿನಲ್ಲಿರುವ 
ತಮಿಳು ಶಾಸನವು ನಟ್ಟುಕ “ಕಾಲುವೆಯ ದುರಸ್ತಿಯ ಬಗ್ಗೆ ತಿಳಿಸುತ್ತದೆ. ಪುಂಡಿ ಗ್ರಾಮ 
ದಲ್ಲಿ ನಿರಂತರವಾದ ಮಳೆಯಿಂದ ಈ ಕಾಲುವೆಯಲ್ಲಿ ಹೂಳು ಶೇಖರಣೆಯಾಗಿ ಅದು 
ಕಾರ್ಯಹೀನವಾಗಿತ್ತು. ವೆಂಕಟಪತಿದೇವ ಮಹಾರಾಜರ ಸಮ್ಮುಖದಲ್ಲಿ ಚಿನ್ನಯ್ಮ . 
ನಾಯಕ್ಕರನ ಮಗ ಸಿಂಗ (ಯ) ನಾಯಕ್ಕರಿಗೆ ಈ ಕಾಲುವೆಯ ಹೂಳು ತೆಗೆಯಲು 
ಒಕ್ಕಳಿಕೆಯನ್ನು ಕೊಟ್ಟು ನಂತರ ಕಾಲುವೆಯನ್ನು ಸರಿಪಡಿಸಲಾಯಿತು. ಈ ನೀರಾವರಿ 
ಯಿಂದ ಕೃಷಿ ಮಾಡಿದ ಭೂಮಿಯ ಉತ್ಪನ್ನವನ್ನು ತಿರುಮಲ ದೇವಸ್ಥಾನದ ದೇವರ 


ವಿಜಯನಗರ ಕಾಲದ ಕೆಲವೊಂದು ಆಕಸ್ಮಿಕ ಘಟನೆಗಳು : ಒಂದು ಅವಲೋಕನ ೩೯೧ 


ಪ್ರಸಾದದ ಸೇವೆಗೆ ದತ್ತಿಯಾಗಿ ನೀಡಲಾಯಿತು (ಟಿಟಿಡಿಐ ಸಂ. ಆರು ಭಾ. ಒಂದು 
ಶಾ. ಸ. 17/824 ಟಿಟಿ). 

ಅನಂತಪುರ ಜಿಲ್ಲೆಯ ಧರ್ಮಾವರಂ ತಾಲೂಕಿನ ದಾಡಲೂರಿನ ಪೊತಲರಾಜು 
ದೇವಸ್ಥಾನದ ಶಕ 1630 (ಕ್ರಿ. ಶ. 1708-09) ರ ತೆಲುಗು ಶಾಸನವು ಭಾದ್ರಪದ 
ಹತ್ತನೆಯ ದಿನ ರವಿವಾರದ ರಾತ್ರಿಯ ವೇಳೆಯಲ್ಲಿ ಎರಡು ಕೆರೆಗಳು ಒಡೆದವೆಂದು 
ಹಾಗೂ ಪೊತುಲರಾಜ ದೇವಸ್ತಾನದ ಆವರಣ ಗೋಡೆಯು ಕೊಚ್ಚಿ ಹೋಯಿತೆಂದು 
ಹಾಗು ವೆಂಕಟಪತಿ ನಾಯನಿಂಗಾರೆಂಬುವವರು ದುರಸ್ತಿ ಮಾಡಿಸಿರಬಹುದೆಂದು 
ಪ್ರಸ್ತಾಪಿಸುತ್ತದೆ (ಎರಿಇಎ 1912 ಶಾ. ಸ. 61). 

ಶಕ 1496 (ಕ್ರಿ. ಶ. 1574) ರ ಕರ್ನೂಲ್‌ ಜಿಲ್ಲೆಯ ನಂದಿಕೊಟ್ಕೂರ ತಾಲೂಕಿನ 
ಶ್ರೀಶೈಲಮನ ಕೆರೆಯ ಹತ್ತಿರವಿರುವ ಶಾಸನವು ತಿರುಮಲದೇವನ ಪುತ್ರ ರಾಮರಾಜಯ್ಯ 
ದೇವನ ಕಾರ್ಯಕರ್ತ ದಂತಿಕಂಟಿ ಲಿಂಗಪ್ಪಣ್ಣನು ವೀರಶೈವ ಶಾಂತಭಿಕ್ಷವೃತ್ತಿ-ಅಯ್ಕನ 
ಆದೇಶದ ಮೇರೆಗೆ ಮಲ್ಲಿಕಾರ್ಜುನ ದೇವಸ್ಥಾನದ ಪ್ರಾಕಾರದ ಪಶ್ಚಿಮಕ್ಕಿದ್ದ ಭೋಗಾವತಿ 
ಕೆರೆಯ ಏರಿಯನ್ನು ದುರಸ್ತಿ ಮಾಡಿಸಿದನೆಂದು ತಿಳಿಸುತ್ತದೆ (ಎಸ್‌ ಐ ಐ ಸಂ. ಹದಿನಾರು 
1972ಶಾ. ಸ. 280). | 

ಚಿತ್ತೂರು ಜಿಲ್ಲೆಯ ಮದನಪಲ್ಲಿ ತಾಲೂಕಿನ ಬಸ್ವಿನಕೊಂಡದ ಇಸಕನುತಿಪಲ್ಲಿ 
ಕೆರೆಯ ಪೂರ್ವಕ್ಕಿರುವ ಬಂಡೆಗಲ್ಲಿನ ಮೇಲಿನ ಶಕ 1614ರ ಶಾಸನವು ಒಡೆದುಹೋದ 
ಕೆರೆಯ ದುರಸ್ತಿಯನ್ನು ಪ್ರಸ್ತಾಪಿಸುತ್ತದೆ (ಎಸ್‌ಐಐ ಸಂ. ಹತ್ತು 1986 ಶಾ. ಸ. 
771). 


ಅಗ್ನಿ ಅನಾಹುತಗಳು 


ಶಕ 1319 (ಕ್ರಿ. ಶ. 1397) ರ ಬೇಲೂರಿನ ಚನ್ನಕೇಶ್ವರ ದೇವಸ್ಥಾನದ 
ಪುಷ್ಕರಣಿಯ ದಕ್ಷಿಣಕ್ಕಿರುವ ಶಾಸನವು ಇಮ್ಮಡಿ ಹರಿಹರನು ಅಭಿನವ ಮಹಾರಾಜಧಾನಿ 
ಎಂದು ವರ್ಣಿಸಿದ ವಿಜಯನಗರದಿಂದ ರಾಜ್ಮಭಾರಮಾಡುತ್ತಿದ್ದನೆಂದು ಉಲ್ಲೇಖಿಸು 
ತ್ತದೆ ಹಾಗೂ ಅವನ ಮಂತ್ರಿಯಾದ ವಿಜಯ ಗುಂಡನಾಥನ ಗುಣಗಾನವನ್ನು 
ಮಾಡುತ್ತದೆ. ಕಲಬುರ್ಗಿಯ ಗಂಗ -ಸಾಲಾರನು ದೇವಸ್ಥಾನದ ಬಾಗಿಲಮೇಲಿನ 
ಗೋಪುರವನ್ನು ಧ್ವಂಸ ಮಾಡಿ ಸುಟ್ಟನೆಂದು ಉಲ್ಲೇಖಿಸುತ್ತ ದೆ. ಹರಿಹರ ರಾಜನ 
ಆದೇಶದಂತೆ ವಿಜಯ ಗುಂಡನಾಥನು ಹೊಸದಾಗಿ ಏಳಂತಸ್ತಿನ ಗೋಪುರವನ್ನು ನಿರ್ಮಿಸಿ 
ಹೊಯ್ಸಳ ವಿಷ್ಣು ವರ್ಧನ ಬಿಟ್ಟಿದೇವನ ಕಾಲದಲ್ಲಿ ಚನ್ನ ಕೇಶನ ದೇವರಿಗೆ ಸಲ್ಲುತ್ತಿದ್ದ 
ಅನೇಕ ಪೂಜಾವಿಧಿ ಗಳನ್ನು ಯಥಾವತ್ತಾಗಿ ಪುನರ್‌ ಸ್ಥಾಪಿಸಿ ಹಾಗೂ ದತ್ತಿಗಳನ್ನು 
ನವೀಕರಿಸಿದನೆಂದು ಈ ಶಾಸನವು ಹೇಳುತ್ತದೆ (ಎಕ ಸಂ ಒಂಬತ್ತು 1990 ಬೇಲೂರು 
ಶಾ.ಸ. 144) 


೩೯೨ ವಿಜಯನಗರ ಅಧ್ಯಯನ ೧೩ 


ಅಚ್ಚುತರಾಯನ ಆಡಳಿತಾಧಿಕಾರದ ಅವಧಿಯ ಶಕ 1465(ಕ್ರಿ. ಶ. 1542)ರ 
ಭಟ್ಕಳದ ಪಾರ್ಶ್ವನಾಥ ಬಸದಿಯ ಹತ್ತಿರುವಿರು ವೀರಗಲ್ಲು ದೇವರಸ -ಒಡೆಯನ 
ಸೊಸೆ ಮಹಾಮಂಡಲೇಶ್ವರ ಸಂಗೀತಪುರವರಾಧೀಶ್ವರ ಚನ್ನಾದೇವಿ ಅಮ್ಮ ಹಾಡುವಲಳಿ, 
ಭಟ್ಕಳ ಮತ್ತು ಬೇರೆ ರಾಜ್ಯಗಳ ಆಡಳಿತಾಧಿಕಾರ ಮಾಡುತ್ತಿದ್ದಾಗ, ಕಪಿತಮೇರನ 
ನೇತೃತ್ವದಲ್ಲಿ ಪಾರಂಗದವರು ಭಟ್ಕಳವನ್ನು ಮುತ್ತಿಗೆ ಹಾಕಿ ನಗರವನ್ನು ಸುಟ್ಟು 
ಅರಮನೆಯತ್ತ ಧಾವಿಸಿದಾಗ ಅವರನ್ನು ನರಣದೇವ -ನಾಯಕನ ಸಹೋದರ ಹಾಗೂ 
ಲಿಂಗ -ನಾಯಕನ ಅಳಿಯನಾದ ಯಂಕಪ್ಪ-ನಾಯಕನು ಅರಮನೆಯ ದ್ವಾರದ ಹತ್ತಿರ 
ತಡೆದು, ಕಾದಾಡಿ, ಶತ್ರುಗಳನ್ನು ಕೊಂದು ತಾನೂ ಸ್ವರ್ಗಸ್ಥನಾದನೆಂದು ವಿವರಿಸುತ್ತದೆ 
(ಆರಿಕರಿಬಾಪ್ರ 1930-40ಶಾ. ಸ. 75) 

ಶಕ 1311 (ಕ್ರಿ. ಶ. 1389) ರ ಇಮ್ಮುಡಿ ಬುಕ್ಕರಾಯನ ಕಾಲದ ದಕ್ಷಿಣ ಕನ್ನಡ 
ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಟ್ಟಿಯಂಗಡಿಯ ಚಂದ್ರನಾಥುಸ್ವಾಮಿ' 
ಬಸದಿಯಲ್ಲಿರುವ ಶಾಸನವು ಮಹಾಪ್ರಧಾನ ಬೈಚಪ್ಪ ದಂಡನಾಯಕನ ಮಗ ಇರುಗಪ್ಪ- 
ದಂಡನಾಯಕ ಬಾರಕೂರು ರಾಜ್ಕವನ್ನಾಳುವಾಗ ಉಭಯಾಚಾರ್ಯ್ಕರ ನಿರ್ದೇಶನದಂತೆ 
ಬೆಂಕಿಯಿಂದ ನಾಶವಾದ ದಾಖಲೆಯನ್ನು ಮಧ್ಯದ ಗುಡಿಯಲ್ಲಿ ಸುರಕ್ಷಿತವಾಗಿಡಲು 
ಸಣ್ಣ ಕಲ್ಲುಗಳ ಮೇಲೆ ಅಚ್ಚುಕಟ್ಟಾಗಿ ರಚಿಸಲಾಯಿತೆಂದು ಪ್ರಸ್ತಾಪಿಸುತ್ತದೆ (ಆರಿಇಎ 
1970-71 ಶಾ. ಸ. 210). | 


ಆಕಸ್ಮಿಕ ಸಾವು -ನೋವು 


ಹುಟ್ಟು ಅನಿಶ್ಚಿತ ಆದರೆ ಸಾವು ನಿಶ್ಚಿತ ಇದು ಸರ್ವ ವಿದಿತ. ಆದರೂ ಈ 
ನಿಶ್ಚಿತತೆಯಲ್ಲಿ ಅನಿಶ್ಚಿತತೆ ಇದೆ. ಕಾಡು ಪ್ರಾಣಿಗಳಿಗೆ ಆಹುತಿ. ವಿಷ ಜಂತುಗಳಿಗೆ 
ಬಲಿ, ವೈರಿ, ಕಳ್ಳ ಹಾಗೂ ದರೋಡೆಕಾರರ ಅನಿರೀಕ್ಷಿತ ದಾಳಿಗಳಿಗೆ ಅಮಾಯಕರು, 
ಪ್ರಜೆಗಳು ಸೈನಿಕರು ಬಲಿಯಾದರೆ ಇನ್ನು ಕೆಲವರು ಇವರೊಡನೆ ಹೋರಾಡಿ ಸ್ವರ್ಗಸ್ತ 
ರಾಗಿದ್ದಾರೆ. 

ಮೊದಲನೆಯ ದೇವರಾಯನ ಕಾಲದ ಶಕ 1330 (ಕ್ರಿ. ಶ. 1407) ಉಡುಪಿ 
ಜಿಲ್ಲೆಯ ಮಣಿಪುರದ ಶಾಸನವು ಬಾಚಣ್ಣ -ಒಡೆಯನು ಬಾರಕೂರು ರಾಜದ ಅಧಿಕಾರ 
ಮಾಡುವಾಗ ಅವನ ಸೈನಿಕರು ವಿನಾಕಾರಣ ಅನ್ಯಾಯವಾಗಿ ಹಸಬ -ಮೊಯ್ಲಿಯನ್ನು 
ಕೊಂದರೆಂದು ಹಾಗೂ ಬಾಚಣ್ಣನ ನಿರ್ದೇಶನದಂತೆ ದಂಡಪ್ಪ -ಅಧಿಕಾರಿ ಹಸಬು- 
ಮೊಯ್ಲಿಯ ಪರಿವಾರಕ್ಕೆ ಭೂಮಿ ಪರಿಹಾರವೆಂದು ಕೊಟ್ಟರೆಂದು ಪ್ರಸ್ತಾಪಿಸುತ್ತದೆ 
(ಎಸ ಐಐ ಸ. ಇಪ್ಪತ್ತೇಳು ಶಾ. ಸ. 84). 

ಬೆಂಗಳೂರು ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಾಲೂರು -ಪಟ್ಟಣದ ಲಿಂಗೇ 
ಗೌಡರ ಹೊಲದಲ್ಲಿರುವ ವೀರರ ಗುಡಿಯ ಉತ್ತರಕ್ಕಿರುವ ಮೊದಲನೆಯ ದೇವರಾಯನ 


ವಿಜಯನಗರ ಕಾಲದ ಕೆಲವೊಂದು ಆಕಸ್ಮಿಕ ಘಟನೆಗಳು : ಒಂದು ಅವಲೋಕನ ರ೯೩ 


ಕಾಲದ ಶಕ 1236(ಕ್ರಿ. ಶ. 1414) ರ ಶಾಸನವು ಕೆಳಲೆ ನಾಡಿನ ಮಹಾಪ್ರಭು 
ಕಿತ್ತಿಗೌಡನ ಮಕ್ಕಳಾದ ಮಂಜಪ್ಪ ಹಾಗೂ ದೇವೇಗೌಡರು ಯಲೆಕೇರಿಗೆ ಹೋಗುವಾಗ 
ಕಾಳತಮ್ಮ ಹುಚ್ಚನವರ ಬೊಮ್ಮಕನ ಮಾರಸಿಂಗನು ಅವರ ಮೇಲೆ ಆಕ್ರಮಣ 
ಮಾಡಿದಾಗ ಅವರಿಬ್ಬರು ಕಾದಾಡಿ ಅವನ ತಲೆಯನ್ನು ಕತ್ತರಿಸಿ ಸ್ವರ್ಗಸ್ತರಾದರೆಂದು 
ಮತ್ತು ಅವರ ಕಿರಿಯ ಸಹೋದರ ಸೋನ್ನಪ್ಪ ಹಾಗೂ ಅವನ ಪುತ್ರರಾದ ಚಿಕ್ಕ ಸೋನ್ನಪ್ಪ 
ಮತ್ತು ದೇವಪ್ಪರು ಈ ಶಾಸನವನ್ನು ಸ್ಹಾಪಿಸಿದರೆಂದು ಹಾಗೂ ಗುಳಿ ಅಲ್ಲಪ್ಪನು ಅದನ್ನು 
ಬರೆದನೆಂದು ಉಲ್ಲೇಖಿಸುತ್ತದೆ (ಎಕ ಸಂ. ಒಂಬತ್ತು 1905 ಚನ್ನಪಟ್ಟಣ ಶಾ. ಸ. 
148). F 

ಇಮ್ಮಡಿ ದೇವರಾಯನ ಕಾಲದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ 
ಮರಳುಗಡ್ಲೆಯ ಶಕ 1365(ಕ್ರಿ. ಶ. 1442)ರ ವೀರಗಲ್ಲು ಎಡೆನಾಡಿನ ಮುಖ್ಯವಾದ 
ಕುಪ್ಪೆಯ ಹಳ್ಳಿ ಮಳಲಗಡೆಯ (ಮರಳುಗಡ್ಗೆಯ)ಬೊಮ್ಮಗೌಡನು ಬನವಾಸಿಗೆ 
ಮುತ್ತಿಗೆ ಹಾಕಿದಾಗ ಸಾಲೆಯನ ಬಯಿಚಣ್ಣನು ಈ ಅನಿರೀಕ್ಷಿತ ಕಾದಾಟದಲ್ಲಿ ಮಡಿದು 
 ಸುರಲೋಕಪ್ರಾಪ್ಮನಾದನೆಂದು ಮತ್ತು ಅವನ ಮಕ್ಕಳಿಗೆ ಕೆಲವು ಭೂಮಿಗಳನ್ನು ನೆತ್ತರು 
-ಗೋದಾನವೆಂದು ಕೊಡಲಾಯಿತೆಂದು ವಿವರಿಸುತ್ತದೆ (ಎಕ ಸಂ. ಎಂಟು 1904ಸೊರಬ' 
ಶಾ. ಸ. 489). 

ಶಕ 1428( ಕ್ರಿ. ಶ. 1506) ರ ಕೃಷ್ಣದೇವರಾಯನ ಹಿರಿಯ ಸಹೋದರ 
ವೀರನರಸಿಂಹನ (7) ಕಾಲದ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದ ವಾಜನಹಾಳಿನ 
ವೀರಗಲ್ಲು ಬಯಿಚಂಗನೆಂಬುವವನು ಶತ್ರುಗಳ ಅನಿರೀಕ್ಷಿತ ದಾಳಿಯಲ್ಲಿ ಕಾದಾಡಿ 
ವೀರಮರಣವನ್ನಪ್ಪಿದನೆಂದು ಹೇಳುತ್ತದೆ (ಎಕ ಸಂ. ನಾಲ್ಕು 1975 ಪಿರಿಯಾಪಟ್ಟಣ 
ಶಾ. ಸ. 3). | 

ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ದೂಗೂರಿನ ಪಾರ್ವತಿ ದೇವಸ್ತಾನದ 
ಮುಂದಿರುವ ಇಮ್ಮಡಿ ಹರಿಹರರಾಯನ ಕಾಲದ ಶಕ 1310 (ಕ್ರಿ. ಶ. 1388-89) ರ 
ಮಾಸ್ತಿಕಲ್ಲು ಮುತ್ತುಗುಪ್ಪೆಯ ರಿಕ್ಕಟ ಚಿಕ್ಕಗೊಂಡನ ಮಗ ಕೊವಿಕಾರ ದೇವಯ್ಯ- 
ನಾಯಕನು ಸರ್ಪ ಕಚ್ಚಿ ಮಡಿದನೆಂದು ಹಾಗೂ ಅವನ ಧರ್ಮಪತ್ನಿ ಮುದ್ದನ ಕೆತಿ 
ಮಹಾಸತಿಯಾಗಿ ವೈಕುಂಠಪ್ರಾಪ್ತಳಾದಳೆಂದು ತಿಳಿಸುತ್ತದೆ (ಎಕ ಸಂ. ಎಂಟು 
1904ಸೊರಬ ಶಾ. ಸ. 483). 

ಮಲ್ಲಿಕಾರ್ಜುನ ಕಾಲದ ಶಕ 1338 (ಕ್ರಿ. ಶ. 1416) ರ ಶಿವಮೊಗ್ಗ ಜಿಲ್ಲೆಯ 
ಸೊರಬ ತಾಲೂಕಿನ ಕೋಳಿಸಾಲೆಯ ಸಿದ್ದೇಶ್ವರ ದೇವಸ್ಥಾನ ಹತ್ತಿರದ ವೀರಗಲ್ಲು 
ಬೋಗಯ್ಯ -ನಾಯಕನು ಕೋಳಿಸಾಲೆ ಗ್ರಾಮದ ಮೇಲೆ ಮುತ್ತಿಗೆ ಹಾಕಿದಾಗ 
ಮಚಲಗೌಡನು ಅವನನ್ನು ಇರಿದು ಕುದುರೆಯನ್ನು ಹಿಡಿದು ಸ್ವರ್ಗಸ್ಥನಾದನೆಂದು 
ಪ್ರಸ್ತಾಪಿಸುತ್ತದೆ (ಎಕ ಸಂ. ಎಂಟು 1904ಸೊರಬ ಶಾ. ಸ. 562). 


೩೯೪ ವಿಜಯನಗರ ಅಧ್ಯಯನ ೧೩ 


ಹಾವೇರಿ ಜಿಲ್ಲೆಯ ಹಿರೆಕೆರೂರ ತಾಲೂಕಿನ ಹಂಸಭಾವಿಯ ಹರಿಹನ ಕಾಲದ 
ವೀರಗಲ್ಲು ಸತ್ತಲಿಗೆ ನಾಡಿನ ಬಸಯನನ್ನು ಉಲ್ಲೇಖಿಸುತ್ತ ವ್ಯಕ್ತಿಯೊಬ್ಬನು ದಾಳಿಯಲ್ಲಿ 
ಸ್ವರ್ಗಸ್ಥನಾದನೆಂದು ಹೇಳುತ್ತದೆ (ಆರಿಇಎ 1957-58 ಶಾ. ಸ. 276). 


ಆಂತರಿಕ ಕಾದಾಟ ಮತ್ತು ಕಲಹಗಳು 


ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನೇಕ ರೀತಿಯ ಆಂತರಿಕ ಕಾದಾಟ ಹಾಗೂ ಕಲಹ 
ಗಳು ಹಿಂದಿನ ಕಾಲದಿಂದ ನಡೆಯುತ್ತಲಿವೆ. ಗಡಿವಿವಾದ, ಪಶುಗಳ ಅತಿಕ್ರಮಣ, ಭೂಮಿ 
ಹಾಗೂ ಜನಸಂಪನ್ಮೂಲಗಳ ಪಾಲುದಾರಿಕೆಯಲ್ಲಿ ವಿವಿಧ ರೀತಿಯ ಭಿನ್ನಾಭಿಪ್ರಾಯಗಳು 
ಅಂಕುರಿಸಿ, ಬೆಳೆದು ವಿಭಿನ್ನ ರೂಪ ಪಡೆದು ಬಾರಿ ಪ್ರಮಾಣದ ಕಲಹಗಳಾಗಿ ಕೇವಲ 
ಜನರಿಗೆ ಸಾವು ನೋವುಗಳಾದರೆ ಸಂಧಾನಕಾರರು ಹಾಗು ಅಮಾಯಕರು ಸಹ ಇಂತಹ 
ಕಾದಾಟಗಳಲ್ಲಿ ಬಲಿಯಾಗಿದ್ದಾರೆ. 

ಕಂಪಣ ಒಡೆಯನ ಕಾಲದ ಶಕ 1303(್ರಿ. ಶ. 1380)ರ ಬೆಳತೂರಿನ 
ಮಾಲಿಯೋಜನ ವಿನ್ಯಾಸದ ಹಾಗೂ ಬಯಿರೋಜ ಬರೆದ ಮಂಡ್ಯ ಜಿಲ್ಲೆಯ ಮದ್ದೂರು 
ತಾಲೂಕಿನ ಅರುವನಹಳ್ಳಿಯ ವೀರಗಲ್ಲು ಅರುಹಹಳ್ಳಿ ಮತ್ತು ಆಲೂರಿನ ಜನರ 
ಕಾದಾಟದಲ್ಲಿ ಸಬೆಯೋಜನು ಸ್ವರ್ಗಸ್ಥನಾದನೆಂದು ಮತ್ತು ಅವನ ಮಾವ 
ಜಯಿಸೋಜನು ಈ ವೀರಗಲ್ಲ ನ್ನು ಸ್ಥಾಪಿಸಿದನೆಂದು ಪ್ರಸ್ತಾ ಪಿಸುತ್ತದೆ (ಎಕ ಸಂ. ಏಳು 
1979ಮದ್ದೂರ ಶಾ. ಸ. 92). 

ಹಾವೇರಿ ತಾಲೂಕಿನ ದೇವಿಹೊಸೂರಿನ ಕೆರೆಯ ಏರಿಯ ಮೇಲಿನ ಇಮ್ಮಡಿ 
ಹರಿಹನ ಕಾಲದ ಕ್ರಿ. ಶ. 1402 ರ ವೀರಗಲ್ಲು ಸಹೋದರರ ಆಂತರಿಕ ಕಲಹದಲ್ಲಿ 
ಮೃತರಾದ ಏವರಗಳನ್ನು ನೀಡುತ್ತದೆ. ಲಾಯದಕೇರಿಯ ಮಲ್ಲಸೆಟ್ಟಿಯು ತನ್ನ ಹಿರಿಯ 
ಸಹೋದರ ಮುಗಿನ ಮಲ್ಲ-ಸೆಟ್ಟಿ ಜೊತೆ ಬ್ರಹ್ಮ -ಸೆಟ್ಟಿಯ ಸಮ್ಮುಖದಲ್ಲಿ ಜಗಳವಾಡಿ 
ಅವನನ್ನು ಕೊಲ್ಲುತ್ತಾನೆ. ಈ ಸೇಡನ್ನು ನನ ದೇವಿಯ (ಹೊಸ)ವೂರಿನ 
ಮಲ್ಲಿಬೊವನು ಮಲ್ಲ-ಸೆಟ್ಟಿಯ ಪುತ್ರ ಸಾಮಣ್ಣನ ಜೊತೆ ಕಾಗಿನೆಲೆಯ ಸೀಮೆಯ 
es ಕಾದಾಡಿ ಅವನನ್ನು ಇರಿದು, ಕೊಂದು ತಾನೂ ಸುರಲೋಕಪ್ರಾಪ್ತನಾಗು 
ತ್ತಾನೆ. ಬ್ರಹ್ಮ - ಸೆಟ್ಟಿಯು ಈ ವೀರಗಲ್ಲನ್ನು ಸ್ಥಾಪಿಸುತ್ತಾನೆ (ಎಸ್‌ ಐ ಐ ಸಂ. 
sd 1975S NLS). | 

ಇಮ್ಮಡಿ ಹರಿಹರನ ಕಾಲದ ಇನ್ನೊಂದು ಶಕ 1339 (ಕ್ರಿ. ಶ. 1417) ರ ಹಾವೇರಿ 
ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚಳಗೆರಿಯ ಶಾಸನವು ಗಡಿವಿವಾದಲ್ಲಿ 
ಮಡಿದವರನ್ನು ಉಲ್ಲೇಖಿಸುತ್ತದೆ. ಮುದಿಯನೂರು ಹಾಗೂ ತಿರಳಗೆರೆ ಗ್ರಾಮಗಳ 
ಜನರ ಮಧ್ಯೆ ಗಡಿವಿವಾದವಿರುತ್ತದೆ. ಹರಿಹರನ ಅಧಿಕಾರಿ ಬುಲ್ಲರಸನು, ತಿರಳಗೆರೆಯ 
ಮಹಾಜನ, ಅಧಿಕಾರಿ, ಗೌಡ 'ಹಾಗೂ ಪ್ರಜೆಗಳು ಮತ್ತ ರಟ್ಟಹಳ್ಳಿಯ ನಾಡಗೌಡರು 


ವಿಜಯನಗರ ಕಾಲದ ಕೆಲವೊಂದು ಆಕಸ್ಮಿಕ ಘಟನೆಗಳು : ಒಂದು ಅವಲೋಕನ ೩೯೫ 


ಈ ವಿವಾದವನ್ನು ವಿಚಾರಿಸುವಾಗ ಕೋಟೆಯ ನಾಯಕನ ಪುತ್ರ ಹಂಪಣ್ಣ -ಒಡೆಯನನ್ನು 
ಮೃತನ ಧರ್ಮಪತ್ನಿ ಹಾಗೂ ಮಕ್ಕಳಿಗೆ ಭೂಮಿಯನ್ನು ದಾನವಾಗಿ ಕೊಡಲು 
ವಿನಂತಿಸುತ್ತಾನೆ. ಹಂಪಣ್ಣ -ಒಡೆಯನು ತನ್ನ ಅಧಿಕಾರಿ ಬಾಯಿ -ನಾಯಕನಿಗೆ ಭೂಮಿ 
ಯನ್ನು ಕೊಡಲು ನಿರ್ದೇಶಿಸುತ್ತಾನೆ. ಈ ರೀತಿ ಚೌಡಯ್ಮನ ಸಹೋದರ ಕೇತಯನಿಗೆ 
ಭೂಮಿಯ ದಾನವನ್ನು ಕೊಡಲಾಗುತ್ತದೆ (ಎಸ್‌ ಐ ಐ ಸಂ. ಹದಿನೆಂಟು 1975 ಶಾ. 
ಸ. 415). 

ಬೆಂಗಳೂರು ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕುಕ್ಕೂರಿನ ವೀರರ ಗುಡಿಯ 
ಪಶ್ಚಿಮಕ್ಕಿರುವ ಇಮ್ಮಡಿ ದೇವರಾಯನ ಕಾಲದ ಶಕ 13481ಕ್ರಿ. ಶ. 1426) ರ 
ಮತ್ತೊಂದು ವೀರಗಲ್ಲು ಕೊಡಂಬಳಿ ಗ್ರಾಮದ ಕಾಳೆಗೌಡನ ಪುತ್ರ ಬಾಯಚಪ್ಪ ಮತ್ತು 
ಲಕ್ಕಣ್ಣರ ನಡುವಿನ "ಕಲಹದಲ್ಲಿ ಮಂಚೆಗೌಡನ ಮಗ ಕುಕ್ಕೂರಿನ ಗ್ರಾಮಾಧಿಪತಿ 
ದೇವಪ್ಪನು ಆಯುಧದಿಂದ ಗಾಯಗೊಂಡು ಮಡಿದನೆಂದು ಉಲ್ಲೇಖಿಸುತ್ತದೆ (ಎಕ 
ಸಂ. ಒಂಬತ್ತು 1905 ಚನ್ನಪಟ್ಟ ಶಾ. ಸ. 162). 

ಸದಾಶಿವರಾಯನ ಕಾಲದ ಶಕ 1486 (ಕ್ರಿ. ಶ. 1564)ರ ಚಾಮರಾಜನಗರ 
ಜಿಲ್ಲೆಯ ಯಳಂದೂರು ತಾಲೂಕಿನ ಗಣಿಗನೂರಿನ ಶಾಸನವು ಸಂಜರಖಾನನು ಅನ್ಯಾಯ ' 
ವಾಗಿ ದೇವಪ್ಪಗೌಡನನ್ನು ಕೊಂದನೆಂದು ತಿಳಿಸುತ್ತದೆ. ದಿವಾಣದ ಒಡೆಯನು 
ದೇವಪ್ಪಗೌಡನ ಮಗ ಚಾಮರಸ ಒಡೆಯನಿಗೆ ಪರಿಹಾರವಾಗಿ, ಜಗದೇಕರಾಯ 
ಒಡೆಯರ ನಾಯಕತನಕ್ಕೊಳಪಟ್ಟ ಹದಿನಾಡು ಸೀಮೆಯ ಗಣಿಗನೂರು, 
ಬಸವಣ್ಣೊಡೆಯರಪುರ, ತೂಬಿಗೆರೆ ಮತ್ತು ಸೇನಗುಂಡಿಲ ಗ್ರಾಮಗಳನ್ನು ಜೀವನ 
ಪಾರಂಪರೆಯಾಗಿ ಅನುಭವಿಸಲು ರಕ್ತ -ಕೊಡಗಿ ಕೊಟ್ಟರೆಂದು ಉಲ್ಲೇಖಿಸುತ್ತದೆ (ಎಕ 
ಸಂ. ನಾಲ್ಕು 1975ಯಳೆಂದೂರು ಶಾ. ಸ. 179). 


ಕಳ್ಳತನ ಹಾಗೂ ದರೋಡೆ 


ಕಳ್ಳತನ ಹಾಗೂ ದರೋಡೆ ಅನಾದಿ ಕಾಲದಿಂದ ಇರುವ ಸಾಮಾಜಿಕ ಸಮಸ್ಯೆ. 
ಪ್ರಯಾಣಿಕರನ್ನು, ವ್ಯಾಪಾರಿಗಳನ್ನು ದೋಚುವುದು ಅಥವಾ ಮನೆಗಳಿಗೆ ನುಗ್ಗಿ ಕಳ್ಳತನ 
ಹಾಗೂ ದರೋಡೆ ಮಾಡುವುದು ಸರ್ವೇಸಾಮಾನ್ಯ. ವೈವಿಧ್ಯತೆಯ ಸಂಪತ್ತಿನಿಂದಿರುವ 
ದೇವಸ್ಥಾನಗಳೂ ಸಹ ಈ ಕೃತ್ಯಗಳಿಗೆ ಬಲಿಯಾಗಿವೆ. ಕಳ್ಳತನ ಮತ್ತು ದರೋಡೆಯನ್ನು 
ತಡೆಯಲು ಅವರೊಡನೆ ಕಾದಾಡಿ ಅನೇಕರು ವೀರಮರಣವನ್ನಪ್ಪಿದ್ದಾರೆ. ವಿಜಯನಗರ 
ಕಾಲದಲ್ಲಿ ಇಂತಹ ಘಟನೆಗಳು ನಡೆದಿವೆ. 
ಮೈಸೂರು ಜಿಲ್ಲೆಯ ತಿ. ನರಸೀಪುರ ತಾಲೂಕಿನ ಹಿರಿಯೂರಿನ ಬುಕ್ಕಣ್ಣ 
ಒಡೆಯನ ಕಾಲದ ಶಕ 1207/1 1275 (ಕ್ರಿ. ಶ. 1354) ರ ಮಾರಿಗುಡಿಯ 
ದಕ್ಟಿಣಕ್ಕಿರುವ ವೀರಗಲ್ಲು ಬಹುಶಃ ರಾಮೋಜವೆಂಬವರು ಕಳ್ಳರ ಜೊತೆ ಕಾದಾಡಿ 


೩೯೬ ವಿಜಯನಗರ ಅಧ್ಯಯನ ೧೩ 


ಸ್ವಿರ್ಗಸ್ಥರಾದರೆಂದು ಮತ್ತು ಹುಣಸೋಜನ ಪುತ್ರ ಮಾದೋಜನು ಈ ವೀರಗಲ್ಲನ್ನು 
ಸ್ಥಾಪಿಸಿದನೆಂದು ಪ್ರಸ್ತಾಪಿಸುತ್ತದೆ (ಎಕ ಸಂ. ಐದು 19676ತಿ. ನರಸೀಪುರ ಶಾ. ನ. 
127): 

ಮೊದಲನೆಯ ದೇವರಾಯನ ಕಾಲದ ಶಕ 1338 (ಕ್ರಿ. ಶ. 1416) ರ ಶಿವಮೊಗ್ಗ 
ಜಿಲ್ಲೆಯ ಸೊರಬ ತಾಲೂಕಿನ ಹರೂರಿನ ಮಾರಿ ದೇವಸ್ಥಾನದ ಹಿಂಭಾಗದಲ್ಲಿರುವ 
ಮತ್ತೊಂದು ವೀರಗಲ್ಲು ಸಿಗ್ಗೆಗೆ ಹೋಗುವ ದಾರಿಯಲ್ಲಿ ಹರವೂರಿನ ಮೂಲಿತಿವರಂ 
ನಾಯಕನು ಕಳ್ಳರೊಂದಿಗೆ ಹೋರಾಡಿ ಅವರನ್ನು ಅಂಬಿಗರ ವಶಕ್ಕೊಪ್ಪಿಸಿ ಮಡಿದು 
ಸುರಲೋಕಪ್ರಾಪ್ತನಾದನೆಂದು ತಿಳಿಸುತ್ತದೆ (ಎಕ ಸಂ. ಎಂಟು 1904ಸೊರಬ ಶಾ. ಸ 
168). 

ಶಕ 1339 (ಕ್ರಿ. ಶ. 1417) ರ ಇಮ್ಮಡಿ ದೇವರಾಯನ ಕಾಲದ ಮಂಡ್ಕ ಜಿಲ್ಲೆಯ 
ಅದೇ ತಾಲೂಕಿನ ಪುರದ ಮಂಟದಲ್ಲಿರುವ ಮಾಸ್ತಿ ಕಲ್ಲು ಸತಿ ಸಹಗಮನ ಹಾಗೂ 
ಕಳ್ಳರನ್ನು ಕೊಂದ ವಿವರಗಳನ್ನೀಡುತ್ತದೆ. ಹಾಡೆಯಪುರದ ಮಾರ -ಭಕ್ತನ ಪುತ್ರ ಬ(ಸವ) 
-ಭಕ್ತನು ಸ್ವರ್ಗಸ್ಥನಾದಾಗ ಅವನ ಮೂವರು ಧರ್ಮಪತ್ನಿಯರು ಸತಿ ಸಹಗಮನವನ್ನು 
ಸ್ವೀಕರಿಸುತ್ತಾರೆ. ಅದೇ ದಿನ ಬಸವ -ಭಕ್ತನ ಮಗ ಬೊಮ್ಮಣ್ಣನು ಪಶುಗಳನ್ನು 
ಮೇಯಿಸಲು ಹೋದಾಗ ಕಳ್ಳರ ii ಹೋರಾಡಿ ವೀರಸ್ವ ರ್ಗವನ್ನಪ್ಪು ತ್ತಾ ನೆ (ಎಕ 
ಸುಂ. ಏಳು 1970 ಮಂಡ್ಮ ಶಾ. ಸ. 73). 

ಚಿಕ್ಕಮಗಳೂರು ನುನ ಕಡೂರು ತಾಲೂಕಿನ ಹುಲ್ಲೇನಹಳ್ಳಿಯ ಉತ್ತರಕ್ಕಿರುವ 
ದಿಣ್ಣೆಯಮೇಲಿರುವ ಸದಾಶಿವರಾಯರನ ಕಾಲದ ಶಕ 1477(ಕ್ರಿ. ಪ. 1954-55) ರ 
ವೀರಗಲ್ಲು ರಾಚಗೌಡ (ಗಾವುಂಡ) ನ ಮಗನು ಕಳ್ಳರ ಜೊತೆ ಕಾದಾಡಿ ಸ್ವರ್ಗಸ್ಥ 
ನಾದನೆಂದು ಹೇಳುತ್ತದೆ (ಎಮ್‌ ಎ ಆರ್‌ 1927ಶಾ. ಸ ly; 

ಕಳ್ಳತನದ ಸ್ವಾರಸ್ಕಕರವಾದ ಘಟನೆಯನ್ನು Won ಕಾಲದ ಶಕ 
1445(ಕ್ರಿ. ಶ. 1524) ರ ಆಂಧ್ರ ಪ್ರದೇಶದ ತಿರುಪತಿಯ ಗೋವಿಂದರಾಜಸ್ವಾಮಿ 
ದೇವಸ್ಥಾನದ ವ್ಮಾಸರಾಯ ಮಠದ ಮುಂದಿರುವ ಶಾಸನ ತಿಳಿಸುತ್ತದೆ. ವ್ಯಾಸ ತೀರ್ಥ 

ಶ್ರೀಪಾದರಿಗೆ ತಿರುಪತಿಯಲ್ಲಿ ತಮ್ಮ ಮಠವನ್ನು ಕಟ್ಟಿಕೊಳ್ಳ ಲು ಒಂದು ನಿವೇಶನವನ್ನು 

ಕೊಡಲಾಗಿತ್ತು. ಆಶ ಿರ್ಯಕರ ವಿಷಯವೇನೆಂದರೆ, ದೇವಸ್ಥಾ ನದ ಪೂಜಾರಿಯಾದ ನಂಬಿ 
ಸಿರಪ್ಪೆಯಾರನು ದೇವಸ್ಥಾನದ ಆಭರಣಗಳನ್ನು ಕದ್ದಿದ್ದನು. ಸಾಳುವ ನರಸಿಂಹ ರಾಯರ 
ಆದೇಶದಂತೆ ಪೂಚಾರಿಗೆ ಕೊಟ್ಟಿದ್ದ ಈ ನಿವೇಶನವನ್ನುಮುಟ್ಟುಗೋಲು 
ಹಾಕಿಕೊಳ್ಳಲಾಗಿತ್ತು (ಟಿಟಿ ಡಿಐ ಸಂ. ಮೂರು 1935ಶಾ. ಸ. 157/200೬. y 

ಇಮ್ಮಡಿ ದೇವರಾಯನ ಕಾಲದ ಶಕ 1353 (ಕ್ರಿ. ಶ. 1432) ರ ಬೆಂಗಳೂರು 
ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಾಲೂರು -ಪಟ್ಟಣದ ಲಿಂಗೇಗೌಡರು ಹೊಲ 
ದಲ್ಲಿರುವ ವೀರರ ಗುಡಿಯ ದಕ್ಷಿಣಕ್ಕಿರುವ ಶಾಸನವು ಕೆಳಲೆ ನಾಡಿನ ಮಾಳೂರು - 


ವಿಜಯನಗರ ಕಾಲದ ಕೆಲವೊಂದು ಆಕಸ್ಮಿಕ ಘಟನೆಗಳು : ಒಂದು ಅವಲೋಕನ ೩೯೭ 


ಪಟ್ಟಣದ ಗೌಡ ಮಾಯಿದೇವನ ಮಗ ಮಾಯೀತಮ್ಮ ಶಿವರಾತ್ರಿ ದಿನ ಉಪವಾಸವಿದ್ದು 
ಮಲ್ಲಯ್ಯದೇವನ ತೋಪಿನಲ್ಲಿ ಜಾಗರಣೆ ಮಾಡುವಾಗ ದೇವಸ್ಥಾನಕ್ಕೆ ಮುತ್ತಿಗೆ ಹಾಕಿದ 
ದರೋಡೆಕೋರರ ಮೇಲೆ ಆಕ್ರಮಣ ಮಾಡಿ, ಅವರನ್ನು ಗಾಯಗೊಳಿಸಿ ತಾನೂ 
ಗಾಯಗೊಂಡು ಈ ಕಲಹದಲ್ಲಿ ಸ್ವರ್ಗಸ್ತನಾದನೆಂದು ಉಲ್ಲೇಖಿಸುತ್ತದೆ. ಈ ಶಾಸನವು 
ಅವನು ಶುಕ್ರವಾರ ಪಾಡ್ಮ ದಿನದಂದು ಮಡಿದನೆಂದು ಹೇಳುತ್ತದೆ. ಆದರೆ ಈ ತಿಭಿಯು 
ಶನಿವಾರವಿತ್ತು (ಎಕ ಸಂ. ಒಂಬತ್ತು 1905 ಚನ್ನಪಟ್ಟಣ ಶಾ. ಸ. 149). 

ಇದೇ ರಾಜನ ಆಡಳಿತಾಧಿಕಾರದಲ್ಲಿ ಬನವಾಸಿಯ ಶಕ 1354 (ಕ್ರಿ. ಶ. 1433- 
34) ರ ಇನ್ನೊಂದು ಶಾಸನವು ಮಧುಕೇಶ್ವರ ದೇವಸ್ಥಾನದ ದರೋಡೆಯ ವಿಷಯವನ್ನು 
ಪ್ರಸ್ತಾಪಿಸುತ್ತದೆ. ಮಹಾಪ್ರಧಾನ ಬೈಚನ ದಂಡನಾಯಕನು ಗೋವಾ ಮತ್ತು 
ಗುತ್ತಿಗಳನ್ನು ಆಳುತ್ತಿರುವಾಗ ಹಾಗೂ ಚಿಕ್ಕದೇವನ ಮಗ ತ್ರಿಭುವನ ಭರತಾಚಾರ್ಮ 
ಮಲ್ಲಣ್ಣನು ಬನವಾಸಿಯಲ್ಲಿ ಅಧಿಕಾರದಲ್ಲಿದ್ದಾಗ ಮಧುಕೇಶ್ವರ ದೇವಸ್ಥಾನವನ್ನು 
ಕೊಳ್ಳೆ ಹೊಡೆದ ದರೋಡೆಕೋರರೊಂದಿಗೆ ರಾಯಣ್ಣನ ಮಗ ಮಲ್ಲಣ್ಣನು ಕಾದಾಡಿ 
ಸ್ವರ್ಗಸ್ಥನಾಗುತ್ತಾನೆ. ಅವನ ನೆನಪಿಗಾಗಿ ಭೂಮಿಯನ್ನು ದಾನವಾಗಿ ಕೊಟ್ಟರೆಂದು 
ತಿಳಿಯುತ್ತದೆ (ಎಸ್‌ ಐ ಐ ಸಂ. ಇಪ್ಪತ್ತು 1988ಶಾ. ಸ. 233). 


ತುರು ಕಾಳಗಗಳಿಗೆ ಆಹುತಿ 


ನೂತನ ಶಿಲಾಯುಗದಿಂದ ಆಹಾರ ಪೂರೈಕೆಯ ಸಾಧನವಾಗಿ ಪ್ರಾರಂಭವಾದ 
ಪಶುಪಾಲನೆ ಕ್ರಮೇಣ ಆರ್ಥಿಕ ಸ್ವಾವಲಂಬನೆಗೆ ನಾಂದಿಯಾಗಿ ಇತಿಹಾಸ ಕಾಲದಲ್ಲಿ 
ಹೆಮ್ಮರವಾಗಿ ಬೆಳೆಯಿತು. ದನಕರು ಅದರಲ್ಲೂ ವಿಶೇಷವಾಗಿ ಗೋವುಗಳ 
ಸಂಪತ್ತನ್ನುಳ್ಳವರು ಸಮಕಾಲೀನ ಸಮಾಜದಲ್ಲಿ ಶ್ರೀಮಂತರೆಂದು ಪರಿಗಣಿಸ 
ಲಾಗುತ್ತಿತ್ತು. ಪಶುಗಳ ಸ್ವಾಧೀನಕ್ಕೋಸ್ಕರ ಅವುಗಳ ಕಳ್ಳತನ, ದರೋಡೆ ಮತ್ತು ತುರು 
ಕಾಳಗಗಳು ಒಂದೆಡೆ ಪ್ರಾರಂಭಿಸಿದರೆ ಮತ್ತೊಂದೆಡೆ ಕಾಡು ಪ್ರಾಣಿಗಳ ಅನಿರೀಕ್ಸಿತ 
ಹಾವಳಿಗಳಿಂದ ಅವುಗಳನ್ನು ರಕ್ಷಿಸುವುದು ಅನಿವಾರ್ಯವಾಯಿತು. ಆದ್ದರಿಂದ ಪಶುಗಳ 
ಆರೈಕೆ ಹಾಗೂ ಅವುಗಳ ರಕ್ಟಣೆಯು ಪ್ರಾಮುಖ್ಯವಾಗಿ ಇವುಗಳ ನಿರ್ವಹಣೆಯಲ್ಲಿ 
ಅನೇಕರು ವೀರಮರಣವನ್ನಿಪ್ಪಿದ್ದಾರೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಪಶುಪಾಲನೆಗಾಗಿ 
ತುರು ಕಾಳಗ ಮತ್ತು ಕಾಡು ಪ್ರಾಣಿಗಳೊಂದಿಗೆ ಹೋರಾಡಿ ಆಹುತಿಯಾದವರನ್ನು 
ಉಲ್ಲೇಖಿಸುವ ಅನೇಕ ಶಾಸನ ಹಾಗೂ ವೀರಗಲ್ಲುಗಳಿವೆ. 
ಬೆಂಗಳೂರು ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮಾಲೂರು -ಪಟ್ಟಣದ 
ಲಿಂಗೇಗೌಡರ ಹೊಲದಲ್ಲಿರುವ ವೀರರ ಗುಡಿಯ ಬುಕ್ಕಣ್ಣ ಒಡೆಯನ ಕಾಲದ ಶಕ 
129 (ಕ್ರಿ. ಶೆ. 1369)ರ ಶಾಸನವು ಪಶುಗಳ ರಕ್ಷಣೆಯಲ್ಲಿ ಮಡಿದವನ ವಿವರಗಳನ್ನು 
ಪ್ರಸ್ತಾಪಿಸುತ್ತದೆ. ವೀರ ಬಲ್ಲಾಳೆರಾಯನ ದಳಪತಿ ವೆಂಕಪ್ಪ ನಾಯಕನ ಮುಖ್ಯಸ್ಥ 


೩೯೮ ವಿಜಯನಗರ ಅಧ್ಯಯನ ೧೩ 


ರಾಯ ನಾಯಕನು ಕೊಂಗ ನಾಡಿನ ಕುಂದೂರು -ದುರ್ಗವನ್ನು ಆಳುತ್ತಿದ್ದನು. ತಿರುವ 
ನಂಬಿಯ ಕಂಪಣ್ಣೊಡೆಯರಸನು ಕಾವೇರಿ ನದಿ ತೀರದಲ್ಲಿ ಮೇಯುತ್ತಿದ್ದ ಆಕಳುಗಳ 
ಮೇಲೆ ಆಕ್ರಮಣ ಮಾಡಿ ಅವುಗಳನ್ನು ಸೆರೆಹಿಡಿದಿದ್ದನು. ರಾಯ ನಾಯಕನು ಯೆರಯಂಗ 
-ಕುಲೋದಾರವೆಂದು ವರ್ಣಿಸಿದ ಕೆಳಲೆ ನಾಡಿನ ಮಹಾಪ್ರಭು ಮಾಳೂರು ಪಟ್ಟಣದ 
ಬೊಮ್ಮಗೌಡನ ಪುತ್ರ ವಿಜಯಣ್ಣನು ಆಕಳುಗಳನ್ನು ಮರಳಿ ಪಡೆದು ಅವನನ್ನು 
ಸದೆಬಡಿದು ವೀರಸ್ವರ್ಗವನ್ನುಪ್ಪುತ್ತಾನೆ. ವಿಜಯಣ್ಣನ ಅಣ್ಣನಾದ ರಾಗಗೌಡನು 
ಈ ಸ್ಮಾರಕವನ್ನು ಸ್ಥಾಪಿಸಿದ್ದಿರಬೇಕು (ಎಕ ಸಂ. ಒಂಬತ್ತು 1905 ಚನ್ನಪಟ್ಟಣ ಶಾ. 
ಸ 150). 

ಮೊದಲನೆಯ ಬುಕ್ಕರಾಯನ ಕಾಲದ ಶಕ 1297 (ಕ್ರಿ. ಶ. 1376) ರ ಶಿವಮೊಗ್ಗ, 
ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಗರ್ತಿ ಅಗ್ರಹಾರದ ಮಾರಿ ದೇವಸ್ತಾನದ ಹತ್ತಿರದ 
ಶಾಸನವು ತೋರನಾಡಿನ ತಾಗದ್ದಿಯ ಮಹಾಜನರ ಪ್ರೀತಿಯ ಪುತ್ರನೆಂದು ಕರೆಯಲ್ಪಟ್ಟ, 
ಬೊಮ್ಮೇಜನ ಮಗ ಸಿರಿಯ ಮಲೋಜನು ತಾಗರ್ತಿ ಗ್ರಾಮದ ಆಕಳುಗಳನ್ನು ಕಳ್ಳರು 
ಅನಿರೀಕ್ಷಿತವಾಗಿ ಸೆರೆಹಿಡಿದಾಗ ಅವರನ್ನು ಬೆನ್ನತ್ತಿ ಇರಿದು ತಾನು ಕೈಲಾಸಪ್ರಾಪ್ತ 
ನಾದನೆಂದು ಉಲ್ಲೇಖಿಸುತ್ತದೆ (ಎಕ ಸಂ. ಏಳು 1902 ಶಿಕಾರಿಪುರ ಶಾ. ಸ. 57). 

ಇದೇ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊಸಮನಿಯ ಕೋಟೆಹಕ್ಕಲಿನ 
ಶಕ 1334( ಕ್ರಿ. ಶ. 1420)ರ ಇಮ್ಮಡಿ ದೇವರಾಯನ ಕಾಲದ ಮಾಸ್ತಿಕಲ್ಲು 
ಸಬಾಯತರು ಸಬಳಿಗ ಚಾಮಗೌಡನ ಆಕಳುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು 
ಮುತ್ತಿಗೆ ಹಾಕಿದಾಗ ಹದಸೆಯ ಬೀರಗೌಡನು ಅವರೊಂದಿಗೆ ಹೋರಾಡಿ, ಹಸುಗಳನ್ನು 
ಮರಳಿ ಪಡೆದು ಮಡಿದನೆಂದು ಉಲ್ಲೇಖಿಸುತ್ತದೆ. ಬೀರಗೌಡನ ಧರ್ಮಪತ್ನಿ ಗೌರಾಯ 
ಸಹಗಮನವನ್ನು ನೆರವೇರಿಸುತ್ತಾಳೆ. ಈ ಮಾಸ್ತಿಕಲ್ಲನ್ನು ಕರೂರಿನ ವೀರರಾಜನು 
ರಚಿಸಿದ್ದಾನೆ ಹಾಗೂ ಹರಿಯಕೊಪದ ದುಗೊಜನು ಚಿತ್ರಿಸಿದ್ದಾನೆ (ಎಕ ಸಂ. ಎಂಟು 
1904 ಸಾಗರ ಶಾ. ಸ. 74). 

ಮಲ್ಲಿಕಾರ್ಜುನನ ಕಾಲದ ಶಕ 1367 (ಕ್ರಿ. ಶ. 1454)ರ ಶಿವಮೊಗ್ಗ ಜಿಲ್ಲೆಯ 
ಸೂರಬ ತಾಲೂಕಿನ ಹರೂರಿನ ಮಾರಿ ದೇವಸ್ಥಾನದ ಹಿಂಭಾಗದಲ್ಲಿರುವ ವೀರಗಲ್ಲು 
ಚಂದ್ರಗುತ್ತಿಯ ಜಿಡ್ಡುಳಿಗೆ- ನಾಡಿನ ಪುಲೆಯ ಹರವೂರಿನ ಕುಳವಡಿ ಗೌಡರಾದ 
ಮಸಣಗೌಡನ ಪುತ್ರ ಬೊಮ್ಮರಸಗೌಡ ಮತ್ತು ತಮ್ಮಗೌಡನ ಪುತ್ರ ನರಸಣ್ಣಗೌಡರು 
ಗ್ರಾಮದ ದನಕರುಗಳನ್ನು ರಕ್ಷಿಸುವಾಗ ಸ್ವರ್ಗಸ್ಥರಾದರೆಂದು ಪ್ರಸ್ತಾಪಿಸುತ್ತದೆ (ಎಕ 
ಸಂ. ಎಂಟು 1904ಸೊರಬ ಶಾ. ಸ. 167) 

ಶಕ 1273 (ಕ್ರಿ. ಶ. 1351) ರ ಬುಕ್ಕಣ್ಣ-ಬಡೆಯನ ಕಾಲದ ಬೆಂಗಳೂರು ಜಿಲ್ಲೆಯ 
ಕನಕಪುರ ತಾಲೂಕಿನ ಎಡಮಾರನಹಳ್ಳಿಯ ವೀರರ ಗುಡಿಯ ದಕ್ಷಿಣಕ್ಕಿರುವ ಶಾಸನವು 
ಸಿಗಲ ನಾಡಿನ ಮಾರೇಹಳ್ಳಿಯ ಶಿವನಗೌಡನ ಮಗ ವೀರ-ಸೋಮಾಜಿ ದನಕರುಗಳನ್ನು 


ವಿಜಯನಗರ ಕಾಲದ ಕೆಲವೊಂದು ಆಕಸ್ಮಿಕ ಘಟನೆಗಳು : ಒಂದು ಅವಲೋಕನ ೩೯೯ 


ಕಾಯುವಾಗ ಹುಲಿಯೊಂದಿಗೆ ಹೋರಾಡಿ ಇರಿದು ಕೊಂದು ತಾನು ಸ್ವರ್ಗಸ್ಥನಾದನೆಂದು 
ತಿಳಿಸುತ್ತದೆ (ಎಕ ಸಂ. ಒಂಬತ್ತು 1905 ಕನಕಪುರ ಶಾ. ಸ. 40). ಒಟ್ಟಾರೆ, ಈ 
ಆಕಸ್ಮಿಕ ಘಟನೆಗಳು ಅನೇಕ ಕೌತುಕ ಹಾಗೂ ವಿಸ್ಮಯಕಾರಿ ಗಳಾಗಿದ್ದು, ಸಮಕಾಲೀನ 
ಜನಜೀವನ ಮತ್ತು ಸಮಾಜದ ಒಂದು ರೋಚಕ ಅಧ್ಯಾಯಕ್ಕೆ ಹೊಸ ಆಯಾಮ 
ನೀಡಿವೆ. ಇಂಥಹ ಅನೇಕ ಘಟನೆಗಳ ಆಳವಾದ ಸಂಶೋಧನೆ ಹಾಗೂ ಅಧ್ಧಯನದಿಂದ 
ಇನ್ನಷ್ಟು ಕುತೂಹಲಕಾರಿ ಹಾಗೂ ಅಪೂರ್ವ ಮಾಹಿತಿ ದೊರಕಬಹುದು. ಈ ದಿಶೆಯಲ್ಲಿ 
ಪ್ರಸ್ತುತ ಪ್ರಬಂಧ ಮೊದನೆಯ ಪ್ರಯತ್ನವೆಂದೇ ಹೇಳಬಹುದು. 
ಕೃತಜ್ಜತೆಗಳು 

ಡಾ. ಎಸ್‌. ವಿ. ಪಿ. ಹಳಕಟ್ಟಿ, ಡಾ. ಎಸ್‌. ಕೆ. ಅರುಣಿ ಸರ್ವಶ್ರೀ ಟಿ. ಎಂ. 
ಕೇಶವ ಹಾಗೂ ಎಂ. ವಿ. ವಿಶ್ವೇಶ್ವರ ಹಸ್ತಪ್ರತಿಯನ್ನು ಓದಿ ಅನೇಕ ಸಲಹೆಗಳನ್ನಿತ್ತಿ 
ದ್ದಾರೆ. ಶ್ರೀ ಸೈಫುಲ್ಲಾ ವಿವಿಧ ಗ್ರಂಥ ಹಾಗೂ ನಿಯತಕಾಲಿಕೆಗಳನ್ನೀಡಿದ್ದಾರೆ. ಎಲ್‌. 
ಆರ್‌, ಸುಧೀಂದ್ರರಾವ್‌, ಕೃಷ್ಣ ಹಾಗೂ ಟಿ. ವೆಂಕಟಿಸುಬ್ಬಯ್ಮ ಅನೇಕ ರೀತಿಯಲ್ಲಿ 
ನೆರವಾಗಿದ್ದಾರೆ. ಈ ಎಲ್ಲಾ ಸಹೋದ್ಯೋಗಿ ಮಿತ್ರರಿಗೆ ವಂದನೆಗಳು. ವಿವಿಧ ನೆರವು 
ನೀಡಿದ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಮತ್ತು ಭಾರತೀಯ ಇತಿಹಾಸ ಅನುಸಂಧಾನ 
ಪರಿಷತ್‌, ಮಿಥಿಕ್‌ ಸೊಸೈಟಿ ಹಾಗೂ ಅವುಗಳ ಗ್ರಂಥಾಪಾಲಕರಿಗೆ ಸಹ ಅನೇಕ 
ಧನ್ಮವಾದಗಳು. 


ಗ್ರಂಥ ಯಣ 


ಎಪಿಗ್ರಾಪಿಯ ಕರ್ನಾಟಕ ( ಎಕ) 1975 : ಮೈಸೂರು ಜಿಲ್ಲೆ, ಸಂಪುಟ ನಾಲ್ಕು (ಪರಿಷ್ಕೃತ), 
ಯಳಂದೂರು ಶಾ. ಸ. 179, ಪು. 377-78, 776-77 ; ಪಿರಿಯಾಪಟ್ಟಣ ಶಾ. ಸ.3. ಪು. 
510, 843. 

ಎಕ 1976:ಸಂಪುಟ ಐದು (ಪರಿಷ್ಟತ), ತಿ. ನರಸೀಪುರ ಶಾ. ಸ. 127, ಪು. 543, 955. 

ಎಕ 1979 : ಮಂಡ್ಯ ಜಿಲ್ಲೆ, ಸಂಪುಟ ಏಳು (ಪರಿಷ್ಕೃತ), ಮದ್ದೂರು ಶಾ. ಸ. 92, ಪು. 308, 
618; ಮಂಡ್ಕ ಶಾ.ಸ.73,ಪು. 247, 584. 

ಎಕ 1990 : ಮಂಡ ಜಿಲ್ಲೆ, ಸಂಪುಟ ಏಳು (ಪರಿಷ್ಕೃತ), ಮದ್ದೂರು ಶಾ. ಸ. 92, ಪು. 308m 
618; ಮಂಡ್ಯ ಶಾ. ಸ. 73, ಪು. 247, 584. 

ಎಕ 1990 : ಹಾಸನ ಜಿಲ್ಲೆ, ಸಂಪುಟ ಒಂಬತ್ತು (ಪರಿಷ್ಕೃತ), ಬೇಲೂರು ಶಾ. ಸ. 144, ಪು. 98- 
105, 612-15. ಮೈಸೂರು , ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಧಾನಿಲಯ. 

ಎಕ 1902 : ಶಿವಮೊಗ್ಗ ಜಿಲ್ಲೆ, ಸಂಪುಟ ಏಳು, ಭಾಗ ಒಂದು, ಶಿಕಾರಿಪುರ ಶಾ. ಸ. 57, ಪು. 
159, 53. K 

ಎಕ 1904 :ಶಿವಮೊಗ್ಗ ಜಿಲ್ಲೆ, ಸಂಪುಟ ಏಳು, ಭಾಗ ಎರಡು, ಸಾಗರ ಶಾ. ಸ. 74, ಪು. 285, 
105: ಸೊರಬ ಶಾ. ಸ. 167,ಪು. 69,23: ಶಾ. ಸ. 168, ಪು. 70,24; ಶಾ. ಸ. 483, 
ಪು. 218, 81 ;ಶಾ. ಸ. 489, ಪು. 219, 82 ಶಾ. ಸ. 56೭, ಪು. 244, 90. 


೪೦೦ ವಿಜಯನಗರ ಅಧ್ಯಯನ ೧೩ 


ಎಕ 1905 : ಬೆಂಗಳೂರು ಜಿಲ್ಲೆ, ಸಂಸದ ಒಂಬತ್ತು, ಕನಕಪುರ ಶಾ. ಸ. 40, ಪು. 269, 155, 
125; ಚನ್ನಪಟ್ಟಣ ಶಾ. ಸ. 148,ಪು. 335, 204, 164 ; ಶಾ. ಸ. 149, ಪು. 336, 204, 
164;ಶಾ. ಸೆ. 150,ಪು. 336, 204, 164; ಶಾ. ಸ. 156, ಪು. 341-42, 206, 164: 
ಶಾ.ಸ. 162,ಪು. 334, 208, 166. ಬೆಂಗಳೂರು, ಮೈಸೂರು ಸರಕಾರದ ಕೇಂದ್ರಿಯ 
ಮುದ್ರಣ. 

ಎಕ 1905 : ಕೋಲಾರ ಜಿಲ್ಲೆ, ಹಹ ಮತ್ತು ಮಂಗಳೂರು, ಬಾಸೆಲ್‌ ಮಿಶನ್‌ ಮುದ್ರಣ, 
ಮುಳುಬಾಗಿಲು ಶಾ. ಸ. 7, ಪು. 68-69, 84-85, 72-73. 

ಎಕ 1903 : ಚಿತ್ರದುರ್ಗ ಜಿಲ್ಲೆ, ಸಂಪುಟ ಹನ್ನೊಂದು, ದಾವಣಗೆರೆ ಶಾ. ಸ. 23, ಪು. 76-82, 
‘50-53, 31-32; ಶಾ. ಸ. 29, ಪು. 91-93, 61-63, 38-39. 

ಜಗದೀಶ 2004 : ವಿಜಯನಗರ ಕಾಲದ ಹರಿದ್ರಾ ನದಿ ಕಟ್ಟೆಯು ಇದ್ದ ಸ್ಥಳ ಗುರ್ತಿಸುವಿಕೆ 
ವಿಜಯನಗರ ಅಧ್ಯಯನ, ಸಂಪುಟ 9,ಪು. 67-71. 

ಮೈಸೂರು ಆರ್ಕಿಯಾಲಾಜಿಕಲ್‌ ರಿಪೊರ್ಸ್‌ ( -ಎಮ್‌ಎ ಆರ್‌ ) 1927 :ಶಾ. ಸ. 41, ಪು. 58. 

ಸೌತ್‌ ಇಂಡಿಯನ್‌ ಇನಸ್ಸಿಕ್ಸನ್ಸ್‌ (-ಎಸ್‌ಐಐ) 1986 :ಸಂಪುಟ ಒಂಬತ್ತು ; ಎರಡು, 
ಶಾ.ಸ.522,ಪು. 538; ಶಾ. ಸ. 597, ಪು. 609. 

ಎಸ್‌ಐಐ 1986 : ಸಂಪುಟ ಹತ್ತು, ಶಾ. ಸ. 771, ಪು. 404-05. 

ಎಸ್‌ಐಐ 1972 : ಸಂಪುಟ ಹದಿನಾರು , ಶಾ. ಸ. 280, ಪು. 283-84. 

ಎಸ್‌ಐಐ 1986 : ಸಂಪುಟ ಹದಿನೆಂಟು, ಶಾ. ಸ. 275, ಪು. 358; ಸ.415,ಪು. 480. 

ಎಸ್‌ಐಐ 1988 : ಬಾಂಬೆ -ಕರ್ನಾಟಕ ಳ್‌ ಮು.) ,ಸಂಪುಟ ಇಪ್ಪತ್ತು ಶಾ. ಸ. 233, ಪು. 
284-85. 

ಆನ್ಯೂಯಲ್‌ ರಿಪೋರ್ಸ್‌ ಅನ್‌ ಇಂಡಿಯನ್‌ ಎಪಿಗ್ರಾಫಿ (-ಆರಿಇಎ) 1912 :ಶಾ. ಸ. 61,ಪು. 
45. 

ಆರಿಇಎ 1957 -58:ಶಾ. ಸ. 276, ಪು. 45. 

ಆರಿಇಎ 1970-71, ಸ. 210, ಪು. 59. 

ತಿರುಮಲ ತಿರುಪತಿ ah ನಮ್‌: ಇನಸ್ಕಿಕ್ಷನ್ಸ್‌, ಸಂಪುಟ ಮೂರು, 1935: ಶಾ. 157 - 
20೦ಜಿಟಿ, ಪು. 326-28 ; ಸಂಪುಟ ಆರು, ಭಾಗ ಒಂದು, 1937 :ಶಾ. ಸ. 17/824 ಟಿಟಿ, 

ಪು. 102. 

ಫ್ರಿ ರಿಪೋರ್ಟ್‌ ಆನ್‌ ಕನ್ನಡ ರಿಸರ್ಚ್‌ ಇನ್‌ ಬಾಂಬೆ ಪ್ರಸಿಡೆನ್ಸಿ (-ಆರಿಕರಿಬಾಪ್ರೆ) 1939- 
LE Sr AR 

ರಿತ್ತಿ ಶ್ರೀನಿವಾಸ ಅಂಡ್‌ ಗೋಪಾಲ, ಬಿ. ಆರ್‌. , 2004: ಇನ್‌ಸ್ಕಿ ಪಕ್ಷನ್ಸ್‌ ಆಫ್‌ ದಿ 
ವಿಜಯನಗರ ರೂಲರ್‌್‌, ವಾಲ್ಕೂಮ ಒನ್‌, ಪಾರ್ಟ 1-5, ನ್ಕೂ ಡೆಲ್ಲಿ, ಐಸಿಹೆಚ್‌ 
ಆರ್‌/ಎನಬಿಸಿ. 

ಗೋಪಾಲ, ಬಿ. ಆರ್‌., 1985-96 :ವಿಜಯನಗರ ಇನಸ್ಕ್ರಿಪಕ್ಷನ್ಸ್‌ ವಾಲ್ಕೂಮ್ಸ 1-4, ಮೈಸೂರು, 
ಡೈರಕ್ಟರೇಟ್‌ ಆಫ್‌ ಆರ್ಕಿಯಾಲಜಿ ಅಂಡ್‌ te 


26 


46. ವಿಜಯನಗರ ಕಾಲದ ಕೃಷಿ ಪದ್ದತಿ 
ಪ್ರೊ. ಶ್ರೀಮತಿ ಎಸ್‌.ಸಿ.ಸಿಂಧೂರ 


ದಕ್ಟಿಣ ಭಾರತದ ಇತಿಹಾಸದ ಅಧ್ಯಾಯದಲ್ಲಿ ವಿಜಯನಗರದ ಇತಿಹಾಸ ಅಧ್ಯಯನ 
ಪ್ರಮುಖವಾದುದು. ಅದರಲ್ಲಿಯೂ ಅಂದಿನ ವ್ಯವಸಾಯ ಕ್ರಮಗಳ ಅಧ್ಯಯನ ಮಹತ್ವ 
ದಾಯಕವಾದುದು. ವಿಜಯನಗರ ಅರಸರು ಸಮಸ್ತ ದಕ್ಷಿಣ ಭಾರತವನ್ನು ಅಂದರೆ 
ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ದಕ್ಷಿಣ ಭಾಗ ಮತ್ತು ಅಲ್ಪಕಾಲ ಸಿಂಹಳ ದ್ವೀಪ 
ದವರೆಗೂ ಆಡಳಿತ ನಡೆಸಿದರು. 

ವಿಜಯನಗರದ ಅರಸರು ಹಾಗೂ ಈ ದೇಶದ ಬಹುಭಾಗದ ಹಿಂದಿನ ಅರಸರು 
ದೇಶದ ಆರ್ಥಿಕ ಪ್ರಗತಿಗೆ ವ್ಯವಸಾಯ ಅನಿವಾರ್ಯ ಎಂಬ ಸಂಗತಿಯನ್ನು ತಿಳಿದಿದ್ದರು. 
ಏಕೆಂದರೆ ನಮ್ಮ ದೇಶದ ಅಧಿಕ ಜನರ ವೃತ್ತಿ ಬೇಸಾಯವೇ ಆಗಿತ್ತು. ಅಲ್ಲದೆ ದಕ್ಷಿಣ . 
ಭಾರತದ ಭೌಗೋಳಿಕ ಪರಿಸ್ಥಿತಿಯು ತನ್ನ ವ್ಯವಸಾಯಕ್ಕೆ ಕೇವಲ ಮಳೆಯೊಂದನ್ನೇ 
ಆಧರಿಸಿದ್ದು ಅದು ಅನಿಶಿಚ್ತವಾಗಿತ್ತು. ದಕ್ಷಿಣ ಭಾರತದಲ್ಲಿ ವಾರ್ಷಿಕ ಸರಾಸರಿ ಮಳ 
ಎಂದರೆ 20 ರಿಂದ 30 ಇಂಚಿನಷ್ಟೇ. ಇದು ಕೂಡ ಅನಿಶ್ಚಿತ ಅಲ್ಲದೆ ಅಪೂರ್ಣ. ಆದರೆ 
ಅಪವಾದ ರೂಪದಲ್ಲಿ ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿ ಅಪಾರ ಮಳೆ ಆಗುವುದರಿಂದ 
ಇಲ್ಲಿಂದ ಪೂರ್ವ ದಿಕ್ಕಿಗೆ ಹರಿದು ಬರುವ ನದಿಗಳಲ್ಲಿ ಈ ನೀರು ಹರಿದು ಸಮುದ್ರಕ್ಕೆ 
ಸೇರುತ್ತಿತ್ತು. ಈ ನದಿಗಳಲ್ಲಿಯ ನೀರು ದಕ್ಷಿಣ ಭಾರತದ ಅಪಾರ ನೀರಿನ ಸಂಪನ್ಮೂಲ 
ವಾಗಿತ್ತು. ಇದನ್ನು ಸದುಪಯೋಗ ಮಾಡಿಕೊಳ್ಳಲೇ ಮಾಡಿ ಕೊಳ್ಳಲೇಬೇಕಾಗಿದ್ದುದರಿಂದ 
ಅರಸರು ಈ ಮೇಲು ಜಲ ಮತ್ತು ಅಂತರ್ಜಲವನ್ನು ಉಪಯೋಗಿಸಿಕೊಳ್ಳುವುದು 
ಅನಿವಾರ್ಯವಾಯಿತು. ಈ ದಿಶೆಯಲ್ಲಿ ವಿಜಯನಗರದ ಅರಸರು ಹಿಂದಿನವರು 
ಅನುಸರಿಸಿರಬಹುದಾದ ಮಾರ್ಗವನ್ನೇ ಅನುಸರಿಸಿ ನೀರನ್ನು ಉಪಯೋಗಿಸಿಕೊಂಡರು. 
ಹೀಗಾಗಿ ಅವರು ನೀರಾವರಿಗೆಂದೇ ನದಿ, ಕಾಲುವೆ, ಬಾವಿ ಹಾಗೂ ಅಂತರ್ಜಲವನ್ನು 
ಬಳಸಿಕೊಂಡಿದ್ದನ್ನು ಕಾಣುತ್ತೇವೆ. ಈ ಮಾದರಿಯ ನೀರಾವರಿ ಕಾರ್ಯಕ್ರಮ ಅಂದರೆ 
ನದಿ, ಕಾಲುವೆ ಮತ್ತು ಬಾವಿಗಳಿಂದ ಚೇಸಾಯ ಜರುಗಿಸುವುದು ದಕ್ಟಿಣ ಭಾರತಕ್ಕೆ 
ರೂಢಿಯಾಗಿತ್ತು. ಇದಕ್ಕೆ ಕಾರಣ ಮಳೆಯ ಕೊರತೆ. ಈ ಅವಧಿಯಲ್ಲಿ ರೈತರು ಬುದ್ಧಿಶಕ್ತಿ 
ಪ್ರಾಬಲ್ಕದಿಂದ ನೀರಾವರಿ ಕ್ರಮ ಅಭಿವೃದ್ದಿಯ ಜೊತೆಗೆ ಸಂಪನ್ಮೂಲಗಳನ್ನು ಸದು 
ಪಯೋಗಪಡಿಸಿಕೊಂಡರು. ನೀರಾವರಿ ಕಾರ್ಯಗಳಿಂದ ವಿಜಯನಗರದ ಆರ್ಥಿಕ 


ಸಂಪತ್ತು ಆರ್ಥಿಕವಾಯಿತು. 


೪೦೨ "ವಿಜಯನಗರ ಅಧ್ಯಯನ ೧೩ 


ಬೇಸಾಯವೇ ಆದಿಕಾಲದಿಂದ ಈ ದೇಶದ ಪ್ರಮುಖ ಉದ್ಯೋಗ ಎಂಬುದನ್ನು 
ಅರಿತಿದ್ದ ವಿಜಯನಗರದ ಅರಸರು ಅದರ ವಿಕಾಸಕ್ಕೆ ಹೆಚ್ಚಿನ ಆದ್ಮತೆ ಕೊಟ್ಟಿದ್ದರು. 
ಈ ದಿಸೆಯಲ್ಲಿ ಅವರು ಕೈಗೆತ್ತಿಕೊಂಡಿದ್ದ ಎರಡು ಪ್ರಮುಖ ಕಾರಣಗಳು ಹೀಗಿವೆ : 


1. ಅಣೆಕಟ್ಟು : ಕೆರೆ ಸರೋವರಗಳನ್ನು ನಿರ್ಮಿಸಿ ನೀರಾವರಿ ಆಧಾರಿತ ಕೃಷಿಗೆ 
ಕೃಷಿಗೆ ಪ್ರೋತ್ಸಾಹಿಸಿದರು." 

2. ಕಾಡುಗಳನ್ನು ಕಡಿದು ಆ ಭೂಮಿಯನ್ನು ಕೃಷಿಗೆ ಸದ್ಭಳಕೆ ಮಾಡಿಕೊಂಡರು. 
ಈ ದಿಸೆಯಲ್ಲಿ ಪ್ರೋತ್ಸಾಹ ನೀಡಿ ಕೆರೆಗಳಲ್ಲಿ ಕಡಿತ, ಬಿರುದಾವಳಿ ನೀಡುವ, ವಿಶೇಷ 
ಅಧಿಕಾರ ನೀಡುವ ಮೊದಲಾದ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದ್ದು ಸ್ತುತೃರ್ಹ 
ವಾದುದು. ಇದರಂತೆಯೇ ನೀರಾವರಿ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲು ಖಾಸಗಿ 
ಯವರಿಗೂ ವಿವಿಧ ಮಾದರಿಯ ಪ್ರೋತ್ಸಾಹಗಳನ್ನು ನೀಡಲಾಗುತ್ತಿತ್ತು. ಇದರ ಉದ್ದೇಶ 
ಕೇವಲ ಕೃಷಿ ಉತ್ಪಾದನೆಯನ್ನು ಅಧಿಕಗೊಳಿಸುವುದಾಗಿತ್ತು. ಈ ದಿಶೆಯಲ್ಲಿ ಹಿಂದಿನ 
ಕಾಲದವರು ಕೈಗೊಂಡಿದ್ದ ನೀರಾವರಿ ಕೃಷಿ ಪದ್ದತಿಯು ಅಧಿಕವಾಗಿರುವ ಜನಸಂಖ್ಯೆಯ 
ಅವಶ್ಯಕತೆಗಳನ್ನು ಪೂರೈಸಲು ಅಸಮರ್ಥವಾಗಿದ್ದರಿಂದ ನೂತನ ನೀರಾವರಿ ಕೃಷಿ 
ಪದ್ದತಿಯನ್ನು ಪ್ರೋತ್ಸಾಹಿಸುವುದು ಅನಿವಾರ್ಯವಾಗಿತ್ತು. ಆದ್ದರಿಂದ ವಿಜಯನಗರದ 
ಆಡಳಿತವು ವಿವಿಧ ನೀರಾವರಿ ಕಾರ್ಯಗಳಿಗೆ ಪ್ರೋತ್ಸಾಹಿಸಿ ಜನತೆಯ ಆಶೋತ್ತರಗಳಿಗೆ 
ಸ್ಪಂದಿಸಿತು. ವಿಶೇಷವಾಗಿ ವಿಜಯನಗರದ ಅರಸರೆಲ್ಲರೂ ಜನೋಪಕಾರಿಗಳಾಗಿದ್ದರಿಂದ 
ನೀರಾವರಿ ಮತ್ತು ಇತರ ಪರೋಪಕಾರಿ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದರು. 


ಸೊನ್ನಲಿಗೆಯ ಸಿದ್ದರಾಮೇಶ್ವರನು 12ನೆ ಶತಮಾನದಲ್ಲಿ ಸರೋವರವನ್ನು 
ನಿರ್ಮಿಸಿದ್ದು ಇಂದಿಗೂ ಅದು ಸುವ್ಮವಸ್ಥಿತವಾಗಿರುವದನ್ನು ಸೊಲ್ಲಾಪುರದಲ್ಲಿ ಕಾಣು 
ತ್ತೇವೆ. ತನ್ನ ಆಧ್ಯಾತ್ಮಿಕ ಶಕ್ತಿ ಬಲದಿಂದ ಸೊಲ್ಲಾಪುರದ ಕೆರೆಯಲ್ಲಿ 68 ಪವಿತ್ರ ನದಿ 
ಗಳ ನೀರನ್ನು ಆಹ್ವಾನಿಸಿರುವೆ' (ಅಷ್ಟಷಷ್ಪಿ ದಿವ್ಮ ತೀರ್ಥಂಗಳ್‌) "ಆ ನದಿಗಳ ನೀರು 
ಈ ಸರೋವರದ ಸನ್ನಿಧಿಯಲ್ಲಿದ್ದು ಈ ಸರೋವರದ ನಾಮಸ್ಮರಣೆಯಿಂದ ಪಾಪ 
ಪರಿಹಾರವಾಗುವದು, ಈ ಸರೋವರದಲ್ಲಿ ಮಿಂದವರಿಗೆ ದೇವತೆಗಳ ನಾಯಕತ್ವ ಅಂದರೆ 
ಗಣೇಶತ್ವ ಪ್ರಾಪ್ತಿಯಾಗುತ್ತದೆ. ಈ ಸರೋರವನ್ನು ಜಪಿಸಿದ ಮಾತ್ರಕ್ಕೆ ಇಂದ್ರ ಪದವಿ 
ಲಭ್ಯವಾಗುತ್ತದೆ. ಈ ಸರೋವರದ ನೀರಿನಿಂದ ಪ್ರೋಕ್ಸಣೆ ಅಂದರೆ ತಲೆಯ ಮೇಲೆ 
ಸಿಂಪಡಿಸಿಕೊಂಡರೆ ಮುಕ್ತಿ ಲಭಿಸುತ್ತದೆ. ಹೀಗೆ ಈ ಸರೋವರದ ಪುಣ್ಮಜಲವನ್ನು 
ಕೊಂಡಾಡಿದವನಿಗೆ ಮಹಾರುದ್ರಪದವಿಯೇ ಲಭ್ಮವಾಗುತ್ತದೆ'. ಈ ಕೆರೆಯನ್ನು 
“ತಿರ್ಯಗ್ದಾತಿ' ಅಂದರೆ ಪ್ರಾಣಿ, ಪಕ್ಷಿ, ಜಂತುಗಳಿಗೆ, ಬಾಯಾರಿಕೆ ನಿವಾರಿಸಲೆಂದೆ 
ನಿರ್ಮಿಸಿರುವಂತೆ ತಿಳಿಸಿದ್ದಾನೆ. ಈ ಹೇಳಿಕೆಗಳಲ್ಲಿ ಅಲ್ಪಸ್ವಲ್ಪ ಅತಿಶಯೋಕ್ತಿ ಇದ್ದರೂ 
ಅಂದಿನ ಜನರು ಜಲಕಾರ್ಯಗಳ ಬಗ್ಗೆ ಹೊಂದಿದ್ದ ಕಲ್ಪನೆ ಹಾಗೂ ನಂಬಿಕೆಗಳ ಪಾತ್ರ 


ವಿಜಯನಗರ ಕಾಲದ ಕೃಷಿ ಪದ್ತತಿ ೪೦೩ 


ಉನ್ನತವಾಗಿದ್ದವು. ಇಂತಹ ಆದರ್ಶಪ್ರಾಯ ಉನ್ನತ ಬಗೆಯ ಜನಹಿತ ನೀರಾ ವರಿ 
ಕ್ರಮಗಳನ್ನು ಕೈಗೆತ್ತಿಕೊಂಡಿರುವದನ್ನು 1138ರ ಶಾಸನದಿಂದ ತಿಳಿಯಬಹುದು. ಈ 
ಶಾಸನದ ಬಸವಾಚಾರಿ ಎಂಬ ಓರ್ವ ವಿರಕ್ತನು ತನ್ನ ಜೀವನವನ್ನೇ ಕೆರೆ ಮತ್ತು 
ದೇವಾಲಯಗಳನ್ನು ಸರ್ವಜನರ ಸುಖ ಸಂತೋಷಕ್ಕೆ ನಿರ್ಮಿಸಲು ಮೀಸಲಾಗಿಟ್ಟಿದ್ದನು. 

ಇದೇ ರೀತಿ ಆಳರಸರು ಕೃಷಿಗಾಗಿ (ಕೃತಕವಾಗಿ) ನೀರನ್ನು ಉಪಯೋಗಿಸುವ 
ವಿಧಾನಗಳನ್ನು ಅರಿತಿದ್ದರು. ವಿಜಯನಗರದ ಅರಸರ ಕಾಲಾವಧಿಯಲ್ಲಿ ಮಳೆಯ 
ಅಭಾವದಿಂದಾಗಿ ಒಣಬೇಸಾಯಕ್ಕಿಂತ ನೀರಾವರಿ ಕೃಷಿ ಪದ್ಧತಿಗೆ ಹೆಚ್ಚು ಗಮನ 
ಹರಿಸಿರುವುದರಿಂದ ನೀರಾವರಿಯನ್ನು ಮಾನವರ ಅಭ್ಮುದಯಕ್ಕೆ ಧಾರ್ಮಿಕ ಮನೋ 
ಭಾವನೆಯಿಂದ ಅನುಸರಿಸುತ್ತಿದ್ದರು. ಹೀಗಾಗಿ ಈ ಕಾಲದಲ್ಲಿ ಕೆರೆ, ಬಾವಿ, ಕಾಲುವೆ, 
ಕುಂಟೆ, ಏತ, ಕಪಿಲೆ, ಗುಡೆ ಅಂದರೆ ಬುಟ್ಟಿ (ನೀರನ್ನು ಎತ್ತಲು) ಗುಯ್ಕಾಲು, ಸುಂಕ, 
ಸುವರ್ಣದಾಯ, ಗದ್ದೆ, ಬೆದ್ದಲು (ಒಣ ಬೇಸಾಯದ ಭೂಮಿ), ಕಾಡಾರಂಭ ಅಂದರೆ 
(ಕಾಡನ್ನು ಕೃಷಿಗೆ ಅಳವಡಿಸುವ) ನೀರಾರಂಬ ಅಂದರೆ ಗದ್ದೆಗಳ ಬೇಸಾಯ, ಈ 
ಮೊದಲಾದವುಗಳಿಗಿಂತ ವಿಶೇಷವಾಗಿ ವಿಜಯನಗರದ ಅವಧಿಯಲ್ಲಿ ನೀರಾವರಿಗೆ ಅಧಿಕ 
ಮಹತ್ವ ಇರುವುದು ಶಾಸನಗಳ ಆಧಾರಗಳಿಂದ ತಿಳಿದುಬರುತ್ತದೆ. 


ಎಲ್ಲ ದೇಶಗಳ ಎಲ್ಲ ಜನಾಂಗದ ಸರ್ವಕಾಲದ ಬದುಕು ಅವಲಂಬಿಸಿರುವದು 
ಕೃಷಿಯ ಮೇಲೆ, ಕೈಗಾರಿಕೆ ಆರ್ಥಿಕವಾಗಿ ಅಭಿವೃದ್ಧಿಗೊಳ್ಳುವುದು ಕೃಷಿಯ ಉತ್ಪನ್ನ 
ಮೂಲದಿಂದಲೇ, ಕೃಷಿಯನ್ನು ಪೋಷಿಸಿ ಕಾಪಾಡಬೇಕಾದುದು ರಾಜರ ಆದ್ಯ 
ಕರ್ತವ್ಯಗಳಲ್ಲಿ ಪ್ರಮುಖವಾದುದಾಗಿತ್ತು . ರಾಜರು, ಸಾಮಂತರು, ಧನಿಕ ದಾನಿಗಳು 
ಗ್ರಾಮಸ್ಥರು, ಧಾರ್ಮಿಕ ಮಠಮಾನ್ಯಗಳು ಬಾವಿ-ಕೆರೆಗಳನ್ನು ಕಟ್ಟಿ ಸುತ್ತಿದ್ದರು. ನೀರಾವರಿ 
ವ್ಯವಸ್ಥೆಗೆ ಅರಸರು ವಿಶೇಷ ಗಮನಹರಿಸಿದ್ದರು. ಕೃಷ್ಣ ದೇವರಾಯ ತನ್ನ "ಅಮುಕ್ತ 
ಮಾಲ್ಕದಾ' ಗ್ರಂಥದಲ್ಲಿಯೂ ಈ ಬಗ್ಗೆ ಪ್ರಸ್ತಾಪಿಸಿದ್ದಾ ನೆ. ಹತ್ತಿ ರಾಗಿ, ಹಾರಕ, 
ಜೋಳ, ಸಾಮೆ, ಕಬ್ಬು ಮತ್ತು ಗೋದಿ, ಹೆಸರು, ಅವರೆ, ಭತ್ತ, ಕಡಲೆ, ತೊಗರಿ 
ಇತ್ಕಾದಿ ಧಾನ್ಯಗಳು ಪ್ರಮುಖ ಕೃಷಿ ಉತ್ಪನ್ನಗಳಾಗಿದ್ದವು. 


ನೀರಾವರಿ ವ್ಯವಸ್ಥೆ 

ವಿಜಯನಗರ ಅರಸರ ಕಾಲದಲ್ಲಿ ಒಣಬೇಸಾಯಕ್ಕಿಂತ ನೀರಾವರಿ ಸೌಲಭ್ಯಕ್ಕೆ 
ಆದ್ಯತೆ ನೀಡಲಾಗಿತ್ತು. ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳ ಪ್ರದೇಶದಲ್ಲಿ 
ತುಂಗಭದ್ರಾ ನದಿಯ ನೀರನ್ನು ನಾಲೆಗಳ ಮೂಲಕ ಹರಿಸಿ ಕೃಷಿ ಉತ್ಪನ್ನ ಸುಲಭ 
ಸಾಧ್ಯವಾಗಿದ್ದಿತು. ಹಲವು ಕಡೆ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿತ್ತು. 16ನೆಯ 
ಶತಮಾನಕ್ಕೂ ಮೊದಲೇ ವಿಜಯನಗರದ ಅರಸರ ಕಾಲದಲ್ಲಿ ನಿರ್ಮಿಸಲಾಗಿದ್ದ ಹಲವು 
ಅಣೆಕಟ್ಟುಗಳಲ್ಲಿ ಹೊಸಪೇಟೆ, ವಲ್ಲಭಾಪುರ ಮತ್ತು ಕೋರಗಾಲ ಅಣೆಕಟ್ಟುಗಳು 


ಅ೦೪ ವಿಜಯನಗರ ಅಧ್ಯಯನ ೧೩ 


ಆಧುನಿಕವಾದ ತುಂಗಭದ್ರ ಜಲಾಶಯ ನಿರ್ಮಾಣದಿಂದ ಮುಳುಗಡೆಯಾದವು. 
ವಿಜಯನಗರ ಕಾಲದ ನಾಲೆಗಳು ಕೋರಗಾಲ ನಾಲೆ, ಹುಲ್ಲನಾಲೆ, ಶಿವಪುರಿ ನಾಲೆ, 
ಆನೆಗೊಂದಿ ನಾಲೆ, ರಾಯನಾಲೆ, ಬಸವಣ್ಣನಾಲೆ, ಬೆಳ್ಳನಾಲೆ, ಕಲ್ಲಟ್ಟನಾಲೆ, ಸಿರಗುಪ್ಪ 
ನಾಲೆ, ರಾಮಸಾಗರ ನಾಲೆ, ಕಂಪ್ಲಿನಾಲೆ, ಬೆಳ್ಲೋಡು ಹಾಳನಾಲೆ, ತುರ್ಥನಾಲೆ, 
ದೇಶನೂರು ನಾಲೆ, ಗಂಗಾವತಿ ಮೇಲ್ಸಾಗದ ನಾಲೆ, ಗಂಗಾವತಿ ಕೆಳಭಾಗದ ನಾಲೆ, 
ಮತ್ತು ಬಿಜಾಲ್‌ನಾಲೆ, ಈ 17 ನಾಲೆಗಳು ಇಂದು ಕರ್ನಾಟಕದಲ್ಲಿದ್ದು ಉಳಿದವು 
ಆಂಧ್ರಕ್ಕೆ ಸೇರಿವೆ. ವಿಜಯ ನಗರ ಕಾಲುವೆಗಳಿಂದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ 
ಮತ್ತು ಸಿರಗುಪ್ಪ ತಾಲೂಕುಗಳ 20,331 ಸಾವಿರ ಎಕರೆ ರಾಯಚೂರ ಜಿಲ್ಲೆಯ ಕೊಪ್ಪಳ, 
ಗಂಗಾವತಿ ಹಾಗೂ ಮಾನ್ವಿ ತಾಲೂಕುಗಳ 9838 ಸಾವಿರ ಎಕರೆ ಹೀಗೆ ಒಟ್ಟು 30,169 
ಸಾವಿರ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಮ ಲಭ್ಮವಾಗಿದ್ದಿತು. 


ರಾಜಧಾನಿಯಾದ ಹಂಪೆಗೆ ಕುಡಿಯುವ ನೀರನ್ನು ಸಾಗಿಸಲು ಕಲ್ಲಿನ ನಾಲೆ ಮತ್ತು 
ಮಣ್ಣಿನ ಕೊಳವೆಗಳನ್ನು ಸುವ್ಮವಸ್ಥಿತವಾಗಿ ಉಪಯೋಗಿಸಿದ್ದರು. ತುಂಗಭದ್ರಾ 
ನದಿಯಿಂದ ರಾಯಕಾಲುವೆ ಮೂಲಕ ಕಮಲಾಪೂರ ಕೆರೆಗೆ ನೀರು ಹಾಯಿಸಿ ಅಲ್ಲಿಂದ 
ಕಲ್ಲುನಾಲೆಗಳ ಮೂಲಕ ನೀರು ಹಂಪೆಯ ಮೂಲೆ ಮೂಲೆಗೂ ಹರಿಯುತ್ತಿತ್ತು. ಅರಸರ 
ನಿವಾಸದ ಆವರಣದಲ್ಲಿ ಸು. 20 ನೀರಿನ ಶೇಖರಣಾ ತೊಟ್ಟಿಗಳನ್ನು ಪತ್ತೆಹಚ್ಚಲಾಗಿದೆ. 
ಇನ್ನೂ ಸಂಶೋಧನಾ ಕಾರ್ಯ ಮುಂದುವರಿದಿದೆ. | 

ಭೂಮಿಯನ್ನು ಕೃಷಿ ಮಾಡಲು ಬಹುಸಂಖ್ಯೆಯ ಕೆಲಸಗಾರರ ಅವಶ್ಯ ಇರುತ್ತಿತ್ತು. 
ಕೃಷಿಕಾರ್ಮಿಕರು ಬಹುತೇಕವಾಗಿ ಧನಿಕನ ಜಮೀನಿನಲ್ಲಿ ದುಡಿದು ಕೂಲಿ ಸಂಪಾದಿಸಿ 
ಜೀವನ ನಡೆಸುತ್ತಿದ್ದರು. ಇವರ ಜೀವನ ಮಧ್ಯಯುಗದ ಯುರೋಪಿನ ಗುಲಾಮರನ್ನು 
ಹೋಲುವಂತಿತ್ತು. ಐದು ವಿಧದ ಭೂ ಹಿಡುವಳಿ ಜಾರಿಯಲ್ಲಿತ್ತು. 

1) ಗೇಣಿ 2) ಗುತ್ತಿಗೆ 3) ಸಿದ್ದಾಯ 4) ವರ 5) ನಿಗದಿ, ಭೂ ಮಾಲಿಕ ಮತ್ತು 
ಸೇವಕನ ನಡುವೆ ಮಾಡಿಕೊಂಡ ಬಾಡಿಗೆ ಕರಾರಿನ ಮೇಲೆ ಭೂಮಿಯನ್ನು ಸೇವಕನಿಗೆ 
ಕೊಡುವುದಕ್ಕೆ “"ಗೇಣಿ'ಎನ್ನುತ್ತಿದ್ದರು. ಗೇಣಿ ನೀಡುವವರನ್ನು "ಗೇಣಿದಾರ' ಎಂದು 
ಕರೆಯಲಾಗುತ್ತಿತ್ತು. ಗುತ್ತಿಗೆ ಷೃವಸ್ಥೆಯಲ್ಲಿ ಭೂಮಾಲೀಕನಿಗೆ ಭೂಮಿಯನ್ನು ಪಡೆದ 
ಗುತ್ತಿಗೆದಾರ ನಿಗದಿಗೊಳಿಸಿದ ಪ್ರಮಾಣದ ದವಸವನ್ನು ಕೊಟ್ಟು ತಾನು ಎಷ್ಟು 
ಬೇಕಾದರೂ ಬೆಳೆದುಕೊಳ್ಳಬಹುದಿತ್ತು. ಒಂದು ಪಕ್ಷ ಉತ್ಪನ್ನ ಕಡಿಮೆಯಾದರೂ 
ಕರಾರಿನ ರೀತ್ಮ ನಿಗದಿಗೊಳಿಸಿದಷ್ಟು ತೆರಲೇಬೇಕಿತ್ತು. ಸಿದ್ದಾಯ ವ್ಯವಸ್ಥೆಯಲ್ಲಿ 
ನಿಗದಿಗೊಳಿಸಿದ ಬಾಡಿಗೆಯನ್ನು ದವಸ ಅಥವಾ ಹಣದ ರೂಪದಲ್ಲಿ ತೆರಬೇಕಿದ್ದಿತ್ತು. 
ವರ ವ್ಯವಸ್ಥೆಯಲ್ಲಿ ಭೂ ಮಾಲಿಕ ಮತ್ತು ಗೇಣಿದಾರ ಇಬ್ಬರೂ ಬಂದ ಉತ್ಪನ್ನದಲ್ಲಿ 
ಸಮಪಾಲು ಪಡೆಯುತ್ತಿದ್ದರು. ನಿಗದಿ ವ್ಯವಸ್ಥೆಯಲ್ಲಿ ಭೂಮಿಯ ಉತ್ಪನ್ನದ ಸಾಮರ್ಥ್ಯ 


ವಿಜಯನಗರ ಕಾಲದ ಕೃಷಿ ಪದ್ದತಿ ೪೦೫ 


ವನ್ನಾಧರಿಸಿ ಬಾಡಿಗೆಯನ್ನು ನಿಗದಿಗೊಳಿಸಲಾಗುತ್ತಿತ್ತು. ಇದನ್ನು ಧಾನ್ಮ್ನರೂಪದಲ್ಲೇ 
ಕೊಡಬೇಕಿತ್ತು. ಈ ವ್ಯವಸ್ಥೆಗಳು ಒಂದೊಂದು ಭಾಗದಲ್ಲಿ, ಒಂದೊಂದು ರೀತಿ 
ಯಲ್ಲಿದ್ದವು. ಬ್ರಾಹ್ಮಣರಿಗೂ ಮತ್ತು ಮಠಗಳಿಗೂ ಭೂಮಿ ದಾನದತ್ತಿ ರೂಪದಲ್ಲಿ 
ದೊರೆತಿದ್ದಿತು. ಅವುಗಳಲ್ಲಿ ದುಡಿಮೆ ಮಾಡುವವರು ಮಾತ್ರ ಗೇಣಿದಾರರೇ ಆಗಿದ್ದರು. 
ಮಿಲಿಟರಿ, ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ವಿಶೇಷ ಸೇವೆ ಸಲ್ಲಿಸಿದವರೂ 
ಭೂಮಿಯನ್ನು ಉಂಬಳಿ (ಜಾಗೀರ್‌)ಯಾಗಿ ಪಡೆಯುತ್ತಿದ್ದರು. 

ಕೃಷಿ ವ್ಯವಸ್ಥೆ ಜೀವಂತವಾಗಿರಬೇಕಾದರೆ ಅದರ ಜೊತೆಗೆ ನೀರಾವರಿ ವ್ಯವಸ್ಥೆಯೂ 
ಇರಬೇಕು. ಕೃಷಿ ಸಂಪೂರ್ಣವಾಗಿ ಮಳೆಯನ್ನೇ ಅವಲಂಬಿಸಿರಲು ಸಾಧ್ಯವಿಲ್ಲ. ಆದ್ದ 
ರಿಂದ ಕೃತಕ ನೀರಿನ ವ್ಯವಸ್ಥೆ ಕೃಷಿಗೆ ಅನಿವಾರ್ಯ. ರಾಜ್ಮದ ಆರ್ಥಿಕತೆಯಲ್ಲಿ ಕೃಷಿ 
ಪ್ರಧಾನವಾಗಿದ್ದರಿಂದ ಎಲ್ಲಾ ಅರಸು ಮನೆತನಗಳು ನೀರಾವರಿಗೆ ಹೆಚ್ಚಿನ ಗಮನವನ್ನು 
ಕೊಡುವುದು ಅವಶ್ಯವಾಗಿತ್ತು. ಈ ಕಾರಣದಿಂದಾಗಿಯೇ ಕೃಷಿಯೋಗ್ಯ ಭೂಮಿಯನ್ನು 
ಎರಡು ವಿಧವಾಗಿ ವಿಂಗಡಿಸಲಾಗಿತ್ತು. 

ಅವುಗಳೆಂದರೆ- 

1) ಸಂಪೂರ್ಣವಾದ ಮಳೆಯನ್ನೇ ಅವಲಂಭಿಸಿರುವ ಕೃಷಿ ಭೂಮಿ. 

2) ನದಿ ಕೆರೆ ಬಾವಿಗಳನ್ನು ಅವಲಂಬಿಸಿರುವ ಕೃಷಿ ಭೂಮಿ. 

ಮಳೆಯನ್ನು ಅವಲಂಬಿಸದೆ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ನೀರಾವರಿ 
ಸಂಪನ್ಮೂಲಗಳು ಅತ್ಯವಶ್ಯ. ಈ ನಿಟ್ಟಿನಲ್ಲಿ ಅರಸರು ಕೈಗೊಂಡ ಮಾದರಿಯನ್ನೇ 
ಸಾಮಾಂತರು ಮತ್ತು ಅಧಿಕಾರಿಗಳು ಅನುಸರಿಸಿದರು. ರಾಜ್ಯದ ಒಟ್ಟು ಆರ್ಥಿಕ ವ್ಯವಸ್ಥೆ 
ಕೃಷಿಯನ್ನು ಅವಲಂಬಿಸಿರುವುದೇ ನೀರಾವರಿ ಹೆಚ್ಚಿನ ಪ್ರೋತ್ಸಾಹ ವನ್ನು ಪಡೆಯುವುದಕ್ಕೆ 
ಕಾರಣವಾಯಿತು. ಕೃಷಿಯ ವಿಸ್ತರಣೆ ಮತ್ತು ಸೂಕ್ತ ನೀರಾವರಿ ವ್ಯವಸ್ಥೆಯಿಂದಾಗಿ 
ಹೆಚ್ಚುವರಿ ಉತ್ಪಾದನೆ ಸಾಧ್ಯವಾದರೂ ಅದು ಸಮಾನವಾಗಿ ಹಂಚಿಕೆಯಾಗುತ್ತಿರಲಿಲ್ಲ. 
ಸಂಪನ್ಮೂಲಗಳ ಹಂಚಿಕೆಯ ಸಂದರ್ಭದಲ್ಲಿ ಶ್ರೇಣೀಕೃತ ಸಮಾಜ ವ್ಯವಸ್ಥೆಯೇ 
ಮಾನದಂಡವಾಗಿರುತ್ತಿತ್ತು. 

ವಿಜಯನಗರ ಸಾಮ್ರಾಜ್ಯವು ಪ್ರಮುಖವಾಗಿ ಕೃಷಿಪ್ರಧಾನ ಸಾಮ್ರಾಜ್ಮವಾಗಿತ್ತು. 
ಗ್ರಾಮೀಣ ಪ್ರದೇಶಗಳು ಇಲ್ಲಿಯ ಸಂಪತ್ತಿನ ಆಧಾರಗಳಾಗಿದ್ದವು. ರೈತನೇ ಹಳ್ಳಿಗಳ 
ಮತ್ತು ಸಾಮ್ರಾಜ್ಯದ ಬೆನ್ನೆಲುಬಾಗಿದ್ದನು. ಅವನ ಐಶ್ವರ್ಯವೇ ದೇಶದ ಐಶ್ವರ್ಯ. ಅವನ 
ಭಾಗ್ಯವೇ ದೇಶದ ಸೌಭಾಗ್ಯ. ರೈತರ ಉದ್ದಾರವೇ ದೇಶೋದ್ದಾರ ಎಂದು ನಂಬಿ ರೈತನಲ್ಲಿ 
ಸುಖ, ಸಂಪತ್ತು ಸಮೃದ್ಧವಾಗಿದ್ದರೆ ದೇಶದಲ್ಲಿ ನೆಲವೂ, ಜಲವೂ, ಸಂಪತ್ತೂ 


ಲು 


ನದಿಯಂತೆ ಲೀಲಾಜಾಲವಾಗಿ ಹರಿಯುತ್ತದೆ ಎಂಬ ಬಲವಾದ ನಂಬಿಕೆ ಇತ್ತು. ಈ 


೪೦೬ ವಿಜಯನಗರ ಅಧ್ಯಯನ ೧೩ 


ಅಂಶಗಳನ್ನು ಅವಲೋಕಿಸಿದರೆ ಅಂದು ರೈತರು ಆರ್ಥಾತ್‌ ಕೃಷಿಯನ್ನೇ ಅವಲಂಬಿಸಿ 
ಕೊಂಡಿದ್ದವರಿಗೆ ಸಾಮ್ರಾಜ್ಮದಲ್ಲಿ ಅತ್ಯಂತ ಗೌರವಯುತ ಸ್ಥಾನಮಾನವಿರುವುದು 
ಸ್ಪಷ್ಟವಾಗುತ್ತದೆ. 

ವಿಜಯನಗರ ಅರಸರ ಕಾಲದ ಕೃಷಿಯು ಮಳೆಯೊಂದಿಗೆ ಜೂಜಾಟವಾಡುವುದ 
ರಲ್ಲಿಯೇ ಕಾಲಹರಣ ಮಾಡುತ್ತಿತ್ತು. ಅಂದಿನ ರೈತರು ಸಾಮ್ರಾಜ್ಯದ ಅಡಿಗಲ್ಲುಗಳಾಗಿ 
ದ್ದರೂ ಅವರು ಬಳಸುತ್ತಿದ್ದ ಕೃಷಿ ಪದ್ಧತಿಗಳು ಉತ್ತಮ ಇಲ್ಲದ್ದರಿಂದ ಅಧಿಕ 
ಪ್ರಮಾಣದ ಫಸಲನ್ನು ಪಡೆಯಲು.ಸಾಧ್ಯವಾಗುತ್ತಿರಲಿಲ್ಲ. ರೈತರಲ್ಲಿ ಆಸಕ್ತಿ ಅಜ್ಞಾನ, 
ಕೀಳು ಮಟ್ಟದ ಶ್ರದ್ದೆಯಿಂದಾಗಿ ಏಕಾಗ್ರತೆ, ಜಾಗರೂಕತೆ, ಪ್ರಾಮಾಣಿಕತೆಗಳ ಕೊರತೆ 
ಎದ್ದುಕಾಣುತ್ತಿತ್ತು. ಇದಕ್ಕೆ ಪ್ರಮುಖ ಕಾರಣ ಬಡನತ ಮತ್ತು ಅಜ್ಞಾನ. "ಅಪ್ಪ ಹಾಕಿದ 
ಆಲದಮರಕ್ಕೆ ನೇಣು ಹಾಕಿಕೊಂಡು ಸಾಯುವದು' ಎಂಬ ಗಾದೆ ಮಾತು ಹಳ್ಳಿಗಳಲ್ಲಿ 
ಇಂದಿಗೂ ಪ್ರಚಲಿತವಿದ್ದು, ವಿಶಾಲ ಅರ್ಥವನ್ನೊಳಗೊಂಡಿದೆ. ಇದು ಕೃಷಿಗೆ 
ಸಂಬಂಧಿಸಿದ ಗಾದೆ ಮಾತಾಗಿದ್ದು, ಕೃಷಿಕನು ಭೂಮಿಯಲ್ಲಿ ಪ್ರತಿ ವರ್ಷ ಭಿನ್ನಭಿನ್ನ 
ಬೆಳೆಯನ್ನು ಬೆಳೆದರೆ ಕಾಲಗೈಯಾಗಲು ಸಾಧ್ಯ. ಆಗ ನಿರೀಕ್ಷಿತ ಮಟ್ಟಕ್ಕಿಂತ ಉತ್ತಮ 
ಫಸಲು ಪಡೆಯಲು ಅನುಕೂಲವಾಗುತ್ತದೆ. ಆದರೆ ಒಂದೇ ವಿಧದ ಬೆಳೆಯನ್ನು 
ಪಡೆಯುತ್ತಿದ್ದರೆ ಉತ್ತಮ ಫಸಲು ಬೆಳೆಯಲು ಸಾಧ್ಯವಿಲ್ಲ. ವಿಜಯನಗರದ ಕಾಲದ 
. ರೈತರು ಸಾಮಾನ್ಯವಾಗಿ ಒಂದೇ ರೀತಿಯ ಬೆಳೆಯನ್ನು ಪ್ರತಿ ವರ್ಷವೂ ಬೆಳೆಯುತ್ತಿದ್ದ 
ರೆಂಬುದಕ್ಕೆ ಹಲವಾರು ಸಾಕ್ಷಿ ಆಧಾರಗಳು ಲಭಿಸುತ್ತವೆ. 

ವಿದೇಶೀಯರಾದ ಬಾಬ್ಬೋಸಾ, ಪಾಯಸ್‌, ನ್ಯೂನಿಜ್‌ರವರು ವಿಜಯನಗರ 
ಸಾಮ್ರಾಜ್ಯದ ಬೇರೆ ಭಾಗಲ್ಲಿ ಪ್ರಯಾಣ ಬೆಳೆಸಿ ಕೃಷಿ ಭೂಮಿ, ಭೂಮಿಯ ಫಲವತ್ತತೆ 
ಬೆಳೆಗಳು ಹಾಗೂ ಸಾಕು ಪ್ರಾಣಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿದ್ದಾರೆ. ಇವರ 
ಹೇಳಿಕೆಯ ಪ್ರಕಾರ ಸಾಮ್ರಾಜ್ಯವು ತನ್ನ ಪಶ್ಚಿಮದ ಕಡೆಯಿದ್ದ ಕರಾವಳಿ ಪ್ರದೇಶವನ್ನು 
ಅತ್ಯಂತ ಫಲವತ್ತಾದ ಭೂಮಿಯೆಂದು ಪರಿಗಣಿಸಿ ಅಲ್ಲಿ ಉತ್ತಮವಾದ ಭತ್ತವನ್ನು 
ಬೆಳೆದು ಅಕ್ಕಿಯನ್ನು ಮಲಬಾರ್‌ ಮತ್ತು ಅರ್‌ಮಜ್‌ಗೆ ರಫ್ತು ಮಾಡುತ್ತಿರುವುದಾಗಿ 
ಹೇಳಿದ್ದಾರೆ. ಪಾಯಸನು ಭಟ್ಕಳದಿಂದ ವಿಜಯನಗರದವರೆಗಿನ ಮಾರ್ಗವನ್ನು ಹಾಗೂ 
ಮಧ್ಯ ಕರ್ನಾಟಕದ ಕೃಷಿ ಭೂಮಿಯನ್ನು ವರ್ಣಿಸಿ ಉದ್ದಕ್ಕೂ ಫಲವತ್ತಾದ ಕೃಷಿ ಭೂಮಿ 
ಯನ್ನು ಹೊಂದಿತ್ತೆಂದೂ ಹತ್ತಿ, ಗೋಧಿ, ಭತ್ತಗಳು ಪ್ರಮುಖ ಬೆಳೆಯಾಗಿದ್ದವೆಂದು 
ಹೇಳುತ್ತಾನೆ. ಧಾರವಾಡ ಜಿಲ್ಲೆಯ ಬಂಕಾಪೂರ ಮತ್ತು ಸುತ್ತಮುತ್ತಲಿನ ಪ್ರದೇಶವು 
ವಿಜಯನಗರದ ಕಾಲದಲ್ಲಿ ಕೃಷಿಯ ಬೀಜೋತ್ಪಾದನಾ ಹಾಗೂ ಪಶು ಸಂಗೋಪನ 
ಕ್ಷೇತ್ರಗಳಿಂದ ಸಮೃದ್ಧಿಯಾಗಿತ್ತು ಎಂದು ನ್ಮೂನಿಜ್‌ ತಿಳಿಸಿದ್ದಾನೆ. ಅಂದಿನ 
ಕಾಲದಲ್ಲಿಯೂ ಕೃಷಿಯೇ ಪ್ರಜೆಗಳ ಪ್ರಮುಖ ವೃತ್ತಿಯಾಗಿತ್ತು ಎಂಬುದಕ್ಕೆ ಜನಪದ 
ಗೀತೆಯು ನಿದರ್ಶನವಾಗಿರುತ್ತದೆ. 


ವಿಜಯನಗರ ಕಾಲದ ಕೃಷಿ ಪದ್ದತಿ ೪೦೭ 


ಉದಾ: 

ಏಳುತಲೆ ನಾನೆದ್ದು ಯಾರ್ಮಾರ ನೆನೆಯಲಿ 

ಎಳ್ಳುಜೀರಿಗೆ ಬೆಳೆಯೋಳ | ಭೂಮಿತಾಯಿನ 

ಎದ್ದೊಂದು ಗಳಿಗೆ ನೆನದೇನು | 

ಈ ಪದ್ಮವಷ್ಟೇ ಅಲ್ಲದೇ ದೇವರಿಗೆ ಹರಕೆ ಹೊರುವ ಸನ್ನಿವೇಶವನ್ನೊಳಗೊಂಡ 
ಪದ್ಮವೊಂದು ಉತ್ತಮ ಉದಾಹರಣೆಯಾಗಿದೆ : 
ಮೂಡಲ ಮುತ್ತಯ್ಯ ನೋಡಯ್ಮ ಬಡತಾನ 

ಮೂಡ್ನಲ್ಲಿ ರಾಗಿ ಮೆಳೆಯುದ್ದ | ಬೆಳೆದರ 

ಮಾಡೂವೆ ನಿನಗೆ ಹರಿಸೇವೆ || 

ಇಂದಿಗೂ ಕೂಡ ರೈತನು ಬೆಳಿಗ್ಗೆ ಎದ್ದಾಕ್ಷಣ ತನ್ನ ಹಿರಿಯ ತಾಯಿ ಎಂದು 
ನಂಬಿರುವ ಭೂಮಾತೆಯನ್ನು ಸ್ಮರಿಸುವ ದೃಶ್ಯಕ್ಕೆ ಈ ಪದ್ಮಗಳು ಸಾಕ್ಷಿಯಾಗಿವೆ. 
ಕೃಷಿಗಿಂತ ಭಿನ್ನವಾದ ಇಲ್ಲವೆ ಘನವಾದ ಕಾರ್ಯ ಅಂದಿನ ದಿನಮಾನಗಳಲ್ಲಿ ಪ್ರಜೆಗಳಿಗೆ 
ಇರಲಿಲ್ಲವೆಂಬುದು ಸ್ಪಷ್ಟವಾಗಿ ಗೋಚರವಾಗುತ್ತದೆ. 

ವಿಜಯನಗರ ಕಾಲದ ರೈತರು ಕಾಲಮಾನಕ್ಕೆ ತಕ್ಕಂತೆ ಹುತುವನ್ನಾಧರಿಸಿ ' 
ವ್ಯವಸಾಯದ ವಿಭಜನೆಯನ್ನು ಉತ್ತಮ ರೀತಿಯಲ್ಲಿಯೇ ಅಳವಡಿಸಿಕೊಂಡಿದ್ದರು. 
ಆಗಿನ ಕಾಲದ ಶಾಸನಗಳನ್ನು ಗಮನಿಸಿದಾಗ ಕಾರ್ತಿಕ ಮತ್ತು ವೈಶಾಖದ ಬೆಳೆಗಳ 
ಬಗ್ಗೆ ಉಲ್ಲೇಖಗಳು ಲಭಿಸುತ್ತವೆ. ನವಂಬರ್‌ನಿಂದ ಜನವರಿಯವರೆಗಿನ ಅವಧಿ ಕಾರ್ತಿಕ 
ಮತ್ತು ವೈಶಾಖದ ಬೆಳೆಗಳೆಂಬುದು ತಿಳಿದುಬರುತ್ತದೆ. ವೈಶಾಖದ ಬೆಳೆಯು ಎಪ್ರಿಲ್‌ 
ಮೇ ತಿಂಗಳಿನಲ್ಲಿ ಕೊಯಿಲಿಗೆ ಬರುತ್ತಿತ್ತು. ಇವುಗಳಿಗೆ ಗ್ರಾಮೀಣ ಪ್ರದೇಶದ ಜನತೆ 
ಕಾರ್‌ ಫಸಲು ಹಾಗೂ ಹೈನ್‌ ಫಸಲು ಎಂದು ಕರೆಯುತ್ತಿದ್ದರು. ಅಂದಿನ ಕೃಷಿ 
ಪದ್ದತಿಯನ್ನು ಎರಡು ವಿಧವಾಗಿ ವಿಂಗಡಿಸಿಕೊಳ್ಳಲಾಗಿತ್ತು : 

1) ಜೂನ್‌ನಿಂದ ಅಕ್ಟೋಬರ್‌ವರೆಗೆ ನೈಯತ್ಯ ಮುಂಗಾರು ಮಳೆಗೆ 

ಹೊಂದಿಕೊಳ್ಳುವ ಅವಧಿ 

2) ಜನವರಿ ಫೆಬ್ರವರಿ ತಿಂಗಳ ಚಳಿ ಹವೆಯ ಫಸಲು | 

ಹೀಗೆ ವಿಭಜಿಸಿ ವ್ಯವಸಾಯ ಮಾಡುತ್ತಿದ್ದರು. 

ಕಣಿವೆಯ ಕೆಳಭಾಗದಲ್ಲಿದ್ದ ನದಿಗಳು ಹಾಗೂ ಕಾಲುವೆಗಳ ಮೂಲಕ ನೀರನ್ನು 
ಒದಗಿಸುತ್ತಿದ್ದ ಪೈರಿನ ಭೂಮಿಗಳಿಗೆ ಬೈಲುಭೂಮಿ ಅಥವಾ ಗದ್ದೆ ಸೀಮೆ ಎಂದೂ 
ಸಂಪೂರ್ಣ ಮಳೆಯನ್ನು ಅವಲಂಭಿಸಿರುವ ಭೂಮಿಯನ್ನು ಹೊಲಗಾಡು ಅಥವಾ 
ಮಳೆಗಾಡು ಎಂದು ಕರೆಯುತ್ತಿದ್ದರು. ಅಂದಿನ ಅರಸರು ನೀರಾವರಿಗೆ ಅಧಿಕ ಪ್ರಾಶಸ್ತ್ಯ 
ಕೊಟ್ಟಿದ್ದರು. 


೪೦೮ ವಿಜಯನಗರ ಅಧ್ಯಯನ ೧೩ 


ಕೃಷಿಯ ಪ್ರಗತಿಗೆ ನೀರಾವರಿ ಸೌಲಭ್ಯವು ಪ್ರಮುಖವಾದುದು. ಇದರಿಂದ 
ಅತ್ಕುತ್ತಮ ನಿರೀಕ್ಷಿತ ಪೈರನ್ನು ಪಡೆಯಲು ಅನುಕೂಲವಾಗುವುದಲ್ಲದೆ ವ್ಯವಸಾಯಕ್ಕೆ 
ಯೋಗ್ಯವಾದ ಬಂಜರು ಭೂಮಿಯನ್ನು ಕೃಷಿ ಮಾಡಿ ಉತ್ತಮ ಬೆಳೆಯನ್ನು ಬೆಳೆಯ 
ಬಹುದೆಂದು ವಿಜಯನಗರದ ಅರಸರು ನೀರಾವರಿಗೆ ಹಾಗೂ ಅದರ ಅಭಿವೃದ್ದಿಗೆ 
ಹೆಚ್ಚಿನ ಆದ್ಯತೆ ಕೊಟ್ಟು ನಾಡಿನಾದ್ಯಂತ ಕೆರೆ, ಕಟ್ಟೆ, ಬಾವಿಗಳನ್ನೂ ನಿರ್ಮಿಸಿ ಜನರು 
' ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಶ್ರಮಿಸಿದರು. 

ನೀರಾವರಿ ಪದ್ಧತಿಯಲ್ಲಿ ವ್ಯವಸಾಯ ಮಾಡುತ್ತಿದ್ದ ಭೂಮಿಯಲ್ಲಿ ಭತ್ತ, ಕಬ್ಬು, 
ಗೋಧಿ, ಜೋಳ, ಹೊಗೆಸೊಪು ಎ ಹತ್ತಿ, ದ್ವಿದಳ ಕಾಳುಗಳು, ಮುಂತಾದವುಗಳನ್ನು 
ಬೆಳೆಯಲಾಗುತ್ತಿದ್ದರೆ ಮಳೆಯೊಡನೆ ಜೂಜಾಟವಾಡುತ್ತಿದ್ದ ಜಮೀನಿನಲ್ಲಿ ಹುಣಸೇ 
ಹಣ್ಣು, ಬೇಳೆಕಾಳು (ತೊಗರಿ), ತೆಂಗು, ಖರ್ಜೂರ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, 
ಅರಿಶಿನ, ಅಡಿಕೆ ಮತ್ತು ಮೆಣಸು, ಹಣ್ಣಿನ ಗಿಡಗಳು, ಮುಸುಕಿನ ಜೋಳ, 
ಮೊದಲಾದವುಗಳನ್ನು ಬೆಳೆಯಲಾಗುತ್ತಿದ್ದಿತು. ನೀರಾವರಿಗೆ ಹೆಚ್ಚಾಗಿ ಕೆರೆಗಳೇ 
ಆಶ್ರಯವಾಗಿದ್ದವು. ತೋಟ ಗಾರಿಕೆ ಬೆಳೆಯೂ ಕೂಡ ಹೆಚ್ಚಿನ ರೀತಿಯಲ್ಲಿ 
ಕಂಡುಬರುತ್ತದೆ. ತೆಂಗು, ಅಡಿಕೆ, ಗೋಡಂಬಿ, ಮೆಣಸು, ಬಾಳೆ ಹಾಗೂ ಎಲ್ಲ ರೀತಿಯ 
ಹಣ್ಣುಗಳೂ ಕೂಡ ತೋಟಗಾರಿಕೆಯಲ್ಲಿ ಬೆಳೆಯಲಾಗುತ್ತಿ ತ್ತು. ಮಳೆ ಆಶ್ರಿತ 
ಪ್ರದೇಶದಲ್ಲಿಯೇ ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ದ್ವಿದಳಧಾನ್ಯಗಳಾದ ಹೆಸರುಕಾಳು, 
ಅಲಸಂದೆ, ಹುರುಳಿಕಾಳ್ಗು, ಕಡ್ಲೆಕಾಳು, ಅವರೇಕಾಳು ಇತ್ಮಾದಿ ದ್ವಿದಳಧಾನ್ಮಗಳನ್ನು 
ಬೆಳೆಯುತ್ತಿದ್ದರು. ಕೆರೆಗಳು ಮತ್ತು ಕಾಲುವೆಗಳ ಕೆಳಗೆ ತೋಟದ ಬೆಳೆಗಳನ್ನು 
ಬೆಳೆಯುತ್ತಿದ್ದರು. ಏಕೆಂದರೆ ನೀರು ಸುಲಭವಾಗಿ ಸಿಗುವುದರಿಂದ ಇಲ್ಲಿ 3000 ರಿಂದ 
4000 ರಷ್ಟು ಉತ್ತಮ ಜಾತಿಯ ಮರ, ಗಿಡ ಫಸಲನ್ನು ಬೆಳೆಯುತ್ತಿದ್ದರೆಂದು 
ಶಾಸನದಿಂದಲೇ ತಿಳಿಯುತ್ತದೆ. 

ವಿಜಯನಗರದ ಕಾಲದ ಬೆಳೆಗಳನ್ನು ಎಕೆ 12, ಎಂ.ಎಲ್‌. 20 ಅದೇ ಟಿ.ಎಂ. 
48, ಎಂ.ಎ.ಆರ್‌. 1923 - ಪು. 122 ಈ ಶಾಸನವು ಹೀಗೆ ವಿವರಿಸುತ್ತದೆ : 

1 ದ್ವಿದಳ ಧಾನ್ಯಗಳು: ಅವರೆ, ಉದ್ದು, ಗೋದಿ, ಹೆಸರು, ಹುರುಳ್ಳಿ, ಕಡ್ಲೆಕಾಳು, 
ಅಲಸಂದೆ. 

2) ಸಾಂಬಾರ ವಸ್ತುಗಳು: ಮೆಣಸು, ಅಡಕೆ, ಸಾಸಿವೆ, ಮಂತ, ಜೀರಿಗೆ, ಸಬ್ಬಸಿಗೆ, 
ಧನಿಯ ಮತ್ತು ಅರಿಶಿನ. 


3) ತೋಟದ ಬೆಳೆ : ತೆಂಗು, ಹಣ್ಣು ಹಂಪಲುಗಳು, ತರಕಾರಿಗಳು 
4) ನೀರಾವರಿ ಬೆಳೆ: ಭತ್ತ, ರಾಗಿ, ಜೋಳ, ಗೋಧಿ, ನವಣೆ, ಮುಸುಕಿನ ಜೋಳ, 


ವಿಜಯನಗರ ಕಾಲದ ಕೃಷಿ ಪದ್ದತಿ ೪೦೯ 


ಹತ್ತಿ, ಸಣಬು, ದನಕರುಗಳಿಗೆ ಹುಲ್ಲು ಎಂದು ಸಂಕ್ಷಿಪ್ತವಾಗಿ ವಿವರಿಸಿರುವರು. ಕಬ್ಬಿನ 
ಉತ್ಪನ್ನಗಳಾದ ಸಕ್ಕರೆ ಮತ್ತು ಬೆಲ್ಲ ಹೇರಳವಾಗಿ ಉತ್ಪಾದನೆಯಾಗುತ್ತಿದ್ದು, ಸಾಮ್ರಾ 
ಜ್ಮವು ಈ ವಸ್ತುಗಳ ಉತ್ಪಾದನೆಯಲ್ಲಿ ಸ್ವಯಂಪೂರ್ಣವಾಗಿತ್ತೆಂದು ಫಾಹಿಯಾನ್‌ 
ಹೇಳುತ್ತಾನೆ. ಬಾರ್ಬೋಸನ ಪ್ರಕಾರ ಸಾಮ್ರಾಜ್ಯದಲ್ಲಿ ತಯಾರಾಗುತ್ತಿದ್ದ, ಸಕ್ಕರೆಯು 
ಹುಡಿಯಾಗಿರುತ್ತಿತ್ತೆಂದು ಹೇಳಿದ್ದಾನೆ. ಮತ್ತೊಬ್ಬ ಪ್ರವಾಸಿಯಾದ ವರ್ತಮೊ ಭಟ್ಕಳ 
ದಲ್ಲಿ ಸಕ್ಕರೆಯು ಹೇರಳವಾಗಿದ್ದುದನ್ನು ನೋಡಿದನು. ಮತ್ತು ನಮ್ಮಲ್ಲಿ ಅದನ್ನು. 
ಗಟ್ಟಿಗೊಳಿಸಲಾಗಿತ್ತು ಎಂದು ಹೇಳಿದ್ದಾನೆ. ಕಬ್ಬನ್ನು ಗದ್ದೆಯಲ್ಲಿಯೂ ನೀರು ಹೆಚ್ಚೆಚ್ಚು 
ಲಭ್ಯವಿರುವ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿತ್ತು. ಗಾಣಗಳಿಂದ ಕಬ್ಬಿನ ರಸ ತೆಗೆಯ 
ಲಾಗುತ್ತಿತ್ತು. ತೆಂಗಿನಕಾಯಿ ಹಾಗೂ ಅದರ ಉತ್ಪನ್ನಗಳಾದ ಎಣ್ಣೆ, ಎಳನೀರು, ನಾರುಗಳ 
ವರ್ಣನೆಯು ಶಾಸನಗಳಿಂದ ತಿಳಿದುಬರುತ್ತದೆ. ತೆಂಗಿನ ಎಣ್ಣೆಯನ್ನು ಕೂಡ ಗಾಣ 
ಗಳಿಂದ ತೆಗೆಯಲಾಗುತ್ತಿತ್ತು. ಗಾಣಗಳನ್ನು ಮರದಿಂದ ಅಥವಾ ಕಲ್ಲಿನಿಂದ ಸಿದ್ದಪಡಿಸಿ 
ಜೋಡಿ ಎತ್ತುಗಳ ಸಹಾಯದಿಂದ ಅದನ್ನು ತಿರುಗಿಸಿ ಅರೆದು ಉತ್ಪಾದಿಸುತ್ತಿದ್ದರು. 

ವಿಜಯನಗರ ಅರಸರ ಕಾಲದ ಬೆಳೆಗಳ ವರ್ಣನೆಯನ್ನು ಅಂದಿನ ಕಾಲದ 
ಸಾಹಿತ್ಯದ ಆಧಾರಗಳಿಂದ ತಿಳಿಯಬಹುದಾಗಿದೆ. ಇವುಗಳಲ್ಲಿ ಪ್ರಮುಖವಾದುದೆಂದರೆ ' 
"ರಾಮಧಾನ್ಯ ಚರಿತೆ'. ಇಲ್ಲಿ ಎಲ್ಲಾ ಧಾನ್ಯಗಳ ವರ್ಣನೆಯು ಇದ್ದರೂ ಕೂಡ ರಾಗಿಗೆ 
ಹೆಚ್ಚಿನ ಮಹತ್ವ ಕೊಡಲಾಗಿದೆ. ಸಾಮ್ರಾಜ್ಯದಲ್ಲಿ ಕೆರೆ, ನಾಲೆಗಳು, ಹಾಗೂ ಬಾವಿಗಳನ್ನು 
ನಿರ್ಮಿಸುವ ಹೆಚ್ಚಿನ ಕಾರ್ಮಭಾರವನ್ನು ದೇವಾಲಯಗಳಿಗೆ, ಗ್ರಾಮಸಭೆಗಳು ಹಾಗೂ 
ಖಾಸಗಿ ವ್ಯಕ್ತಿಗಳಿಗೂ ವಹಿಸಿಕೊಡಲಾಗುತ್ತಿತ್ತು. ಅವರು ಈ ಜವಾಬ್ದಾರಿಯನ್ನು 
ಧರ್ಮಕಾರ್ಯವೆಂದು ಪರಿಗಣಿಸಬೇಕಾಗಿದ್ದೀತು. ನೀರಾವರಿ ಕೃಷಿ ಪದ್ದತಿಯಿಂದ ಸರಕಾರಕ್ಕೆ 
ಅಧಿಕ ಪ್ರಮಾಣದಲ್ಲಿ ಆದಾಯ ಲಭ್ಯವಾಗುತ್ತಿತ್ತು. ಕೆರೆ, ನಾಲೆ ಹಾಗೂ ಬಾವಿಗಳನ್ನು 
ನಿರ್ಮಿಸುವ ಜವಾಬ್ದಾರಿಯನ್ನು ದೇವಾಲಯ ಹಾಗೂ ಶ್ರೀಮಂತರುಗಳಿಗೆ ವಹಿಸುತ್ತಿದ್ದು 
ದರಿಂದ ಸಾಮಾನ್ಮ ಜನರ ಶ್ರಮವನ್ನು ಹೆಚ್ಚಾಗಿ ಸದ್ದಿನಿಯೋಗಗೊಳಿಸಿಕೊಳ್ಳುತ್ತಿದ್ದ 
ರಿಂದ ಈ ಸಂದರ್ಭದಲ್ಲಿ ಸಾಮಾನ್ಕರ ಜೀವನ ಅಡಕತ್ತಿನಲ್ಲಿ ಸಿಲುಕಿದ ಅಡಿಕೆಯಂತೆ 
ಚಿಂತಾಜನಕವಾಗಿರುತ್ತಿತ್ತೆಂಬುದು ತಿಳಿದುಬರುತ್ತದೆ. ಕೆರ ನಿರ್ಮಿಸಿದವರಿಗೆ ಅಥವಾ 
ಕೆರೆಯನ್ನು ಕಾಯುತ್ತಿದ್ದ ವರಿಗೆ ತೆರಿಗೆ ಮುಂತಾದ ಸಮಯದಲ್ಲಿ ಸಂಪೂರ್ಣ ವಿನಾಯಿತಿ 
ಸೌಲಭ್ಯ ಸಿಗುತ್ತಿತ್ತು. ಆದರೆ ಶ್ರಮಿಕರನ್ನು ಒತ್ತಾ ಯಪೂರ್ವಕ ದುಡಿಸಿಕೊಂಡು, ಅವರು 
ದೇವರಿಗೆ ಸಲ್ಲಿಸಿರುವ ಸೇವೆ ಅಥವಾ ದಾನವೆಂದು ಪರಿಗಣಿಸಿ ಅವರ ಬೆವರಹನಿಗಳ 
ಮೇಲೆ ಮಹಲುಗಳನ್ನು ನಿರ್ಮಿಸುತ್ತಿದ್ದರು. ಇದಕ್ಕೆ ನಿದರ್ಶನವಾಗಿ ಅನೇಕ ಶಾಸನಗಳು 
ಸಿಗುತ್ತವೆ. ಅವುಗಳಲ್ಲಿ ದುಡಿಮೆಯನ್ನು ಕಡ್ಡಾಯ ಮತ್ತು ಬಿಟ್ಟ ಎಂದು ಎಂದು 
ಶಾಸನಗಳಲ್ಲಿ ಕರೆಯಲಾಗಿದೆ. 


೪೧೦ "ವಿಜಯನಗರ ಅಧ್ಯಯನ ೧೩ 


ಕೆರೆಗಳನ್ನು ಸಂದರ್ಭಕ್ಕನುಗುಣವಾಗಿ ದುರಸ್ತಿ ಮಾಡಿಸಲಾಗುತ್ತಿತ್ತು. ಹೂಳು 
ತೆಗೆಯುವುದು, ಏರಿಗಳಲ್ಲಿಸ ಬಿರುಕು ಸರಿಪಡಿಸುವದು, ಕೆರೆಯ ಕೊಳೆವೆಯಲ್ಲಿರುವ 
ದೋಷಗಳನ್ನು ನಿವಾರಿಸುವದು, ಕೆರೆಗಳಿಗೆ ತೊಂದರೆಯಾಗದಂತೆ ನಿಗಾವಹಿಸಿ ಕಾಲ 
ಕಾಲಕ್ಕೆ ದುರಸ್ತಿಗೊಳಿಸಲು ವಿಶೇಷ ನಿಧಿ ಮೀಸಲಿಡುವ ಪದ್ದತಿ ಜಾರಿಯಲ್ಲಿತ್ತು. ಪ್ರತಿ 
ವರ್ಷವೂ ಕೆರೆಯಿಂದ ಹೂಳೆತ್ತಿಸಿ ಸ್ವಚ್ಛಗಳಿಸುವ ವ್ಯಕ್ತಿಗಳಿಗೆ ಭೂಮಿಯನ್ನು ಕೊಡುಗೆ 
ಯಾಗಿ ನೀಡಲಾಗುತ್ತಿತ್ತು. ನೀರಾವರಿಯ ಹಕ್ಕುಗಳ ಬಗ್ಗೆ ಹಳ್ಳಿ ಹಳ್ಳಿಗಳ ಮಧ್ಯೆ 
ವಿರಸವುಂಟಾದರೆ ಪಂಚಾಯಿತಿಯ ಮೂಲಕ ಪರಿಹಾರ ಸೂಚಿಸುತ್ತಿದ್ದರು. 

ಹಂಪಿ ಹಾಗೂ ಅದರ ಸುತ್ತಮುತ್ತಲೂ ಇರುವ ಸಾವಿರಾರು ಕೆರೆಗಳು, ವಿಜಯ 
ನಗರದ ಅರಸರ ಕಾಲದವುಗಳೆಂದು ಶಾಸನಗಳಿಂದ ಕಂಡುಬರುವುದರಿಂದ ರಾಜರು 
ನೀರಾವರಿಗೆ ಯಾವ ರೀತಿಯ ಪ್ರೋತ್ಸಾಹ ಕೊಡುತ್ತಿದ್ದರು ಎಂಬುದು ತಿಳಿದುಬರುತ್ತದೆ. 
ಕೆರೆಗಳ ಉಪಯೋಗ ಕೇವಲ ವ್ಯವಸಾಯಕ್ಕಾಗಿಯೇ ಮೀಸಲಾಗಿರಲಿಲ್ಲ. ಮಾನವ 
ಸಮುದಾಯ ಜೀವನದ ಅವಿಭಾಜ್ಯ ಅಂಗವೂ ಆಗಿದ್ದವು. 


ವಿಜಯನಗರದ ಅರಸರ ರಾಣಿಯರೂ ತಮ್ಮ ಹೆಸರಿನಲ್ಲಿ ಕೆರೆಗಳನ್ನು ನಿರ್ಮಿಸಿರು 
ವುದು ಕಂಡುಬರುತ್ತದೆ. ಕೃಷ್ಣದೇವರಾಯ ತನ್ನ “ಆಮುಕ್ತ ಮಾಲ್ಕಡ'ದಲ್ಲಿ "ರಾಜರು 
ಕೆರೆಗಳನ್ನು ನಿರ್ಮಿಸಿ, ನಾಲೆಗಳನ್ನು ತೋಡಿಸಿ, ನೀರಾವರಿ ಸೌಲಭ್ಯಗಳನ್ನು ಸಾಮಾನ್ಮ 
ಜನತೆಗೂ ಒದಗಿಸಬೇಕು'ಎಂದು ಹೇಳಿದ್ದಾನೆ. ಕರ್ನಾಟಕದ ವಿವಿಧ ಭಾಗಗಳಲ್ಲಿ 
ನೀರಾವರಿ ಸೌಲಭ್ಯಗಳನ್ನು ಕೃಷ್ಣದೇವರಾಯನು ತನ್ನ ಕಾಲದಲ್ಲಿ ಮಾಡಿಸಿರುವನೆಂಬು 
ದಕ್ಕೆ ಆಧಾರಗಳು ಸಿಗುತ್ತವೆ. 

ನೀರಾವರಿ ಸೌಲಭ ಸಾಕಪ್ಟಿದ್ದ ರೂ ಮೂಲ ಮಳೆಯ ಅವಶ್ಯಕತೆಯ ಬೇಕಾಗು 
ತ್ತಿತ್ತು. ಸಕಾಲಕ್ಕೆ ಬಾರದಿದ್ದರೆ ಕ್ಷಾಮ, ಬರಗಾಲ, ನೆರೆ ಹಾವಳಿ, ಬೆಳೆಯ ವಿಫಲತೆ, 
ಪ್ಲೇಗು ಇನ್ನಿತರ ರೋಗಗಳ ಹಾವಳಿಯಿಂದಾಗಿ ಜನತೆ ಬರ ಸಿಡಿಲು ಬಡಿದಂತೆ 
ತತ್ತರಿಸುತ್ತಿದ್ದರು. ಕೆರೆಯು 2-3 ಸಲ ಒಡೆದರೆ ಬ್ರಾಹ್ಮಣರು ದೇವರಪೂಜೆ ಮಾಡಿ 
ಕೆರೆಗೆ ಮನುಷ್ಯ ಇಲ್ಲವೆ ಪ್ರಾಣಿ ಬಲಿ ಕೊಡಲು ಸೂಚಿಸುತ್ತಿದ್ದರು. ಮನುಷ್ಕರಲ್ಲಿ 
ಮುತ್ತೈದೆಯರ ಬಲಿಯನ್ನೇ ಕೊಡುವ ರೂಢಿಯಿತ್ತೆಂದು ಪೇಸ್‌ ಎಂಬುವವನು ಹೇಳಿ 
ರುತ್ತಾನೆ. ನರಬಲಿಗೆ ಅಸ್ಪೃಶ್ಮರನ್ನೇ ಆಯ್ಕೆ ಮಾಡುವ ಪದ್ದತಿ ಇರುವದರಿಂದ ವಿಜಯ 
ನಗರದ ಶ್ರೀಮಂತ ಸಾಮ್ರಾಜ್ಯದಲ್ಲಿ ಬಡ ಅಸ್ಪೃಶ್ಯರ ಸ್ಥಿತಿ ಚಿಂತಾಜನಕವಾಗಿತ್ತು. 

ಕೃಷಿಯು ಅಂದು ಭೂ ಮಾಲೀಕರ ಸ್ವತ್ತಾಗಿದ್ದಿತ್ತು. ಭೂಮಿಯಲ್ಲಿ ಕೆಲಸ 
ಮಾಡಲು ಕೂಲಿ ಕೆಲಸಕಾರರನ್ನು ಜೀತದಾಳುಗಳನ್ನು ಶೂದ್ರ ಜಾತಿಯವರನ್ನೇ 
ನೇಮಿಸಿಕೊಳ್ಳುವ ಪದ್ದತಿ ಇತ್ತು. ಅಸ್ಪೃಶ್ನ ಜಾತಿಯವರಾದ ಇವರಿಗೆ ಹೊಲೆಯರು 


ವಿಜಯನಗರ ಕಾಲದ ಕೃಷಿ ಪದ್ದತಿ ೪೧೧ 


ಮತ್ತು ಮುಲದ್ದು ಎಂದು ಕರೆಯುತ್ತಿದ್ದುದಾಗಿ ಶಾಸನಗಳಿಂದ ತಿಳಿದುಬರುತ್ತದೆ. ಅಲ್ಲದೆ 
ಇವರನ್ನು ಚಂಡಾಲರು, ಸಂಭೋಳಿಗಳು ಹಾಗೂ ಪಂಚಮರೆಂದು ಕರೆಯುತ್ತಿದ್ದರು. 


ಕೃಷಿಯಲ್ಲಿನ ಜಾತಿಗಳು 

ಶೂದ್ರರು, ಗೌಡರು ಅಥವಾ ಒಕ್ಕೆಲಿಗರು, ಹೊಲೆಯರು, ಮಾದಿಗರು, ಮೇಲು 
ಮತ್ತು ಕೆಳಜಾತಿಗಳೆಂಬ ಉಪಪ್ರಕಾರಗಳು ಹಲವಾರು ಜಾರಿಯಲ್ಲಿದ್ದ ಬಗ್ಗೆ ಶಾಸನ 
ಗಳಲ್ಲಿ ಉಲ್ಲೇಖಿತವಾಗಿರುತ್ತವೆ. ಇವರೆಲ್ಲರ ಪ್ರಮುಖ ಉದ್ಯೋಗ ಕೃಷಿಯೇ ಆಗಿತ್ತು. 
ಒಕ್ಕಲಿಗರು ಅಥವಾ ಗೌಡರು ನೆಲವನ್ನು ಉಳುಮೆ ಮಾಡಿಸುತ್ತಿದ್ದರು. ಅಂದಿನ ಕೃಷಿಯು 
ಇವರ ಆರ್ಥಿಕ ವ್ಯವಸ್ಥೆಯನ್ನು ಅವಲಂಬಿಸಿತ್ತು. ಕೃಷಿ ಕಾರ್ಮಿಕರಲ್ಲಿ ಹೊಲೆಯರು 
ಪ್ರಧಾನರಾಗಿದ್ದರು. ಇವರ ಹುಟ್ಟು-ಸಾವುಗಳು ಮಣ್ಣಿನೊಂದಿಗೆ ನಿಕಟ ಸಂಪರ್ಕ 
ಹೊಂದಿದ್ದವು. 
ಭೂಕಂದಾಯ 

ವಿಜಯನಗರ ಸಾಮ್ರಾಜ್ಯದ ಭೂ ಕಂದಾಯ ವ್ಯವಸ್ಥೆಯನ್ನು ಎರಡು ರೀತಿಯಲ್ಲಿ 
ವಿಭಾಗಿಸಲಾಗಿದೆ : | 

1) ಕಂದಾಯ ನಿಗದಿ, 2) ಕಂದಾಯ ವಸೂಲಿ. 

ಭೂಕಂದಾಯ ನಿಗದಿಯ ಯಾವುದೇ ಪದ್ದತಿಯಲ್ಲಿ ಮೊದಲನೆಯ ತತ್ವವನ್ನು 
ಕೃಷಿಕನು ಕೊಡಬೇಕಾಗಿದ್ದ ತೆರಿಗೆಯನ್ನು ಮುಖ್ಯವಾಗಿ ಮಣ್ಣಿನ ವರ್ಗ ಮತ್ತು 
ಬೇಸಾಯದ ಪರಿಸ್ಥಿತಿಗಳನ್ನು ಆಧಾರವಾಗಿಟ್ಟುಕೊಂಡು ನಿರ್ಧರಿಸಲಾಗುತ್ತಿತ್ತು. ಈ 
ಉದ್ದೇಶದಿಂದ ಬೇಸಾಯದ ಭೂಮಿಯನ್ನು ಹೀಗೆ ವಿಂಗಡಿಸಲಾಗಿದೆ. 

1) ಕಡಾರಂಬ (ಒಣ ಬೇಸಾಯ) 

2) ನೀರಾರಂಬ (ಗದ್ದೆ ಬೇಸಾಯ) 

3) ತೋಟಾರಂಬ (ತೋಟದ ಬೇಸಾಯ) 

4) ಕುಮರಿ (ಸ್ಥಳವನ್ನು ವರ್ಗಾಯಿಸುವ ಬೇಸಾಯ) 

ಶಾಸನಗಳಲ್ಲಿ ಇವುಗಳನ್ನು ಬೇರೆ ಬೇರೆಯಾಗಿ ಉಲ್ಲೇಖಿಸಿರುವುದರಿಂದ ಇವುಗಳಿಗೆ 
ಭಿನ್ನ ಭಿನ್ನ ರೂಪದಲ್ಲಿ ಕಂದಾಯ ದರ ನಿಗದಿ ಮಾಡಲಾಗುತ್ತಿತ್ತು ಎಂಬುದು 
ಸ್ಪಷ್ಟವಾಗುತ್ತದೆ. ಕೆಲವರು ಉತ್ಪಾದಿಸಿದ ', ಭಾಗವನ್ನು ತೆರಿಗೆಯಾಗಿ ಕೊಡಬೇಕಾ 
ಗಿತ್ತು. ವಿದೇಶಿಯರು ತಮ್ಮ ಬರವಣಿಗೆಯಲ್ಲಿ ಹೇಳಿರುವ ವರ್ಣನೆಯು ವಿಜಯನಗರ 
ದಲ್ಲಿ ಇದ್ದದ್ದೇ. ಆಗಿದ್ದರೆ ಮೇಲಿನ ತೆರಿಗೆಯ ಪ್ರಮಾಣವು ಸುಳ್ಳೆಂದು ಹೇಳಬಹುದು. 
ತೆರಿಗೆಯನ್ನು ದರ, ಸುಂಕಣಿ ಎಂದು ಕರೆಯಲಾಗುತ್ತಿತ್ತು. ಗ್ರಾಮದ ರೈತರು ಮತ್ತು 


೪೧೨ ವಿಜಯನಗರ ಅಧ್ಯಯನ ೧೩ 


ಇತರ ನಿವಾಸಿಗಳು ತಮ್ಮ ಮನೆಗಳ ಮೇಲೆ ತೆರಿಗೆ ಕೊಡಬೇಕಾಗಿತ್ತು. ಈ ತೆರಿಗೆ 
ಪದ್ಧತಿಯನ್ನು ಹೊದಕೆ ಅಥವಾ ಹೊದಿಸಿದ ಮಾಡು, ಬಿದರ ಮತ್ತು ಮಹೆವನ ಎಂದು 
ವಿವಿಧ ರೀತಿಯಲ್ಲಿ ಕರೆಯುತ್ತಿದ್ದರು. ಅಂದಿನ ಕಾಲದಲ್ಲಿ ರೈತರ ಜೀವನಾಡಿಯೇ ಆಗಿದ್ದ 
ನೇಗಿಲು, ಎತ್ತುಗಳು, ಬಂಡಿಗಳ್ಳು, ಬಿತ್ತನೆ ಬೀಜಗಳೆಲ್ಲವೂ ತೆರಿಗೆಯಿಂದ 
ಮುಕ್ತವಾಗುತ್ತಿರಲಿಲ್ಲ. ದನಗಳನ್ನು ಮೇಯಿಸುವ ಹುಲ್ಲುಗಾವಲು ಪ್ರದೇಶಕ್ಕೂ ತೆರಿಗೆ 
ಕೊಡಬೇಕಾಗಿದ್ದಿತ್ತೆಂದು ಆಧಾರಗಳಿಂದ ತಿಳಿದುಬರುತ್ತದೆ. 

ಹೀಗೆ "ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಧೆಯೇ ಮೇಲು”, "ಕುಳಿತು ಉಂಡರೆ ಕುಡಿಕೆ 
ಹೊನ್ನು ಸಾಲದು; "ಕೈಕೆಸರಾದರೆ ಬಾಯಿಗೆ ಮೊಸರು' ಎಂಬ ಉಕ್ತಿಗಳಂತೆ ಕೃಷಿ ಪ್ರಧಾನ 
ಭಾರತ ದೇಶದಲ್ಲಿ ವಿಜಯನಗರದ ಅರಸರು ಕೃಷಿಗೆ ಹೆಚ್ಚಿನ ಆದೃತೆ ಕೊಡುವ ಮೂಲಕ 
ಕೃಷಿಯೇ ರಾಷ್ಟ್ರದ ಬೆನ್ನೆಲುಬು ಎಂಬುದನ್ನು ಸಾಬೀತುಪಡಿಸಿರುವರು. 


ಆಧಾರ ಗ್ರಂಥಗಳು 
1) ಸಾಮ್ರಾಜ್ಯ ಮತ್ತು ಸಂಸ್ಕೃತಿ- ಡಾ ಚಿನ್ನಸ್ವಾಮಿ ಸೋಸಲೆ 
2) ವಿಜಯನಗರ ಕಾಲದ ನೀರಾವರಿ ವ್ಯವಸ್ಥೆ- ಸಿ.ಟೆ.ಎಂ. ಕೊಟ್ರಯ್ಯ 
3) ಕರ್ನಾಟಕದ ಸಮಗ್ರ ಇತಿಹಾಸ- ಫಾಲಾಕ್ಷ 
4) ಕೆರೆ ನೀರಾವರಿ ನಿರ್ವಹಣೆ ಚಾರಿತ್ರಿಕ ಅಧ್ಯಯನ- ಸಂ. ರಾಜಾರಾಮ ಹೆಗಡೆ 
5) ಹೊಸಪೇಟೆ ತಾಲೂಕು ದರ್ಶನ- ಡಾ. ಸಿ.ಮಹದೇವ, ಡಾ. ಎ.ಸುಬ್ಬಣ್ಣ 2 
ಮತ್ತು ಡಾ. ಮಾಧವ ಪೆರಾಜೆ 
6) ಹಂಪಿ ಪರಿಸರದ ಕೆರೆಗಳು- ಸಿ.ಎಸ್‌.ವಾಸುದೇವನ್‌. 


47. ವಿಜಯನಗರದ ಭೂ ಹಿಡುವಳಿ ವ್ಯವಸ್ಥೆ 


ಡಾ. ಎಚ್‌. ಈ. ಬಸವರಾಜಪ್ಪ 


ಒಂದು ಸಂಸ್ಕೃತಿ ಬೆಳವಣಿಗೆಯ ದೃಷ್ಟಿಯಿಂದ ಇಂತಹ ಸೂಕ್ಷ್ಮಸ್ತರದ ಅಧ್ಯಯನ 
ಮಾಡಲಾಗಿದೆ. ರಾಜಕೀಯ, ಸಾಮಾಜಿಕ, ಆರ್ಥಿಕ ಘಟನೆಗಳು ಈ ದೃಷ್ಟಿಯಿಂದ 
ಪ್ರಮುಖ ಪಾತ್ರ ವಹಿಸುತ್ತವೆ. ಈ ರೀತಿಯ ಅಧ್ಯಯನಗಳಿಂದ ಸಾಮಾನ್ಯ ಜನರ 
ಬದುಕು ಹಾಗೂ ಪ್ರಾದೇಶಿಕ ಸಂಸ್ಕೃತಿಯ ಬೆಳವಣಿಗೆಯನ್ನು ಸಾಮಾನ್ಯ ಜನರ ಬದುಕು 
ಹಾಗೂ ಪ್ರಾದೇಶಿಕ ಸಂಸ್ಕೃತಿಯ ಬೆಳೆವಣಿಗೆಯನ್ನು ಕುರಿತು ಸಂಶೋಧನೆ ಮಾಡುವು 
ದನ್ನು ಇಂದಿನ ಅವಶ್ಯಕತೆಯಾಗಿದೆ. ಭಾರತದ ಉಪ ಖಂಡದಲ್ಲೆಲ್ಲಾ ಭೂಹಿಡುವಳಿಗಳ 
ಸ್ವರೂಪವು ಹೆಚ್ಚು. ಕಡಿಮೆ ಒಂದೇ ರೀತಿ ಇರುವುದನ್ನು ನಾವು ಗಮನಿಸಬಹುದು. 
ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತಿತರ ಕಾರಣಗಳಿಗಾಗಿ ಭೂ ಹಿಡುವಳಿಗಳನ್ನು 
ರಾಜ್ಕವು ವ್ಯಕ್ತಿಗಳಿಗೆ ಮತ್ತು ಸಮುದಾಯಗಳಿಗೆ ಶತಮಾನಗಳಿಂದಲೂ ನೀಡುತ್ತಾ 
ಬಂದಿವೆ. ವಿಜಯನಗರವು ಇದರಿಂದ ಹೊರತೇನಲ್ಲ. ಪ್ರತಿ ಪ್ರದೇಶದ ಸಮುದಾಯಗಳ 
ಸ್ಲಾನಮಾನಗಳ ನಿರ್ಧಾರವಾಗಿರುವುದೇ ಕೃಷಿಗೊಳಪಟ್ಟ, ಭೂಮಿಯ ಸಂಬಂಧಗಳ 
ನಿರ್ಣಯಕ್ಕೆ ಒಳಪಡುವುದು ಭೂಮಿಯ ಮೇಲೆ ಹೊಂದಿರುವ ಒಡೆತನದಿಂದ ಎಂಬು 
ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಈ ಹಿನ್ನಲೆಯಲ್ಲಿ ಪ್ರಸ್ತುತ ಅಧ್ಯಯನ 
ವಿಜಯನಗರದ ಕೃಷಿ ಸಮುದಾಯಗಳು ಯಾವ ಯಾವ ರೀತಿಯ ಭೂ ಹಿಡುವಳಿಗಳನ್ನು 
ಯಾವ ಯಾವ ಕಾರಣಗಳಿಗಾಗಿ ಅನುಭವಿಸುತ್ತಾ ಬಂದಿವೆ. ಹಾಗೂ ಭೂ ರಹಿತ 
ಸಮುದಾಯಗಳು ಭೂ ಹಿಡುವಳಿ ಹೊದಿರುವ ಸಮುದಾಯ ಗಳೊಂದಿಗೆ ಯಾವ 
ರೀತಿಯ ಸಂಬಂಧವನ್ನು ಹೊಂದಿವೆ ಎಂಬುದನ್ನು ವಿಶ್ಲೇಷಿಸುತ್ತ ದೆ. 


ವಿಜಯನಗರದ ಶಾಸನಗಳನ್ನು ಅಧ್ಯಯನ ಮಾಡಿದರೆ ಈ ವಿಶಾಲ ರಾಜ್ಯವು 
ರೈತಾಪಿ ವರ್ಗದ ಜನರು ಉತ್ಪಾದಿಸಿದ ಧಾನ್ಯಗಳು ಹಾಗೂ ಅವರ ದೇಹ ಶ್ರಮದ 
ಮೇಲೆ ಅಧಿಕ ತೆರಿಗೆ ವಿಧಿಸಿತ್ತು. ಸ್ಥಳೀಯ ಸಾಮಂತ ಆಡಳಿತ ವ್ಯವಸ್ಥೆಗಳೂ ಆಗಿಂದಾಗ್ಗೆ 
ಬದಲಾಯಿಸುತ್ತಿದ್ದವು. ರಾಜ ಹಾಗೂ ಅವನ ಸಾಮಂತ ಪ್ರಭುಗಳು ವಿಜಯನಗರದ 
ರೈತರ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸುತ್ತಿದ್ದೆ ಎಂದು ಸೂಚಿಸುವ ಶಾಸನಗಳಿಂದ 
ತಿಳಿದುಬರುವ ಮುಖ್ಯಾಂಶವೆಂದರೆ ಅಧಿಕ ತೆರಿಗೆಯನ್ನು ಹೊರುವ ಪ್ರಬಲ ಜವಾಬ್ದಾರಿ 
ವರ್ಗವೂ ಸಹ ಇತ್ತು. ಹೀಗಾಗಿ ವಿಜಯನಗರ ಕಾಲದ ಬಹುಸ ೦ಖ್ಕೆ ಪಾಳ ಎಪಟ್ಟುಗಳು 
ಅಥವಾ ಅಮರನಾಯಕರು ಕೃಷಿ ಮೂಲದಿಂದಲೇ ಬಂದವರಾಗಿ ದ್ದರು. ಆದ್ದರಿಂದ 


೧ ವಿಜಯನಗರ ಅಧ್ಯಯನ ೧೩ 


ವಿಜಯನಗರ ಕಾಲದ ಭೂ ಒಡೆತನ ಮತ್ತು ಮಾಲೀಕತ್ವಕ್ಕೆ ಸಂಬಂಧಿಸಿದಂತೆ ಹಲವು 
ಪ್ರಶ್ನೆಗಳು ಏಳುತ್ತವೆ. ವಿನ್ಸೆಂಟ್‌ಸ್ಮಿತ್‌ “ರಾಜನೇ ನೆಲದ ಒಡೆಯ, ಏಕೈಕ ಮಾಲೀಕ” 
ಎಂದಿದ್ದಾನೆ. ಭಾರತೀಯ ಇತಿಹಾಸಕಾರರಾದ ಕೆ.ಪಿ. ಜಯಸ್ವಾಲ್‌, ಯು.ಎನಂ. 
ಘೋಪಾಲ್‌ ಮುಂತಾದವರು “ಸರ್ಕಾರದ ಒಡೆತನ ಮತ್ತು ಖಾಸಗೀ ಒಡೆತನವೂ 
ಜೊತೆ ಜೊತೆಯಾಗಿದ್ದುದನ್ನು ದೃಢೀಕರಿಸುತ್ತಾರೆ. ರಾಜ ಹಾಗೂ ಅವನ ಸಾಮಂತ 
ಪ್ರಭುಗಳು ವಿಜಯನಗರದ ಆಡಳಿತ ವ್ಯವಸ್ಥೆಯ ಸೂತ್ರಧಾರಿಗಳಾಗಿ ದ್ದರು. ಪ್ರೊ. 
ಕೆ.ಎ.ನೀಲಕಂಠಶಾಸ್ತ್ರಿ ಮತ್ತು ಕೃಷ್ಣಸ್ವಾಮಿ ಅಯ್ಯಂಗಾರ್‌ ಎನ್‌.ವೆಂಕಟ ರಮಣಯ್ಮ 
ಅವರು ವಿಜಯನಗರ ರಾಜ್ಯದ ಸ್ವರೂಪವು ಸಂಯುಕ್ತ ಊಳಿಗಮಾನ್ಯ ಮತ್ತು 
ವಿಕೇಂದ್ರಿಕೃತ ಅಂಶಗಳನ್ನೊಳಗೊಂಡ ಒಂದು ಸಾಮ್ರಾಜ್ಯ ವ್ಯವಸ್ಥೆಯಾಗಿತ್ತೆಂದು 
ಅಭಿಪ್ರಾಯಪಟ್ಟಿದ್ದಾರೆ. ಬರ್ಟನ್‌ಸ್ಟೈನ್‌ ತನ್ನ ಸೆಗೈಂಟರಿ ಸಿದ್ದಾಂತದಲ್ಲಿ ವಿಜಯನಗರ 
ಸಾಮ್ರಾಜ್ಯವು ಉತ್ಪಾದಿಸಲ್ಪಟ್ಟ ಸಂಪತ್ತು, ಸ್ಥಳೀಯವಾಗಿ ಹಂಚಲ್ಪಡುತ್ತಿತ್ತು 
ಎಂದಿದ್ದಾನೆ. ವಿಜಯನಗರವು ತುಂಡು ರಾಜ್ಮಗಳ ಒಕ್ಕೂಟ” ಎಂಬ ಅವನ ಅಭಿ 
ಪ್ರಾಯವು ಇದೆ. ವಿಜಯನಗರ ರಾಜ್ಕಾಡಳಿತದಲ್ಲಿ ದರ್ಮಾಚರಣೆಯನ್ನು ನಿರ್ವಹಿಸುವ 
ಕೇಂದ್ರವಿತ್ತು. ನವರಾತ್ರಿ ಅಥವಾ ಮಹಾನವಮಿಯೇ ಮೊದಲಾದ ಹಬ್ಬ ಹರಿದಿನಗಳನ್ನು 
ಸೈನ್ಯಾಧಿಕಾರಿಗಳನ್ನು ಸಂಘಟಿಸುವ ಸಲುವಾಗಿಯೇ ನಡೆಸಲಾಗುತ್ತಿತ್ತು. ಹೀಗಾಗಿ 
ವಿಜಯನಗರದ ಸಾಮ್ರಾಜ್ಯವು ಹೆಚ್ಚಿನ ಮಟ್ಟಿಗೆ ಕೇಂದ್ರೀಕೃತ ಆಧಾರದ ಮೇಲೆ ವ್ಯವಸ್ಥೆ 
ಗೊಂಡಿರಲಿಲ್ಲ. ಭೂಮಿಯನ್ನು ಆಧರಿಸಿದ ವಿಜಯನಗರ ರಾಜದ ರಾಜಕೀಯ 
ಅಧಿಕಾರವು ಕೇಂದ್ರದಲ್ಲಿ ಸಂಚಯಗೊಳ್ಳದೆ ಹಲವಾರು ಮಿಲಿಟರಿ ಆಡಳಿತ ಘಟಕಗಳ 
ಮೂಲಕ ಕೆಳಮುಖವಾಗಿ ಹಂಚಿಹೋಗಿತ್ತು. ಟಿ.ನಿ.ಮಹಲಿಂಗಮ್‌ ಅವರ ಪ್ರಕಾರ 
ಭೂಮಿಯೆಲ್ಲವೂ ರಾಜನಿಗೆ ಸೇರಿದ್ದು ಅವನು ತನ್ನನ್ನು ಅವಲಂಬಿಸಿದವರಿಗೆ ಅದನ್ನು 
ಹಂಚುತ್ತಿದ್ದನು. ಹಾಗೆ ಭೂಮಿಯನ್ನು ರಾಜನಿಂದ ಪಡೆದುಕೊಂಡವರನ್ನು ನಾಯಕ 
ರೆಂದು ಕರೆಯುತ್ತಿದ್ದರು. ಸಮಕಾಲೀನ ಶಾಸನಗಳು ಅಮರನಾಯಕರ ಸ್ನಾನಮಾನದ 
ಮೇಲೆ ಹಾಗೂ ವಿಜಯನಗರದ ಅರಸರು ನಾಯಕರಿಗೆ ಭೂಮಿಯನ್ನು ದಾನವಾಗಿ 
ನೀಡಿದ ಬಗ್ಗೆ ಮಾಹಿತಿ ನೀಡುತ್ತವೆ. 


ಅಮರನಾಯಕರಿಗೆ ನೀಡಿದ ಭೂಮಿಯನ್ನು ಅಮರ ಮಾಗಣಿ ಅಮರನಾಯಕರ 
ಹಾಗೂ ಅಮರ ಅಂಬಲಿ ಮುತಾದ ರೀತಿಯಲ್ಲಿ ಕರೆಯಲಾಗುತ್ತಿತ್ತು. 


ಕೆಳದಿಯ ನಾಯಕ ಚೌಡಪ್ಪನು ಎಂಟು ಮಾಗಣಿಗಳನ್ನು ವಿಜಯನಗರದ 
ಅರಸನಿಂದ ಅಮರಮಾಗಣಿಯಾಗಿ ಪಡೆದಿದ್ದನು. ಮುಂದೆ ಕೆಳದಿಯ ನಾಯಕರು 
ಸದಾಶಿವರಾಯನಿಂದ ಚಂದ್ರಗುಪ್ತಯನ್ನು ತುಳುನಾಡನ್ನು ಅಮರಮಾಗಣಿಯಾಗಿ 
ಪಡೆದರು. ಹೆಚ್ಚು ಭೂ ಭಾಗವು ದೊರೆತಂತೆ ಅವರು ಸಂಪನ್ಮೂಲವನ್ನು ಬೆಳೆಸಿ ಹೆಚ್ಚು 
ಸೈನ್ಯ ಬಲವನ್ನು ಬೆಳೆಸಲು ಪ್ರಯತ್ನಿಸಿದರು. 


ವಿಜಯನಗರದ ಭೂ ಹಿಡುವಳಿ ವ್ಯವಸ್ಥೆ ೪೧೫ 


ವಿಜಯನಗರ ಸಾಮಂತ ಒಕ್ಕೂಟ ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ಚಿತ್ರದುರ್ಗದ 
ಪ್ರದೇಶವು ಒಂದು ಭಾಗವಾಗಿತ್ತು. ಚಿತ್ರದುರ್ಗದ ನಾಯಕತ್ವಕ್ಕೆ ಬಲವಾದ 
ತಳಹದಿಯನ್ನು ಹಾಕಿದವನು ತಿಮ್ಮಣ್ಣನಾಯಕ ಅವನ ರಾಜಕೀಯ ಜೀವನವು 
ಅಮರನಾಯಕನಾಗಿ ಪ್ರಾರಂಭವಾಗಿ ಹೊಳಟ್ಕೆರೆಯನ್ನು ಅಮರಮಾಗಣಿಯನ್ನಾಗಿಯೂ 
ನಂತರದಲ್ಲಿ ಚಿತ್ರದುರ್ಗ ಮತ್ತು ಹಿರಿಯೂರು ಪ್ರಾಂತ್ಮವನ್ನು ಸೇರಿಸಿಕೊಳ್ಳುತ್ತಾನೆ. 
ಇವನು ವಿಜಯನಗರ ಅರಸರ ಆದೇಶವನ್ನು ಪಾಲಿಸುವುದರ ಜೊತೆಗೆ ಅವರು ನಡೆಸಿದ 
ಯುದ್ದಗಳಲ್ಲಿ ಭಾಗವಹಿಸಿದ್ದನು. ಕ್ರಿ.ಶ. 1568ರಿಂದ 1779 ರವರೆಗೆ ಆಳಿದ ಈ 
ನಾಯಕರು ಚಿತ್ರದುರ್ಗದ ಪ್ರದೇಶದಲ್ಲಿ ಪ್ರಬಲರಾಗಿದ್ದರು. 


ಯಲಹಂಕನಾಡು ನಾಯಕರ ಈ ಸಾಮಂತ ಮನೆತನದ ಸ್ಥಾಪಕರಾದ ಬೈರೇಗೌಡ. : 
ಅವನೊಬ್ಬ ಕೃಷಿಕ. 1ನೇ ಕೆಂಪೇಗೌಡನ ಆಳ್ವಿಕೆಯಲ್ಲಿ (1513-1569) ಯುದ್ಧ 
ಭೂಮಿಯಲ್ಲಿ ಅವನ ಪರಾಕ್ರಮವನ್ನು ನೋಡಿ, ಮೆಚ್ಚಿದ ಅಚ್ಛುತರಾಯನು ಅವನಿಗೆ 
ಒಂದು ಕೋಟಿಯನ್ನು ಕಟ್ಟಿಕೊಡಲು ಅನುಮತಿ ನೀಡಿದನು. ಕೊನೆಗೆ ವಿಜಯನಗರದ 
ಅರಸನ ಅನುಮತಿ ಪಡೆಯುವ ಗೋಜಿಗೇ ಹೋಗದೇ ತಾನೇ ಒಂದು ಟಂಕಸಾಲೆಯನ್ನು 
ಸ್ಹಾಪಿಸಿಕೊಂಡನು. ಅವಿಧೇಯತೆಯನ್ನು ಕಂಡುವಿಜಯನಗರದ ಅರಸನು ಅವನನ್ನು . 
ಬಂಧಿಸಿ, ಆನೆಗೊಂದಿಯಲ್ಲಿ 5 ವರ್ಷಗಳ ಕಾಲ ನೆರೆಯಲ್ಲಿಟ್ಟನು. 


ಪ್ರಥಮ ವರ್ಗಕ್ಕೆ ಸೇರಿದ ನಾಯಕರು ಚಕ್ರವರ್ತಿಗೆ ತಿಳಿಸದೆಯೇ ಭೂಮಿಯನ್ನು, 
ಹಲ್ಫಿಗಳನ್ನು ಪರಭಾರೆ ಮಾಡುವ ಹಕ್ಕನ್ನು ಪಡೆದಿದ್ದರು. ವಾರ್ಷಿಕವಾದ ಕಾಣಿಕೆ, ಸೈನೈದ 
ಪೂರೈಕೆ ಈ ಎರಡು ಜವಾಬ್ದಾರಿಗಳಿದ್ದರೂ, ಅವರಿಗೆ ವರಮಾನ ತೆರಿಗೆ, ಗ್ರಾಮಗಳ 
ಪರಬಾರೆ, ಭೂಮಿಯ ಮಾರಾಟ, ಮೊದಲಾದ ಎಲ್ಲಾ ಹಕ್ಕುಗಳೂ ಇದ್ದವು. 
ವಿಜಯನಗರದ ಈ ನಾಯಕರುಗಳಿಗೆ ಅಧೀನ ನಾಯಕರೂ ಇರುತ್ತಿದ್ದರು. ಇವರು 
ಅವರಿಗೆ ಭೂಮಿಯನ್ನು ಕೊಡುತ್ತಿದ್ದರು. ಇಲ್ಲಿ ಭೂಮಿಯನ್ನು ನೀಡುತ್ತಿದ್ದರು. ಅದರ 
ಸೈನ್ಯ ಸೇವೆಗೋಸ್ಕರವಾಗಿ ಕಾಲ ಕಳೆದಂತೆ ಅದು ಅನುವಂಶಕವಾಗಿ ಒಲಿಯಿತು. ಅವರು 
ಆ ಪ್ರದೇಶದ ರಾಜರೇ ಎಂದುಕೊಂಡರು. ಒಬ್ಬೊಬ್ಬ ನಾಯಕನೂ ನಿರ್ದಿಷ್ಟ ಪ್ರಮಾಣದ 
ಸೈನ್ಯವನ್ನು ಒದಗಿಸುತ್ತಿದ್ದನು. ಅವರು ಹೊಂದಿದ್ದ ಭೂ ಜಾಗದ ವಿಸ್ತಾರವನ್ನು 
ಅವಲಂಬಿಸಿ, ಅವರ ಸ್ಥಾನಮಾನಗಳು ನಿಂತಿದ್ದವು. 

ಈ ವ್ಯವಸ್ಥೆಯು 1565ರ ರಕ್ಕಸ ತಂಗಡಿ ಐತಿಹಾಸಿಕ ಯುದ್ದದವರೆಗೆ ಇತ್ತು. 
ಅದು ಆ ಯುದ್ಧವಾದ ಮೇಲೆ ಒಡೆದುಹೋಯಿತು. 


೪೧೬ ವಿಜಯನಗರ ಅಧ್ಯಯನ ೧೩ 
ಸಾಮಾನ್ಯ ಭೂಮಿ 

ವಿಜಯನಗರ ಕಾಲದ ಶಾಸನಗಳಲ್ಲಿ ಕಂಡುಬರುವಂತೆ ಈ ಕಾಲದ ಭೂ ಹಿಡುವಳಿ 
ಗಳನ್ನು ಸಾಗುವಳಿಯಾದ ಮತ್ತು ಸಾಗುವಳಿಯಾಗದ ಬೀಳು ಭೂಮಿ ಎಂದು 
ಗುರುತಿಸಬಹುದು. ಬೀಳು ಭೂಮಿಯಲ್ಲಿ ಅರಣ್ಮ ಪ್ರದೇಶ, ಖನಿಜ ಸಂಪತ್ತು, ಬಂಜರು 
ಭೂಮಿ, ಗುಡ್ಡ ಬೆಟ್ಟಗಳು ಸೇರುತ್ತವೆ. ಸಾಗುವಳಿಯಾದ ಭೂಮಿಯನ್ನು ಪುನಃ ಎರಡು 
ರೀತಿಯಾಗಿ ವರ್ಗೀಕರಿಸಿದ್ದಾರೆ. ಮೊದಲನೆಯದಾಗಿ ಕಂದಾಯದ ಭೂಮಿಗಳು. 
ಎರಡನೆಯದಾಗಿ ಕೆಲವು ಉದ್ದೇಶಗಳಿಗಾಗಿ ದಾನ ನೀಡಿದ ಇನಾಂ ಭೂ ಹಿಡುವಳಿಗಳು. 
ಇನಾಂ ಭೂ ಹಿಡುವಳಿಗಳನ್ನು ಪುನಃ ಮೂರು ರೀತಿಯಲ್ಲಿ ವಿಭಾಗಿಸಲಾಗಿದೆ. 


1. ಬ್ರಹ್ಮಾದಾಯ ಭೂ ಹಿಡುವಳಿ 
2. ಮಠಪುರ ಭೂ ಹಿಡುವಳಿ 
3. ಸೇವಾ ಭೂ ಹಿಡುವಳಿಗಳು 


ಈ ಬಗ್ಗೆ ಹಲವು ದಾನ ಶಾಸನಗಳು ದೊರೆಯುತ್ತವೆ. ವಿಜಯನಗರದ ಕೃಷಿ 
ಮತ್ತು ಸರಕಾರಿ ಭೂ ಹಿಡುವಳಿಗಳನ್ನು ಸಾಮಾನ್ಮ ಭೂ ಹಿಡುಳಿ ಎಂದೂ, ಕರೆಯ 
ಬಹುದು. ಸಾಮಾನ್ಯವಾಗಿ ವಿಜಯನಗರ ಆಡಳಿತಕ್ಕೆ ಸೇರಿದ ಎಲ್ಲಾ ಭೂ ಭಾಗಗಳಲ್ಲಿ 
ಪ್ರಾದೇಶಿಕವಾಗಿ ಕಂದಾಯ ವ್ಯವಸ್ಥೆ ಭಿನ್ನವಾಗಿದ್ದಿತು. ರಾಜ್ಯದ ಒಟ್ಟು ಭೂ 
ಹಿಡುವಳಿಯು ವಿಜಯನಗರ ಅರಸರ ನಿಯಂತ್ರಣಕ್ಕೆ ಸೇರಿತ್ತು. 

ಸಾಗುವಳಿಯಾದ ಭೂ ಹಿಡುವಳಿಗಳನ್ನು ಗದ್ದೆ, ಜಿದ್ದಲು ಮತ್ತು ತೋಟ 
ಎಂಬುದಾಗಿ ವರ್ಗೀಕರಿಸಲಾಗಿತ್ತು. ತೋಟಗಳನ್ನು ಹೂವಿನತೋಟ, ಮಾವಿನತೋಟ, 
ಅಡಿಕೆ ತೋಟ, ತೆಂಗಿನ ತೋಟ ಮುಂತಾಗಿ ಕರೆಯುತ್ತಿದ್ದರು. ಭೂ ಹಿಡುವಳಿಗಳ 
ಉತ್ಪಾದಕತೆಯನ್ನು ಬಿತ್ತನೆಯ ಪ್ರಮಾಣದ ಮೇಲೆ ಖಂಡುಗ, ಕೊಳಗ, ಸಲಿಗೆ ಮತ್ತು 
ಮತ್ತರು ಇತ್ಕಾದಿ ಅಳತೆಗಳ ಮೇಲೆ ನಿರ್ಧರಿಸಲಾಗುತ್ತಿತ್ತು. ವಿಜಯನಗರ ಕಾಲ 
ದಲ್ಲಿಯೂ ವ್ಯಕ್ತಿಯೊಬ್ಬನು ಭೂಮಿ ರೂಪದ ಆಸ್ತಿಯ ಒಡೆತನ ಹೊಂದಿದ್ದು, ಭೂ 
ಹಿಡುವಳಿಗಳನ್ನು ಖಿಕಿ, ತರಿ, ಭಾಗಾಯ್ತು ಭೂ ಹಿಡುವಳಿಗಳಾಗಿ ವರ್ಗೀಕರಿಸಲಾಗಿತ್ತು. 

ಮಳೆಯನ್ನೇ ಅವಲಂಭಿಸಿದ ವ್ಯವಸಾಯ ಪದ್ದತಿಯನ್ನು ಕಾರ್ಡಾಂಭ ಎಂದೂ 
ಕರೆ, ಕಾಲುವೆ, ಬಾವಿ ಮೊದಲಾದ ಜಲಾಶಯಗಳನ್ನು ಆಧರಿಸಿ ನಡೆಸುತ್ತಿದ್ದ ವ್ಯವಸಾಯ 
ಪದ್ದತಿಗೆ ನೀರಾರಂಭ ಎಂದು ಕರೆಯುತ್ತಿದ್ದರು. ಸಾಮಾನ್ಯವಾಗಿ ಶಾಸನಗಳಲ್ಲಿ 
ಕಂಡುಬರುವಂತೆ ಕರೆಯ ಕೆಳಗೆ ಗದ್ದೆ, ಕಂಬ 16, ತೆಂಕಲು ಕೆಂಗಾಡು ಮತ್ತರು ಎಂದು 
ಶಾಸನದಲ್ಲಿ ಬರುವ ಕಂಭ, ಮತ್ತರು ಎಂಬ ಶಬ್ದಗಳು ಸ್ಪಷ್ಟವಾಗಿ ಭೂ ಹಿಡುವಳಿಯ 
ವಿಸ್ತಾರವನ್ನು ಸೂಚಿಸುತ್ತವೆ. ಹಾಗೆಯೇ ಶಾಸನಗಳಲ್ಲಿ ಕೃಷಿಗೊಳಪಟ್ಟ ಭೂ ಹಿಡುವಳಿ 


ವಿಜಯನಗರದ ಭೂ ಹಿಡುವಳಿ ವ್ಯವಸ್ಥೆ ೪೧೭ 


ಗಳನ್ನು ಗುರುತಿಸಲು ಸೀಮೆಗೊಳಗಾದ ಗದ್ದೆ, ಚಿದ್ದಲು, ಕಾಡಾರಂಭ, ನೀರಾರಂಭ 
ಹತ್ತು ಕೊಳೆಗನಗದ್ದೆ, ಖಂಡುಗದ ಭೂಮಿ, ಬಿಟ್ಟಗದ್ದೆ, ಖಂಡುಗ ಪಿರಡ್ತು ಅಥವಾ 
ಬಿಟ್ಟಗದ್ದೆ ಖಂಡುಗವೆಂದು ಕೊಳಗ ಗದ್ದೆ, ಹಿರಿಯ ಕೆರೆಯ ಕೆಳಗೆ ಗದ್ದೆ, ನೈವೇದ್ಯಕ್ಕೆ 
ಬಿಟ್ಟ ಗದ್ದೆ ಕೆಂದೂರ ಪಡುವಣ ತುಂಬಿದ ಗದ್ದೆ, ಇನ್ನು ಮುಂತಾಗಿ ಕರೆಯುತ್ತಿದ್ದರು. 
ಗದ್ದೆ ಎನ್ನುವುದು ಭತ್ತವನ್ನು ಬೆಳೆಯುವ ನೀರಾವರಿಗೊಳಪಟ್ಟ ಪ್ರದೇಶವಾದರೆ, ಚಿದ್ದಲು 
ಎನ್ನುವುದು ಒಣ ಬೇಸಾಯ ಕ್ಲೇತ್ರವನ್ನು ಸೂಚಿಸುತ್ತದೆ. ಚಿದ್ದಲು ಎಂಬುದು 
ಮಳೆಯಲ್ಲಿ ಒಂದು ಬೆಳೆಯನ್ನು ತೆಗೆಯಲು ಮಾತ್ರ ಸಾಧ್ಯವಾದ ಭೂ ಹಿಡುವಳಿಗಳನ್ನು 
ಸೂಚಿಸುತ್ತದೆ. 

ಒಂದು ಗ್ರಾಮದ ಭೂ ಹಿಡುಳಿಯನ್ನು ಲಿಂಗಮುಸ್ತಿ ಕಲ್ಲುಗಳ ಮೂಲಕ ಗುರುತಿಸಿ 
ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮವನ್ನು ಪ್ರತ್ಯೇಕಿಸುವ ಕ್ರಮವು ಜರುಗಿತ್ತು. 
ಕ್ರಿ.ಶ. 1448ರ ಶಾಸನದಲ್ಲಿ ದಾನ ನೀಡಿರುವ ನಿಬನೂರು ಗ್ರಾಮದ ನಾಲ್ಕು ಗಡಿಗಳ 
ವಿವರವಿದೆ. ಮೂಡಲು ಕಟ್ಟಿಗೇ ಹಳ್ಳಿಯ ಹೊಲದ ಮೇರೆ, ತೆಂಕಲು ಬಿದರಕೆರೆಯ 
ಹೊಲದ ಗಡಿ, ಪಡುವಲು ಅದೇ ಬಿದರಕೆರೆ ಹೊಲದ ಮೇರೆ, ಮೂಡಲು ವಾಯುವ್ಯಕ್ಕೆ 
ಹುಲುಕುಂಟಿಯ ಹೊಲದ ಮೇರೆ, ಆಗ್ನೇಯ, ಬಡಗಲು, ಈಶಾನ್ಯ ಕೋಡಿಹಳ್ಳಿಯ ' 
ಹೊಲದ ಮೇರೆ, ಹೀಗೆ ಭೂ ಹಿಡುವಳಿಗಳ ವಿಸ್ತೀರ್ಣತೆಯನ್ನು ಒಂದು ಗ್ರಾಮದ 
ಎಲ್ಲಾ ದಿಕ್ಕುಗಳನ್ನು ಸ್ಪಷ್ಟವಾಗಿ ಗುರುತಿಸುವ ಲಿಂಗಮುದ್ರೆ ಕಲ್ಲುಗಳನ್ನು ನೆಟ್ಟು 
ಜನಸಾಮಾನ್ಯರಿಗೆ ತಿಳಿಸುವ ಕ್ರಮ ಜಾರಿಯಲ್ಲಿತ್ತು. ಕೆಲವು ಬಾರಿ ಭೂಮಿಯ 
ವಿಸ್ಲೀರ್ಣವನ್ನು ಬಿತ್ತುವ ಬೀಜದ ಪ್ರಮಾಣದಿಂದ ನಿರ್ಧರಿಸಲಾಗುತ್ತಿತ್ತು. ಒಂದು 
ಕೊಳಗ ಬೀಜವನ್ನು ಬಿತ್ತುವ ಭೂಮಿಯು ಒಂದು ಘಟಕವಾಗಿತ್ತು. 

ಗ್ರಾಮವೇ ರಾಜ್ಮದ ಅತ್ಯಂತ ಸಣ್ಣಭಾಗವಾಗಿತ್ತು. ಗೌಡ ಅಥವಾ ಗೌವುಂಡ, 
ಪ್ರಭು, ಹೆಗ್ಗಡೆ ಮುಂತಾದ ಹೆಸರುಗಳಿಂದ ಗ್ರಾಮದ ಮುಖ್ಯ ಸ್ಥಾನವನ್ನು 
ಕರೆಯಲಾಗುತ್ತಿತ್ತು. ಅಗ್ರಹಾರದ ಹಳ್ಳಿಗಳಲ್ಲಿ ಅವನನ್ನು ಊರ ಒಡೆಯನೆಂದು 
ಕರೆಯುತ್ತಿದ್ದರು. ಗೌಡನನ್ನು ಅರಸರು ಇಲ್ಲವೆ, ಗ್ರಾಮ ಸಭೆಯ ನೇಮಿಸುತ್ತಿತ್ತು. 
ಪಳೆಗವಳ್ಳಿ ಎಂಬ ಗ್ರಾಮದ ಗೌಡನಿಗೆ ಐದು ಮತ್ತರು ಭೂಮಿಯನ್ನು ವೇತನಕ್ಕೆ 
ಬದಲಾಗಿ ನೀಡಲಾಗಿತ್ತು. 

ವಿಜ್ಞಾನೇಶ್ವರು ಮಿತಾಕ್ಷರ ಸಂಹಿತೆಯಲ್ಲಿ ರಾಜನು ಯಾವುದೆ ಭೂಮಿಯನ್ನು 
ಯಾರಿಗಾದರೂ ದಾನ ಮಾಡಲು ಇಚ್ಛೆಪಟ್ಟರೆ ಆ ಭೂಮಿ ಖಾಸಗೀ ಒಡೆತನದಲ್ಲಿದ್ದರೆ, 
ಮೊದಲು ಅದನ್ನು ಅವನು ಬೆಲೆ ಕೊಟ್ಟು ಕೊಂಡುಕೊಳ್ಳಬೇಕು ಎಂದು ಹೇಳುತ್ತಾನೆ. 
ವಿಜಯನಗರದ ಹಲವು ಶಾಸನಗಳು ವಿಜ್ಞಾನೇಶ್ವರನ ಅಭಿಪ್ರಾಯವನ್ನು ಸಮರ್ಥಿಸು 
ತ್ತವೆ. ವಿಜಯನಗರದ ಅರಸರು ಖಾಸಗೀ ಒಡೆತನದ ಭೂ ಹಿಡುವಳಿಗಳನ್ನು 
ಕೊಂಡುಕೊಂಡು ಆ ಮೇಲೆ ಅದನ್ನು ದಾನ ಮಾಡಿದ ವಿವರಗಳು ದೊರೆಯುತ್ತವೆ. 


ww 


೪೧೮ ವಿಜಯನಗರ ಅಧ್ಯಯನ ೧೩ 


ಪಾಳುಬಿದ್ದ ಭೂಮಿಯನ್ನು ಮಠ ದೇವಾಲಯ ನಿರ್ಮಾಣಕ್ಕೆ ರಾಜರಿಂದ ಕೊಂಡು 
ಕೊಳ್ಳುತ್ತಿದ್ದರು. ಹೀಗೆ ಮಾರಾಟ ಮಾಡಲ್ಪಟ್ಟ ಭೂಮಿಗೆ ಸಂಬಂಧಿಸಿದ ದಾಖಲೆಗಳನ್ನು 
ಇಡಲಾಗುತ್ತಿತ್ತು. ಅದನ್ನು "ಕ್ರಯ ದಾನ ಶಾಸನ' ಎಂಬುದಾಗಿ ಕರೆಯುತ್ತಿದ್ದರು. 
ಭೂಮಿಯನ್ನು ಕೊಂಡುಕೊಂಡವರು ಶಾಸನವನ್ನು ಕೇಳಿ ಬರೆಸಿಕೊಳ್ಳುತ್ತಿದ್ದರು. ಇಂತಹ 
ಭೂಮಿಗಳನ್ನು ಮಾರಾಟ ಮಾಡಿಸಿದಲ್ಲಿ ಭೂಮಿಯನ್ನು ಕೊಂಡುಕೊಳ್ಳುವ ಮತ್ತು 
ಮಾರುವ ವ್ಯಕ್ತಿಗಳ ನಡುವೆ ಮಧ್ಯವರ್ತಿಗಳ ಪಾತ್ರವೂ ಪ್ರಮುಖವಾಗಿತ್ತು. ಶಾಸನಗಳಲ್ಲಿ 
ಮಧ್ಮವರ್ತಿಗಳಾಗಿ ಕೆಂಪನಂಜಯ್ಯ, ನಿರ್ವಾಮಯ್ಯ, ಮರಿಯಪ್ಪ. ಮೊದಲಾದವರ 
ಹೆಸರುಗಳನ್ನು ಗುರುತಿಸಬಹುದು. ಮೇಲಿನವರಲ್ಲಿ ನಿರ್ವಾಣಯ್ಮನು ಕೆಳದಿ ಅರಸರ 
ಹತ್ತಿರದ ಸಂಬಂಧಿಯಾಗಿದ್ದನು. ಸಾಮಾನ್ಯವಾಗಿ ಭೂಮಿಯನ್ನು ಗದ್ಮಾಣಗಳ ಮೂಲಕ 
ಮಾರಾಟ ಮಾಡಲಾಗುತ್ತಿತ್ತು. ಶಾಸನಗಳಲ್ಲಿ ಗದ್ಮಾಣಗಳನ್ನು ಸೂಚಿಸಲು "ಗ' ಎಂದು 
ಬಳಸಲಾಗಿದೆ. | 

ಅರಸನು ಕೊಂಡುಕೊಳ್ಳುವ ಯಾವ ಪ್ರಸ್ತಾಪವು ಇಲ್ಲಿಗೆಯೇ ಕೃಷಿಗೊಳಪಟ್ಟ, 
ಹಳ್ಳಿಗಳನ್ನು ಪರಭಾರೆ ಮಾಡಿರುವುದನ್ನು ಹೇಳುವ ಅನೇಕ ಶಾಸನಗಳು ಇವೆ. 

ಇಂತಹ ಸಂದರ್ಭಗಳಲ್ಲಿ ಸರ್ಕಾರವು ಅನುಭೋಗಿಗೆ ತನ್ನ ಹಕ್ಕುಗಳನ್ನು ಪ್ರಧಾನ 
ಮಾಡುತ್ತಿತ್ತು. ಖಾಸಗೀ ಸ್ವತ್ತುಗಳ ಮೇಲೆ ರಾಜರಿಗಿದ್ದ ಹಕ್ಕೆಂದರೆ ಜಮೀನಿನ ಉತ್ಪನ್ನದ 
ರಾಜ್ಯ ಭಾಗವನ್ನು ಪಡೆಯುವ ಹಕ್ಕು ಮಾತ್ರವಿತ್ತು. ವಿಜಯನಗರದ ಅರಸ ಹರಿಹರನು 
ಒಂದು ಭೂಮಿಯನ್ನು ದಾನ ಮಾಡಿದಾಗ ಆ ಹಳ್ಳಿಯಲ್ಲಿ ಯಾರು ಕಂದಾಯ ಪಾವತಿ 
ಮಾಡದೆ ಇರುವ ವ್ಯಕ್ತಿಗಳು ; ಭೂಮಿಯನ್ನು ಅಥವಾ ಕಂದಾಯವನ್ನು ಅನುಭೋಗಿಗೆ 
ಹಸ್ತಾಂತರಿಸಬೇಕಾಗುವುದು. ಅಂತಹ ಜಮೀನ್ಹಾರರ ಪಟ್ಟಿ ತಯಾರಿಸಬೇಕೆಂದು 
ಸ್ಥಳೀಯ ಅಧಿಕಾರಿಗಳನ್ನು ಕೇಳಿದನು. ಅಂತಹ ಭೂ ಮಾಲೀಕರ ಹೆಸರುಗಳನ್ನು 
ಶಾಸನವು ಪಟ್ಟಿ ಮಾಡುತ್ತದೆ. ಈ ರೀತಿ ತೆರಿಗೆ ಸಂಗ್ರಹಿಸುವ ಸರ್ಕಾರದ ಹಕ್ಕನ್ನು 
ಅನುಭೋಗಿಗೆ ವರ್ಗಾಯಿಸಿದಂತೆಯೇ ಹೊರತು ಒಡೆತನವನ್ನಲ್ಲ. ಇಂತಹ ಸಂದರ್ಭ 
ಗಳಲ್ಲಿ ಖಾಸಗೀ ಭೂಮಿಯನ್ನು ಪರಭಾರೆ ಮಾಡುವುದಕ್ಕೆ ಮೊದಲು ರಾಜನ 
ಅನುಮತಿಯನ್ನು ಪಡೆಯುವುದು ಅಗತ್ಮವೇ ಎಂಬ ಪ್ರಶ್ನೆಯನ್ನು ಪರಿಶೀಲಿಸಬಹುದು. 
ವಿಜ್ಞಾನೇಶ್ವರನು ಗುರುತಿಸುವಂತೆ ನಗರದ ಗಣ್ಣ ಜನರು, ಬಂಧುಗಳು, ನೆರೆಹೊರೆ 
ಯವರು ಮತ್ತು ವಾರಸುದಾರರ ಒಪ್ಪಿಗೆಯನ್ನು ಪಡೆಯಬೇಕೆಂದು ಹೇಳಿದ್ದಾನೆ. ರಾಜನ 
ಪೂರ್ವಾನುಮತೀಯ ಅಗತ್ಯವೆಂದು ಸೂಚಿಸುವುದಿಲ್ಲ. ವಿಜಯನಗರ ಶಾಸನಗಳು 
ಈ ವ್ಯಾಖ್ಮಾನಕಾರನ ದೃಷ್ಟಿಕೋನವನ್ನು ಎತ್ತಿಹಿಡಿಯುತ್ತದೆ. 


ವಿಜಯನಗರದ ಭೂ ಹಿಡುವಳಿ ವ್ಯವಸ್ಥೆ ೪೧೯ 


ಆಕರ ಗ್ರಂಥಗಳು 

1. ಎಪಿಗ್ರಾಫಿಯ ಕರ್ನಾಟಕ ಸಂಪುಟ -2 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, 1973 
2° AS | 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, 1974 
3. ಅದೇ-4 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, 1975 
4. ಅದೇ-5 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, 1976 
5. ಅದೇ-6 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, 1977 
6. -ಅದೇ-7 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, 1979 
7. ಅದೀ 

ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, 1984 

ಬಿ.ಎಲ್‌.ರೈಸ್‌ ಸಂಪಾದಕರು, ಶಾಸನ ಸಂಪುಟ - 11 

ಎ.ಎಂ.ಅಣ್ಣೇಗೇರೆ, ಸಂಪಾದಕರು, ಕರ್ನಾಟಕ ಇನ್ಸ್‌ಸ್ಟಿಟೂಷನ್ಸ್‌, ಸಂಪುಟ 4 
10. ಎಂ.ಎಂ.ಕಲ್ಬುರ್ಗಿ, ಸಂಪಾದಕರು 

ಪ್ರಾಚೀನ ಕರ್ನಾಟಕದ ಆಡಳಿತ ವಿಭಾಗಗಳು 

ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 1999 
11. ಪ್ರೊ. ಶೇಕ್‌ ಆಲಿ ಸಂಪಾದಕರು 

ಕರ್ನಾಟಕ ಇತಿಹಾಸ ಸಂಪುಟ - 3 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 1977 
12.  ಹೆಯವದನ ರಾವ್‌, ಸಂಪಾದಕರು 

ಮೈಸೂರು ಗೆಜೆಟಿಯರ್‌, 2, 3, 5, ಬೆಂಗಳೂರು, 1929, 1930 


48. ಸಂಗಮ ಅರಸರ ಕಾಲದಲ್ಲಿ ತಮಿಳುನಾಡಿನಲ್ಲಿ ನೀರಾವರಿ 
ಸ್ಮಿತಾರೆಡ್ಡಿ. ಡಿ. 


ವಿಜಯನಗರ ಅರಸರು ತಮಿಳುನಾಡಿನಲ್ಲೂ ತಮ್ಮ ಅಧಿಪತ್ಯ ಸ್ಹಾಪಿಸಿದ್ದರಿಂದ ಅವರ 
ಸಾವಿರಾರು ಶಾಸನಗಳು ತಮಿಳುನಾಡಿನಾದ್ಮಂತ ಕಾಣಸಿಗುತ್ತವೆ. ಪ್ರಸಕ್ತ ಲೇಖನದಲ್ಲಿ 
ಸಂಗಮ ಅರಸರಿಗೆ ಸಂಬಂಧಪಟ್ಟ ಶಾಸನಗಳನ್ನು ಮಾತ್ರ ಪರಿಗಣನೆಗೆ 
ತೆಗೆದುಕೊಂಡಿರುತ್ತೇನೆ. ತಮಿಳುನಾಡಿನಲ್ಲಿ ಸಂಗಮ ಅರಸರಿಗೆ ಸಂಬಂಧಪಟ್ಟಂತೆ ಕನ್ನಡ, 
ತಮಿಳು, ತೆಲುಗು ಹಾಗೂ ಸಂಸ್ಕೃತ ಭಾಷೆಯಲ್ಲಿ ಸುಮಾರು 400ಕ್ಕೂ ಅಧಿಕ ಶಾಸನಗಳು 
ದೊರೆಯುತ್ತವೆ. ಅವುಗಳಲ್ಲಿ ನೀರಾವರಿಗೆ ಸಂಬಂಧಿಸಿದಂತೆ ಕೇವಲ 32 ಶಾಸನಗಳು 
ಮಾತ್ರ ಮಾಹಿತಿ ನೀಡುತ್ತವೆ. 

ತಮಿಳುನಾಡಿನಲ್ಲಿ ನದಿ ಅಚ್ಚುಕಟ್ಟು ಪ್ರದೇಶವು ವ್ಮಾಪಕವಾಗಿರುವುದರಿಂದ 
ಬಹುಶಃ ಹೆಚ್ಚು ಹೆಚ್ಚು ನೀರಾವರಿ ಕಾಮಗಾರಿಗಳನ್ನು ಕೈಗೊಳ್ಳಬೇಕಾದ ಅಗತ್ಮತೆ 
 ಕಂಡುಬರಲಿಲ್ಲವೆಂದು ಕಾಣುತ್ತದೆ. ಆದರೂ ಅಸ್ತಿತ್ವದಲ್ಲಿದ್ದ ನೀರಾವರಿ ವ್ಯವಸ್ಥೆಯನ್ನು 
ಬಲಪಡಿಸಲು ಕಾಲುವೆಗಳ ನಿರ್ಮಾಣ, ಕೆರೆಗಳ ನಿರ್ಮಾಣ/!ದುರಸ್ತಿ, ತೂಬುಗಳ 
ನಿರ್ಮಾಣ!ದುರಸ್ತಿ ಮುಂತಾದಂತಹ ಹಲವಾರು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಂತೆ 
ತೋರುತ್ತದೆ. ವಿಜಯನಗರ ಅರಸರು ನೀರಾವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದರಿಂದಾಗಿ 
ಸಾಮ್ರಾಜ್ಯದಲ್ಲಿ ಆರ್ಥಿಕ ಪ್ರಗತಿ ವೃದ್ದಿಸಿ ಆ ಮೂಲಕ ಸಾಮ್ರಾಜ್ಮದ ಸರ್ವತೋಮುಖ 
ಅಭಿವೃದ್ದಿ ಹಾಗೂ ವಿಸ್ತರಣೆ ಸಾಧ್ಯವಾಯಿತು. 

ಈ ವಿಷಯವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿಕೊಳ್ಳಲಾಗಿದೆ: 

1. ನೀರಾವರಿ ಕಾಮಗಾರಿಗಳ ನಿರ್ಮಾಣ 

2. ನೀರಾವರಿ ಕಾಮಗಾರಿಗಳ ನಿರ್ವಹಣೆ 

3. ನೀರಾವರಿ ಸಂಬಂಧಿ ತೆರಿಗೆಗಳು 

4. ಜಲವಿವಾದ. 


ಸಂಗಮ ಅರಸರ ಆಡಳಿತಾವಧಿಯ ಶಾಸನಗಳಲ್ಲಿ ಸ್ಥಳೀಯ ನಾಯಕರು, 
ಅಧಿಕಾರಿಗಳು, ಮಠಪತಿಗಳು, ದೇವಾಲಯದ ಸ್ಥಾನಪತಿಗಳು, ಊರಮಹಾಜನಗಳು 
ಹಲವಾರು ನೀರಾವರಿ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡ ಬಗ್ಗೆ ಮಾಹಿತಿಯಿದೆ. 


ಸಂಗಮ ಅರಸರ ಕಾಲದಲ್ಲಿ ತಮಿಳುನಾಡಿನಲ್ಲಿ ನೀರಾವರಿ ೪೨೧ 


ಇಮ್ಮಡಿ ಹರಿಹರನ ಶಾಸನವು ಅದ್ದಂಕಿ ಸಿಂಹಾಸನಾಧೀಶ್ವರ, ಜಗದೊಬ್ಬ ಗಂಡ, 
ಬಸವ ಶಂಕರ ಬಿರುದಾಂಕಿತನಾದ ಮಹಾಮಂಡಲೇಶ್ವರ ಮಾಚಿರೆಡ್ಡಿ ಗಣಪತಿ 
ರೆಡ್ಡಿಯಾರ್‌ ಎಂಬುವನು ಶಿಯಪಾಡಿ ಅಥವಾ ಉತ್ತಮಚೋಳನಲ್ಲೂರಿನ ಕೆರೆಗೆ 
ತೂಬನ್ನು ಕಟ್ಟಿಸಿದ್ದನ್ನು ಉಲ್ಲೇಖಿಸುತ್ತದೆ '. ಇಮ್ಮಡಿ ಬುಕ್ಕರಾಯನ ಅತ್ತೂರೈ 
ಶಾಸನವು ಗ್ರಾಮದಲ್ಲಿ ಕೆರೆ ಜೀರ್ಣೋದ್ದಾರ ಮಾಡಿದ್ದನ್ನು ದಾಖಲಿಸುತ್ತದೆ. ಇಮ್ಮಡಿ 
ಬುಕ್ಕ ರಾಯನ ಇರುಮತ್ತೂರ್‌ ಶಾಸನವು ಇರುಮಾತೂರ್‌, ಪೋಚಯನ್‌ಪಲ್ಲಿ, 
ಪಂಡಿರ ಪಲ್ಲಿ ಮತ್ತು ಚಂದಿರಪಲ್ಲಿಗಳಲ್ಲಿ ಕಂಬರ ತಿರುಕ್ಕಲು ಕನ್ನಂ ಉಡಯಾನ್‌ 
ಹಾಗೂ ಮತ್ತೊಬ್ಬ ವ್ಯಕ್ತಿ ಸೇರಿ ನಿರ್ಮಿಸಿದ ಹಲವಾರು ನೀರಾವರಿ ಕಾಮಗಾರಿಗಳನ್ನು 
ಉಲ್ಲೇಖಿಸುತ್ತದೆ ". 

ಇಮ್ಮಡಿ ವಿರೂಪಾಕ್ಷನ ಶಾಸನವು ಕಾಶ್ಚಪ ಗೋತ್ರದ ಮುದ್ದಪ್ಪ ಮಂತ್ರಿಯು 
ಸಹ್ಮಾತ್ಮಜ (ಕಾವೇರಿ) ನದಿಗೆ ಸೇತುವೆ ಕಟ್ಟಿಸಿದ್ದನ್ನು ತಿಳಿಸುತ್ತದೆ. ಅದೇ ಅರಸನ 
ಮತ್ತೊಂದು ಶಾಸನವು ವಲ್ಲವರಾಯ ನಲ್ಲೂರಿನಲ್ಲಿ ಕೆರೆ ಕಟ್ಟಿಸಿದ್ದನ್ನು ದಾಖಲಿಸುತ್ತದೆ”. 
ಇಮ್ಮಡಿ ವಿರೂಪಾಕ್ಷನ ವಲ್ಲಿಮಲೈ ಶಾಸನವು ಅಲ್ಲಿ ಒಂದು ಅಣೆಕಟ್ಟು ಇದ್ದುದನ್ನು 
ದಾಖಲಿಸುತ್ತದೆ. ರಾಮನಾಥ ದೇವರ ಪೂಜೆ ಹಾಗೂ ದೀಪಕ್ಕಾಗಿ ರಾಜನ ಪರವಾಗಿ 
ಮಲ್ಲರಸನ್‌ ಎಂಬುವರು ಕೆಳ ಅಣೆಕಟ್ಟಿನಿಂದ ಕಾಲುವೆ ಮೂಲಕ ನೀರು ಹರಿಸಬಹು 
ದಾದ ಭೂಮಿಯನ್ನು ದತ್ತಿ ನೀಡಿದ್ದನ್ನು ತಿಳಿಸುತ್ತದೆ”. 

ಇಮ್ಮಡಿ ದೇವರಾಯನ 1436ರ ಶಾಸನವು ಇಡ್ಕೆಯೂರ್‌ ನಾಡಿನ ವಾಯ್‌ ಕಾಲೈ 
(ಕಾಲುವೆ) ಅಣ್ಣ ಚಾವುಂಡಪ್ಪ ಒಡೆಯಾರ್‌ ಧರ್ಮವೆಂದು ಹೇಳುತ್ತದೆ '. 1445ರ 
ಮತ್ತೊಂದು ಶಾಸನವು ತಾವಕ್ಕಾವೂರ್‌ ಕುನ್ನಂನ ವೆಂಕಟನಾಯಕನು ಕೊರೈಮಂಗಲಂ 
ನಲ್ಲಿ ಪುಟ್ಟೇರಿ ಕೆರೆಯನ್ನು ತೋಡಿಸಿದನೆಂದು ಮತ್ತು ಆತನ ಹೆಂಡತಿ ಸಾಂತಲ ಸಾಣೆ 
ಅದಕ್ಕೆ ತೂಬನ್ನು ನಿರ್ಮಿಸಿದಳೆಂದು ಹೇಳುತ್ತದೆ *. ಸದರಿ ಶಾಸನವು ವೆಂಕಟ ನಾಯಕ 
ನನ್ನು ಮಲೆಯಾಳಿ ಎಂದು ದಾಖಲಿಸುತ್ತದೆ. 

ಸಂಗಮ ಅರಸನ ಅವಧಿಗೆ ಸೇರಿದ ದಿನಾಂಕವಿಲ್ಲದ ಮತ್ತೊಂದು ಶಾಸನವು 
ಕಡಗತ್ತೂರಿನ ಕೆರೆಗೆ ತೂಬು ಮತ್ತು ಕಾಲುವೆ ನಿರ್ಮಿಸುವುದಕ್ಕಾಗಿ ಹಣ 
ಸಂಗ್ರಹಿಸಿದ್ದನ್ನು ದಾಖಲಿಸುತ್ತದೆ”. ಇಂಥದೇ ಮತ್ತೊಂದು ಶಾಸನ ಕೂಸ್ತನಹಳ್ಳಿಯದು. 
ಇದರಲ್ಲಿ ವೀರಪ್ಪ ಎಂಬುವನು ತನ್ನ ದೈನಂದಿನ ಆಹಾರ ಭಿಕ್ಸೆ ಬೇಡುವಾಗ ಹೂಸ 
ಕೆರೆಯ ನಿರ್ಮಾಣಕ್ಕಾಗಿ 300 ಹೊನ್ನನ್ನು ನೀಡಿದ್ದನ್ನು ದಾಖಲಿಸುತ್ತದೆ (ಕನ್ನಡ 
ವಿಶ್ವವಿದ್ಯಾಲಯ ಶಾಸನ ಸಂಪುಟ- 1. ತ.ಸಾ.ಕ.ಶಾ.ಗಳು, ಸಂ. 113). 


೪.೨.೨ ವಿಜಯನಗರ ಅಧ್ಯಯನ ೧೩ 


ನೀರಾವರಿ ಕಾಮಗಾರಿಗಳ ನಿರ್ವಹಣೆ 

ನೀರಾವರಿ ಕಾಮಗಾರಿಗಳ ನಿರ್ಮಾಣಕ್ಕಷ್ಟೇ ಅಲ್ಲದೆ, ಅವುಗಳ ನಿರ್ವಹಣೆಗೂ 
ಸಹ ಸೂಕ್ತ ವ್ಯವಸ್ಥೆ ಕಲ್ಪಿಸಿರುವುದನ್ನು ಶಾಸನಗಳಲ್ಲಿ ಕಾಣಬಹುದು. ನೀರಾವರಿ 
ಕಾಮಗಾರಿಗಳನ್ನು ಆಯಾ ಗ್ರಾಮಗಳ ಮಹಾಜನಗಳು, ದೇವಾಲಯದ ಸ್ಥಾನಪತಿಗಳು 
ಮತ್ತು ಏರಿ (ಕೆರೆ) ಸಮಿತಿ ವಹಿಸಿಕೊಂಡು ನಿರ್ವಹಿಸುತ್ತಿತ್ತು. 

ನೀರಾವರಿ ಕಾಮಗಾರಿಗಳಲ್ಲಿ ಅತಿ ಹೆಚ್ಚಿನ ಆದ್ಮತೆಯನ್ನು ಕೆರೆಗಳಿಗೆ ನೀಡಲಾಗಿದೆ. 
ಕೆರೆಗಳ ನಿರ್ವಹಣೆಗೆ ತಗಲುವ ಹಣವನ್ನು ಭರಿಸಬಹುದಾದ ಮುಖ್ಯ ಆದಾಯವೆಂದರೆ 
ಕೆರೆಗಳನ್ನು ಮೀನು ಸಾಕಾಣಿಕೆಗೆ ಗುತ್ತಿಗೆಗೆ ನೀಡಿ ಅದರಿಂದ ಬರುವ ಹಣವನ್ನು ಕೆರೆ 
ನಿರ್ವಹಣೆಗೆ ವಿನಿಯೋಗಿಸಲಾಗುತ್ತಿತ್ತು. ಇಮ್ಮಡಿ ಹರಿಹರನ 1399ರ ಶಾಸನವು 
ಉತ್ತಮಚೋಳನಲ್ಲೂರು ಕೆರೆಗೆ ತೂಬು ನಿರ್ಮಿಸಿದ್ದನ್ನು ಹೇಳಿ, ಕೆರೆಯನ್ನು ಮೀನು 
ಸಾಕಾಣಿಕೆಗೆ ಗುತ್ತಿಗೆಗೆ ನೀಡಿ ಅದರಿಂದ ಬಂದ ಹಣವನ್ನು ಹೂಳೆತ್ತುವುದಕ್ಕೆ ನೀಡಿದ್ದನ್ನು 
ಉಲ್ಲೇಖಿಸುತ್ತದೆ ". 

ಮೊದಲನೇ ದೇವರಾಯನ 1410ರ ಶಾಸನವು, ಮಲ್ಲಣ ಒಡೆಯರ್‌ನ ನಿರೂಪದ 
ಮೇರೆಗೆ ಮಾದಿ ಅರಸ ಎಂಬುವವನು ಮೀನು ಮಾರಾಟದಿಂದ ಸಂಗ್ರಹವಾದ ಹಣವನ್ನು 
ನೆಯಿನಾಡುವಿನ ಅಗ್ರಹಾರವಾದ ಪಗನ್ನನೇಡು ಅಥವಾ ವೀರನರಸಿಂಹ ಚತುರ್ವೇದಿ 
ಮಂಗಲಂನಲ್ಲಿರುವ ಕೆರೆಯನ್ನು ಆಳವಾಗಿ ತೋಡುವುದಕ್ಕಾಗಿ ವಿನಿಯೋಗಿಸಲು ವ್ಯವಸ್ಥೆ 
ಮಾಡಿದ್ದನ್ನು ದಾಖಲಿಸುತ್ತದೆ ". | 

1424ರ ಶಾಸನವು ಪಲುವೂತ್‌ ಕೋಟ್ಟದ ಕಲವೈ ಪಜ್ಞುವಿನಲ್ಲಿರುವ ಕಾವೇರಿಪಾಕ 
ಕಾಲುವೆಯ ಶಾಖಾ ಕಾಲುವೆಯಾದ ನಾಗಕುಲ್ಮಾ ಕಾಲುವೆಯ ಮೂಲಕ ನೀರು 
ಸರಬರಾಜು. ಮಾಡಿದ್ದನ್ನು ಹೇಳುತ್ತದೆ ". | 


1442ರ ಮತ್ತೊಂದು ಶಾಸನವು ನಾಗಮನಾಯಕನ ಕಾರ್ಯಕರ್ತನಾದ ಗಂಗ 
ನಾಯಕನು ಪಕುನ್ಹದ ಕೆರೆಯಲ್ಲಿ ಮೀನು ಮಾರಾಟದಿಂದ ಬಂದ ಹಣವನ್ನು ಕೆರೆಯ 
ಹೂಳೆತ್ತುವುದಕ್ಕಾಗಿ ನೀಡಿದ್ದನ್ನು ದಾಖಲಿಸುತ್ತದೆ "3. 

ಕ್ರಿ.ಶ. 1445ರ ಇಮ್ಮಡಿ ದೇವರಾಯನಿಗೆ ಸಂಬಂಧಿಸಿದ ಶಾಸನವು ರಾಜನ 
ಕಾರ್ಯಕರ್ತ ತಿಮ್ಮಪ್ಪನಾಯಕ. ಪಡೈವೀಡುವಿನ ಸ್ಥಾನಪತಿ, ಮಾಹೇಶ್ವರರು ಮತ್ತು 
ಊರವರೆಲ್ಲರೂ ಸೇರಿ ತಿರುಮಲೈನ ತಿರುನಾಮತ್ತುಕಾಣಿಯಲ್ಲಿರುವ ನಾಲ್ಕು ಕೆರೆಗಳಲ್ಲಿ 
ಮೀನು ಸಾಕಾಣಿಕೆಯನ್ನು ಗುತ್ತಿಗೆಗೆ ನೀಡುವುದರಿಂದ ಬಂದ ವರಮಾನವನ್ನು ಪ್ರತಿವರ್ಷ 
ಕೆರೆಗಳಲ್ಲಿ ಹೂಳೆತ್ತಲು ಪ್ರತ್ಯೇಕವಾಗಿ ಮೀಸಲಿರಿಸಲು ನಿರ್ಧರಿಸಿದ್ದನ್ನು ಉಲ್ಲೇಖಿಸು 
ತ್ತದೆ "4. ಇನ್ನೂ ಹಲವಾರು ಈ ಶಾಸನಗಳು ಈ ವಿಷಯವನ್ನು ದಾಖಲಿಸಿದೆ. 


ಸಂಗಮ ಅರಸರ ಕಾಲದಲ್ಲಿ ತಮಿಳುನಾಡಿನಲ್ಲಿ ನೀರಾವರಿ ೪೨೩ 


ಮೀನು ಮಾರಾಟದಿಂದಲ್ಲದೆ, ಖಾಸಗಿ ವ್ಯಕ್ತಿಗಳು, ದೇವಾಲಯದ ಅಧಿಕಾರಿಗಳು 
ಸಹ ಕೆರೆ ಕಾಲುವೆ ಮುಂತಾದವುಗಳನ್ನು ದುರಸ್ತಿಪಡಿಸಿದ್ದನ್ನು ದಾಖಲಿಸಿವೆ. 

1396ರ ತಿರುವಣ್ಣೈನಲ್ಲೂರಿನ ಶಾಸನವು ದೇವಾಲಯದ ದಕ್ಷಿಣ ಭಾಗದಲ್ಲಿರುವ 
ಕೆರೆಯನ್ನು ವಿರೂಪಾಕ್ಸನ ಮಂತ್ರಿ ವಿರುಪಣ್ಣ ದುರಸ್ತಿಪಡಿಸಿದ್ದನ್ನು ತಿಳಿಸುತ್ತದೆ". 

ಇಮ್ಮಡಿ ಬುಕ್ಕರಾಯನ ಶಾಸನವು ಮಠಪತಿ ಮಾಹೇಶ್ವರನಾದ ತಿರುವಾಂಜಿಯ 
ಮುಡಯರ್‌ನು ಕೆರೆಯನ್ನು ನಿರ್ಮಿಸಿದ್ದರಿಂದ ಆತನಿಗೆ ಕೆರೆಯ ಕೆಳಭಾಗದಲ್ಲಿ ಮೂರು 
ವೇಲಿ ಭೂದತ್ತಿ ನೀಡಿದ್ದನ್ನು ಉಲ್ಲೇಕಿಸುತ್ತದೆ: "*. 

1427ರ ಇಮ್ಮಡಿ ದೇವರಾಯನ ಶಾಸನವು ಪುಲ್ಲಲೂರಿನಲ್ಲಿ ಮಳೆಯಿಂದಾಗಿ 
ನೀರಿನ ಕಾಲುವೆ ಹಾನಿಗೊಳಗಾದಾಗ ದೇವಸ್ಥಾನಪತಿ ಭಾಸ್ಕರದೇವ ಅದನ್ನು ದುರಸ್ತಿ 
ಗೊಳಿಸಿದ್ದನ್ನು ದಾಖಲಿಸುತ್ತದೆ ". 

ಖಾಸಗಿ ವ್ಯಕ್ತಿಗಳಲ್ಲದೆ, ಮಹಾಸಭೆಗಳು ಸಹ ತಮ್ಮ ಸಮಿತಿಗಳ ಮುಖಾಂತರ 
ಕೆರೆಗಳ ನಿರ್ವಹಣಾ ಕಾರ್ಯವನ್ನು ನೋಡಿಕೊಳ್ಳುತ್ತಿದ್ದವು. ಕಾವೇರಿಪಾಕಂನ 1459ರ 
ಶಾಸನದಲ್ಲಿ ಮಹಾಸಭಾದ ಉಲ್ಲೇಖವಿದ್ದು, ಕಾವಿಡಿ ಪಾಕ್ಕ ಅಥವಾ ಅವನಿನಾಥ . 
ಚತುರ್ವೇದಿ ಮಂಗಲಂನಲ್ಲಿ ಸುದ್ದಿ ಸಮಿತಿ (Words Committee) ಮತ್ತು ಏರಿ 
ವಾರಿಯಂ ೆರೆ ಸಮಿತಿ) ನ ಮಹಾಜನಗಳು "ದೀಪದ ಕೊಡುಗೆ'ಯನ್ನು ನೋಡಿಕೊಳ್ಳಲು 
ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡಿದ್ದನ್ನು ತಿಳಿಸುತ್ತದೆ "”. 

ಇಲ್ಲಿ "ದೀಪ ಕೊಡುಗೆ' ಎಂಬುದು ದೇವಾಲಯದಲ್ಲಿ ನಿರಂತರವಾಗಿ ದೀಪ 
ಉರಿಸಲು ನೀಡಿದ ದತ್ತಿಯನ್ನು ಸೂಚಿಸುತ್ತದೆಂದು ಕಾಣುತ್ತದೆ (ಅಥವಾ ಕಾವೇರಿಪಾಕಂ 
ಸಮುದ್ರ ತೀರದಲ್ಲಿ ) ರುವುದರಿಂದ ನೌಕೆಗಳ ಮಾರ್ಗದರ್ಶನಕ್ಕಾಗಿ ಸ್ಥಾ ಪಿಸಲಾದ 
ದೀಪಸ್ತಂಭದ ನಿರ್ವಹಣೆಗಾಗಿ ನೀಡಿದ ದತ್ತಿಯಿರಬಹುದೆ?) ಅಂಥ ಭೂ ದತ್ತಿಗಳನ್ನು 
ಗುತ್ತಿಗೆಗೆ ನೀಡಿ ಅಥವಾ ಸಾಗುವಳಿ ಮಾಡಿಸಿ ಅದರಿಂದ ಬರುವ ಉತ್ಪನ್ನದಿಂದ ದೀಪ 
ಉರಿಸಲು ವ್ಯವಸ್ಥೆ ಮಾಡಲಾಗುತ್ತಿತ್ತು. ಅಂದರೆ ಉತ್ಪತ್ತಿಯಾದ ಹೆಚ್ಚಿನ ಪಾಲನ್ನು 
ನೀರಾವರಿ ಕಾಮಗಾರಿಗಳಲ್ಲಿ ಹೂಡುವ ಮೂಲಕ ಉತ್ಪಾ ದಿಸಲಾಗುತ್ತಿತ್ತು. ಇಂಥ 
ವ್ಯವಸ್ಥೆಯನ್ನು ಕರ್ನಾಟಕದ ಕೆಲವು ತಮಿಳು ಶಾಸನಗಳಲ್ಲಿ "ದಶವಂದ' ಎಂದು ಸಹ 
ಕರೆಯುತ್ತಾರೆ. ಇದಕ್ಕೆ ಹೊಂದಿಕೊಂಡ ಮತ್ತೊ ೦ದು ಶಾಸನವು ಪೆರಿಯ ಏರಿ ಮತ್ತು 
ಏರಿವಾರಿಯಂ (ಕೆರೆ ಸಮಿತಿ) ಯನ್ನು ಉಲ್ಲೇಖಿಸುತ್ತದೆ”. 

ವ್ಯಕ್ತಿಗತ ಹಾಗೂ ಸಾಂಸ್ಥಿಕ ರೂಪದಲ್ಲಲ್ಲದೆ, ಬಿಟ್ಟಿ ಸೇವೆಯ ಮೂಲಕ ಸಹ 
ಕೆರೆಗಳಲ್ಲಿ ಹೂಳೆತ್ತುವ ಕಾರ್ಯ ಕೈಗೆತ್ತಿ ಕೊಳ್ಳೆಲಾಗುತ್ತಿತ್ತು. 


೪೨೪ ವಿಜಯನಗರ ಅಧ್ಯಯನ ೧೩ 


ಪವಾಲಿಕಂಡಪುರಂನ 1397ರ ಶಾಸನವು, ಈ ದೃಷ್ಟಿಯಿಂದ ವಿಶಿಷ್ಟವಾಗಿದೆ. 
ನಾಡುವಿನ ನಾಲ್ಕು ಜಾತಿಗಳಿಗೆ ಸೇರಿದ ಜನರಿಗೆ ಬಿಟ್ಟಿ ದುಡಿಮೆಯ ತಮ್ಮ ಭಾಗವಾಗಿ 
ಕೆರೆಯಲ್ಲಿ ಹೂಳನ್ನು ತೆಗೆಯುವಂತೆ ನಿರ್ಬಂಧಿಸಲಾಯಿತು. ಕುಟುಂಬಗಳ ಗಾತ್ರ ಮತ್ತು 
ಸ್ವರೂಪಕ್ಕನುಸಾರವಾಗಿ ಶ್ರಮದ ಪ್ರಮಾಣ ನಿರ್ಧರಿಸಲಾಗಿತ್ತು. ಹೂಳು ತೆಗೆಯಲು 
ಬಿಟ್ಟಿ ಸೇವೆಯನ್ನು ಒದಗಿಸದ ಜನರು ಒಂದು ಕುಳಿ (ಬಂಡಿ) ಹೂಳಿಗೆ ಒಂದು ಪಣಂ 
ಅನ್ನು ನಾಡವರ್‌ರಿಗೆ (ನಾಡ ಮಹಾಜನಗಳಿಗೆ) ಸಂದಾಯ ಮಾಡಬೇಕಾಗಿತ್ತು. 


ಕೆರೆಯನ್ನು ಕಟ್ಟಿಸುವುದರ ಜೊತೆಗೆ ಅದರ ನಿರ್ವಹಣೆಗಾಗಿ ದತ್ತಿಗಳನ್ನು ಹಾಗೂ 
ನೀರಾವರಿಯ ಕೆಲವು ಹಕ್ಕುಗಳನ್ನು ನೀಡಲಾಗುತ್ತಿತ್ತು. 

1375ರ ಕಂಪಣನ ಶಾಸನವು ನಿನ್ನನ ಊರವರು ಪಯಾಕೂರ್‌ನ ಮಹಾಜನ 
ಗಳಿಗೆ ನೀರಾವರಿಯ ಕೆಲವು ಹಕ್ಕುಗಳನ್ನು ನೀಡಿದ್ದನ್ನು ದಾಖಲಿಸುತ್ತದೆ *!. ಇಮ್ಮಡಿ 
ವಿರೂಪಾಕ್ಷನ 1382ರ ಶಾಸನವು ಪಲ್ಲವರಾಯ ನಲ್ಲೂರಿನಲ್ಲಿ ಕೆರೆಯೊಂದನ್ನು ಕಟ್ಟಿಸಿ 
ಅದರ ನಿರ್ವಹಣೆಗಾಗಿ ಗಂಗಣಂಗಳ್‌ ಎಂಬುವರ ಪನೈಆಳ್‌ (ಕೆಲಸದ ಆಳು) ತಿರುತ್ತಾ 
ಪಿಳ್ಳೈಗೆ ಅದರ ಕೆಳಗೆ 500 ಕುಳಿ ಭೂದಾನ ನೀಡಿದ್ದನ್ನು ತಿಳಿಸುತ್ತದೆ ”. 

ಕೆರೆಯ ಕೆಲವು ಉತ್ಪನ್ನಗಳು ದೇವಾಲಯಕ್ಕೆ ಮೀಸಲಾಗಿರುತ್ತಿದ್ದವು. ಕೆರೆ ಗಳಿಂದ 
ಉತ್ಪತ್ತಿ ನಿಂತರೆ ದೇವಾಲಯಗಳೂ ದಿವಾಳಿಯಾಗುತ್ತಿದ್ದವು. 


ಇಮ್ಮಡಿ ವಿರೂಪಾಕ್ಷನ ಶಾಸನವು ಈ ಬಗ್ಗೆ ಮಾಹಿತಿ ನೀಡುತ್ತಿದೆ. ಕೆರೆ ಬಿರುಕು 
ಬಿದ್ದಿದ್ದರಿಂದ ತೆರಿಗೆ, ನೀಡಲು ದೇವಾಲಯಕ್ಕೆ ಯಾವುದೇ ಮೂಲ ಇಲ್ಲದಿದ್ದರಿಂದ 
ತೆರಿಗೆ ನೀಡುವ ಸಲುವಾಗಿ ದೇವಾಲಯದ ಮೂರು ಬೀದಿಗಳಲ್ಲಿದ್ದ ಮನೆಗಳನ್ನು 
ಮಾರಾಟ ಮಾಡಿದ್ದನ್ನು ತಿಳಿಸುತ್ತದೆ ”. ದೇವಾಲಯಕ್ಕೆ ನಿಶ್ಚಿತ ಆದಾಯವಿಲ್ಲ ದಿದ್ದಾಗ, 
ದೇವಾ ಲಯಕ್ಕೆ ಸೇರಿದ ಭೂಮಿ ಮಾರಾಟ ಮಾಡಿ ಆ ಹಣದಿಂದ ಕೆರೆ ದುರಸ್ತಿ ಮಾಡಿಸ 
ಲಾಗುತ್ತಿತ್ತು. ಇಮ್ಮಡಿ ವಿರೂಪಾಕ್ಷನ ಶಾಸನವು ಶಡೈಯೇರಿ ಎಂಬ ಹೆಸರಿನ ಕೆರೆ 
ಬಿರುಕುಬಿದ್ದು, ಇದರಿಂದ ಇಡೀ ಗ್ರಾಮದ ಭೂಮಿ ಸಾಗುವಳಿಯಿಲ್ಲದೆ, ಪಾಳು ಬಿದ್ದಿದ್ದ 
ರಿಂದ ದೇವಾಲಯಕ್ಕೆ ಸೇರಿದ (ತಿರುನಾಮತ್ತು ಕಾಣಿ) ಭೂಮಿಯನ್ನು ಇಳೆಯ ' 
ಪೆರುಮಾಳ್‌ ಎಂಬ ವ್ಯಕ್ತಿಗೆ 50 ಪಣಂಗಳಿಗೆ ಮಾರಾಟ ಮಾಡಿ ಅದರಿಂದ ಬಂದ ಹಣ 
ದಿಂದ ದೇವಲಾಯದ ಅಧಿಕಾರಿಗಲು ಆ ಕೆರೆಯನ್ನು ದುರಸ್ತಿಪಡಿಸಿದ್ದನ್ನು ದಾಖಲಿ 
ಸುತ್ತದೆ *. 


ಮಠ ಅಥವಾ ದೇವಾಲಯಗಳಿಗೆ ಅಥವಾ ವಿಶೇಷ ಉತ್ಸವ/ಹಬ್ಬಗಳ ಆಚರಣೆಯ 
ವೆಚ್ಚಕ್ಕಾಗಿ ದತ್ತಿ ನೀಡುವಾಗ ಅವುಗಳನ್ನು ನೀರಾವರಿ ಸೌಲಭ್ಯಗಳೊಂದಿಗೆ 
ನೀಡಲಾಗುತ್ತಿತ್ತು. 


ಸಂಗಮ ಅರಸರ ಕಾಲದಲ್ಲಿ ತಮಿಳುನಾಡಿನಲ್ಲಿ ನೀರಾವರಿ ೪೨೫ 


1382ರ ಶಾಸನವು ತಿರುಕ್ಕಾರಿಕಾರೈನ ತಿರುವಾಲನ್‌ ಮಠದ ಮೊದಲಿಯಾರ್‌ 
ಸತ್ಯದರ್ಶನಿಗಳಿಗೆ ವೆನ್‌ಕುಳತ್ತೂರಿನ ಊರವರು ಅಲ್ಲಿಯ ಕೆರೆಯಿಂದ ನೀರಾವರಿ 
ಹಕ್ಕುಗಳೊದಿಗೆ ಕಾವಂಡಕಂಡನಲ್ಲೂರಿನಲ್ಲಿ ಭೂ ದತ್ತಿ ನೀಡುವುದನ್ನು ಉಲ್ಲೇಖಿಸು 
ತ್ರ ದೆ 25 

1410ರ ಭೂಪತಿ ರಾಯನ ಶಾಸನವು ರಾಶಮಂಗಲಂನಲ್ಲಿರುವ ತಿರುನಾಮತ್ತು 
ಕಾಣಿ (ದೇವಾಲಯಕ್ಕೆ ಸೇರಿದ ಜಮೀನು) ಭೂಮಿಯನ್ನು ಕಾಲಮೇಘ ಪೆರುಮಾಳ್‌ 
ದೇವಾಲಯದ ಅಧಿಕಾರಿಗಳು ದೇವಾಲಯಕ್ಕೆ ಸೇರಿದ ರಾಶಮಂಗಲಂನಲ್ಲಿರುವ 2000 
ಕುಳಿ ಅಡಿಕೆ ತೋಟವನ್ನು ಇತರ ಸೌಲಭ್ಯಗಳೊಂದಿಗೆ ತೋಟದ ಸಾಗುವಳಿಗಾಗಿ ನೀರನ್ನು 
ಬಳಸಿಕೊಳ್ಳುವ ಹಕ್ಕಿನೊಂದಿಗೆ ಮಾರಾಟ ಮಾಡಿದ್ದನ್ನು ದಾಖಲಿಸುತ್ತದೆ *. 

ಇಮ್ಮಡಿ ದೇವರಾಯನ 1424ರ ಶಾಸನವು, 4000 ಕುಳಿ ಭೂಮಿಯನ್ನು ನೀಡಿದಾಗ 
ಅದಕ್ಕೆ ಪೆರಿಯೇರಿಯಿಂದ ನೀರಾವರಿ ಸೌಲಭ್ಯಗಳನ್ನು ಓದಗಿಸುವ ಮೂಲಕ ನೀಡಿದ್ದನ್ನು 
ತಿಳಿಸುತ್ತದೆ ”. 

ಅತಿವೃಷ್ಟಿಯಾದಾಗ ನದಿಗಳಲ್ಲಿ ಪ್ರವಾಹ ಉಂಟಾಗಿ ಅಥವಾ ಅನಾವೃಷ್ಟಿಯ , 
ಸಂದರ್ಭದಲ್ಲಿ ನೀರಿನ ಅಭಾವದಿಂದ ಸಾಗುವಳಿಯಿಲ್ಲದೆ ಜಮೀನು ಬೀಳು ಬಿದ್ದಾಗ 
ಅಂಥ ಭೂಮಿಗಳನ್ನು ಕೃಷಿಯೋಗ್ಯವಾಗಿಸಲು ರೈತರಿಗೆ/ಗೇಣಿದಾರರಿಗೆ ಪ್ರೋತ್ಸಾಹ 
ನೀಡುವ ಸಲುವಾಗಿ ಹಲವಾರು ತೆರಿಗೆ ವಿನಾಯಿತಿಗಳನ್ನು ಘೋಷಿಸಲಾಗುತ್ತಿತ್ತು. 

ಇಮ್ಮಡಿ ಬುಕ್ಕರಾಯನ 1402ರ ಶಾಸನವು, ಕಾವೇರಿ ನದಿಯಲ್ಲಿ ಪ್ರವಾಹ ಬಂದು 
ನೀರಾವರಿ ಕಾಲುವೆಗಲ್ಲಿ ಹೂಳು ತುಂಬಿಕೊಂಡು ಜಮೀನುಗಳ ನಡುವಿನ ಎಲ್ಲೆ 
ಗುರುತುಗಳೆಲ್ಲ ಕೊಚ್ಚಿಕೊಂಡು ಹೋಗಿದ್ದರಿಂದ ಬೇಸಾಯಗಾರರು ಹೆಚ್ಚಿನ ಕಾಲ ಆ 
ಜಮೀನುಗಳನ್ನು ಪರಿತ್ಯಜಿಸಿದರು. ಆಗ ಬುಕ್ಕರಾಯನು. ಈ ಭೂಮಿಯನ್ನು ಹೊಸದಾಗಿ 
ಸಾಗುವಳಿ ಮಾಡಿ, ಅಲ್ಲಿ ಜನರು ಬಂದು ನೆಲೆಸುವಂತೆ ಮಾಡುವ ಸಲುವಾಗಿ ಅವರ 
ಪರವಾಗಿ ಹಲವಾರು ವಿನಾಯಿತಿಗಳನ್ನು ನೀಡುತ್ತಾನೆ. ಅಂದರೆ ಮೊದಲನೇ ವರ್ಷ 
ಕಾರ್‌ ಮತ್ತು ಪಾಶಾಣ ಭೂಮಿಗಳೆರಡಕ್ಕೂ ಅರ್ಧ ಭಾಗ ಮಾತ್ರ ತೆರಿಗೆ ಸಂಗ್ರ 
ಹಿಸುವುದು, ನಂತರದ ವರ್ಷದಿಂದ ನಾಲ್ಕನೇ ಮೂರು ಭಾಗ ಹೀಗೆ ವರ್ಷಂ ಪ್ರತಿ 
ಹಲವಾರು ತೆರಿಗೆಗಳ ರಿಯಾಯಿತಿ ನೀಡಿದ್ದನ್ನು ದಾಖಲಿಸುತ್ತದೆ ". 

1467ರ ಮತ್ತೊಂದು ಶಾಸನದಲ್ಲಿ ನೀರಿಲ್ಲದ ಕಾರಣದಿಂದಾಗಿ ಸಾಗುವಳಿಯಿಲ್ಲದೆ 
ಪಾಳುಬಿದ್ದಿದ್ದ ದೇವಾಲಯಕ್ಕೆ ಸೇರಿದ ಭೂಮಿಯನ್ನು ತಿರುಮೇಲಿರೈ ಆಳ್ವಾರ್‌ 
ದೇವಾಲಯದ ಭಂಡಾರಿ ಉಟವಕ್ಕಾಣಿಯಾಗಿ ಅದನ್ನು ಕೊಂಡುಕೊಂಡು ಸಾಗುವಳಿ 
ಯೋಗ್ಯವನ್ನಾಗಿಸುತ್ತಾನೆ. ನಂತರ ಅದನ್ನು ದೇವಾಲಯ ವರ್ಷಕ್ಕೆ 200 ಪಣ ಚಿನ್ನಕ್ಕೆ 
ಗುತ್ತಿಗೆ ನೀಡಿದ್ದನ್ನು ದಾಖಲಿಸುತ್ತದೆ. 


೪೨೬ ವಿಜಯನಗರ ಅಧ್ಯಯನ ೧೩ 


ನೀರಾವರಿಸಂಬಂಧಿ ತೆರಿಗೆಗಳು 

ಸದರಿ ಶಾಸನಗಳಲ್ಲಿ “ಪಾಡೈಕ್ಕಾದಲ್‌', ವಾಶಲ್‌ಕುಟ್‌ಪಣಂ ಹಾಗೂ ಏರಿಪಾಶಿ 
ಎಂಬ ಪದಗಳು ಪ್ರಯೋಗವಾಗಿದೆ. ಪಾಡೈಕ್ಕಾವಲ್‌” ಎಂಬುದು ಬಹುಶಃ ಕೆರೆಯನ್ನು 
ದುರಸ್ತಿಪಡಿಸುವುದಕ್ಕಾಗಿ ಸಂಗ್ರಹಿಸುವ ತೆರಿಗೆಯಾಗಿರಬಹುದು. “ವಾಶಲ್‌ 
ಕುಲ್‌ ಪಣಂ'*” ಕೆರೆ ಹೂಳೆತ್ತುವುದಕ್ಕಾಗಿ ಸಂಗ್ರಹಿಸುವ ತೆರಿಗೆಯಿರಬಹುದೆಂದು 
ತೋರುತ್ತದೆ. ಹಾಗೆಯೇ “"ಏರಿಪಾಶಿ, ಮೀನು ಸಾಕಲು ಕೆರೆಗಳನ್ನು ಗುತ್ತಿಗೆಗೆ ನೀಡಿ 
ಅದರಿಂದ ಸಂಗ್ರಹಿಸಲಾದ ಹಣವಿರಬಹುದು. 
ಜಲವಿವಾದಗಳು 


ನದಿ ಕಾಲುವೆಯಿಂದ ಅಥವಾ ಕೆರೆಗಳಿಂದ ನೀರು ಹಂಚಿಕೆ ಮಾಡಿಕೊಳ್ಳುವ 
ವಿಚಾರದಲ್ಲಿ ಗ್ರಾಮ ಗ್ರಾಮಗಳ ಮಧ್ಯೆ ವಿವಾದಗಳು ತಲೆದೋರುತ್ತಿದ್ದವು. ಅಂಥ 
ಸಂದರ್ಭದಲ್ಲಿ ಊರ ಜನಗಳು ಕುಳಿತುಕೊಂಡು ತಮ್ಮಲ್ಲೇ ವಿವಾದಗಳನ್ನು ಬಗೆ 
ಹರಿಸಿಕೊಳ್ಳುತ್ತಿದ್ದರು ಹಾಗೂ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ಕೆಲವು ಷರತ್ತು ಗಳನ್ನು 
ಸಹ ವಿಧಿಸಲಾಗುತ್ತಿತ್ತು. 


1406ರ ಇಮ್ಮಡಿ ಬುಕ್ಕರಾಯನ ಶಾಸನವು ಕೆರೆ ನೀರಿನ ಬಳಕೆ ಕುರಿತಂತೆ 
ಆಳತ್ತೂರ್‌ ಮತ್ತು ಅತ್ತಿಪಟ್ಟು ಗ್ರಾಮಗಳ ನಡುವೆ ಉಂಟಾದ ವಿವಾದವನ್ನು ಮಹಾ 
ಪ್ರಧಾನಿ ತಿಪ್ಪರಶರ್‌ನ ಸನ್ನಿಧಿಯಲ್ಲಿ ಬಗೆಹರಿಸಿಕೊಂಡಿದ್ದನ್ನು ತಿಳಿಸುತ್ತದೆ *. 

ಹಾಗೆಯೇ 1426ರ ದೇವರಾಯನ ಶಾಸನವು ವಡನೆನ್‌ ಮಲ್ಕೆನ ಊರಜನರು 
ತಮ್ಮ ಜಮೀನುಗಳಿಗೆ ನೀರುಣಿಸುವುದಕ್ಕಾಗಿ ನದಿಯಿಂದ ನೀರು ಹರಿಸಿಕೊಳ್ಳುವುದರ 
ಕುರಿತ ಕೆಲವು ನಿರ್ಬಂಧಗಳ ಬಗ್ಗೆ ಇತರ ಆರು ಗ್ರಾಮಗಳೊಂದಿಗೆ ಮಾಡಿಕೊಂಡ 
ಒಪ್ಪಂದವನ್ನು ಉಲ್ಲೇಖಿಸುತ್ತದೆ *. | 

1435ರ ಮತ್ತೊಂದು ಶಾಸನವು ನದಿ ಕಾಲುವೆಯ ನೀರನ್ನು ಬಳಸಿಕೊಳ್ಳುವ 
ವಿಚಾರದಲ್ಲಿ ಕೀಲ್‌ಕುರೈನ ಚಾಟ್ಟು ಅಗರಂನ ಮಹಾಜನಗಳು ಹಾಗೂ ಪೊನೈನ 
ಊರವರ ನಡುವೆ ಆದ ಒಪ್ಪಂದವನ್ನು ದಾಖಲಿಸುತ್ತದೆ ೫. 


| ಉಪಸಂಹಾರ 
ಅಂತಿಮವಾಗಿ ಈ ಎಲ್ಲ ಶಾಸನಗಳನ್ನು ಅವಲೋಕಿಸಿದಾಗ ಕೆಲವು ಅಂಶಗಳು 
ಗಮನಕ್ಕೆ ಬರುತ್ತವೆ. ತಮಿಳುನಾಡಿನಲ್ಲಿ ನದಿಗಳಿಗೆ ಕಾಲುವೆಗಳ ವ್ಯ ವಸ್ಥೆ ಪ್ರಧಾನವಾದ 
ನೀರಾವರಿ ಮೂಲವಾಗಿತ್ತು. 
ನೀರಾವರಿ ಕಾಮಗಾರಿಗಳ ಸೃಜನೆ/ದುರಸ್ತಿಯನ್ನು ಬಹುತೇಕ ಮಠಪತಿ/ 
ಸ್ಥಾನಪತಿಗಳು ಅಥವಾ ಊರ ಮಹಾಜನಗಳೇ ಕೈಗೊಂಡಿರುವುದನ್ನು ಕಾಣಬಹುದು. 


ಸಂಗಮ ಅರಸರ ಕಾಲದಲ್ಲಿ ತಮಿಳುನಾಡಿನಲ್ಲಿ ನೀರಾವರಿ ೪೨೭ 


ಕೆರೆಗಳ ಉತ್ಪನ್ನದಿಂದಲೇ ಅವುಗಳ ನಿರ್ವಹಣಾ ಕಾರ್ಯವನ್ನೂ  ಕೈಗೆತ್ತಿಕೊಳ್ಳಲಾಗು 
ತ್ರಿತ್ತು. ಬಹುತೇಕ ದೇವದಾನ ಗ್ರಾಮಗಳು (ತಿರುನಾಮತ್ತು ಕಾಣಿಟ್ಟಿಂ ದೇವಾಲಯಗಳ 
ಅಧೀನದಲ್ಲೇ ಇರುತ್ತಿದ್ದು, ಅವುಗಳಿಂದ ದೇವಾಲಯಕ್ಕೆ ಬರುತ್ತಿದ್ದ ಉತ್ಪನ್ನದಿಂದ 
ದೇವಾಲಯಗಳ ಪೂಜಾಕಾರ್ಯಗಳನ್ನು ನಡೆಸಲಾಗುತ್ತಿ ತ್ತು. ದೇವದಾನ ಗ್ರಾಮಗಳಿಗೆ 
ವಿಶೇಷವಾಗಿ ನೀರನ್ನು ಹರಿಸುವ ವ್ಯವಸ್ಥೆ ಇತ್ತು. ಅಲ್ಲದೆ ಸ್ಥಳೀಯ ಜನರೂ ನೀರಾವರಿ 
ಕಾಮಗಾರಿಗಳನ್ನು ನಿರ್ಮಿಸಿರುವುದನ್ನು ಕಾಣಬಹುದು. ಎಷ್ಟೋ ಸಾರಿ ದೇವಾಲಯಗಳು 
ಪ್ರಜಾಹಿತವನ್ನು ಪರಿಗಣಿಸಿ, ದೇವಾಲಯಕ್ಕೆ ಸೇರಿದ ಭೂಮಿಯನ್ನು ಮಾರಾಟ ಮಾಡಿ 
ಅದರಿಂದ ಬಂದ ಹಣದಿಂದ ಕೆರೆಗಳನ್ನು ದುರಸ್ತಿಪಡಿಸಿರುವುದನ್ನು ಕಾಣಬಹುದು. 
ದೇವಾಲಯಗಳಿಗೆ ಸೇರಿದ ಭೂಮಿ ಮಾರಾಟ ಮಾಡಿದಾಗ ಅದನ್ನು ನೀರಿನ 
ಸೌಲಭ್ಯ್ಮದೊಂದಿಗೆ ಮಾರಾಟ ಮಾಡಲಾಗುತ್ತಿತ್ತು. ಹಾಗೆಯೇ ದೇವಾಲಯಕ್ಕೂ 
ನೀರಾವರಿ ಸೌಲಭ್ಯದೊಂದಿಗೆ ದತ್ತಿ ನೀಡಲಾಗುತ್ತಿತ್ತು. 

ನೀರಾವರಿ ಕಾಮಗಾರಿಗಳ ದುರಸ್ಮಿಯನ್ನು ಸಹ ಮಠಪತಿಗಳು ಹಾಗೂ ಊರ 
ಮಹಾಜನ ಹಾಗೂ ಸ್ಥಳೀಯ ನಾಯಕರು ಕೈಗೊಂಡಿರುವುದನ್ನು ಕಾಣಬಹುದು. ಕೆರೆಗಳ 
ನಿರ್ವಹಣೆಗೆ ಏರಿವಾರಿಯಂ ಸಮಿತಿ ಇದ್ದ ಬಗ್ಗೆ ಉಲ್ಲೇಖವಿದ್ದರೂ ಬಹುತೇಕ 
ಕೆರೆಗಳನ್ನು ಮೀನು ಸಾಕಾಣಿಕೆಗೆ ಗುತ್ತಿಗೆಗೆ ನೀಡಿ ಅದರಿಂದ ಬಂದ ವರಮಾನವನ್ನು 
ಕೆರೆಗಳ ಹೂಳೆತ್ತಲು ಬಳಸಲಾಗುತ್ತಿತ್ತು. | 

ಸದರಿ ಶಾಸನಗಳಲ್ಲಿ ಕೆಲವು ತೆರಿಗೆಗಳು ಚಾಲ್ತಿಯಲ್ಲಿದ್ದು ಅವುಗಳಲ್ಲಿ ಪಾಡೈೆ 
ಕಾವಲ್‌, ವಾಶಲ್‌ ಕುಳಿ, ಏರಿಪಾಶಿ ಮುತಾದ ತೆರಿಗೆಗಳನ್ನು ಶಾಸನಗಳು ಉಲ್ಲೇಖಿ 
ಸುತ್ತದೆ. 

ನದಿಗಳಿಗೆ ಕಾಲುವೆಗಳನ್ನು ನಿರ್ಮಿಸಿ ಅವುಗಳ ಮೂಲಕ ಊರುಗಳಿಗೆ ನೀರುಣಸ 
ಲಾಗುತ್ತಿತ್ತು. ಅಂಥ ಸಂದರ್ಭದಲ್ಲಿ ಮಹಾಜನಗಳು ಮತ್ತು ಊರವರ ನಡುವೆ 
ವಿವಾದವೇರ್ಪಟ್ಟಾಗ ಮತ್ತು ಕೆರೆನೀರಿನ ಹಂಚಿಕೆಯಲ್ಲಿ ಗ್ರಾಮ ಗ್ರಾಮಗಳ ಮಧ್ಯೆ 
ವಿವಾದವೇರ್ಪಟ್ಟಾಗ ಮಹಾಜನಗಳು ಅಥವಾ ಊರವರು ಅದನ್ನು ಬಗೆಹರಿಸಿ 
ಕೊಳ್ಳುತ್ತಿದ್ದುದನ್ನು ಶಾಸನಗಳಲ್ಲಿ ಗಮನಿಸಬಹುದು. 

ಹೀಗೆ ಸಂಗಮ ಅರಸರ ಶಾಸನಗಳು ಆ ಅವಧಿಯಲ್ಲಿ ತಮಿಳುನಾಡಿನಲ್ಲಿ 

ಪ್ರಚಲಿತವಿದ್ದ ನೀರಾವರಿ ವ್ಯವಸ್ಥೆ, ಅದನ್ನು ಸದೃಢಗೊಳಿಸಲು ಕೈಗೊಳ್ಳುತ್ತಿದ್ದ ಕ್ರಮ 
ಗಳು ಮುಂತಾದ ಅಂಶಗಳ ಬಗ್ಗೆ ಬೆಳಕು ಚೆಲ್ಲುತ್ತವೆ. 


ಟಿಪ್ಪಣಿಗಳು 


|}. ARB 164/42AD 1399 
2. ARB 147/42-43 (No date) 


೪೨೮ ವಿಜಯನಗರ ಅಧ್ಯಯನ ೧೩ 


3. ARB 512/58-S9 (No date) 
4. SI] 24 No 299 (No date) 

5. ARB 190/41-42, AD 1382 
6. ARB 50/40-41, AD 1382 

7. ARB 50/40-41, (Nodate) 

8. ARB 117/42-43, AD 1445 5 
9. ARB 329/89 

10. ARB 164/42, AD 1399 
11. ARB 167/43-44 AD 1410 
12..E1 VII 32 

13. ARB 424/22, AD 1442 

14. SI1 23 No 69 AD 1445 
15. ARB 474/21 AD 1396 

16. ARB 200/39-40 AD 1402 
17. ARB 193/4], AD 1427 
18. AR 395/1905 AD 1459 
19. AR 396/1905 AD 1459 


20. ARB 285/1914 AD 1397 
21. SIH 17 No 690 AD 1375 
22. ARB 190/41-42, AD 1382 


23. SIH 23, No. 241, AD 1383 

24. SI] 17 No. 251, AD 1383 

25. SII 17 No. 699, AD 1382 

26. ARB 334/92 AD 1410 

21. SII No. 722, AR No. 665, AD 1424 
28. AR 422/1912, AD 1402 

29. ARB 244/14, AD 1373 

30 S11 No 69 AD 1445 


31. ARB 357/23, AD 1406 
32. ARB 241/36-37, AP 1426 
33. ARB 262/67-68, AD 1435 


ಆಧಾರ ಗ್ರಂಥಗಳು 
1. Annual Reports of Indian Epigraphy. 
2. South Indian Inscriptions- Volumes 
3. Epigraphia India- Volumes 


4. Irrigation and water supply- South India, 200 BC- 1600 AD T.M. 
Srinivasan, Madras. 


5. Cambridge Economic History of India, Vol IC 1200-C 1750. 
6. ಹಂಪಿ ವಿಶ್ವವಿದ್ಯಾಲಯ ಶಾಸನ ಸಂಪುಟ-4 ತಮಿಳುನಾಡಿನ ಕನ್ನಡ ಶಾಸನಗಳು 
ಸಿಂಪಾದಕರು: ಡಾ. ಎಚ್‌.ಎಸ್‌. ಗೋಪಾಲರಾವ್‌, ಡಾ. ಪಿ.ವಿ. ಕೃಷ್ಣಮೂರ್ತಿ 


49. ದಣ್ಮ್ಣಾಯಕನ ಕರೆ - ಊರು ಮತ್ತು ಕೆರೆ - ಒಂದು ಅಧ್ಯಯನ 


ಡಾ. ಹೆಚ್‌. ಚಂದ್ರಶೇಖರ 


ಪೀಠಿಕೆ 


ಹಂಪಿಯಲ್ಲಿ ಸ್ಥಾಪಿತಗೊಂಡ ಕರ್ನಾಟಕ ಸಾಮ್ರಾಜ್ಯ (ವಿಜಯನಗರ ಸಾಮ್ರಾಜ್ಯ) 
ಭಾರತ ಕಂಡ ಪ್ರಗತಿ ಸಾಮ್ರಾಜ್ಯದ ಸಂಪತ್ತಿಗೆ ಈ ಸಾಮ್ರಾಟರೆಲ್ಲರೂ ಅಥವಾ ಅವರ 
ಸಾಮಂತರು ಮತ್ತು ಮಂತ್ರಿಗಳು ನೀರಾವರಿಗೆ ನೀಡಿದ ಪ್ರಾಮುಖ್ಯತೆಯೇ ಕಾರಣ. 
ನೀರಾವರಿಯಿಂದಾಗಿ ಅರೆ ಬೆಂಗಾಡು (Semi arid) ಪ್ರದೇಶವಾಗಿದ್ದ ಈ ಸಾಮ್ರಾಜ್ಯ 
ದಲ್ಲಿ ಅದರಲ್ಲಿ ವಿಶೇಷವಾಗಿ ಇಂದಿನ ಮತ್ತು ಹಿಂದಿನ ಬಳ್ಳಾರಿ ಜಿಲ್ಲೆಯಲ್ಲಿ ಕೃಷಿಯು 
ಉತ್ತಮ ಸ್ಥಿತಿಯಲ್ಲಿತ್ತು. ಅಂದು ರಚಿತವಾದ ತುಂಗಾಭದ್ರಾನದಿಯಿಂದ ಹೊರಡುವ 
ವಿಜಯನಗರ ಕಾಲುವೆ ಮತ್ತು ಸಾಮ್ರ್ಯಾಜ್ಯದಲ್ಲಿ ನಿರ್ಮಿತ ಸಣ್ಣ ದೊಡ್ಡ ಕೆರೆಗಳು ' 
ಇಂದಿಗೂ ನೀರಾವರಿ ಸೌಲಭ್ಮವನ್ನು ಕೃಷಿಗೆ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ. 
ಅಂಥ ನೂರಾರು ಕೆರೆಗಳಲ್ಲಿ ಪ್ರಸ್ತುತ ಅಧ್ಯಯನದ ವಸ್ತುವಾಗಿರುವ ದಣ್ಣಾಯಕನ 
ಕೆರೆಯೂ ಒಂದು. ಈ ಕೆರೆ ಮತ್ತು ಇದೇ ಹೆಸರಿನ ಊರನ್ನು ಎರಡು ಸಲ ಸಂದರ್ಶಿಸಿ 
ಅಲ್ಲಿಯ ಕೆರೆ ಮತ್ತು ಹಳೆಯ ಊರಿನ ಪರಾತನ ಅವಶೇಷಗಳನ್ನು ಅಧ್ಯಯನಕ್ಕೊಳ 
ಪಡಿಸಿದ್ದೇನೆ. ಈ ಕೆರೆಯ ಮತ್ತು ಈ ಊರಿನ ಇತಿಹಾಸ ಮತ್ತು ತಾಂತ್ರಿಕ ಮತ್ತು 
ವೈಜ್ಞಾನಿಕ ವಿವರಗಳನ್ನು ಮುಂದೆ ಚರ್ಚಿಸಿ ಕೆಲ ತೀರ್ಮಾನಗಳಿಗೆ ಬಂದಿದ್ದೇನೆ. ಈ 
ಕೆರೆಯನ್ನು ಡಣ್ಣಾಯಕನ ಕೆರೆ ಅಥವಾ ದಣ್ಣಾಯಕನ ಕೆರೆ, ದಣಾಯಕನ ಕೆರೆ ಎಂದೂ 
ಕರೆಯಲಾಗುತ್ತದೆ. 


ದಣ್ಣಾಯಕನ ಕೆರೆಯ ಕೆಲ ಮುಖ್ಯಾಂಶಗಳು 


ಸ್ಥಳ ನಿರ್ದೇಶನ : ಈ ದಣ್ಣಾಯಕನ ಕೆರೆಯು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ 
ತಾಲ್ಲೂಕಿಗೆ ಸೇರಿದೆ. ಹೊಸಪೇಟೆಯಿಂದ ದಕ್ಷಿಣಕ್ಕೆ ಸುಮಾರು ೨೦ ಕಿ. ಮೀ. 
ದೂರದಲ್ಲಿದೆ. ಹೊಸಪೇಟೆಯಿಂದ -ಚಿತ್ರದುರ್ಗಕ್ಕೆ ಹೋಗುವ ಹಳೆಯ ಹೆದ್ದಾರಿಗೆ 
(Rಂad) ಹೊಂದಿಕೊಂಡೇ ಈ ಊರು ಇದೆ. ಸಧ್ಯಕ್ಕೆ ರಾಷ್ಟ್ರೀಯ ಹೆದ್ದಾರಿ ನಂ. 13 
(NH 13) ಇದರಿಂದ, ಪೂರ್ವಕ್ಕೆ ಒಂದೂವರೆ ಕ. ಮೀ. ದೂರದಲ್ಲಿ (ಹೊಸ ಊರು) 
ದಣ್ಣಾಯಕನ ಕೆರೆ ಇದ್ದರೆ ಸುಮಾರು ೧.೭ ಕಿ. ಮೀ. ದೂರದಲ್ಲಿ ಕೆರೆ ಇದೆ. (ಚಿತ್ರ 


೪೩೦ ವಿಜಯನಗರ ಅಧ್ಯಯನ ೧೩ 


೧). ಹಳೆ ಊರು ಈ ಕೆರೆಯ ಒಡ್ಡಿನಿಂದ ಉತ್ತರಕ್ಕೆ ೧ ಕಿ. ಮೀ. ದೂರದಲ್ಲಿದೆ. 
ಪ್ರಸ್ತುತ ಅಧ್ಯಯನಕ್ಕೆ ಈ ಕೆರೆ ಮತ್ತು ಹಳೆ ಊರಿನಲ್ಲಿರುವ ಪ್ರಾಚ್ಮಾವಶೇಷಗಳು 
ಮಾತ್ರ ಸಂಬಂಧಿಸಿವೆ. 2 

ಭೌತಿಕ ಅಂಶಗಳು : ಈ ಕೆರೆಯ ಒಡ್ಡಿನ ಹಾಗೂ ಇತರ ಭೌತಿಕ ಅಂಶಗಳನ್ನು 
ವಾಸುದೇವನ್‌ ತಪ್ಪಾಗಿ ನೀಡಿದ್ದಾರೆ. ಈ ಕೆರೆಯ ಒಡ್ಡಿನ ಉದ್ದ ಸುಮಾರು ೨೬೨೫ 
ಮೀ. ಆದರೆ ವಾಸುದೇವನ್‌ ಪ್ರಕಾರ ಈ ಒಡ್ಡಿನ (ಏರಿಯ) ಉದ್ದ ಕೇವಲ ೨೬.೨೫ 
ಮೀಟರ್‌. ಒಡ್ಡಿನ ಎತ್ತರ ಸಣ್ಣ ನೀರಾವರಿ ಇಲಾಖೆಯ ಪ್ರಕಾರ ೯.೮೪ ಮೀ, ಆದರೆ 
ವಾಸುದೇವನ್‌ ಪ್ರಕಾರ ೭.೯೬ ಮೀಟರ್‌. ಈ ಕೆರೆಯ ಒಡ್ಡಿನ ಮೇಲ್ಫಾಗದ ಅಗಲ 
ಸುಮಾರು ೪.೦೦ಮೀಟರ್‌. ಈ ಕೆರೆಗೆ ಎಡದಂಡೆ ಮತ್ತು ಬಲದಂಡೆಯಲ್ಲಿ ತಲಾ 
ಒಂದೊಂದು ತೂಬುಗಳಿವೆ; ಆದರೆ ವಾಸುದೇವನ್‌ ಪ್ರಕಾರ ನಾಲ್ಕು ತೂಬುಗಳಿವೆ, 
ಎರಡು ತೂಬುಗಳಿವೆ ಮತ್ತು ಎರಡು ಕಾಲುವೆಗಳಿವೆ, ಇದು ವಾಸ್ತವ. ಆದರೆ 
ವಾಸುದೇವನ್‌ ಪ್ರಕಾರ ನಾಲ್ಕು ತೂಬುಗಳಿವೆ ಮತ್ತು ಎರಡು ಕಾಲುವೆಗಳಿವೆ ;ಇದು 
ಅಸಂಗತ ಸಂಗತಿ. ಬಹುಶಃ ಈ ಅಸಂಗತ ಸಂಗತಿಗಳಿಗೆ ಕ್ಷೇತ್ರಕಾರ್ಯದ ಕೊರತೆಯೇ 
ಕಾರಣವೆಂದು ಊಹಿಸಬಹುದು. ಇದು ಮಣ್ಣಿನ ಒಡ್ಡಾದರೂ (ಔarthern bund), 
ಎರಡೂ ಕಡೆ ಕಲ್ಲುಬಂಡೆಗಳನ್ನು, ಸೈಜುಗಲ್ಲುಗಳನ್ನು ಸರಿಯಾಗಿ ಜೋಡಿಸಿ ಕಟ್ಟ 
ಲಾಗಿರುವುದರಿಂದ ಈ ಅಣೆಕಟ್ಟು ಇಂದಿಗೂ ಸದೃಢವಾಗಿದೆ. ಎರಡೂ ಕಾಲುವೆಗಳ 
ಉದ್ದ ತಲಾ ಸುಮಾರು ೨ ಕಿ. ಮೀ. ಈ ಕೆರೆಯ ಸಧ್ಮದ ಸಂಗ್ರಹ ಸಾಮರ್ಥ್ಯ (Gross 
Storage Capacity) ೮೧೫೭೦೦೦ ಘನ ಮೀಟರ್‌ ಮತ್ತು ಪರಿಣಾಮಕಾರಿ ಸಂಗ್ರಹ 
ಸಾಮರ್ಥ್ಯವೂ (Effective storage) ಅದೇ ಆಗಿರುತ್ತದೆ. ಅಂದರೆ ಕಾಲುವೆಯ 
ತಳ (Bed level) ಮತ್ತು ಕೆರೆಯಂಗಳ ಎರಡೂ ಒಂದೇ ಎತ್ತರದಲ್ಲಿವೆ ಎಂದಂತಾ 
ಯಿತು. ಆದ್ದರಿಂದ ಈ ಕೆರೆಯ ಬೇಸಿಗೆಯಲ್ಲಿ ಒಣಗುತ್ತದೆ. ಸಧ್ಯದ ಅಚ್ಚುಕಟ್ಟಿನ 
ವಿಸ್ತೀರ್ಣ ನಿಖರವಾಗಿ ಲಭ್ಯವಾಗಿಲ್ಲ. ಕ್ಷೇತ್ರ ಕಾರ್ಯದಲ್ಲಿ ನಾನು ನೋಡಿದಂತೆ 
ಅಚ್ಚುಕಟ್ಟು ಪ್ರದೇಶವು ಸುಮಾರು ೫೦ ಹೆಕ್ಟೇರಿನಷ್ಟು ಇರಬಹುದು. ಈ ಅಚ್ಚುಕಟ್ಟು 
ಪ್ರದೇಶ ಕಡಿಮೆಯಾಗಲು ಕಾರಣ ಇತ್ಕಾದಿಗಳನ್ನು ಮುಂದೆ ಚರ್ಚಿಸುತ್ತೇನೆ. 

ಈ ಕೆರೆಯ ಒಡ್ಡನ್ನು ಕೆರೆಯ ಹಿಂಬದಿಯಲ್ಲಿ ನೋಡಿದಾಗ ಕೆರೆಯಂಗಳದಿಂದ 
ಸುಮಾರು ೬ ಮೀಟರವರೆಗೆ ನೀರನ ಗುರ್ತನ್ನು ಕಾಣಬಹುದು. (ಚಿತ್ರ -1) ಅಂದರೆ 
ಕೆರೆ ಪೂರ್ತಿ ತುಂಬಿದರೆ ತೂಬಿನ ಕಂಬಗಳ ಬಹುಭಾಗ ನೀರಿನಲ್ಲಿ ಮುಳುಗಬಹುದು. 
ಆದರೆ ನಾನು ಸೆಪ್ಟೆಂಬರ್‌ ೨೦೦೭ ರಲ್ಲಿ ನೋಡಿದಾಗ (ಇದು ಮಳೆಗಾಲದ ಬಹುಭಾಗ 
ಮುಗಿದ ಕಾಲ)ನೀರಿನ ಕೆರೆಗಿಂತ ( Water Mark) ನೀರಿನ ಮಟ್ಟ ಸುಮಾರು pp 
ಮೀಟರ್‌ ಕೆಳಗಿತ್ತು. (ಚಿತ್ರ -2) ಸಹಜವಾಗಿಯೇ ನೀರಿನ ಒಳಹರಿವು ಕಡಿಮೆಯಾಗಿದೆ 


ದಣ್ಣಾಯಕನ ಕೆರೆ - ಊರು ಮತ್ತು ಕೆರೆ - ಒಂದು ಅಧ್ಯಯನ ೪೩೧ 


ಎಂದರ್ಥ. ಇದಕ್ಕೆ ಕಾರಣವೆಂದರೆ (ಮಳೆ ಕಡಿಮೆಯಾಗಿರದಿದ್ದರೂ) ಈ ಕೆರೆ ಕಟ್ಟಿದ 
ನಂತರ ಮೇಲಹರವಿನಲ್ಲಿ ( Upstream) ಹಲವಾರು ಕೆರೆಗಳನ್ನು ಕಟ್ಟಲಾಗಿದೆ. ಒಟ್ಟು 
೧೫ ಕೆರೆಗಳು ಮೇಲಹರವಿನಲ್ಲಿದೆ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಇಂಥ ಕೆರೆಗಳನ್ನು 
ಕಟ್ಟಿದ್ದರಿಂದ ಈ ಕೆರೆಗೆ ಹರಿದು ಬರುವ ನೀರಿನ ಮೊತ್ತ ಹಂತ ಹಂತವಾಗಿ ಕುಗ್ಗಿದೆ. 
ಆದ್ದರಿಂದ ಈ ಕೆರೆಗೆ ತುಂಬಾಭದ್ರಾ ಜಲಾಶಯದ ಹಿನ್ನೀರಿನಿಂದ ದೊಡ್ಡ ಪಂಪುಗಳ 
ಸಹಾಯದಿಂದ ನೀರನ್ನು ತುಂಬಿಸಿ, ಈ ಕೆರೆಯ ಅಚ್ಚುಕಟ್ಟನ್ನು ೪೪೬.೧೫ ಹೆಕ್ಟೇರಿಗೆ 
" ವಿಸ್ತರಿಸುವ ಯೋಜನೆಯನ್ನು ಸರ್ಕಾರ ಮಂಜೂರು ಮಾಡಿದೆ (G.0. No. ID/ 17/ 
LIS/ 06 dtd 16-12-2006). ಈ ಯೋಜನೆಯ ವೆಚ್ಚ ೩೫೨.೪೦ ಲಕ್ಷ ರೂ.ಗಳು. 
ಆದರೆ ಇದುವರೆಗೆ ಈ ಯೋಜನೆ ಕಾರ್ಯಗತವಾಗಿಲ್ಲ. ಆದ್ದರಿಂದ ಈ ಕೆರೆಯ 
ಅಚ್ಚುಕಟ್ಟು ತುಂಬಾ ಕಡಿಮೆ ಆಗಿದೆ. 

ಈ ಕೆರೆಯ ಜಲಾನಯನ ಪ್ರದೇಶದ ವಿಸ್ತೀರ್ಣ ೪೭.೭೭ ಚದರ ಮೈಲಿಗಳು. 
ಇಲ್ಲಿಯ ಸರಾಸರಿ ವಾರ್ಷಿಕ ಮಳೆ ೬೫೮ ಮಿ. ಮೀ. ಇದರಲ್ಲಿ ನೈರುತ್ಯ ಮಳೆಯು 
ಸರಾಸರಿ (S.W. Monsoon) 9೦೦ ಮಿ. ಮೀ. ಇದೆ. 


ಕೆರೆಯ ನಿವೇಶನದ ಭೂವೈಜ್ಞಾನಿಕ ಲಕ್ಷಣಗಳು 


ಈ ಕೆರೆಯ ಜಲಾನಯನ ಪ್ರದೇಶ ಮತ್ತು ಒಡ್ಡು ಆರ್ಕಿಯನ್‌ ಕಾಲದ 
ಕಣಶಿಲೆಯಿಂದ ಆವೃತವಾಗಿವೆ (ಚಿತ್ರ 3). ಈ ಶಿಲೆಯು ತುಂಬಾ ಗಟ್ಟಿಯಾದ ಶಿಲೆ. 
ಹಾಗೂ ಸಂದುಗಳನ್ನು ಮತ್ತು ಛೇದಗಳನ್ನು (Except joints and fractures) 
ಹೊರತುಪಡಿಸಿದರೆ ಇದೊಂದು ಅವಾಪ್ಯ ಶಿಲೆಯಾಗಿದೆ. (Impervious rock) 

ಇದು ಯಾವುದೇ ಅಣೆಕಟ್ಟಿನ ಬುನಾದಿಗೆ ಅಪೇಕ್ಷಣೀಯ ಲಕ್ಷಣ. ಈ ಕೆರೆಯ 
ಒಡ್ಡಿನ ಮಧ್ಯಂತರದಲ್ಲಿ ಒಡ್ಡು ಶಿಲೆ (Dyke rock) ಇದೆ. (ಚಿತ್ರ - 4). ಈ ಒಡ್ಡು 
ಶಿಲೆಯು ಕೆರೆಯನೀರು ಅಂತರಾಳದಲ್ಲಿ ಸೋರಿ ಹೋಗದಂತೆ ತಡೆಹಿಡಿಯುತ್ತದೆ. ಈ 
ಕೆರೆಯ ಒಡ್ಡನ್ನು ಕಟ್ಟುವಾಗ ಈ ಲಕ್ಷಣವನ್ನು ಗಮನಕ್ಕೆ ತೆಗೆದುಕೊಂಡು ಈ 
ನಿವೇಶನವನ್ನು ಆಯ್ಕೆ ಮಾಡಿರುವುದು ಅಚ್ಚರಿಯ ಸಂಗತಿ. ಇದು ಅಂದಿನ ಶಿಲ್ಪಿಗಳ 
(Engineers) ಬುದ್ದಿವಂತಿಕೆಗೆ ಸಾಕ್ಸಿ. 


ಎರಡು ಕೋಡಿಗಳು 

ಯಾವುದೇ ಅಣೆಕಟ್ಟಿಗೆ ಕೋಡಿ ಅವಶ್ಯಕ. ಕೆರೆಯ ಸಂಗ್ರಹ ಸಾಮರ್ಥ್ಯಕ್ಕಿಂತ 
ಹೆಚ್ಚು ತುಂಬಿದಾಗ ಮಳೆ ನೀರು ಹೊರಕ್ಕೆ ಹರಿದು ಹೋಗುವ ವ್ಯವಸ್ಥೆಗೆ ಕೋಡಿ 
ಅಥವಾ ಚೆಲ್ಲುದಾರಿ (Spill way) ಎಂದು ಹೇಳುತ್ತಾರೆ. ಈ ಕೆರೆಯ ಒಡ್ಡಿನ 
ಮಧ್ಯಭಾಗದಲ್ಲಿ ಒಂದು ಕೋಡಿ ಇದೆ. ಇದೇ ಪುರಾತನ ಕೋಡಿ ಆದರೆ ಕಾಲಕಾಲಕ್ಕೆ 


೪೩೨ ವಿಜಯನಗರ ಅಧ್ಯಯನ ೧೩ 


ದುರಸ್ಲಿಗೊಳಗಾಗಿದೆ (ಚಿತ್ರ -5) ಈ ಪುರಾತನ ಬಾಗಿಲುಗಳಿಲ್ಲದ (Ungated &spill- 
way) ಕೋಡಿ ಅಲ್ಲದೆ ಇನ್ನೊಂದು ಕೋಡಿಯನ್ನು ಎಡದಂಡೆಯ ಕೊನೆಯ ಭಾಗದಲ್ಲಿ 
ಕಟ್ಟಲಾಗಿದೆ. ಇದು ತೀರ ಇತ್ತೀಚಿನ ರಚನೆ. ಇದನ್ನು ಯಾಕೆ ಕಟ್ಟಿದ ರೆಂಬುದೇ 
ಅರ್ಥವಾಗುವುದಿಲ್ಲ. ಈ ಕೋಡಿಯಲ್ಲಿ ನೀರು ಹೊರಕ್ಕೆ ಹರಿದು ಬರುವುದು ಸಧ್ಯಕ್ಕೆ 
ಅಸಾಧ್ಯ. ಈ ಕೋಡಿಗೆ ಐದು ಬಾಗಿಲುಗಳನ್ನು ಜೋಡಿಸಲಾಗಿದೆ. ಆದರೆ ಈ 
ಬಾಗಿಲುಗಳನ್ನು ಎತ್ತುವ ವ್ಯವಸ್ಥೆ ಇಲ್ಲ (ಚಿತ್ರ -6). ಸಧ್ಯಕ್ಕೆ ಇದು ಅನುಪಯುಕ್ತ 
ರಚನೆ. ಈ ಕೋಡಿಯ ಒಂದು ಕೊನೆಯಲ್ಲಿ ಒಂದು ಚಿಕ್ಕ ಗುಡಿಯನ್ನು ಕಟ್ಟಲಾಗಿದೆ. 
ಈ ಗುಡಿಯ ಮೇಲೆಯೇ ಒಂದು ವಿಮಾನವನ್ನು ಕಟ್ಟಲಾಗಿದೆ. ಗುಡಿಯೊಳಗೆ ಒಂದು 
ಹೆಣ್ಣಿನ ಶಿಲ್ಪ ಇದೆ. ನಾನುಹೋದಾಗ ಎರಡೂ ಸಲವೂ ಗುಡಿಯ ಬಾಗಿಲಿಗೆ ಬೀಗ 
ಹಾಕಲಾಗಿತ್ತು. ಶಿಲ್ಪದ ವಿವರಗಳನ್ನು ನೀಡಲು ಸಾಧ್ಯವಿಲ್ಲ. ಆದರೆ ವಿಚಾರಣ ಸಂಕಿರಣ 
ದಲ್ಲಿ ಈ ಸಂಪ್ರಬಂಧ ಮಂಡಿಸಿದಾಗ ಒಬ್ಬ ವಿದ್ವಾಂಸರು ಇದು ಈ ಕೆರೆಯ ನಿರ್ಮಾಣ 
ಕ್ಕಾಗಿ ಸ್ವಿಯಂ ಇಚ್ಛೆಯಾದ ಆಹುತಿಯಾದ ಮಹಿಳೆಯ ಶಿಲ್ಪ ಇದು ಎಂಬ ದಂತಕತೆ 
ಯನ್ನು ಹೇಳಿದರು. ಇಂಥ ಕೆರೆಗೆ ಹಾರಿದ ಕಥೆಗಳು ಬಹುಶಃ ಎಲ್ಲಾ ದೊಡ್ಡ ದೊಡ್ಡ 
' ಕೆರೆಗಳಿಗಾಗಿ ಹುಟ್ಟಿಕೊಳ್ಳುತ್ತವೆ. ಇದರಲ್ಲಿ ಯಾವ ಐತಿಹಾಸಿಕ ಅಂಶಗಳಿಲ್ಲ. ಇದೊಂದು 
ಅಂಥ ಸಂಪ್ರದಾಯ. ಅದೂ ಅಲ್ಲದೆ ಈ ಗುಡಿಯನ್ನು ಹೊಸಕೋಡಿಯ ಮೇಲೆ 
ಕಟ್ಟಲಾಗಿದೆ. ಈ ಕೋಡಿಯ ನಿರ್ಮಾಣಕ್ಕಿಂತಲೂ ಸುಮಾರು 300-800ವರ್ಷಗಳಷ್ಟು 
ಪೂರ್ವದಲ್ಲಿ ಈ ಕೆರೆಯನ್ನು ನಿರ್ಮಿಸಲಾಗಿರುವುದರಿಂದ ಈ ಕೆರೆಗೆ ಹಾರಿದ ಕತೆಗೆ 
ಯಾವ ಬಗೆಯೂ ಮಹತ್ವವನ್ನು ನೀಡದೆ, ಇದೊಂದು ಕೇವಲ ಮೂಢನಂಬಿಕೆಯ 
ಪ್ರತೀಕವೆಂದು ಹೇಳಲೇಬೇಕು. 


ಕಾಲುವೆಗಳೆ ರಚನೆ 


ಆಗಲೇ ಹೇಳಿದಂತೆ ಎರಡು ದಂಡೆಗಳಲ್ಲಿ ಒಂದೊಂದು ಕಾಲುವೆಗಳಿವೆ. ಈ 
ಕಾಲುವೆಗಳನ್ನು ನಾಲೆಗಳೆಂದೂ ಜನರು ಕರೆಯುತ್ತಾರೆ. ಈ ಕಾಲುವೆಗಳ ರಚನೆ 
ವಿಶಿಷ್ಟವಾಗಿದೆ ಹಾಗೂ ಕಲಾತ್ಮಕವಾಗಿದೆ (ಚಿತ್ರ 7 ಅಥವಾ). ಕೆರೆಯ ನೀರು ತೂಬಿನ 
ಮೂಲಕ ಒಡ್ಡಿನ ಅಡಿಯಿಂದ ಒಂದು ಚಚ್ಚೌಕಾರದ ಬಾವಿಗೆ ಬರುತ್ತದೆ. ಈ 
ಬಾವಿಯನ್ನು ಮಟ್ಟಸವಾಗಿ ಕಟ್ಟಲಾದ ಕಣಶಿಲೆಯ ದಿಂಡುಗಳಿಂದ (Dressd gramite 
blocks) ಕಟ್ಟಲಾಗಿದೆ. ಈಗ ಕೊಂಚ ಅಭದ್ರಗೊಂಡರೂ ರಚನೆಯು ಕಂಗಳನ್ನು 
ಸೆಳೆಯುತ್ತದೆ. ಬೇಸಿಗೆಯಲ್ಲಿ ಈ ರಚನೆಯನ್ನು ಪೂರ್ಣವಾಗಿ ನೋಡ ಬಹುದು. ನೀರು 
ಬಾವಿಯೊಳಕ್ಕೆ ಬಂದನಂತರ ನೀರನ್ನು ಎರಡು ದಿಕ್ಕುಗಳಲ್ಲಿ ಹರಿಸಲು ಅನುಕೂಲ 
ವಾಗುವಂತೆ ಕಿಂಡಿಗಳನ್ನು ರಚಿಸಲಾಗಿದೆ (ಚಿತ್ರ - 7). ಈ ನಾಲೆಗಳಿಂದ ಹರಿದ ನೀರು, 
ಸೆಪ್ಟೆಂಬರ್‌ ತಿಂಗಳಲ್ಲಿ ಅಚ್ಚುಕಟ್ಟು ಪ್ರದೇಶಕ್ಕೆ ಹಸಿರನ್ನು ಹೊದಿಸಿರುವ ನೋಟ ತುಂಬಾ 


ದಣ್ಣಾಯಕನ ಕೆರೆ - ಊರು ಮತ್ತು ಕೆರೆ - ಒಂದು ಅಧ್ಯಯನ ೪೩೩ 


ನಯನ ಮನೋಹರ (ಚಿತ್ರ -8). ಹಸಿರು ಭತ್ತದ ಗದ್ದೆಗಳ ಮತ್ತು ಮೆಕ್ಕೆಜೋಳದ 
ಹೊಲಗಳ ಮಧ್ಯೆ ಕಣಶಿಲೆಯ ಬಾವಿ ಮತ್ತು ನಾಲೆಗಳು ಎದ್ದುಕಾಣುತ್ತವೆ. ಈ ಬಾವಿಯ 
ಉದ್ದೇಶ ನೀರಿನಲ್ಲಿರುವ ಹೊಂಡ ಅಲ್ಲಿಯೇ ಕುಳಿತುಕೊಂಡರೆ (86etಲ) ಮುಂದೆ 
ಹೋಗುವ ಶಾಲೆಯು ಹೊಂಡಿನಿಂದ ಬೇಗ ತುಂಬುವುದಿಲ್ಲ. ಇದರಿಂದಾಗಿ ನೀರು 
ಸುಲಭವಾಗಿ ಗದ್ದೆಗಳಿಗೆ ಮತ್ತು ಹೊಲಗಳಿಗೆ ಹರಿಯುತ್ತದೆ. ಇದು ನಮ್ಮ ಪುರಾತನರ 
ಕಲಾತ್ಮಕ ಮತ್ತು ಪ್ರಯೋಜನಾತ್ಮಕ ದೃಷ್ಟಿಗೆ ದ್ಯೋತಕ. ಇದೇ ಬಗೆಯ ವ್ಯವಸ್ಥೆ 
ಮತ್ತು ನೋಟವನ್ನು ಬಲದಂಡೆಯಲ್ಲಿಯೂ ನೋಡಬಹುದು. ಇಲ್ಲಿಗೆ ಕೆರೆಯ 
ವಿವರಣೆಯನ್ನು ಮುಗಿಸಿ ಮುಂದೆ ಹಳೆ ಊರಿನ ಗುಡಿಗಳು ಮತ್ತಿತರ ಅವಶೇಷಗಳನ್ನು 
ನೋಡಬಹುದು. 


ಹಳೆ ಊರಿನ ಪ್ರಾಚ್ಯಾವಶೇಷಗಳು 


ಹನುಮಂತ ದೇವಾಲಯ : ಈ ಕೆರೆ ಒಡ್ಡಿನಿಂದ ಉತ್ತರಕ್ಕೆ ಒಂದು ಕಟ್ಟಡ 
ಕಾಣಿಸುತ್ತದೆ ಸುಮಾರು ೨೦೦ ಮೀಟರ್‌ ದೂರದಲ್ಲಿ . ಇದು ಆಧುನಿಕ ರಚನೆ - 
ಗೋಡೆಗಳನ್ನು ಮತ್ತು ಛತ್ತನ್ನು ಸಿಮೆಂಟ್‌ ಮತ್ತು ಕಾಂಕ್ರೀಟಿನಿಂದ ಕಟ್ಟಲಾಗಿದೆ. ಯಾವ 
ಶೈಲಿಗೂ ಹೊಂದದ ಒಂದು ಚಿತ್ರ ಪ್ರದಕ್ಷಿಣಾ ಪಥವುಳ್ಳ ಚೌಕಾಕಾರದ ಕಟ್ಟಡವಿದು 
(ಚಿತ್ರ -9). ಆದರೆ ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ' ಹನುಮಂತ ಶಿಲ್ಪ 
ಬಹುಶಃ ೧೦೦-೨೦೦ ವರ್ಷಗಳಷ್ಟು ಅನಿಸುತ್ತದೆ. ಎಣ್ಣೆ ಮತ್ತು ಬಣ್ಣ ಬಳೆದಿರುವುದ 
ರಿಂದಾಗಿ ವಿವರವಾಗಿ ಚರ್ಚಿಸಲು ಸಾಧ್ಯವಾಗದು (ಚಿತ್ರ -10). ಗರ್ಭಗುಡಿಯ 
ಹಿಂಬದಿಯಲ್ಲಿ ಪ್ರದಕ್ಷಿಣಾಪಥದಲ್ಲಿ ಎರಡು ಶಕ್ತಿ ಶಿಲ್ಪಗಳನ್ನು ಎಲ್ಲಿಂದಲೋ ತಂದು 
ಇಡಲಾಗಿದೆ. (ಚಿತ್ರ -11). ಮೇಲ್ನೋಟಕ್ಕೆ ಈ ಶಿಲ್ಪಗಳು ಕಲ್ಮಾಣ ಚಾಳುಕ್ಕದ 
ಶೈಲಿಯನ್ನು ಹೋಲುವುದು ಕಂಡಬರುತ್ತದೆ. 

ವೀರಭದ್ರ ದೇವಾಲಯ : ಈ ಹನುಮಂತ ದೇವಾಲಯದ ಹಿಂಬದಿಯಲ್ಲಿ 
ಸುಮಾರು ಮುಕ್ಕಾಲು ಕಿ. ಮೀ. ದೂರದಲ್ಲಿ ಹಳೆ ಊರಿನ ಮನೆಗಳ ಬುನಾದಿಗಳನ್ನು 
ಅಧಿಷ್ಮಾನಗಳನ್ನು ಕಾಣುತ್ತೇವೆ. ಇಲ್ಲಿಯ ಅಂದಿನ ಮನೆಗಳು ನೆಲಸಮವಾಗಿ ಹೋಗಿ 
ದ್ದರೂ, ಕಟ್ಟೆಗಳನ್ನು, ಚಪ್ಪಡಿ ಕಲ್ಲುಗಲನ್ನು ಮತ್ತು ಮಡಿಕೆ ಚೂರುಗಳನ್ನು ಸ್ಪಷ್ಟವಾಗಿ 
ಗುರ್ತಿಸಬಹುದು (ಚಿತ್ರ -12). ಈ ಹಳೇ ಊರಿನ ಒಂದು ಬದಿಯಲ್ಲಿ ಕೊಂಚ ಎತ್ತರದ 
ಪ್ರದೇಶದಲ್ಲಿರುವ ದೂರದಿಂದಲೇ ಕಂಗಳಿಗೆ ಗೋಚರಿಸುವ ಕಟ್ಟಡವೇ ವೀರಭದ್ರ 
ದೇವಾಲಯ. ಈ ಗುಡಿಯ ಗೋಪುರ ಮತ್ತು ಕಂಬಗಳೆಲ್ಲವು ವಿಜಯನಗರ ಶೈಲಿಯದು. 
ಕಟ್ಟಡವನ್ನು ಕಣಶಿಲೆಯ ಸೈಜುಗಲ್ಲುಗಳಿಂದ ಕಟ್ಟಲಾಗಿದೆ. ಕಲ್ಮಾಣ ಚಾಳುಕ್ಕ 
ಶೈಲಿಯನ್ನು ಅನುಕರಿಸಿರುವ ಗೋಪುರವನ್ನು ಇಟ್ಟಿಗೆ ಮತ್ತು ಗಚ್ಚಿ ನಿಂದ ಕಟ್ಟಲಾಗಿದೆ. 


೪೩೪ ವಿಜಯನಗರ ಅಧ್ಯಯನ ೧೩ 


ಈ ದೇವಾಲಯದ ಎದುರು ಕೊಂಚ ದೂರದಲ್ಲಿರುವ ಕಟ್ಟೆಯ ಮೇಲೆ ಸುಮಾರು 
೫ ಮೀಟರ್‌ ಎತ್ತರವಿರುವ, ಶೃಂಗಭಂಗವಾಗಿರುವ ದೀಪಸ್ತಂಭ ಇದೆ. ಈ ದೀಪದ 
ಸ್ತಂಭದ ಅಡಿಯಲ್ಲಿ ಗುಡಿಗೆ ನೇರವಾಗಿ ಎದುರಾಗಿ ಕೈಮುಗಿದು ನಿಂತಿರುವ ಒಬ್ಬ 
ಮನುಷನ ಉಬ್ಬಶಿಲ್ಪವನ್ನು ಕೆತ್ತಲಾಗಿದೆ (ಚಿತ್ರ -14). 

ಈ ಉಬ್ಬುಶಿಲ್ಪದ ಕಿರೀಟ ಮತ್ತು ಟೊಂಕದಿಂದ ಇಳಿಬಿದ್ದಿರುವ ಆಭರಣ, 
ಕಾಲುಗಳಲ್ಲಿ ಕಡಗ ಮತ್ತು ಎರಡು ಬದಿಯಲ್ಲಿ ಕಾಣುವ ವಸ್ತ್ರದ ಚುಂಗುಗಳು 
ಇವುಗಳನ್ನು ಗಮನಿಸಿದರೆ ಈ ಶಿಲ್ಪದಲ್ಲಿರುವ ವ್ಯಕ್ತಿ ಒಬ್ಬ ಗಣ್ಮ ಪುರುಷನಾಗಿರಬಹುದು 
ಮತ್ತು ಈ ಗುಡಿಯನ್ನು ಕಟ್ಟಿಸಿದ ಭಕ್ತನಾಗಿರಬಹುದೆಂದು ಊಹಿಸಿದರೆ ತಪ್ಪಾಗದು. 
ಯಾವ ಅಕ್ಸರಗಳು ಇಲ್ಲದಿರುವುದರಿಂದ ನಿಖರವಾಗಿ ಹೇಳುವಂತಿಲ್ಲ. 

ಈ ದೀಪದ ಸ್ತಂಭಕ್ಕೆ ಒಂದು ಬದಿಯಲ್ಲಿ ಒಂದು ಸುಂದರ ಸೂರ್ಯ ಶಿಲ್ಪವನ್ನು 
ಎಲ್ಲಿಂದಲೋ ತಂದು ಇಲ್ಲಿಡಲಾಗಿದೆ. ಈ ಶಿಲ್ಪವನ್ನು ಸಮಪ್ರಮಾಣದ ಹರಗಳುಗಳ 
(Equigranuleer granita) ಕಣಶಿಲೆಯಲ್ಲಿ ಕಲಾತ್ಮಕವಾಗಿ ಕೆತ್ತಲಾಗಿದೆ (ಚಿತ್ರ 15). 
ಈ ಶಿಲ್ಪ ಇಲ್ಲಿರುವುದರಿಂದ ಈ ಊರಿನಲ್ಲಿ ಹಿಂದಿನ ಕಾಲದಲ್ಲಿ ಇಲ್ಲಿ ಸೂರ್ಯಾ 
ರಾಧನೆ ನಡೆಯುತ್ತಿತ್ತೆಂದು ಹೇಳಬಹುದಾಗಿದೆ. 

ಮು ವೀರಭದ್ರ ದೇವಾಲಯವೊಂದು ಸರಳ, ಆಯಾತಾಕಾರದ ಜೇವವಷಿ: 
ತಳವಿನ್ಮಾಸದ ಚಿತ್ರವನ್ನು ನೋಡಿದರೆ ಈ ದೇವಾಲಯದ ಕಂಬಗಳು, ಉದ್ದಗಲ 
ಅಳತೆಗಳು ಗೊತ್ತಾಗುವುದರಿಂದ ಇಲ್ಲಿ ಅಕ್ಷರಗಳಲ್ಲಿ ವಿವರಿಸುವುದು ಅನವಶ್ಯಕ. 
ಇದೊಂದು ಸಾಂಧಾರ ದೇವಾಲಯ. ಕಲೆಯ ದೃಷ್ಟಿಯಿಂದ ತೀರ ಸಾಧಾರಣ ಕಟ್ಟಡ. 

ಗರ್ಭಗುಡಿಯಲ್ಲಿ ಒಂದು ಕಟ್ಟೆಯ ಮೇಲೆ ವೀರಭದ್ರ ಶಿಲ್ಪವನ್ನು ಸ್ಲಾಪಿಸಲಾಗಿದೆ. 
(ಚಿತ್ರ -೧೮). ಶಿಲ್ಪದ ಅಡಿಯಲ್ಲಿರುವ ಕಟ್ಟೆ ಇತ್ತೀಚಿನ ರಚನೆಯಂತೆ ಕಾಣುತ್ತದೆ. 
ಬಹುಶಃ ಕಟ್ಟೆಯನ್ನು ಕಟ್ಟಿ ಜಲಹರಿ ಪೀಠವಿಲ್ಲದ ವೀರಭದ್ರ ಶಿಲ್ಪವನ್ನು ಪುನಃ 
ಸ್ಥಾಪಿಸಿರಬಹುದು ಅಥವಾ ಈ ಶಿಲ್ಪವನ್ನು ಬೇರೆ ಕಡೆಯಿಂದ ತಂದು ಇಲ್ಲಿ ಸ್ಥಾಪಿಸಿರ 
ಬಹುದು. ಅದೇನೇ ಇದ್ದರೂ ಈ ಊರಿನಲ್ಲಿ ವೀರಭದ್ರನ ಭಕ್ತರಿದ್ದರೆಂಬುದು ಸಿದ್ದ 
ವಾಗುತ್ತದೆ. ಗರ್ಭಗುಡಿಯ ಬಾಗಿಲ ಚೌಕಟ್ಟಿನ ಎಡಭಾಗದ ಕೋಷ್ಮದಲ್ಲಿ ಶಕ್ತಿ ಶಿಲ್ಪ 
ಮತ್ತು ಬಲಭಾಗದ ಕೋಷ್ಮದಲ್ಲಿ ಗಣೇಶನ ಶಿಲ್ಪ ಇದೆ (ಚಿತ್ರ 17 ಮ್ಹತು 18). 
ಸಾಮಾನ್ಯವಾಗಿ ಶಿವಲಿಂಗವನ್ನು ಗರ್ಭಗುಡಿಯಲ್ಲಿ ಸ್ಥಾಪಿಸಲಾಗಿದೆ ಎಂಬುದನ್ನು 
ನೆನದರೆ, ಈ ಶಿವಲಿಂಗವೇ ಗರ್ಭಗುಡಿಯಲ್ಲಿತ್ತು ಎಂದು ತೀರ್ಮಾನಿಸಬಹುದು. 
ಯಾವುದೋ ಕಾಲದಲ್ಲಿ ವಾಸ್ತುಶಾಸ್ತ್ರವನ್ನು ತಿಳಿಯದವರಾರೋ ಗರ್ಭಗುಡಿಯಲ್ಲಿದ್ದ 
ಶಿವಲಿಂಗವನ್ನು ರಂಗಮಂಟಪದಲ್ಲಿಟ್ಟು, ಅದರ ಸ್ಥಳದಲ್ಲಿ ವೀರಭಧ್ರನ ಶಿಲ್ಪವನ್ನು 
ಎಲ್ಲಿಂದಲೋ ತಂದು ಪ್ರತಿಷಾ ಪಿಸಿರುವದು ಸ್ಪಷ್ಟ ಪೃವಾಗುತ್ತದೆ. ಅಂದರೆ ಹಲವಾರು 


ದಣ್ಣಾಯಕನ ಕೆರೆ - ಊರು ಮತ್ತು ಕೆರೆ - ಒಂದು ಅಧ್ಯಯನ ೪೩೫ 


ಕಾಲಘಟ್ಟಗಳಲ್ಲಿ ಹಲವಾರು ಕೈಗಳು ತಮಗೆ ತೋಚಿದ ರೀತಿಯಲ್ಲಿ ಈ ಹಳೆ 
ಊರಿನಲ್ಲಿದ್ದ ದೇವಾಲಯಗಳನ್ನು ಮಾರ್ಪಾಟು ಮಾಡಿದವು ಎಂಬುದು ಸಿದ್ದವಾಗುತ್ತದೆ. 

ಇತರ ರಚನೆಗಳು: ಮೇಲೆ ವಿವರಿಸಲಾದ ರಚನೆಗಳಲ್ಲದೆ ಕೆರೆ ಒಡ್ಡಿನ ಎಡ ತುದಿಗೆ 
ತೀರ ಹತ್ತಿರದಲ್ಲಿ ಒಂದು ಆಯತಾಕಾರದ ಮೂರ್ತಿ ಇಲ್ಲದ ಗುಡಿ ಇದೆ. ಯಾವ 
ವಿಶೇಷತೆ ಇಲ್ಲ. ಇದಕ್ಕೆ ತೀರ ಹತ್ತಿರದಲ್ಲಿ ತೇರಿನ ನಾಲ್ಕು ಕಲ್ಲಿನ ಗಾಲಿಗಳಿವೆ. ಇವು 
ಮಣ್ಣಿನಲ್ಲಿ ಅರ್ಧ ಹೂತು ಹೋಗಿರುವುದನ್ನು ನೋಡಿದರೆ ಈ ತೇರನ್ನು ಎಳೆದು 
ಹಲವು ವರ್ಷಗಳು ಕಳೆದಿರುವುದು ಸ್ವಯಂ ವೇದ್ಯ. ಇದು ಹನುಮಂತ ದೇವರ ಜಾತ್ರೆಗೆ 
ಸಂಬಂಧಿಸಿರಬಹುದು. ವಿವರಗಳು ಕ್ಷೇತ್ರ ಕಾರ್ಯದ ಸಮಯದಲ್ಲಿ ಸಿಗಲಿಲ್ಲ. 


ಇತಿಹಾಸ 


ಈ ಕೆರೆ ಮತ್ತು ಊರು ವಿಜಯನಗರ ಕಾಲದ ರಚನೆಗಳೆಂಬುದರಲ್ಲಿ ಅನುಮಾನ 
ವಿಲ್ಲ. ಆದರೆ ಈ ಕೆರೆಯನ್ನು ಯಾರು ಕಟ್ಟಿಸಿ ಜನೋಪಕಾರಿ ಕೆಲಸವನ್ನು ಮಾಡಿದ 
ರೆಂಬುದಕ್ಕೆ ಶಾಸನಾಧಾರಗಳಿಲ್ಲ. ವಾಸುದೇವನ್‌ ಅವರು ಮುದ್ದಾ ಎಂಬ ಕುರುಬ 
ಹುಡುಗನು ಈ ಕೆರೆಯನ್ನು ದಂಡನಾಯಕನಾದ ನಂತರ ಕಟ್ಟಿಸಿದನೆಂದು ಒಂದು 
ದಂತಕಥೆಯನ್ನಾಧರಿಸಿ ಬರೆಯುತ್ತಾರೆ. 

ಇಂಥ ದೊಡ್ಡ ಜನೋಪಕಾರಿ ಕೆಲಸವನ್ನು ಮಾಡಿದವನು ದಂತಕಥೆಯ 
ವ್ಯಕ್ತಿಯಾಗಲಾರ, ಅವನೊಬ್ಬ ಪ್ರಸಿದ್ಧ ದಂಡನಾಯಕನಾಗಿರಲೇ ಬೇಕು. ಆದರೆ ಇಲ್ಲಿಯ 
ಜನರು, ಈ ಕೆರೆಯನ್ನು ಲಕ್ಕಣದಂಡೇಶ ಕಟ್ಟಿಸಿದನೆಂದು ನಂಬುತ್ತಾರೆ ಎಂದು ಮಾನ್ಯ 
ಮಾಜಿ ಮುಖ್ಯ ಮಂತ್ರಿಗಳಾದ ಶ್ರೀ ಎಂ. ಪಿ. ಪ್ರಕಾಶ್‌ರವರು ನನಗೆ ಹಂಪ ಯಲ್ಲಿಯೇ 
ಹೇಳಿದರು. ಬಹುಶಃ ಇದು ಸರಿ. 

ಪ್ರೌಢದೇವರಾಯನ ಕಾಲ, ಕರ್ನಾಟಕ ಸಾಮ್ರಾಜ್ಯದ (ವಿಜಯನಗರ) 
ಸುವರ್ಣಕಾಲವೆಂದು ಎಲ್ಲಾ ವಿದ್ವಾಂಸರೂ ಒಪ್ಪುತ್ತಾರೆ. ಈ ಇಮ್ಮಡಿ ಪ್ರೌಢದೇವರಾಯ 
ನಿಗೆ ಮಹಾಮಂತ್ರಿ ಮತ್ತು ಸೇನಾಪತಿಯಾಗಿದ್ದವನು ಲಕ್ಕಣದಂಡೇಶ (ಕ್ರಿ. ಶ. ೧೪೦೦- 
೧೪೭೦) . ಇವನು ಕವಿ ಮತ್ತು ಶ್ರೇಷ್ಠ ಆಡಳಿತಗಾರನಷ್ಟೇ ಅಲ್ಲ ಒಬ್ಬ ಉತ್ತಮ 
ಕವಿಯಾಗಿದ್ದನು. 2 ಇವನು ತನ್ನ ಅಧಿಕಾರಾವಧಿಯಲ್ಲಿ ಹಲವಾರು ದಂಡಯಾತ್ರೆಗಳಲ್ಲಿ 
ವಿಜಯಿಯಾಗಿದ್ದನು. ಹಲವಾರು ಕಡೆಗಳಲ್ಲಿ , ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ 
ಗುಡಿಗೋಪುರಗಳನ್ನು ಕೆರೆಗಳನ್ನು ಕಟ್ಟಿಸಿ ಜನರಿಗೆ ಉಪಕಾರಿಯಾಗಿ ತನ್ನ ಜೀವನವನ್ನು 
ನಡೆಸಿದನೆಂದು ಪಂಡಿತ ಎಸ್‌. ಬಸಪ್ಪನವರು ಅಭಿಪ್ರಾಯಪಡುತ್ತಾರೆ. ಈ ಅಂಶ 
ಗಳಲ್ಲದೆ ಲಕ್ಕಣ್ಣದಂಡೇಶನ ಶಾಸನಗಳನ್ನು ಅಭ್ಯಸಿಸಿದರೆ ಈ ಅಭಿಪ್ರಾಯ ಸರಿ ಎನಿಸು 
ತ್ತದೆ. ಲಕ್ಕಣ್ಣನು ತನ್ನ ಆಡಳಿತದ ಬಹುಭಾಗವನ್ನು ಕೋಲಾರ ಪ್ರದೇಶದಲ್ಲಿ ಕಳೆದನು 
ಹಾಗೂ ಲಲ್ಲಿ ಕೆರೆಗಳನ್ನು ಕಟ್ಟಿಸಿದನೆಂದು ಶಾಸನಗಳಿಂದ ಗೊತ್ತಾ ಗುತ್ತದೆ. ಕೋಲಾರ 


೪೩೬ | ವಿಜಯನಗರ ಅಧ್ಯಯನ ೧೩ 


ದಲ್ಲಿ ಬೀಳುವ ಮಳೆಯು ಹೆಚ್ಚು ಕಡಿಮೆ ಹೊಸಪೇಟೆಯಲ್ಲಿ ಬೀಳುವ ಮಳೆಯಷ್ಟೇ 
ಇದೆ. ಆ ಅರೆ ಬೆಂಗಾಡನ್ನು ನೀರಾವರಿಗೊಳಪಡಿಸಿದ ಲಕ್ಕಣ್ಣದಂಡ ನಾಯಕನು ಹಂಪಿಯ 
ಪರಿಸರದ ಅರೆಬೆಂಗಾಡನ್ನು ನೀರಾವರಿಗೊಳಪಡಿಸಲು ಪ್ರಯತ್ನಿಸಿದನೆಂದರೆ ಇತಿಹಾಸಕ್ಕೆ 
ಸರಿಹೊಂದುತ್ತದೆ. ಇಂಥ, ಅವನ ಪ್ರಯತ್ನದ ಭಾಗವಾಗಿ ಈ ಕೆರೆಯನ್ನು ಲಕ್ಕಣ್ಣ 
ದಂಡೇಶ ಕಟ್ಟಿಸಿದನು ಮತ್ತು ಜನರು ಇದನ್ನು ದಂಡನಾಯಕ ಕೆರೆ ಎಂದು ಕರೆದರು 
ಎಂದು ಹೇಳಿದರೆ ಇತಿಹಾಸಕ್ಕೆ ಹೊಂದುತ್ತದೆ. ಕಾಲಾನುಕ್ರಮದಲ್ಲಿ ದಂಡ ನಾಯಕನ 
ಕೆರೆ ದಣ್ಣಾಯಕನ ಕೆರೆ ಎಂದು ರೂಪಾಂತಗೊಂಡಿತು. ಇದು ಶಬ್ದ ಉತ್ಪತ್ತಿಗೆ 
ಹೊಂದುತ್ತದೆ. 


ತೀರ್ಮಾನಗಳು 


ಮೇಲೆ ಸುದೀರ್ಫವಾಗಿ ಚರ್ಚಿಸಲಾದ ವೈಜ್ಞಾನಿಕ ಪುರಾತತ್ವ ಅಂಶಗಳನ್ನು 
ಗಮನದಲ್ಲಿರಿಸಿಕೊಂಡು ಈ ಕೆಳಗಿನ ತೀರ್ಮಾನಗಳಿಗೆ ನಾವು ತಲುಪಬಹುದು. 

1) ದಣ್ಗಾಯಕನ ಕೆರೆ ಪ್ರೌಢದೇವರಾಯನ ಕಾಲದಲ್ಲಿ ಲಕ್ಕಣ್ಣದಂಡೇಶನು 
ನಿರ್ಮಿಸಿದ ರಚನೆಯಾಗಿದೆ. 

i) ಈ ಕೆರೆ ನಿರ್ಮಾಣವಾದ ನಂತರ ಮೇಲಹರನಿನಲ್ಲಿ ಇನ್ನೂ ಹದಿನೈದು 
ಕೆರೆಗಳನ್ನು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಕಟ್ಟಿ ದ್ದರಿಂದ ಈ ಕೆರೆಯ ನೀರಿನ 
ಪ್ರಮಾಣ ಗಣನೀಯವಾಗಿ ಕುಂದಿದೆ. ಆದ್ದರಿಂದ ಅಚ್ಚುಕಟ್ಟು ಪ್ರದೇಶವು 
ಕುಂಠಿತಗೊಂಡಿದೆ. 

ii) ೧೫ನೇ ಶತಮಾನದಲ್ಲಿ ಕಟ್ಟಿದರೂ ಎಲ್ಲಾ ವೈಜ್ಞಾನಿಕ ಅಂಶಗಳನ್ನು ನಮ್ಮ 
ಪೂರ್ವಿಕರು ಗಮನಿಸಿದ್ದರು. 

iv) ಇಲ್ಲಿಯ ಹಳೆ ಊರಿನಲ್ಲಿರುವ ದೇವಾಲಯಗಳೆಲ್ಲವೂ ಭಗ್ಗಗೊಂಡಿವೆ 
ಅಥವಾ ಕೆಲವು ನಾಶವಾಗಿವೆ. 

೪) ಈಕೆರೆಗೆ ತುಂಗಾಭದ್ರಾ ಜಲಾಶಯದ ಹಿನ್ನೀರಿನಿಂದ ನೀರನ್ನು ಪಂಪುಗಳ 
ಮೂಲಕ ಹಿಮ್ಮುಖವಾಗಿ ಎತ್ತಿ (Lift Irrigation) ಈ ಕೆರೆಗೆ ನೀರನ್ನು 
ಪೂರೈಸುವ ಯೋಜನೆ ಬೇಗ ಕಾರ್ಯಗತವಾದರೆ ನೀರಾವರಿ ಸೌಲಭ್ಯವನ್ನು 
ವಿಸ್ತರಿಸಿದರೆ ಕೃಷಿಕರಿಗೆ ಅನುಕೂಲವಾಗುತ್ತದೆ. 


ಕೃತಜ್ಞತೆಗಳು 


ನಾನು ಕೈಗೊಂಡ ಕ್ಲೇತ್ರ ಕಾರ್ಯಕ್ಕಾಗಿ ವಾಹನ ಸೌಕರ್ಯ ಒದಗಿಸಿದ ವಿಜಯ. 
ನಗರ ಕಾಲೇಜಿನ ಪ್ರಾಂಶುಪಾಲ ಡಾ. ಮರಿಗೌಡರಿಗೂ, ಸುಪ್ರಸಿದ್ದ ಗಣಿ ಕಂಪನಿಯಾದ 
M. S.P.L ದ ಅಧ್ಯಕ್ಷರಾದ ಶ್ರೀ ನರೇಂದ್ರ ಬಲ್ಲೋಡ ಅವರಿಗೂ ನಾನು ಕೃತಜ್ಞ 


ದಣ್ಣಾಯಕನ ಕೆರೆ - ಊರು ಮತ್ತು ಕೆರೆ - ಒಂದು ಅಧ್ಯಯನ ೪೩೭ 


ಅವರಿಗೆ ನನ್ನ ತುಂಬು ಹೃದಯದ ನಮನಗಳನ್ನು ಸಲ್ಲಿಸುತ್ತೇನೆ. ವೀರಭದ್ರ 
ದೇವಾಲಯದ ತಳವಿನ್ಯಾಸದ ಶುದ್ದ ಪ್ರತಿಯನ್ನು ಸಿದ್ದಪಡಿಸಿಕೊಟ್ಟು ಉಪಕರಿಸಿದ 
ಡಾ.ಪಿ. ವಿ. ಕೃಷ್ಣಮೂರ್ತಿ ಅವರಿಗೂ, ಈ ಸಂಪ್ರಬಂಧದ ಮಂಡನೆಗೆ ಅವಕಾಶ ನೀಡಿದ 
ಡಾ. ಗೋಪಾಲ ಮತ್ತು ಶ್ರೀ ಗಂಗಾಧರ ಅವರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. 


ಆಕರ ಸಾಹಿತ್ಯ 


೧. ವಾಸುದೇವನ್‌, ಸಿ. ಎಸ್‌. (೨೦೦೧)... ಹಂಪಿ ಪರಿಸರದ ಕೆರೆಗಳು.. ಪುಟ ೫ ೫ 
ಮತ್ತು ೭ ೨... ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 

೨. ಬಸಪ್ಪ, ಎಸ್‌. (೧೯೬೦).. ಲಕ್ಕಣ್ಣ ದಂಡೇಶ ವಿರಚಿತ ಶಿವತತ್ವ ಚಿಂತಾಮಣಿ... 
ಪುಟ 3- ೯ ಮತ್ತು ಪುಟ ೬೦೨-೬೦೭.... ಪ್ರಾಚ್ಮ ಸಂಶೋಥನಾಲಯ, 
ಮೈಸೂರು , ವಿಶ್ವವಿದ್ಯಾಲಯ, ಮೈಸೂರು. 


೪೩ಿಲ ವಿಜಯನಗರ ಅಧ್ಯಯನ ೧೩ 


ದಂಡೆಯ ತೂಬು ಮತ್ತು 
ಒಡ್ಡು. 
ಕೆರೆಯಂಗಳದಿಂದ 
ಸುಮಾರು ೬ ಮೀಟರ 
ಎತ್ತರದಲ್ಲಿ ನೀರಿನ 
ಕೆರೆಯನ್ನು 


ಕಾಣಬಹುದು. 


ಸೆಪ್ಟೆಂಬರ್‌ 
ತಿಂಗಳಿನಲ್ಲಿಯೂ ಸಹ 
ಕೆರೆಯ ನೀರು ತೂಬಿನ 
ಕಂಬಗಳನ್ನು 
ಮುಚ್ಚುವುದಿಲ್ಲ. 


ಕೆರೆಯ ಜಲಾನಯನ 
ಪ್ರದೇಶ ಮತ್ತು ಒಡ್ಡು 
ಕಣಗಿಲೆಯಿಂದ ಆವೃತ 
ವಾಗಿವೆ. ಹಿನ್ನೆಲೆಯಲ್ಲಿ 
ಇತ್ತೀಚೆಗೆ ಕಟ್ಟಲಾದ 
ಕೋಡಿಯನ್ನು 
ಕಾಣಬಹುದು. 


ದಣ್ಣಾಯಕನ ಕೆರೆ - ಊರು ಮತ್ತು ಕೆರೆ - ಒಂದು ಅಧ್ಯಯನ ೪೩೯ 


ಕೆರೆಯ ಏರಿಯ 
ಮಧ್ಯಂತರದಲ್ಲಿ ಕಾಣುವ 
ಕಪ್ಪು ಬಣ್ಣದ ಒಡ್ಡು 
ಶಿಲೆ 

(Dolerite dyke) 


ಪುರಾತನ ಕೋಡಿ. 
ಕಾಲಕಾಲಕ್ಕೆ 
ದುರಸ್ತಿಗೆಗೊಳಗಾಗದೆ 
ಸಧ್ಯಕ್ಕೆ ಈ 
ಕೋಡಿಯಲ್ಲಿಯೂ ನೀರು 
ಹೊರಕ್ಕೆ 
ಹರಿದುಹೋಗುವುದಿಲ್ಲ. 
ಯಾಕೆಂದರೆ ನೀರಿನ 
ಒಳಹರಿವು 


ಕುಂಠಿತಗೊಂಡಿದೆ. 


ಇತ್ತೀಚೆಗೆ ಕಟ್ಟಲಾದ ಐದು 
ಬಾಗಿಲುಗಳಿರುವ ಕೋಡಿ 
ಚಿತ್ರದ ಕೊನೆಯಲ್ಲಿ 

ಚಿಕ್ಕ ಗೋಪುರವನ್ನು 
ಗಮನಿಸಬೇಕು. 


೪೪೦ ವಿಜಯನಗರ ಅಧ್ಯಯನ ೧೩ 


ಎಡದಂಡೆ ಕಾಲುವೆಯ 
ವಿತರಣಾ ಬಾವಿ ರಚನೆ 
ಕಲಾತ್ಮಕವಾಗಿದೆ ಹಾಗೂ 
ಉಪಯುಕ್ತವಾಗಿದೆ 


ಅದೇ ಎಡದಂಡೆಯ 
ಕಾಲುವೆಯ ಸುಂದರ 
ಮೋಟ. ಹಸಿರು 
ಗದ. ಮತ್ತು 
ಹೊಲಗಳ 
ಮಧ್ಯದಲ್ಲಿ ಎದ್ದು 
ಕಾಣುವ ಕಲಾತ್ಮಕ 
ಕಾಲುವೆ. 


ಹನುಮಂತ ದೇವರ ಗುಡಿ 


ದಣ್ಣಾಯಕನ ಕೆರೆ - ಊರು ಮತ್ತು ಕೆರೆ - ಒಂದು ಅಧ್ಯಯನ ೪೪೧ 


ಬಣ್ಣ ಬಳಿಯಲ್ಪಟ್ಟ ಹನುಮಂತ ಶಿಲ್ಪ 


ಹನುಮಂತ ದೇವರ ಗುಡಿಯ 
ಪ್ರದಕ್ಸಿಣಾಪಥದಲ್ಲಿಡಲಾಗಿರುವ ಎರಡು 
ಶಕ್ತಿ ಶಿಲ್ಪಗಳಲ್ಲಿ ಒಂದು ಶಿಲ್ಪ. 


ಹಳೆ ಊರಿನ ನೋಟ. 
ವೀರಭಧ್ರ ದೇವಾಲಯದ 
ಎಡಗಡೆ 


೪.೨ ವಿಜಯನಗರ ಅಧ್ಯಯನ ೧೩ 


ದೀಪಸ್ತಂಭದ ಅಡಿಯಲ್ಲಿ 
ಕೆತ್ತಲಾಗಿರುವ ಉಬ್ಬುಶಿಲ್ಪ. 


ದೀಪಸ್ತಂಭಕ್ಕೆ ಒರಗಿರುವ 
ಸುಂದರಸೂರ್ಯ ಶಿಲ್ಪ. 


ದಣ್ಣಾಯಕನ ಕೆರೆ - ಊರು ಮತ್ತು ಕೆರೆ - ಒಂದು ಅಧ್ಯಯನ ೪೪೩ 


ವೀರಭದ್ರ ಶಿಲ್ಪ. ಶಿಲ್ಪಕ್ಕೂ ಪೀಠಕ್ಕೂ ವೀರಭಧ್ರ ಗರ್ಭ ಗುಡಿಯ ಎಡಭಾಗದ 
ಹೊಂದಾಣಿಕೆ ಇಲ್ಲ. ಕೋಷ್ಮದಲ್ಲಿರುವ ಶಕ್ತಿ ಶಿಲ್ಪ. 


ವೀರಭದ್ರ ಗರ್ಭಗುಡಿಯ ಬಲಭಾಗದ 

ಕೋಷ್ಮದಲ್ಲಿ ಇರುವ ಗಣೇಶನ ವಿಗ್ರಹ 
"ಮತ್ತು ಅದರ ಎದುರಿಗೆ 

ಕೆಳಮಟ್ಟದಲ್ಲಿಡಲಾಗಿರುವ ಶಿವಲಿಂಗ. 


50. ವಿಜಯನಗರ ಕಾಲದಲ್ಲಿ ಕೋಲಾರ ಪ್ರದೇಶದ 
ನೀರಾವರಿ ವ್ಯವಸ್ಥೆ 


ಡಾ. ಟಿ.ವಿ.ನಾಗರಾಜ 


ದಕ್ಷಿಣ ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಮದ ಇತಿಹಾಸ ವಿಶಿಷ್ಟ 
ಸ್ಥಾನವನ್ನು ಪಡೆದಿದೆ. ರಾಜಕೀಯ ಬಕ ತೆಯನ್ನು ಸಾಧಿಸಿದ್ದಲ್ಲದೆ, ಸಾಮಾಜಿಕ, ಆರ್ಥಿಕ 
ಮತ್ತು ಧಾರ್ಮಿಕ ಕ್ಷೇತ ತ್ರಗಳಲ್ಲೂ ಗಮನಾರ್ಹ ಬೆಳವಣಿಗೆಗಳು ಕಂಡುಬಂದವು. ಈ 
ನಿಟ್ಟಿನಲ್ಲಿ ಕೃಷಿ, ವ್ಯಾಪಾರಿ, ವಾಣಿಜ್ಯ ಚಟುವಟಿಕೆಗಳು ಸಾಮ್ರಾಜ್ಯದ ಧನವಂತಿಕೆಗೆ 
ಬಹುಮುಖ್ಯ ಕೊಡುಗೆ ನೀಡಿದವು. ಪಾರಂಪರಿಕ ಮಾದರಿಗಳಲ್ಲೆ ಕೆರೆ, ಕಾಲುವೆ, ಕುಂಟೆ, 
ಬಾವಿ ಮುಂತಾದವುಗಳ ಕಾಮಗಾರಿ ನಿರ್ಮಾಣಗಳು, ದುರಸ್ತಿ ಹಾಗೂ ನಿರ್ವಹಣಾ 
ಕೌಶಲ್ಕಗಳು ವಿಜನಯಗರದ ಕಾಲದಲ್ಲಿ ಮುಂದುವರಿದದ್ದಲ್ಲದೆ, ಹೊಸ ಚೈತನ್ಮ 
ಪಡೆದವು. ವಿಜಯನಗರದ ನೀರಾವರಿ ಚೌಕಟ್ಟಿನ ಇತಿಹಾಸ ಕುರಿತಂತೆ ವಿದೇಶಿಯರು 
ಸೇರಿದಂತೆ ಹಲವು ವಿದ್ವಾಂಸರು ಅಧ ;ಯನಗಳನ್ನು ನಡೆಸಿರುತ್ತಾರೆ. ಈ ಅಧ ಸ ಯನಗಳು 
ಬಹುತೇಕ ಸಾಮ್ರಾಜ್ಯದ ಸ್ವರೂಪದಲ್ಲಿ “MACRO ನೆಲೆಗಳಲ್ಲಿ ನಡೆದಂತಾತಹ 
ಅಧ್ಯಯನಗಳಾಗಿವೆ. ಸ ಸ್ಥಳೀಯ ಚೌಕಟ್ಟುಗಳಲ್ಲಿ “MICRO” ಸೂಕ್ಷ್ಮ ಅಧ್ಯಯನಗಳ 
ದಕ್ಸಿಣ ಒಳನಾಡಿನ ಕರ್ನಾಟಕದ ಮೈದಾನ ಪ್ರದೇಶದಲ್ಲಿರುವ ಕೋಲಾರ ಪ್ರದೇಶದ 
(ಅವಿಭಾಜಿಕ ಕೋಲಾರ ಜಿಲ್ಲೆ) ಸಾಧಾರಣ ಮಳೆಯ ಪ ್ರಮಾಣಹೊಂದಿದ್ದು, (ವಾರ್ಷಿಕ 
ಸರಾಸರಿ 744 ಮಿ.ಮೀ.) ವಿಪರೀತ ಏರುಪೇರುಗಳಿಂದ ಕೂಡಿದೆ. ತೀವ್ರ ಅನಾವೃಷ್ಟಿಯ 
ಒಣಪ್ರದೇಶಗಳಲ್ಲಿ ಒಂದಾಗಿದೆ. 


ಈ ಹಿನ್ನೆಲೆಯಲ್ಲಿ ಕೋಲಾರ ಪ ಪ್ರದೇಶದಲ್ಲಿ ಬೀಳುವ ಅಲ್ಪಸ ಸ್ವಿಲ್ಪ ಮಳೆಯ ನೀರನ್ನು 
(ವರ್ಷದಲ್ಲಿ ಮಳೆಯ ದಿನಗಳ ಸರಾಸರಿ ಕೇವಲ 30- 35 ದಿನಗಳು) ಜಾಗರೂಕತೆಯಿಂದ 
ಸಂಗ್ರಹಿಸುವ ಹಾಗೂ ವ್ಯವಸ್ಥಿತವಾಗಿ ಬಳಸುವ ಕಾರ್ಯ ಮಹತ್ವ ಪಡೆಯುತ್ತದೆ. 
ಹೆಸರಿಸಬಹುದಾದ ನದಿಗಳಿವೆಯಾದರೂ. ತುಂಬಿ ಹರಿಯು ನದಿಗಳಿಲ್ಲದ ಕೋಲಾರ 

ಪ್ರದೇಶದಲ್ಲಿ ಕೆರೆ, ಕಾಲುವೆ, ಕುಂಟೆ ಹಳ್ಳ ಹಾಗೂ ಬಾವಿಗಳೇ ಪ್ರಮುಖ ನೀರಾವರಿ 
ಮೂಲಗಳಾಗಿದ್ದು, ಜಿಲ್ಲೆಯ ಕೃಷಿ ಆರ್ಥಿಕತೆಗೆ ಆಸರೆಯಾಗಿವೆ. ಈ ಪ್ರದೇಶದಲ್ಲಿ 
ಅಗಾದ ಪ್ರಮಾಣದಲ್ಲಿ ಕೆರೆ, ಕಟ್ಟೆಗಳು ಕಂಡುಬಂದಿದ್ದು, ಒಂದು ದೊಡ್ಡ ಪರಂಪರೆಯೇ 
ಬೆಳೆದುಬಂದಿದೆ. ಪ ಪ್ರಸ್ತುತ ಲೇಖನದಲ್ಲಿ ವಿಜಯನಗರದ ಕಾಲಘಟ್ಟದಲ್ಲಿ ಕಂಡುಬಂದ 


ವಿಜಯನಗರ ಕಾಲದಲ್ಲಿ ಕೋಲಾರ ಪ್ರದೇಶದ ನೀರಾವರಿ ವ್ಯವಸ್ಥೆ ಅಭ 


ನೀರಾವರಿ ಚೌಕಟ್ಟನ್ನು ಪ್ರಾದೇಶಿಕ ನೆಲೆಯಲ್ಲಿ ಸೂಕ್ಷ್ಮ (Mr) ಅಧ್ಯಯನಕ್ಕೆ 
ಒಳಪಡಿಸುವ ಪ್ರಯತ್ನ ಮಾಡಲಾಗಿದೆ. 

ಕೆರೆ, ಕಾಲುವೆಗಳನ್ನು ನಿರ್ಮಿಸುವುದು, ಬಾವಿಗಳನ್ನು ತೋಡಿಸುವುದು-ಒಂದು 
ಧಾರ್ಮಿಕ ಕಾರ್ಯ. ಇಂತಹ ಕಾರ್ಯಗಳನ್ನು ಕೈಗೊಂಡ ವ್ಯಕ್ತಿ ಹಾಗೂ ವಂಶಸ್ಥರು 
ಪುಣ್ಯಕ್ಕೆ ಅರ್ಹರಾಗುತ್ತಾರೆ ಎಂಬ ಗಾಢವಾದ ನಂಬಿಕೆ ಇದ್ದಿತು. ಹೀಗಾಗಿ ಧಾರ್ಮಿಕ 
ಮಹೋನ್ನತಿಯ ಹಿನ್ನೆಲೆಯಲ್ಲಿ ಪಾರಂಪರಿಕ ನೀರಾವರಿ ಚೌಕಟ್ಟು ವಿಕನಸ ಪಡೆಯುತ್ತಾ 
ಬಂದಿದೆ. ಮದ್ಯಕಾಲೀನ ದಕ್ಷಿಣ ಭಾರತದ ರಾಜ್ಯವ್ಯವಸ್ಥೆಯು ಕೇಂದ್ರಿಕೃತವಾಗಿರಲಿಲ್ಲ 
ಎಂಬ ವಾದ ಮಂಡಿಸಿದ ಬರ್ಟನ್‌ಸ್ಟೈನ್‌ ಅದಕ್ಕೆ ಪೂರಕವಾಗಿ ಸ್ಟೈನ್‌, ಚೀನಾ, ಮೆಸಪೊ 
ಟೋಮಿಯಗಳಲ್ಲಿ ಇದ್ದಂತೆ, ದೊಡ್ಡ ಪ್ರಮಾಣದ ಕೆರೆ-ಕಾಲುವೆಳನ್ನು ನಿರ್ಮಿಸಿ, ಸರ 
ಕಾರವೇ ನಿರ್ವಹಿಸಿದುದಕ್ಕೆ ದಾಖಲೆಗಳು ಇಲ್ಲಿ ಎಂಬ ಅಭಿಪ್ರಾಯಕ್ಕೆ ಬರುತ್ತಾರೆ. ' 
ಇದೇ ಅಭಿಪ್ರಾಯಕ್ಕೆ ಒತ್ತು ಕೊಡುವ ರೋಮಿಲ್ಲಾಥಾಪರ್‌ ಕಳಿಂಗದಲ್ಲಿ ಕಟ್ಟಿದ 
ಅಣೆಕಟ್ಟುಗಳಂತ ಒಂದೆರಡು ಉದಾಹರಣೆಗಳನ್ನು ಬಿಟ್ಟರೆ ಸರ್ಕಾರ ದೊಡ್ಡ ಪ್ರಮಾಣದ 
ನೀರಾವರಿ ಕಾಮಗಾರಿಗಳನ್ನು ಕೈಗೊಂಡುದುದಕ್ಕೆ ಆಧಾರಗಳಿಲ್ಲ ಎಂದು ಅಭಿಪ್ರಾಯ 
ಪಡುತ್ತಾರೆ.” 

ವಿಜಯನಗರದ ಆಳ್ವಿಕೆಯ ಸಂದರ್ಭದಲ್ಲಿ ಕೃಷ್ಣದೇವರಾಯ ನೀರಾವರಿ 
ಚಟುವಟಿಕೆಗಳನ್ನು ಕೈಗೊಂಡರೆ, ಕೃಷಿ ಪ್ರಗತಿಹೊಂದಿ ರಾಜ್ಮದ ಆರ್ಥಿಕಾಭಿವೃದ್ಧಿಯಾಗು 
ತ್ತಿದೆ ಎಂಬ ಅಪೇಕ್ಲೆಪಟ್ಟರೂ ಸಹ ವಿಜಯನಗರವೂ ಸೇರಿದಂತೆ ಭಾರತದ: ಯಾವ 
ರಾಜ್ಯವೂ ನೀರಾವರಿ ಇಲಾಖೆಯನ್ನು ಹೊಂದಿರಲಿಲ್ಲ. ಮಧ್ಯಕಾಲೀನ ಭಾರತದ 
ಚಾರಿತ್ರ್ಯಕ ದಾಖಲೆಗಳನ್ನು ಪುನಃ ವಿಶ್ಲೇಷಿಸಿದ ಬರ್ಟರ್‌ ಸ್ಫೈನ್‌, ರಾಜ್ಯ ವ್ಯವಸ್ಥೆಯನ್ನು ; 
‘SEGMENTARY STATES’ aoದು ವಾದಿಸಿ ಅದಕ್ಕೆ ಪೂರಕವಾದ ಆಧಾರಗಳನ್ನು 
ಒದಗಿಸಿದ್ದಾರೆ.*. ಕೃಷಿ ಗುಂಪುಗಳು ಸ್ಥಳೀಯ ಮಟ್ಟದಲ್ಲಿ ಸಂಘಟನೆಗೊಂಡುದು 
ನಾಡುಗಳ ಸಂಖ್ಯೆ ವೃದ್ಧಿಯಾದುದು ಕಂಡುಬರುತ್ತಿದೆ ಎಂಬ ಅಂಶಗಳನ್ನು ಪ್ರತಿಪಾದಿಸು 
ತ್ತಾರೆ. ನಾಡಿನ ರೈತ ಗುಂಪುಗಳು ಒಂದು ಹೊಸ ಪ್ರದೇಶವನ್ನು ವಶಪಡಿಸಿಕೊಂಡು 
ಅಥವಾ ಒಂದು ಪ್ರದೇಶದಲ್ಲಿ ಕಾಡನ್ನು ಕಡಿದು ಕೃಷಿಗೆ ಒಳೆಪಡಿಸಿಯೂ, ನೆಲೆ ನಿಂತು 
ನೀರಾವರಿ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ ಹಾಗೂ ಕೃಷಿ ಮತ್ತು ನೀರಾವರಿ ಸಂಪನ್ಮೂಲ 
ಗಳ ಸಹಾಯದಿಂದ ಬಂದು ಸ್ಥಿರವಾದ ಸಾಮಾಜಿಕ ಹಾಗೂ ಆರ್ಥಿಕ ವ್ಯವಸ್ಥೆ 
ರೂಪಿಸಿದರು ಎಂದು ಅಭಿಪ್ರಾಯಪಡುತ್ತಾರೆ. ಈ ಗುಂಪುಗಳು ಸಾಮಾಜಿಕ, ಆರ್ಥಿಕ 
ಹಾಗೂ ಧಾರ್ಮಿಕ ಪ್ರೇರಣೆಗಳಿಂದಾಗಿ ನೀರಾವರಿ ವ್ಯವಸ್ಥೆಗೊ ಒತ್ತುಕೊಟ್ಟವು.* 

ಮಧ್ಯಕಾಲೀನ ಚಾರಿತ್ರ್ಯಕ ಬರವಣಿಗೆಗಳಲ್ಲಿ ದೇವಾಲಯಗಳು ಆರ್ಥಿಕ ಕೇಂದ್ರ 
ಗಳಾಗಿದ್ದವು. ಕೃಷಿ ಹಾಗೂ ನೀರಾವರಿ ಅಭಿವೃದ್ದಿಯಲ್ಲಿ ಸಕ್ರಿಯ ಪಾತ್ರ ವಹಿಸಿದವು. 


ಅಲ ವಿಜಯನಗರ ಅಧ್ಯಯನ ೧೩ 


ದೇವಾಲಯಗಳು ಅರಸರಿಂದ ಹಾಗೂ ಇತರ ಭಕ್ತರಿಂದ ಭೂಮಿ, ಗ್ರಾಮದ ಉತ್ಪನ್ನ, 
ಹಣದ ರೂಪದಲ್ಲಿ ಕಾಣಿಕೆಗಳನ್ನು ಪಡೆದವು. ದೇವಾಲಯದ ಆಡಳಿತ ವ್ಯವಸ್ಥ 
ದಾನವಾಗಿ ಬಂದ ಭೂಮಿಯನ್ನು ಅಭಿವೃದ್ಧಿಗೊಳಿಸಲು ನೀರಾವರಿ ಅನುಕೂಲಗಳನ್ನು 
ಕಲ್ಪಿಸಲು ದೇವಾಲಯಕ್ಕೆ ಸಂದ ಹಣವನ್ನು ವಿನಿಯೋಗಿಸಿದರು. ಹೀಗಾಗಿ ದೇವಾಲಯ 
ಚಟುವಟಿಕೆಗಳು ಸಹ ನೀರಾವರಿ ಚೌಕಟ್ಟಿನ ವಿಕಸನಕ್ಕೆ ಕಾರಣವಾದವು. 


ಕರೆ ನಿರ್ಮಾಣ 


ವಿಜಯನಗರದ ಕಾಲದಲ್ಲಿ ಕೋಲಾರ ಪ್ರದೇಶದಲ್ಲಿ ಕೆರೆ-ಕಾಲುವೆಗಳೆ ನಿರ್ಮಾಣ 
ಕುರಿತಂತೆ ಹಲವು ಶಾಸನಗಳು ಬೆಳಕು ಚೆಲ್ಲುತ್ತವೆ. ಎರಡನೆ ಬುಕ್ಕಣ್ಣ ಒಡೆಯನ 
ಕಾಲದ ಕ್ರಿ.ಶ. 1339 ರಲ್ಲಿ ಮೆಲ್ಲಿಸಂದ್ರದ ಶಾಸನದಲ್ಲಿ, ಮಹಾಪ್ರದಾನ ಮಲ್ಲಿರಸ 
ದೇವಾಲಯದ ಜೊತೆಗೆ ಒಂದು ಕೆರೆಯನ್ನು ತೋಡಿಸಿ ತೋಟ ಬೆಳೆಸಿ, ಮರ-ಗಿಡಗಳನ್ನು 
ನೆಡಸಿರುವ ಬಗ್ಗೆ ದಾಖಲಿಸಿದೆ." ಮಾಲೂರು ತಾಲೂಕಿನ ಟೇಕಲ್‌ನ ಕ್ರಿ.ಶ. 1343ರ 
ಶಾಸನವು ಸ್ಥಾನತ್ತೂರ್‌ ಮತ್ತು ಚಿಕ್ಕಪೆರುಂಮಾಳ್‌ ನಾಡರ್‌ನಿಗೆ ದಾನ ನೀಡಿದ್ದನ್ನು 
ಉಲ್ಲೇಖಿಸುತ್ತಾ ನಾಯಕರ್‌ ನಿರ್ಮಿಸಿನೆಂದು,, ಆ ಗ್ರಾಮದ ಪರಿ ಮತ್ತು ಖುಷ್ಕಿ 
ಭೂಮಿಯನ್ನು ಪೆರಿಯಪೆಮನಯ ನಾಯಕರ್‌ ದೇವರ ನೈವೇದ್ಯಕ್ಕೆ ನೀಡಿರುವುದನ್ನು 
ದಾಖಲಿಸಿದೆ.”ಚಿಕ್ಕಬಳ್ಳಾಪುರ ತಾಲೂಕಿನ ಎಲಿಗಲಹಳ್ಳಿಯ 1371 (ಕ್ರಿ.ಶ.) ಶಾಸನದಲ್ಲಿ 
ಪೊಗದೂರಿನ ನಾಯಕ ಮತ್ತು ಚಿಕ್ಕಬಿಮಾಯಕರು ತಮ್ಮ ತಾಯಿ ಪೆರಿಯವ್ವನಾಯಕಿ 
ಹೆಸರಿನಲ್ಲಿ `ಷೆರಿಯಸಮುದ್ರ' ಎಂಬ ಕೆರೆಯೊಂದನ್ನು ಕಟ್ಟುಕೊಡಗೆ ನೀಡಿರುವುದನ್ನು 
ದಾಖಲಿಸಿದೆ. ' 

ವ್ಯಕ್ತಿಯೊಬ್ಬ ಖಾಸಗಿ ಆಗಿ ಕೆರೆಯೊಂದನ್ನು ತನ್ನ ಸ್ವಂತ ವೆಚ್ಚದಿಂದ ನಿರ್ಮಿಸಿದ 
ಹಾಗೂ ಕಾರ್ಯ ಕೈಗೊಂಡ ಗಾರೆ ಕೆಲಸದವನನ್ನು ಹೆಸರಿಸುವ ಮೂಲಕ ಮಹತ್ವದ್ದೆ 
ನಿಸಿದ ಶ್ರೀನಿವಾಸಪುರ ತಾಲೂಕು ಶೆಟ್ಟಹಳ್ಳಿಯ ಕ್ರಿ.ಶ. 1380 ಶಾಸನ ದೊರಕಿದೆ. '. 
ಅದರಂತೆ, ಮಾರಯನಾಯಕನು ಹಲವು ವ್ಯಕ್ತಿಗಳಿಗೆ ಸುಮಾರು 500 ಹೊನ್ನು' ವೆಚ್ಚ 
ಮಾಡಿ ಕೆರೆ ನಿರ್ಮಿಸಿದ್ದಕ್ಕಾಗಿ, ಭೂಮಿಯನ್ನು ಕೆರೆ-ಕೊಡುಗೈಯಾಗಿ ನೀಡಿರುವುದನ್ನು, 
ಅಲ್ಲದೆ ಬಿಂಗೋಜನ ಮಗ ಚಿನ್ನೋಜಗಾರೆ ಕೆಲಸ ನಿರ್ವಹಿಸಿರುವುದನ್ನು ದಾಖಲಿಸಿದೆ. 

ಕೋಲಾರ ತಾಲ್ಲೂಕು ಅಚಟ್ಟನಹಳ್ಳಿಯ ಕ್ರಿ.ಶ. 1428ರ ಶಾಸನ ರಾಜ 
' ದೇವರಾಯನಿಗೆ ಪುಣ್ಮ ಬರಲೆಂದು ಲಕ್ಕಣ್ಣ ಒಡೆಯ ಮುಳುವಾಯಿ ರಾಜ್ಯಕ್ಕೆ ಸೇರಿರುವ 
ಬೆಳ್ಳೂರು ಸೀಮೆಯಲ್ಲಿ ದನಪಾನಿದೇವಿ ನಿರ್ಮಿಸಿದ ಕೆರೆಗೆ, ಆ ಕೆರೆಯ ಅಚ್ಚುಕಟ್ಟಿನಲ್ಲಿ 
ಭೂಮಿ ಹಾಗೂ ಅದಕ್ಕೆ ಹೊಂದಿಕೊಂಡಂತೆ ಇರುವ ಖುಷ್ಕಿ ಭೂಮಿಯನ್ನು ದಾನ 
ನೀಡಿರುವುದನ್ನು ದಾಖಲಿಸಿದೆ. ದೇವಾಲಯದ ಜೊತೆಯಲ್ಲಿ ಕೆರೆ ನಿರ್ಮಿಸಿದ ಬಗ್ಗೆ 
ಹಾಗೂ ಹಲವು ಭೂಮಿಗಲನ್ನು ದಾನವಾಗಿ ನೀಡಿರುವುದನ್ನು ವಿಜಲಾಪುರದ ಕ್ರಿ.ಶ. 


ವಿಜಯನಗರ ಕಾಲದಲ್ಲಿ ಕೋಲಾರ ಪ್ರದೇಶದ ನೀರಾವರಿ ವ್ಯವಸ್ಥೆ ೪೪೭ 


1461ರ ಶಾಸನ ಉಲ್ಲೇಖಿಸಿದೆ." ಕೆಲವೊಮ್ಮೊ ಜಂಟಿಯಾಗಿ ವ್ಯಕ್ತಿಗಳು ಕಾಮಗಾರಿ 
ಗಳನ್ನು ಕೈಗೊಂಡಿರುವುದಕ್ಕೆ ಬಾಗೇಪಲ್ಲಿ ತಾಲೂಕು ಮಗಳಬಲೆಯ ಶಾಸನದಲ್ಲಿ 
ಕೃಷ್ಣನಾಯಕ ಎಂಬುವನು ಕೋನಪ್ಪಗೌಡ ಮತ್ತು ತಿಮ್ಮೆ ಗೌಡರಿಗೆ ಕೆರೆ ನಿರ್ಮಿಸಿದ್ದುದ 
ಕಾಗಿ ಅಚ್ಚುಕಟ್ಟಿನ "ಕಟ್ಟೆಕೊಡುಗೈಮಾನ್ಮ' ಪಡೆದಿರುತ್ತಾರೆ. ಕೆರೆಯ ನೀರನ್ನು ಸಾಗುವಳಿಗೆ 
ಬಳಸಿಕೊಳ್ಳಲು ಅಗತ್ಯವಾದ ತೂಬುಗಳನ್ನು ನಿರ್ಮಿಸಿದ ಬಗ್ಗೆ ಸಹ ಹಲವು ಶಾಸನಗಳು 
ಉಲ್ಲೇಖಿಸುತ್ತವೆ. ಗೌರಿಬಿದನೂರು ತಾಲೂಕು ನಗರಗೆರೆಯ ಕ್ರಿ.ಶ. 1392ರ 
ಶಾಸನ 3 ದೇವಾಲಯಕ್ಕೆ ಸುಣ್ಣ ಬಳಿದ ಹಾಗೂ ಹಿರಿಯ ಕೆರೆಗೆ ಕಲ್ಲಿನ ತೂಬನ್ನು 
ನಿರ್ಮಿ ಸಿದುದಕ್ಕಾಗಿ ದಾನ ನೀಡಿರುವುದು ದಾಖಲಾಗಿದೆ. ಇದೇ ತಾಲೂಕುಹಂಪಸಂದ್ರದ 
ಕ್ರಿ.ಶ. 1410ರ ಶಾಸನ  ಪೆನುಗೊಂಡೆಯ ಪ್ರಧಾನನ ಹೆಸರಿನಲ್ಲಿ ಅವನ ಸೇವಕ, 
ಹಂಪ ಸಮುದ್ರ ಕೆರೆಗೆ ಪಶ್ಚಿಮ ದಿಕ್ಕಿನಲ್ಲಿ ತೂಬನ್ನು ನಿರ್ಮಿಸಿ, 50 ಖಂಡುಗ ಬಿತ್ತನೆ 
ಪ್ರದೇಶಕ್ಕೆ ನೀರನ್ನು ಪೂರೈಸುವ ತೂಬನ್ನು ನಿರ್ಮಿಸಿದನೆಂದು ದಾಖಲಿಸಿದೆ. 


ಲಭ್ಯವಿರುವ ನೀರನ್ನು ಅಗತ್ಮವಿರುವೆಡೆಗೆ ಹರಿಸುವಲ್ಲಿ ಕಾಲುವೆಗಳು ನೀರಾವರಿ 
ಚೌಕಟ್ಟಿನಲ್ಲಿ ಪ್ರಧಾನವಾದವು. ಸಹಜ ಕಾಲುವೆಗಳಿಗೆ ಒಡ್ಡುಗಳನ್ನು ನಿರ್ಮಿಸಿ, ನೀರನ್ನು 
ಜಮೀನುಗಳಿಗೆ ಹರಿಸುವಂತಹ ಕಾಮಗಾರಿಗಳಿಗೆ ಈ ಪ್ರದೇಶದಲ್ಲಿ ಮಾಹಿತಿ 
ದೊರೆಯುವುದಿಲ್ಲವಾದರೂ, ಹೊಸದಾಗಿ ಕಾಲುವೆ ತೋಡಿಸುವ ಕಾಮಗಾರಿ 
ವಿಜಯನಗರ ಕಾಲದಲ್ಲಿ ಈ ಪ್ರದೇಶದಲ್ಲಿ ಕಂಡುಬಂದಿದೆ. ಕಲ್ಲೂ ಟಿಯ ಕ್ರಿ.ಶ. 1389ರ 
ಬುಕ್ಕರಾಯನ ಕಾಲದ ಶಾಸನದಲ್ಲಿ ಬುಕ್ಕರಾಯನ ಆದೇಶದ ಮೇರೆಗೆ ky ಆಸ್ಥಾನದ 
(ಛಾವಡಿಯ) ದಶವಿದ್ಮಾಚಾರ್ಯ ಸಿಂಗಯ್ಯಭಟ್ಟ ಎಂಬುವನು ಸಿರುವೆರಾ ಕೆರೆಗೆ 
ಹೊಂದಿಕೊಂಡಂತೆ ಹೆಣ್ಣೆಯ ನದಿ ನೀರನ್ನು ಹೆನ್ನುಗೊಂಡೆಗೆ ಹರಿಸುವ ಉದ್ದೇಶದಿಂದ 
ಕಾಲುವೆ ತೋಡಿಸಿರುವುದನ್ನು ದಾಖಲಿಸಿದೆ.!* ಅಂದಿನ ಕಾಲಘಟ್ಟದಲ್ಲಿ ತಾಂತ್ರಿಕ 
ಪರಿಣಿತ ಹೊಂದಿದ್ದ ವ್ಯಕ್ತಿ ಆಸ್ಥಾನದಲ್ಲಿ ಇದ್ದುದು, ಅವನ ಸೇವೆಯನ್ನು ಕೌಶಲ್ಕವನ್ನು 
ಸಾಮ್ರಾಜ್ಯವನ್ನು ಬಳಸಿಕೊಳ್ಳುತ್ತಿದ್ದುದು ಈ ಪ್ರದೇಶದ ಕಾಮಗಾರಿ 
ನಿರ್ವಹಣೆಯೊಂದಿಗೆ ದಾಖಲಾಗಿರುವುದು ಗಮನಾರ್ಹ. ಈ ನಿಟ್ಟಿನಲ್ಲಿ ತಾಂತ್ರಿಕ ಪರಿಣಿತಿ 
ಹಾಗೂ ಕಾಮಗಾರಿ ಗುಣಮಟ್ಟದ ನಿರ್ವಹಣೆಯಲ್ಲಿ ತೋರುತ್ತಿದ್ದ ಆಸಕ್ತಿ ಮತ್ತು 
ಕ್ರಮಗಳ ಮೇಲೆ ಬೆಳಕು ಚೆಲ್ಲುವ ಮತ್ತೊಂದು ಶಾಸನ . ಕ್ರಿ.ಶ. 1397 
ತಿರುಮಣೆಯಲ್ಲಿ ದೊರಕಿದೆ. ಈ ಶಾಸನದಂತೆ, ಪೆದ್ದಬೋದಿರಾಜ ಮತ್ತು ಪಿನ್ನ 
ಬೋವಿರಾಜ ಎಂಬುವವರೆಗೆ ಪೆದ್ದಿನಂಬಿ ಹಾರಿಯಾರಿನಿಂದ ತಿರುಣೆಯಾವರೆಗೆ ಕಾಲುವೆ 
ತೋಡಿಸಿದ್ದಕ್ಕಾಗಿ 130 ಸಿಂಗುವಗದ್ಯಾಣ, ಮತ್ತು ತೂಬಿನ ಕೆಳೆಗೆ ಭೂಮಿ, ಒಂದು 
ಕುದುರೆ ಮತ್ತು ಚಿನ್ನದಕಡಗ ನೀಡಿರುವುದನ್ನು ದಾಖಲಿಸಿದೆ. ಒಂದು ವೇಳ ಆ 


೪೪ಲ ವಿಜಯನಗರ ಅಧ್ಯಯನ ೧೩ 


ಕಾಲುವೆಯಲ್ಲಿ ನೀರು ಸರಾಗವಾಗಿ ಹರಿಯದಿದ್ದಲ್ಲಿ ನೀಡಿರುವ ಕೊಡುಗೆಗಳನ್ನು ವಾಪಸು 
ನೀಡಬೇಕೆಂಬ ಷರತ್ತನ್ನು ವಿಧಿಸಿರುವುದು ಕಾಮಗಾರಿಗಳ ಗುಣಮಟ್ಟದ ಪಾಲನೆಯಲ್ಲಿ 
ಕೈಗೊಳ್ಳುತ್ತಿದ್ದ ಕ್ರಮವಾಗಿ ಕಂಡುಬರುತ್ತದೆ. ಮುಳುಬಾಗಿಲು ತಾಲೂಕು ತಂಬಿಹಳ್ಳಿಯ 
ಶಾಸನದಲ್ಲಿ ರಾಯಲು ಕಾಲುವೆ ಮೂಲಕ ನೀರಾವರಿಗೊಳಿಸಿದ ಭೂಮಿ ಯನ್ನು 
ದೇವಾಲಯದ ನೈವೇದ್ಯಕ್ಕಾಗಿ ದಾನ ನೀಡಿರುವುದನ್ನು ದಾಖಲಿಸಿದೆ. 


ದುರಸ್ತಿ ಮತ್ತು ನಿರ್ವಹಣೆ 


ಕೆರೆ ಕಾಮಗಾರಿಗಳನ್ನು ನಿರ್ಮಿಸುವಷ್ಟೆ ಮಹತ್ವ ಅವುಗಳ ದುರಸ್ತಿ ಮತ್ತು 
ನಿರ್ವಹಣೆಗೆ ನೀಡಿರುವುದು ಕಂಡುಬರುತ್ತದೆ. ಇಂತಹ ಕಾಮಗಾರಿಗಳಲ್ಲಿ ಸ್ಥಳೀಯ 
ಜನಸಿಮುದಾಯಗಳಿಗೆ ಪ್ರೋತ್ಸಾಹದಾಯಕವಾಗಿ ಅರಸರು, ಮಂಡಲಿಕರು, ಪ್ರತಿನಿಧಿ 
ಗಳು, ದೇವಾಲಯಗಳು, ವ್ಯಕ್ತಿಗಳ ಪಾತ್ರ ಗಮನಿಸಬೇಕಾದ ಸಂಗತಿ. ಕೆರೆಯ ರಕ್ಷಣೆಗೆ 
ಬಿಟ್ಟುಕೊಟ್ಟಂತಹ ಭೂಮಿಯನ್ನು ಕಾಯ್ದು ಕೆರೆಯನ್ನು ರಕ್ಸಿಸುವವನಿಗೆ ಪುಣ್ಮವು 
ದೊರಕುವುದರೊಂದಿಗೆ ಅಶ್ವಮೇಥಯಾಗವನ್ನು ಮಾಡಿದಂತಹ ಪುಣ್ಮ ದೊರಕುತ್ತದೆ. 
ಎಂದು ಕೋಲಾರ ಪ್ರದೇಶದ ಕುರುಬಂಡಳ್ಳಿ ಶಾಸನ ತಿಳಿಸುತ್ತದೆ.!' ಗೌರಿಬಿದನೂರು 
ತಾಲೂಕು ಗುಂಡಾಪುರದ ಕ್ರಿ.ಶ. 1482ರ ಶಾಸನ * ಪೆನುಗೊಂಡೆಯ ಪ್ರಧಾನ ಮಲ್ಲಿ 
ಅರಸ ಕಡಲವೇಮೆರಾಡೆಗೆ ಬೇಟೆಗೆ ಬಂದಾಗ, ಅಲ್ಲಿನ ಕೆರೆ ದುರಸ್ತಿ ಮಾಡಿಸಿದ್ದ ವ್ಯಕ್ತಿಗೆ 
ಭೂಮಿ ದಾನ ನೀಡಿ, ಆ ಕೆರೆಗೆ “ಮಲ್ಲಿಸಮುದ್ರ” ಎಂದು ಹೆಸರಿಸಿರುವುದನ್ನು ದಾಖಲಿ 
ಸಿದೆ. ಬಾಗೇಪಲ್ಲಿ ತಾಲ್ಲೂಕಿನ ಮಿಟ್ಟೆಮರಿಯ ಶಾಸನವು  ಮಹಾನಾಯಕಾಚಾರ್ಯ 
ಕದಿರಪ್ಪವಾಹಿನಿ, ವೇಕಲಬೊಮ್ಮನಿಗೆ ದಶವಂದ ನೀಡಿ, ಲಿಂಗೊಡ್ಡು' ಹೊಡೆದು 
ಹೋಗಿದ್ದು, ಅದನ್ನು ದುರಸ್ತಿಗೊಳಿಸಿ, ವಿಸ್ತರಿಸಿದ್ದಕ್ಕಾಗಿ ದಶವಂದದ 1/4 ಭಾಗವನ್ನು 
ದಾನವಾಗಿ ನೀಡಿರುವುದನ್ನು ದಾಖಲಸಿದೆ. 
ಕೋಲಾರ ಜಿಲ್ಲೆಯ ರಾಜಗೊಂಡ್ಲಿಹಳ್ಳಿಯ ಶಾಸನವು * ನೀರಿನ ಬಳಕೆ 
ಹೇಗಿರಬೇಕು ಎಂದು ತಿಳಿಸುತ್ತಾ ಕೆರೆಯ ನೀರಿನಿಂದ ಹೆಚ್ಚುವರಿ ಪ್ರದೇಶಗಳನ್ನು 
ಸಾಗುವಳಿಗೆ ಒಳಪಡಿಸಿ, ಆ ಭೂಮಿಯಲ್ಲಿ ಬೆಳೆಯಬಹುದಾದ ಬೆಳೆ ಮತ್ತು ಸಾಗುವಳಿ 
ದಾರರಿಗೆ ಸಲ್ಲಬೇಕಾದ ಪಾಲಿನ ಪ್ರಮಾಣಗಳನ್ನು ತಿಳಿಸುವ ಮೂಲಕ ನೀರಾವರಿ 
ಚೌಕಟ್ಟಿನಲ್ಲಿ ಸಾಗುವಳಿ ಮತ್ತು ರೈತರ ಬಳಕೆ-ಅನುಷ್ಠಾನ ಕುರಿತಂತೆ ಬೆಳಕು ಚೆಲ್ಲುತ್ತದೆ. 
ಈ ಭಾಗದ' ಅನೆಕ ಶಾಸನಗಳು ಕೆರೆ ಸಂಬಂಧಿ ದಾನ ಶಾಸನಗಳಾಗಿದ್ದು, ಕೆರೆಯ 
ಅಚ್ಚುಕಟ್ಟಿನ ಭೂಮಿಗಳನ್ನು ವಿವಿಧ ಉದ್ದೇಶಗಳಿಗಾಗಿ ದಾನ ನೀಡುತ್ತಾ ಬಂದಿ ರುವುದು 
ನೀರಾವರಿ ಭೂಮಿಯ ಉತ್ಪನ್ನಗಳನ್ನು ಆಧರಿಸುವುದು ಆರ್ಥಿಕತೆಯ ಸಂಕೇತವೆನ್ನ 
ಬಹುದು. 


ವಿಜಯನಗರ ಕಾಲದಲ್ಲಿ ಕೋಲಾರ ಪ್ರದೇಶದ ನೀರಾವರಿ ವ್ಯವಸ್ಥೆ ಲ್ಭ 
ಉಪ ಸಂಹಾರ 

ಕೋಲಾರ ಪ್ರದೇಶವು ಪ್ರಾಗೈತಿಹಾಸಿಕ ಕಾಲದಿಂದಲೂ ಮಾನೆವನ ನೆಲೆಯಾಗಿದ್ದು, 
ಅನೇಕ ರಾಜಮನೆತನಗಳ ಆಳ್ವಿಕೆಗೆ ಒಳಪಟ್ಟಿದ್ದರೂ ಸಹ, ಈ ಪ್ರದೇಶವು ಗಂಗರ 
ಆರಂಭದ ಕಾಲದ ಸ್ವಲ್ಪ ಕಾಲ ಹೊರತುಪಡಿಸಿದರೆ, ಯಾವ ಕಾಲದಲ್ಲೂ ಕೇಂದ್ರ 
ಪ್ರದೇಶವಾಗಿರದೆ (CORE REGION) ಅಧೀನ ಪ್ರದೇಶ (ಜಾಈಗದಜಪಾಲ) 
ವಾಗಿದ್ದುದು ಕಂಡುಬರುತ್ತದೆ. ಹೀಗಾಗಿ ಹಂಪೆ ಮತ್ತು ಅದರ ಪರಿಸರದಲ್ಲಿ 
ಕಂಡುಬಂದಂತಹ ರಾಜ್ಯ ಪ್ರಾಯೋಜಿಕ ನೀರಾವರಿ ಕಾಮಗಾರಿಗಳು ಈ ಪ್ರದೇಶದಲ್ಲಿ 
ಸಹ ದಕ್ಸಿಣ ಭಾರತದ ಇತರೆಡೆಗಳಂತೆ ನಾಡಿನ ರೈತ ಗುಂಪುಗಳು ಕೃಷಿಗೆ, ಕೃಷಿ 
ಚಟುವಟಿಕೆಗಳಿಗೆ ಅಗತ್ಯವಾದ ನೀರಾವರಿ ವ್ಯವಸ್ಥೆ ಸ್ಥಾಪಿಸಿದ್ದರು, ಕೆರೆ ನಿರ್ಮಾಣ, 
ಕೋಡಿ, ತೂಬು, ಕಾಲುವೆ ಮತ್ತಿತರ ಕಾಮಗಾರಿಗಳ ನಿರ್ವಹಣೆಗೆ ಬೇಕಾದ ತಾಂತ್ರಿಕ 
ಕೌಶಲ್ಮ ಸ್ಥಳೀಯ ಜನರಲ್ಲಿ ಕರಗತವಾಗಿದ್ದಿತು. ಈನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ 
ರೈತ ಗುಂಪುಗಳು ಹಾಗೂ ಗ್ರಾಮೀಣ ಗಣ್ಮರು ಸಣ್ಣ ಪ್ರಮಾಣದ ನೀರಾವರಿ 
ಕಾಮಗಾರಿಗಳನ್ನು ಕೈಗೊಂಡು ಹಲವು ವಿಶೇಷ ಸವಲತ್ತುಗಳನ್ನು ಹಾಗೂ ಸಾಮಾಜಿಕ 
ಪ್ರತಿಷ್ಠೆ ಗೊಳಿಸಿಕೊಂಡರು. ಈ ರೀತಿಯ ಎಲ್ಲಾ ಬಗೆಯ ಕಾಮಗಾರಿಗಳನ್ನು ಸ್ಥಳೀಯ 
ಜನ ಸಮುದಾಯಗಳೇ ನಿರ್ವಹಿಸಿಕೊಂಡು ಬಂದಿರುವುದು ಒಂದು ಪರಂಪರೆಯಾಗಿ 
ಬೆಳೆದು ಬಂದಿದ್ದು, ಅದು ವಿಜಯನಗರ ಕಾಲಘಟ್ಟದಲ್ಲಿ ಅದು ಮತ್ತಷ್ಟು ಕ್ರಿಯಾಶೀಲ 
ವಾಗಿ, ವ್ಯಾಪಕವಾಗಿ ನಡೆದಿದೆ. 

ಈ ಪ್ರದೇಶದಲ್ಲಿ ಕಂಡುಬಂದಂತಹ ನೀರಾವರಿ ವ್ಯವಸ್ಥೆ ಸ್ಥಾನಿಕ ಜನರ 
ಹಿತಾಸಕ್ತಿಗಳಿಗೆ ಪೂರಕವಾಗಿದ್ದಿತು. ರಾಜ, ಸಾಮ್ರಾಜ್ಯಗಳಲ್ಲಿ ಕೇಂದ್ರಗಳಲ್ಲಿ ಗಮನ 
ಕೇಂದ್ರಿಕರಿಸಿ, ಕೋಟೆ, ಖಜಾನೆ, ಅಂತಃಪುರ ಕೇಂದ್ರಿತ ನೆಲೆಗಳಲ್ಲಿ ನಿಂತಿದ್ದನು. 
ಪ್ರಾದೇಶಿಕ ನೆಲೆಗಳಲ್ಲಿ ಗಾವುಂಡರು, ಗಾವುಂಡ ಸಮೂಹಗಳು, ಅಗ್ರಹಾರ, ದೇವಾಲಯ, 
ವ್ಯಾಪಾರಿ ವರ್ಗಗಳು -ಪ್ರಧಾನವಾಗಿ ಕೆರೆ ನೀರಾವರಿ ಚೌಕಟ್ಟಿನಲ್ಲಿ ನಿರ್ವ ಹಣೆ 
ಮಾಡಿಕೊಂಡು ಬಂದಿರುವುದು ವೇದ್ಯವಾಗುತ್ತದೆ. ಇಂತಹ ಕಾರ್ಯಗಳಿಗೆ ಪ್ರಭುತ್ವ 
ಮತ್ತು ಉನ್ನತ ವಲಯಗಳು ಪ್ರೋತ್ಸಾಹದಾಯಕ ಚಟುವಟಿಕೆಗಳಾಗಿ, ದಾನ, 
ರಿಯಾಯಿತಿಗಳನ್ನು ನೀಡಿರುವುದು ಈ ಭಾಗದಲ್ಲಿ ವಿಶೇಷವಾಗಿ ಕಂಡುಬಂದಿದೆ. 
ನಿರ್ವಹಣೆಯ ಮಹತ್ವದಿಂದಾಗಿ ಸ್ಥಳೀಯರೇ ಜವಾಬ್ದಾರಿ ಹೊಂದಿದ್ದರು. ವೈಯಕ್ತಿಕ 
ಸೇವೆಯಲ್ಲಿ ಸಹ ಕಾಮಗಾರಿಗಳನ್ನು ನಡೆಸಿ, ನಿರ್ವಹಣೆ ಮಾಡಿಕೊಂಡು ಬಂದಿರುವುದು 
ಸಹ ಕಂಡುಬಂದಿದೆ. ಈ ಪ್ರದೇಶದಲ್ಲಿ ತಾಂತ್ರಿಕ ಕೌಶಲ್ಕದ ಬಳಕೆಯಷ್ಟು ಪ್ರಧಾನ 
ವಾಗಿ ನೀರಿನ ಹಂಚಿಕೆ ಹಾಗೂ ನಿರ್ವಹಣಾ ಕೌಶಲ್ಕದ ಮಾದರಿಗಳು ಕಂಡುಬಂದಿರು 


ವುದು ವಿಶೇಷವಾಗಿದೆ. 


೪೫೦ 


ate TE 


3 


ವಜಯನಗರ ಅಧ್ಯಯನ ೧೩ 


ಟಿಪ್ಪಣಿಗಳು 


Burton Stein: The state and the Agarian order in Medieval South 
India - a Historiogrophical critiqueom Essays on south India. (Ed) 
Burton Stein P-76 
Ruuilla Thapar: From Lienage to State; Oxford university press, 
Bombay 1984-p-136 
Burton Stein: op cit-p, 77 
Isid, p-72 
isid, p-73 
ಎಂ.ಎ.ಆರ್‌. 1923, ಸಂ. 49 
ಎ.ಕ.ಸಂಪುಟ X ಮಾಲೂರು-20 
ಅದೇ ಚಿಕ್ಕಬಳ್ಳಾಪುರ -63 
ಅದೇ ಕೋಲಾರ -104 
ಎಂ.ಎ.ಆರ್‌. 1923. ಸಂ. 44 
ಅದೇ ಬಾಗೇಪಲ್ಲಿ -77 
ಅದೇ ಗೌರಿಬಿದನೂರು -68 
ಅದೇ ಗೌರಿಬಿದನೂರು -'72 
ಅದೇ ಗೌರಿಬಿದನೂರು - 6 
ಅದೇ ಬಾಗೇಪಲ್ಲಿ -10 
ಅದೇ ಮುಳಬಾಗಿಲು - 101 
ಅದೇ ಮುಳಬಾಗಿಲು - 198 
ಅದೇ. ಗೌರಿಬಿದನೂರು - 53 
ಅದೇ ಬಾಗೇಷಲ್ಲಿ -71 
ಗ್ರಂಥಯಣ 
Tank Irrigation in Karnataka- G.S. Dixit & others 
ಹಂಪಿ ಪರಿಸರದ ಕೆರೆಗಳು - ಸಿ.ಎಸ್‌.ವಾಸುದೇವನ್‌ 
Irrigation Systems undr Vijayanagar Empire - C.T.M. Kotraiah. 
ಸಮುದಾಯ ಮತ್ತು ಸಹಭಾಗಿತ್ವ: ಎಂ.ಚಂದ್ರಪೂಜಾರಿ | 
ಕೆರೆಯ ಹಾರ - (ಸಂ) ಕೆ.ಪ್ರಹ್ಲಾದರಾವ್‌, 
Irrigation under Vijayanagar - Sarswathi: unpublished Thesls 
submitted to Uninity of Mysore 


ಕೋಲಾರ ಜಿಲ್ಲೆಯ ಇತಿಹಾಸ ಮತ್ತು ಪುರಾತತ್ವ - ಸಂ: ಆರ್‌.ಗೋಪಾಲ್‌ 
Vijayanagar inscriptions: Vol Il (Ed) B.R. Gopal. 


51. ವಿಜಯನಗರ ಕಾಲದಲ್ಲಿ ಆನೆಗುಂದಿ 


ಡಾ. ಶರಣಬಸಪ್ಪ ಕೋಲ್ಕಾರ 


ಆನೆಗುಂದಿ ಕರ್ನಾಟಕದ ಪ್ರಮುಖ ಚಾರಿತ್ರಿಕ ಸ್ತಳ. ವಿಶೇಷವಾಗಿ ಅದು ರಾಮಾಯಣ 
ಕಾಲದ ಕಿಷ್ಕಿಂದೆ ಎಂದು ಬಹು ಹಿಂದಿನಿಂದಲೂ ನಂಬಿರುವುದು ಮತ್ತು ವಿಜಯನಗರ 
ಸಾಮ್ರಾಜ್ಯದ ಮೂಲ ನೆಲೆಯಾಗಿರುವುದು ಆನೆಗುಂದಿಯ ಬಗೆಗೆ ಕುತೂಹಲವನ್ನು 
ಮೂಡಿಸುವ ಸಂಗತಿಗಳು. ತುಂಗಭದ್ರಾ ನದಿ ತೀರದ ಬೆಟ್ಟಗುಡ್ಡಗಳ ಸುಂದರ ಪ್ರಾಕೃತಿಕ 
ಪರಿಸರದಲ್ಲಿರುವ ಆನೆಗುಂದಿ ಪ್ರಾಕ್ಷಾರಿತ್ರಿಕ ಕಾಲದಿಂದಲೂ ಮಾನವನ ಚಟುವಟಿಕೆಯ 
ತಾಣವಾಗಿರುವುದು ಈ ಸ್ತಳದ ಮಹತ್ವವನ್ನು ಬಿಂಬಿಸುತ್ತದೆ. ಕರ್ನಾಟಕದ ಚರಿತ್ರೆಯ 
ಉದ್ದಕ್ಕೂ ಅದು ತನ್ನ ನಿರಂತರ ಅಸ್ತಿತ್ವವನ್ನು ಪ್ರಕಟಪಡಿಸುತ್ತಾ ಬಂದಿರುವುದು 
ಆನೆಗುಂದಿಯ ವೈಶಿಷ್ಟ್ಯವೆನ್ನಬಹುದು. ಈ ನಿರಂತರತೆಯಲ್ಲಿ ವಿಜಯನಗರ ಸಾಮ್ರಾ -: 
ಜ್ಯದ ಕಾಲಘಟ್ಟದಲ್ಲಿ ಆನೆಗುಂದಿಯ ಪಾತ್ರಯನ್ನು ಗುರುತಿಸುವ ಪ್ರಯತ್ನವನ್ನು ಈ 
ಲೇಖನದಲ್ಲಿ ಮಾಡಲಾಗಿದೆ. 


ಸ್ಥಳನಾಮ 
ಆನೆಗುಂದಿಯಲ್ಲಿ ವಿಜಯನಗರದರಸರು ತಮ್ಮ ಸೈನ್ಯದ ಆನೆಗಳನ್ನು ಇರಿಸುತ್ತಿದ್ದ 
ರಿಂದ ಆ ಹೆಸರು ಬಂತೆಂಬ ಪ್ರತೀತಿ ಇದೆ. ಇಲ್ಲಿಯ ಕ್ರಿ.ಶ. 1349ರ ಕಾಲದ ಶಾಸನ 
ವೊಂದರಲ್ಲಿ “ಭಾಸ್ಕರಕ್ಷೇತ್ರ ದಕ್ಲಿಣವಾರಣಾಸಿ ಹಸ್ತಿನಾಪುರ ' ಎಂಬ ಉಲ್ಲೇಖವಿದ್ದು 
ಈ ಹಸ್ತಿನಾಪುರ ಆನೆಗುಂದಿಯಾಗಿರಬಹುದೆಂದು ಹೇಳಬಹುದು. ವಿಜಯನಗರ 
ಕಾಲದಲ್ಲಿ ಬಂದಿದ್ದ ವಿದೇಶಿ ಯಾತ್ರಿಕರಾದ ಪೆರ್ನೊನ್ಮೂನಿಜ್‌ ಮತ್ತು ಡೊಮಿಂಗೊ 
ಪೇಸರು ಆನೆಗುಂದಿಯನ್ನು ನಾಗುಂದಿಯಮ್‌?, ಸೇನಾಗುಂದಿಯಮ್‌" ಕರೆದಿದ್ದಾರೆ. 


ವಿಜಯನಗರದ ಮಾತೃಸ್ಥಾನ 


1336ರಲ್ಲಿ ವಿಜಯನಗರ ಸ್ಥಾಪನೆಯಾದಾಗ ಆನೆಗುಂದಿ ಅದರ ಮೂಲನೆಲೆ 
ಯಾಯಿತು. ರಾಜ್ಯ ಸ್ಲಾಪಕರಾದ ಸಂಗಮನ ಮಕ್ಕಳಾದ ಒಂದನೆಯ ಹರಿಹರ ಮತ್ತು 
ಒಂದನೆಯ ಬುಕ್ಕರು ಆನೆಗುಂದಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ 
ನಡೆಸಿದರು. ತದನಂತರದಲ್ಲಿ ರಕ್ಷಣಾತ್ಮಕ ಕಾರಣದಿಂದ ರಾಜಧಾನಿಯನ್ನು ಆನೆ 
ಗುಂದಿಯಿಂದ ವಿಜಯನಗರಕ್ಕೆ ಸ್ಥಳಾಂತರಿಸಲಾಯಿತು. ಹಾಗಾಗಿಯೇ ವಿದೇಶಿಯಾತ್ರಿಕ 


ಮಿ 


pe 
ನ್ಕೂನಿಜ್‌ ಆನೆಗುಂದಿಯನ್ನು ವಿಜಯನಗರದ ಮಾತೃಸ್ಥಾನವೆಂದು ಹೇಳಿದ್ದಾನೆ. 


೪೫.೨ ವಿಜಯನಗರ ಅಧ್ಯಯನ ೧೩ 


ಉತ್ತರದಲ್ಲಿ ವ್ಯಾಪಕವಾಗಿ ಹಬ್ಬಿರುವ ಏಳುಗುಡ್ಡಗಳ ಸಾಲುಗಳು ಮತ್ತು ದಕ್ಸಿಣ 
ದಲ್ಲಿ ತುಂಗಭದ್ರಾ ನದಿಯನ್ನು ಹೊಂದಿರುವ ಆನೆಗುಂದಿ ನೈಸರ್ಗಿಕ ಸಹಜವಾಗಿ 
ಆಯಕಟ್ಟಿನ ಸ್ನಾನದಲ್ಲಿದ್ದುದರಿಂದಲೇ ಅದನ್ನು ರಾಜಧಾನಿಯನ್ನಾಗಿ ಆಯ್ದು ಕೊಂಡಿರು 
ವುದನ್ನು ಗುರುತಿಸಬಹುದು. 
ಮೊದಲ ದೊರೆ 


ವಜಯನಗರ ರಾಜ್ಯದ ರಾಜಧಾನಿ ಆನೆಗುಂದಿಯಿಂದ ಆಳಿದ ಮೊದಲ ದೊರೆ 
ಹರಿಹರ (1336-1356). ಇವನಿಗೆ ಹೊಯ್ಸಳ ಮೂರನೆಯ ಬಲ್ಲಾಳನ ಅನುಗ್ರಹ 
ವಿದ್ದಿತು. ಅವನು ತನ್ನ ಕಷ್ಟಕರವಾದ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು, ತನ್ನ 
ಮಗ ವಿರೂಪಾಕ್ಷ ನಾಲ್ಕನೆಯ ಬಲ್ಲಾಳನು ಪರಿಸ್ತಿತಿಯನ್ನು ನಿಭಾಯಿಸಲು ತೀರಾ 
ಅಸಮರ್ಥ ಎಂದು ಮನಗಂಡು ತನ್ನ ಸಮಸ್ತ ಅಧಿಕಾರವನ್ನು ಹರಿಹರನಿಗೆ ಒಪ್ಪಿಸಿದನು. 
ಕ್ರಿ.ಶ. 1342ರಲ್ಲಿ ಮೂರನೆಯ ಬಲ್ಲಾಳನು ಕಗ್ಗೊಲೆಯಾದಾಗ ಹರಿಹರನು ತನ್ನ 
ವಿಜಯನಗರ ರಾಜ್ಯಕ್ಕೆ ಭದ್ರವಾದ ತಳಹದಿಯನ್ನು ಹಾಕಿದನು. 


ಹರಿಹರನಿಗೆ ರಾಜ್ಕಾಡಳಿತದಲ್ಲಿ ಶೃಂಗೇರಿಯ ಧರ್ಮಗುರುಗಳು ಮತ್ತು ಶೈವ 
ಪಾಶುಪಥ ಪಂಥಕ್ಕೆ ಸೇರಿದ ಕಾಶೀವಿಲಾಸ ಕ್ರಿಯಾಶಕ್ತಿ ದೇವರು ಮಾರ್ಗದರ್ಶನ 
ಮಾಡುತ್ತಿದ್ದರು. ಆಡಳಿತದಲ್ಲಿ ಅವನ ಸಹೋದರರಾದ ಒಂದನೆಯ ಬುಕ್ಕ, ಕಂಪಣ್ಣ 
ಮತ್ತು ಮುದ್ದಪ್ಪರ ಸಹಕಾರ ದೊರಕಿತು. ಅವರನ್ನು ಕ್ರಮವಾಗಿ ದ್ವಾರಸಮುದ್ರ, 
ಉದಯಗಿರಿ, ಚಂದ್ರಗುತ್ತಿ (ಮಲೆರಾಜ್ಮ) ಮತ್ತು ಮುಳಬಾಗಿಲು ಪ್ರಾಂತಗಳ 
ರಾಜ್ಯಪಾಲರನ್ನಾಗಿ ನೇಮಿಸಿದನು. | 


ಆನೆಗುಂದಿಯ ಮೇಲೆ ಬಹಮನಿ ಸುಲ್ತಾನನ ಕಣ್ಣು 


ವಿಜಯನಗರ ಸ್ಥಾಪನೆಯಾದ ಕೆಲ ವರ್ಷಗಳಲ್ಲಿ ಅಂದರೆ 1347 ರಲ್ಲಿ ಅಲ್ಲಾವು 
ದ್ದೀನ್‌ ಬಹಮನ್‌ಶಹಾನು ಬಹಮನಿ ರಾಜ್ಯವನ್ನು ಸ್ಥಾಪಿಸಿದನು. ಅವನು ಆನೆಗುಂದಿ 
ಯನ್ನು ಕಸಿದುಕೊಳ್ಳುವುದಕ್ಕಾಗಿ ಮುಬಾರಕ್‌ಖಾನನ ನೇತೃತ್ವದಲ್ಲಿ ಸೈನ್ಮವನ್ನು 
ಕಳುಹಿಸುತ್ತಾನೆ. ಆದರೆ ಅವನು ಹರಿಹರನ ಕೈಯಲ್ಲಿ ಸೋತು ಶರಣಾಗತನಾದನು. 
ಈ ಸೋಲಿನಿಂದ ಅವಮಾನಿತನಾದ ಬಹ್ಮನ್‌ಶಹಾ ಸ್ವತಃ ಯುದ್ದಕ್ಕೆ ಬಂದರೂ ಅವನಿಗೆ 
ಅದೇ ಗತಿಯಾಯಿತು. | 


ಪುತ್ರಸಂತಾನವಿಲ್ಲದ ಹರಿಹರ ಕ್ರಿ.ಶ. 1356ರಲ್ಲಿ ಮರಣ ಹೊಂದಿದಾಗ ಕೂಡು 
ದೊರೆ ಬುಕ್ಕನಿಗೆ ಪಟ್ಟವಾಯಿತು. 


ವಿಜಯನಗರ ಕಾಲದಲ್ಲಿ ಆನೆಗುಂದಿ ಭದ 


ಒಂದನೆಯ ಬುಕ್ಕ ಮತ್ತು ರಾಜಧಾನಿಯ ವರ್ಗಾವಣೆ 

1356ರಲ್ಲಿ ಆಡಳಿತಸೂತ್ರವನ್ನು ವಹಿಸಿಕೊಳ್ಳುವ ವೇಳೆಗಾಗಲೇ ಬುಕ್ಕನು 
ರಾಜಕಾರಣದಲ್ಲಿ ಸಾಕಷ್ಟು ಪಳಗಿದ್ದನು. ರಾಜ್ಯ ಸ್ಥಾಪನೆಯಲ್ಲಿ ಅಣ್ಣನೊಂದಿಗೆ 
ಸೇರಿದ್ದುದರಿಂದ ವಸ್ತುತಃ ಅವನು ಅರಸನಾಗಿಯೇ ವರ್ತಿಸಿದ್ದನು. ಇವನ ಮಗ 
ಎರಡನೆಯ ಕಂಪಣ್ಣನು ದಂಡಯಾತ್ರೆ ಕೈಗೊಂಡು ತಮಿಳು ದೇಶ, ಮಲಭಾರ, ಮಧುರೆ, 
ತೊಂಡೈಮಂಡಲಗಳನ್ನು ಗೆದ್ದುಕೊಂಡು ವಿಜಯನಗರಕ್ಕೆ ಸೇರಿಸಿದನು. ಕಂಪಣನ 
ವಿಜಯಯಾತ್ರೆಯನ್ನು ಅವನ ಪತ್ನಿ ಗಂಗಾದೇವಿಯ ಮಧುರಾ ವಿಜಯಂ ಅಥವಾ 
ವೀರಕಂಪಣರಾಯಚರಿತಂ ಎಂಬ ಕೃತಿಯಲ್ಲಿ ಚಿತ್ರಿಸಿದ್ದಾಳೆ. 


ರಾಜಧಾನಿಯ ವರ್ಗಾವಣೆಯ ಕಾರಣಗಳು 


ಯಾವ ಇಸ್ಲಾಂ ದೊರೆಗಳ ದಾಳಿಯಿಂದ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು 
ರಕ್ಷಿಸುವುದಕ್ಕಾಗಿ ವಿಜಯನಗರ ಸ್ಥಾಪನೆಯಾಯಿತೊ ಮತ್ತೇ ಅದಕ್ಕೆ ಸವಾಲೆಂಬಂತೆ 
1347ರಲ್ಲಿ ಬಹಮನಿ ರಾಜ್ಯ ಸ್ತಾಪನೆಯಾಗಿ ಹರಿಹರನ ಕಾಲದಿಂದಲೇ ಆನೆಗುಂದಿಯ 
ಮೇಲೆ ದಾಳಿಗಳು ಪ್ರಾರಂಭವಾದವು. ಬುಕ್ಕನ ಕಾಲದಲ್ಲೂ ಇವು ಮುಂದುವರಿದವು. 
ರಾಯಚೂರ ಮತ್ತು ಮುದಗಲ ಕೋಟೆಗಳನ್ನೊಳಗೊಂಡಿದ್ದ ತುಂಗಭದ್ರಾ ಮತ್ತು 
ಕೃಷ್ಣಾ ನದಿಗಳ ನಡುವಣ ದೋ ಆಬ್‌ ಪ್ರದೇಶಕ್ಕಾಗಿ ಅನೆಗುಂದಿಯವರಿಗೂ-ಬಹಮನಿ 
ಯವರಿಗೂ ಅನೇಕ ಯುದ್ದಗಳಾದವು. ಈ ಯುದ್ದಗಳಲ್ಲಿ ವಿಜಯನಗರ ಸೋತು 
ಅಪಾರ ಜನಹಾನಿಯನ್ನು ಅನುಭವಿಸಿತೆಂದು ಮುಸ್ಲಿಂ ಇತಿಹಾಸಕಾರ ಫರಿಶ್ತಾ ಹೇಳಿದರೆ, 
ಅದು ಸುಲ್ರಾನ ಪರವಾದ ಅವನ ಪಕ್ಸಪಾತವೆಂದು ಪ್ರೊ. ಎನ್‌.ವೆಂಕಟರಮಣಯ್ಯ 
ನವರು ಹೇಳುತ್ತಾರೆ. ಯುದ್ದಾನಂತರವೂ ದೋ ಆಬ್‌ ಮತ್ತು ಗೋವೆಯ ಮೇಲೆ 
ಬುಕ್ಕರಾಯ ಪಡೆದಿದ್ದ ಅಧಿಕಾರವನ್ನು ಗಮನಿಸಿದರೆ ಬುಕ್ಕನು ಈ ಯುದ್ಧಗಳಲ್ಲಿ 
ಅಂತಿಮವಾಗಿ ಮೇಲ್ಫೈ ಸಾಧಿಸಿದ್ದನೆಂಬುದು ಸ್ಪಷ್ಟವಾಗುತ್ತದೆಂದು ಅವರು ಅಭಿಪ್ರಾಯ 
ಪಡುತ್ತಾರೆ. 

ಹೀಗೆ ಆನೆಗುಂದಿಯ ಮೇಲೆ ನಿರಂತರವಾಗಿ ದಾಳಿಗಳು ನಡೆಯುತ್ತಿದ್ದುದರಿಂದ 
ಹರಿಹರಬುಕ್ಕರು ಆನೆಗುಂದಿ ಬದಲಿಗೆ ಮತ್ತಷ್ಟು ಸುರಕ್ಸಿತವಾದ ಸ್ಥಳದಲ್ಲಿ ಹೊಸ 
ರಾಜಧಾನಿಯನ್ನು ಕಟ್ಟಲು ತೀರ್ಮಾನಿಸಿದರು. 


ನ್ಯೂನಿಜ್‌ನ ಕಥೆ 


ಆನೆಗುಂದಿಯ ಬದಲಿಗೆ ಹೊಸ ರಾಜಧಾನಿಯನ್ನು ಕಟ್ಟಿದ ಬಗೆಗೆ ವಿದೇಶಿ ಯಾತ್ರಿಕ 
ಫೆರ್ನೊನ್ಮೂನಿಜ್‌ ಕಥೆಯೊಂದನ್ನು ಹೇಳುತ್ತಾನೆ. "ರಾಜ ಆಗಿಂದಾಗ ತನ್ನ ರೂಢಿಯಂತೆ 
ಜೇಟೆಗಾಗಿ ಒಂದು ದಿನ ನಾಗುಂದಿಮ್‌ನ ನದಿಯ ಆಚೆಗಿನ ಪರ್ವತಕ್ಕೆ ಹೋದ- 


ಅಭಿ ವಿಜಯನಗರ ಅಧ್ಯಯನ ೧೩ 


ಅಲ್ಲಿ ಈಗ ಬಿಸಗ ನಗರವಿದೆ. ಆಗ ಅದು ಬಹಳ ಬೇಟೆ ಜರುಗುವ ನಿರ್ಜನ 
ಸ್ಥಳವಾಗಿತ್ತು. ರಾಜ ಅದನ್ನು ತನ್ನ ಮನರಂಜನೆಗಾಗಿ ಕಾಯ್ದಿರಿಸಿಕೊಂಡಿದ್ದ. ಆ ದಿನ 
ಅವನು ತನ್ನ ನಾಯಿಗಳು ಹಾಗೂ ಬೇಟೆಯ ಸಲಕರಣೆಗಳೊಂದಿಗೆ ಇದ್ದಾಗ 
ಅವನೆದುರಿಗೆ ಒಂದು ಮೊಲ ಎದ್ದು ಬಂತು. ಅದು ನಾಯಿಗಳಿಂದ ಓಡುವ ಬದಲು 
' ಅವುಗಳತ್ತ ಧಾವಿಸಿ ಅವುಗಳನ್ನೆಲ್ಲ ಕಚ್ಚಿತು. ಅದು ಅವುಗಳಿಗೆ ಎಷ್ಟೊಂದು ಅಪಾಯ 
ಮಾಡಿತೆಂದರೆ ಅವಾವೂ ಅದರ ಸಮೀಪ ಹೋಗುವ ಧೈರ್ಯ ಮಾಡಲಿಲ್ಲ. ರಾಜ 
ಇಂಥ ದುರ್ಬಲ ಪ್ರಾಣಿ ಈಗಾಗಲೇ ತನಗಾಗಿ ಒಂದು ಹುಲಿ ಮತ್ತು ಒಂದು ಸಿಂಹವನ್ನು 
ಹಿಡಿದಿದ್ದ ನಾಯಿಗಳನ್ನು ಕಚ್ಚುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತನಾಗಿ ಅದು 
ನಿಜವಾಗಿಯೂ ಮೊಲವಾಗಿರದೆ ಯಾವುದೋ ಅದ್ಭುತವಿರಬೇಕೆಂದು ತೀರ್ಮಾನಿಸಿದ 
ಮತ್ತು ಅವನು ನಾಗುಂದಿಮ್‌ ನಗರಕ್ಕೆ ಹಿಂದಿರುಗಿದ. 


ನದಿಗೆ ಬಂದು ತೀರದ ಗುಂಟ ನಡೆದಾಡುತ್ತಿದ್ದ ಸನ್ಮಾಸಿಯನ್ನು ಭೇಟಿಯಾದ. 
ಅವರೆಲ್ಲರಲ್ಲಿ ಪೂಜ್ಯನಾದ ಅವನಿಗೆ ಮೊಲದ ಬಗೆಗೆ ನಡೆದುದನ್ನು ಹೇಳಿದ. ಸನ್ಮಾಸಿ 
ಅದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನೊಂದಿಗೆ ವಾಪಸು ನಡೆದು ಇಂಥ ಅದ್ಭುತ ಘಟನೆ 
ಜರುಗಿದ ಸ್ಥಳವನ್ನು ತನಗೆ ತೋರಿಸಬೇಕೆಂದು ರಾಜನಿಗೆ ಹೇಳಿದ. ಅಲ್ಲಿಗೆ ಹೋಗಿ 
ನೋಡಲಾಗಿ, ರಾಜ ಆ ಸ್ಥಳದಲ್ಲಿ ತಾನು ವಾಸಿಸುವ ಮನೆಗಳನ್ನು ಕಟ್ಟಿ ಒಂದು ನಗರ" 
ಸ್ಥಾಪಿಸಬೇಕೆಂದು ಸನ್ಯಾಸಿ ಹೇಳಿದ. ಏಕೆಂದರೆ, ಆ ನಗರ ಪ್ರಪಂಚದಲ್ಲಿಯೇ ಅತ್ಮಂತ 
ಬಲಿಷ್ಠ ನಗರವಾಗುವುದು. ಅದನ್ನು ಅವನ ವೈರಿಗಳು ಎಂದೂ ವಶಪಡಿಸಿಕೊಳ್ಳಲಾರರು 
ಮತ್ತು ರಾಜ್ಯದಲ್ಲಿಯೇ ಅದು ಪ್ರಧಾನ ನಗರವಾಗುವುದು ಎಂಬುದೇ ಆ ಅದ್ಭುತದ 
ಅರ್ಥ ಎಂದು ಸನ್ಮಾಸಿ ವಿವರಿಸಿದ. ರಾಜ ಹಾಗೆಯೆ ಮಾಡಿದ ಮತ್ತು ಅಂದೇ ತನ್ನ 
ಮನೆಗಳನ್ನು ಕಟ್ಟಲಾರಂಭಿಸಿದ ಮತ್ತು ನಗರದ ಸುತ್ತ ಗೋಡೆ ಕಟ್ಟಿಸಿದ ಮತ್ತು ಅದಾದ 
ಮೇಲೆ ಅವನು ನಾಗುಂದಿಮ್‌ ಬಿಟ್ಟು ಹೊಸ ನಗರವನ್ನು ಶೀಘ್ರವಾಗಿ ಜನರಿಂದ 
ತುಂಬಿದ. ಅದಕ್ಕೆ ಅವನು ವಿದ್ಮಾಜುನ ಎಂದು ಹೆಸರಿಟ್ಟ. ಏಕೆಂದರೆ, ಅದನ್ನು ಕಟ್ಟಿಸಲು 
ಹೇಳಿದ ಸನ್ಮಾಸಿಯ ಹೆಸರೂ ಅದೇ ಆಗಿತ್ತು... ಈ ಕಥೆಯಿಂದ ಕೆಲವು ಅಂಶಗಳು 
ಸ್ಪಷ್ಟವಾಗುತ್ತದೆ. ಆನೆಗುಂದಿ ಮೊದಲಿನ ರಾಜಧಾನಿಯಾಗಿದ್ದುದು. ಅದರ ಮೇಲೆ 
ಶತ್ರುಗಳು ಪದೇ ಪದೇ ದಾಳಿ ಮಾಡುತ್ತಿದ್ದುದು. ಮತ್ತು ಅದರಿಂದ ಚಿಂತಿತರಾದ 
ಅರಸರು ಸಂತರೊಬ್ಬರ ಸಲಹೆಯಂತೆ ಆನೆಗುಂದಿಯಿಂದ ನದಿಯಾಚೆ ನೂತನ 
ರಾಜಧಾನಿಯನ್ನು ಕಟ್ಟಿದುದು. ಹೀಗೆ ಬುಕ್ಕನ ಕಾಲದಲ್ಲಿ ಆನೆಗುಂದಿ ತನ್ನ ರಾಜಧಾನಿ 
ಸ್ಥಾನವನ್ನು ಕಳೆದುಕೊಂಡಿತು. 


ವಿಜಯನಗರ ಕಾಲದಲ್ಲಿ ಆನೆಗುಂದಿ ೪೫೫ 


ಸೇನಾಠಾಣ್ಯವಾಗಿ ಆನೆಗುಂದಿ 


ರಾಜಧಾನಿಯ ಸ್ಥಾನವನ್ನು ಕಳೆದುಕೊಂಡ ನಂತರ ಆನೆಗುಂದಿಯನ್ನು ಎರಡನೆಯ 
ಹರಿಹರನು ಎತ್ತರದ ಹೊರ ಸೇನಾಠಾಣ್ಮವನ್ನಾಗಿ ಮಾಡಿದನು. ಕೋಟೆಯನ್ನು ವಿಸ್ತರಿಸಿ 
ಭದ್ರಪಡಿಸಲಾಯಿತು. ಉತ್ತರದ ಧಾಳಿಗಳನ್ನು ತಡೆಯಲು ಇಲ್ಲಿ ಸೈನ್ಮ ಸದಾ ಸನ್ನದ್ದ 
ವಾಗಿತ್ತು. 1520-22 ರಲ್ಲಿ ವಿಜಯನಗರಕ್ಕೆ ಬಂದಿದ್ದ ವಿದೇಶಿ ಯಾತ್ರಿಕ ಡೊಮಿಂಗೊ 
ಪ್ಯಾಸನು ಈ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾನೆ: "ನದಿಯ ದಂಡೆಯ ಮೇಲೆ ಸೇನುಗುಂಡಿಮ್‌ 
ಎಂದು ಕರೆಯಲಾಗುವ ನಗರವೊಂದು ನಿರ್ಮಿತವಾಗಿದೆ. ಅದು ಈ ಹಿಂದೆ ರಾಜದ 
ರಾಜಧಾನಿಯಾಗಿತ್ತೆಂದು ಹೇಳುತ್ತಾರೆ. ಆದರೆ ಈಗ ಅಲ್ಲಿ ಬಹಳ ಕಡಿಮೆ ಜನ 
ವಾಸವಾಗಿದ್ದಾರೆ. ಅದು ಇನ್ನೂ ಒಳ್ಳೆಯ ಗೋಡೆಗಳನ್ನು ಹೊಂದಿದ್ದು, ಬಹಳ ಭದ್ರ 
ವಾಗಿದೆ. ಮತ್ತು ಅದು ಎರಡೇ ದ್ವಾರಗಳಿರುವ ಎರಡು ಬೆಟ್ಟ ಸಾಲುಗಳೆ ನಡುವೆ 
ಇದೆ. ಈ ನಗರದಲ್ಲಿ ರಾಜನ ಪರವಾಗಿ ಒಬ್ಬ ದಳವಾಯಿ ಇರುತ್ತಾನೆ. ಜನರು ಈ 
"ಊರಿಗೆ ಬುಟ್ಟಿಗಳಂತೆ ದುಂಡಗಿರುವ ದೋಣಿಗಳಲ್ಲಿ ದಾಟಿ ಬರುತ್ತಾರೆ...” 


ನ್ಕೂನಿಜ್‌ನು ನಾಗುಂದಿಮ್‌ ಎಂದು ಹೇಳಿದ್ದರೇ ಇವನು ಸೇನುಗುಂದಿಮ್‌ ಎಂದು 
ಹೇಳಿರುವುದು ಮತ್ತು ದಳವಾಯಿ ಇರುವ ಬಗ್ಗೆ ಹೇಳಿರುವುದು ಆನೆಗುಂದಿ 
ಸೇನಾಠಾಣ್ಮವಾಗಿತ್ತೆಂಬುದನ್ನು ಸ್ಪಷ್ಟೀಕರಿಸುತ್ತವೆ. ಸೇನೆ ಇಟ್ಟಿದ್ದರಿಂದಲೇ ಅದು ಸೇನಾ 
ಗುಂದಿ ಎಂದು ಕರೆಯಲ್ಪಟ್ಟಿರುವುದನ್ನೂ ಊಹಿಸಬಹುದು. 


ಆನೆಗುಂದಿ ಸೆರೆಮನೆ 


ಆನೆಗುಂದಿಯಲ್ಲಿ ವಿಜಯನಗರ ಕಾಲದ ಒಂದು ಸೆರೆಮನೆ ಇತ್ತೆಂದು ತಿಳಿದು 
ಬರುತ್ತದೆ. ಅಪರಾಧಿಗಳನ್ನು, ಬಂಡುಕೋರರನ್ನೂ, ರಾಜದ್ರೋಹಿಗಳನ್ನೂ ಇಲ್ಲಿಯ 
ಸೆರೆಮನೆಯಲ್ಲಿ ಬಂಧಿಸಿಡುತ್ತಿದ್ದರು. ಹಾಗೇ ಬಂಧನದಲ್ಲಿದ್ದವರಲ್ಲಿ ಕೃಷ್ಣದೇವರಾಯನ 
ಮಂತ್ರಿ ಸಾಳ್ವ ತಿಮ್ಮ ಹಾಗೂ ಅವನ ಮಕ್ಕಳು ಮತ್ತು ಯಲಹಂಕದ ನಾಡಪ್ರಭು 
ಕೆಂಪೇಗೌಡ ಪ್ರಮುಖರಾಗಿದ್ದಾರೆ. 


ಕೃಷ್ಣದೇವರಾಯನ ಮಗ ತಿರುಮಲನಿಗೆ ವಿಷಪ್ರಾಶನ ಮಾಡಿಸಿ ಹತ್ಯೆಗೈದ ಕೃತ್ಯಕ್ಕೆ 
ಮಂತ್ರಿ ಸಾಳ್ವ ತಿಮ್ಮರಸ ಕಾರಣವೆಂದು ಅವನನ್ನು ಅವನ ಮಕ್ಕಳಾದ ತಿಮ್ಮದಂಡ 
ನಾಯಕ ಹಾಗೂ ಗುಂಡರಾಜರನ್ನು ಸೆರೆಮನೆಗೆ ದೂಡಲಾಯಿತೆಂದು ನ್ಮೂನಿಜ್‌್‌ 
ಹೇಳುತ್ತಾನೆ. ಈ ಸೆರೆಮನೆ ಆನೆಗುಂದಿಯಲ್ಲಿತ್ತೆಂದು ತಿಳಿದುಬರುತ್ತದೆ. ಮೂರು ವರ್ಷ 
ಗಳ ನಂತರ ಹರಿಯ ಮಗ ತಿಮ್ಮನು ಸೆರೆಮನೆಯಿಂದ ತಪ್ಪಿಸಿಕೊಂಡು ಕೊಂಡವೀಡುವಿಗೆ 
ಓಡಿಹೋಗಲು ಪುನಃ ಅವನನ್ನು ಹಿಡಿದು ತಂದು ತಂದೆ ಮಕ್ಕಳ ಕಣ್ಣು ಕೀಳಿಸಲಾಗುತ್ತದೆ. 
ಆನೆಗುಂದಿ ಸೆರೆಮನೆಯಲ್ಲಿಯೇ ಅವರು ಮರಣ ಹೊಂದಿದರು. 


೪೫೬ ವಿಜಯನಗರ ಅಧ್ಯಯನ ೧೩ 


ವಿಜಯನಗರದ ಸಾಮಂತನಾಗಿದ್ದ ಯಲಹಂಕನಾಡಪ್ರಭು ಕೆಂಪೆಗೌಡನು 
ಕೃಷ್ಣದೇವರಾಯನ ಪ್ರೀತಿಗೆ ಪಾತ್ರನಾಗಿದ್ದನು. ಅಚ್ಛುತದೇವರಾನು ಇವನನ್ನು ದಸರೆಯ 
ಸಂದರ್ಭದಲ್ಲಿ ರಾಜಧಾನಿಗೆ ಬರಮಾಡಿಕೊಂಡು ಸನ್ಮಾನಿಸಿದ್ದನು. ಆದರೆ ಸದಾಶಿವ 
ದೇವರಾಯನ ಕಾಲದಲ್ಲಿ ಇವನು ಸಾಮಂತ ಗೌರವಗಳಿಂದ ತೃಪ್ಪನಾಗದ ಕೆಂಪೇಗೌಡನು 
ರಾಜಪದವಿಯ ಸಕಲ ಮರ್ಯಾದೆಗಳನ್ನು ರೂಢಿಸಿಕೊಳ್ಳುತ್ತಾನೆ. ಒಂದು ಟಂಕ 
ಶಾಲೆಯನ್ನು ಸ್ಥಾಪಿಸಿ ತನ್ನದೇ ಆದ ಭೈರವೇಶ್ವರ ಹೆಸರಿನ ನಾಣ್ಮಗಳನ್ನು ಅಚ್ಚು 
ಹಾಕಿಸಿದನು. ಈ ವಿಷಯ ವಿಜಯನಗರಕ್ಕೆ ತಲುಪಲು, ಇದರಿಂದ ಕೆರಳಿದ ಅಳಿಯ 
ರಾಮರಾಯನು ಕೆಂಪೇಗೌಡನನ್ನು ಬಂಧಿಸಿ ಆನೆಗುಂದಿಯ ಸೆರೆಮನೆಗೆ ತಳ್ಳಿದನು. 
1559ರಿಂದ 1565ರವರೆಗೆ ಐದು ವರ್ಷ ಸೆರೆಮನೆಯಲ್ಲಿದ್ದ ಕೆಂಪೇಗೌಡ ನಂತರ ಭಾರೀ 
ಜುಲ್ಮಾನೆಯನ್ನು ತೆತ್ತು ಬಿಡುಗಡೆ ಹೊಂದಿದನು.' 

1565ರಲ್ಲಿ ತಾಳಿಕೋಟೆ ಕದನದಲ್ಲಿ ವಿಜಯನಗರದ ಪತನಾನಂತರ ಶತ್ರುಸೈನ್ಮ 
ಆನೆಗುಂದಿ ಮೂಲಕವೇ ರಾಜಧಾನಿ ವಿಜಯನಗರದ ಮೇಲೆ ಆಕ್ರಣ ಮಾಡಿರುವುದನ್ನು 
ತರ್ಕಿಸಬಹುದು. ಸಂಗಾಪುರದ ಕಣಿವೆ ಆಂಜನೇಯ ದ್ವಾರದ್‌ ಮೂಲಕ ಆನೇಗುಂದಿ 
ಪ್ರವೇಶಿಸಿದ ಸುಲ್ತಾನರ ಸೈನ್ಯ ಅಲ್ಲಿ ಬೀಡುಬಿಟ್ಟು ಅಲ್ಲಿಂದ ರಾಮರಾಯ ಕಟ್ಟಿದ 
ಸೇತುವೆ ಹಾಗೂ ತೆಪ್ಪದ ಮೂಲಕ ವಿಜಯನಗರವನ್ನು ತಲುಪಿತು. ವಿಜಯನಗರ 
ಧ್ವಂಸವಾದರೂ, ಆನೆಗುಂದಿ ಹೆಚ್ಚಿನ ಹಾನಿಯನ್ನು ಅನುಭವಿಸಲಿಲ್ಲ. 

ಹೀಗೆ ಆನೆಗುಂದಿ ವಿಜಯನಗರ ಸ್ಥಾಪನೆಗೆ ಮೂಲನೆಲೆಯಾಗಿ ಅಲ್ಲಿಂದ ವಿಜಯ 
ನಗರ, ಪತನದವರೆಗೂ ಅದು ವಿಜಯನಗರದ ಮೊದಲ ರಾಜಧಾನಿಯಾಗಿ, ಸೇನಾ 
ಠಾಣ್ಯವಾಗಿ ಮತ್ತು ಅಪರಾಧಿಗಳನ್ನಿಡುವ ಸೆರೆಮನೆಯಾಗಿ ಬಹುಪ್ರಧಾನವಾದ 
ಪಾತ್ರವನ್ನು ವಹಿಸುತ್ತಾ ಬಂದಿತು. ಆನೆಗುಂದಿ ತುಂಗಭದ್ರಾ-ಕೃಷ್ಣಾ ನದಿಗಳ ನಡುವಿನ 
"ದೋ-ಆಬ್‌' ಪ್ರದೇಶದಲ್ಲಿದ್ದರೂ ಅದರ ರಾಜಕೀಯ ಸ್ಥಿತ್ಯಂತರಗಳು ಆನೆಗುಂದಿಯ 
ಮೇಲೆ ಯಾವುದೇ ಪರಿಣಾಮಗಳನ್ನು ಬೀರಲಿಲ್ಲ. ದೋ-ಆಬ್‌ನ ರಾಯಚೂರು, ಮುದು 
ಗಲ್ಲ-ಕೋಟೆಗಳು ಒಮ್ಮೆ ವಿಜಯನಗರದ ಅಧೀನದಲ್ಲಿದ್ದರೆ, ಮತ್ತೊಮ್ಮೆ ಬಹಮನಿ- 
ಬಿಜಾಪುರದ ಅಧೀನದಲ್ಲಿರುತ್ತಿದ್ದವು. ಆದರೆ ಆನೆಗುಂದಿ ಮಾತ್ರ ಎಂದೂ ಶತ್ರುಗಳ 
ವಶವಾಗಲಿಲ್ಲ. ಅದು ಅಷ್ಟು ಸರಳವೂ ಆಗಿರಲಿಲ್ಲ. ಒಂದು ವೇಳೆ ಹಾಗೇನಾದರೂ 
ಘಟಿಸಿದ್ದರೆ ಅಂದೇ ವಿಜಯನಗರದ ಪತನವಾಗುತ್ತಿತ್ತು. ಇದು ಆನೆಗುಂದಿಯ 
ಮಹತ್ವವನ್ನು ಬಿಂಬಿಸುತ್ತವೆ. 


ವಿಜಯನಗರ ಕಾಲದಲ್ಲಿ ಆನೆಗುಂದಿ ೪೫೭ 


~ಐH ಈ ರು 


ಆಕರಗಳು 
ಕನ್ನಡ ವಿವಿ ಶಾಸನ ಸಂ.: 2. ಕೊಪ್ಪಳ ಜಿಲ್ಲೆ, ಗಂಗಾವತಿ ತಾ. ಶಾ.ಸ. 28., ಹಂಪಿ. 


ಸದಾನಂದ ಕನವಳ್ಳಿ (ಅನು); 1992; ರಾಬರ್ಟ್‌ ಸಿವೆಲ್‌ನ "ಮರೆತುಹೋದ 
ಮಹಾಸಾಮ್ರಾಜ್ಯ ವಿಜಯನಗರ” ಪುಟ 303, ಕವಿವಿ. ಹಂಪಿ. 


ಅದೇ ಪುಟ 277. 

" ಪುಟ 321-322. - 

" ಪುಟ 277 

" ಪುಟ 383-384 

QJMS 14. Vol. 2, 1924. p. 728 ಮತ್ತು ಶಿವಣ್ಣ, ಕೆ.ಎಸ್‌. 1997; ಕರ್ನಾಟಕ 
ಚರಿತ್ರೆ ಸಂ. 3, ಪುಟ 78, ಕನ್ನಡ ವಿ.ವಿ. ಹಂಪಿ. 

ಶರಣಬಸಪ್ಪ ಕೋಲ್ಕಾರ; 2002; ಅಕ್ಷಯ, ಸ್ಮರಣ ಸಂಚಿಕೆ, ಗಂಗಾವತಿ. 


52. ಕೆ.ತಿಮ್ಮಲಾಪುರ ವಿಜಯನಗರ ಕಾಲದ ಒಂದು ಆಶ್ರಿತ ನೆಲೆ 


ಡಾ. ಎಚ್‌.ತಿಪ್ಪೇಸ್ವಾಮಿ 


ವಿಜಯನಗರ ಸಾಮ್ರಾಜ್ಯದ ಕೀರ್ತಿ, ಅಭಿವೃದ್ದಿ ಹಾಗೂ ಅದರ ಪ್ರತಿಷ್ಠೆಯ ಬೆನ್ನಹಿಂದೆ 
ಹಲವಾರು "ಆಶ್ರಿತ ನೆಲೆಗಳ” (Depend Stೀs) ಮಹತ್ತರ ಪಾತ್ರವಿದೆ. ಈ ಆಶ್ರಿತ 
ನೆಲೆಗಳಲ್ಲಿ ಅಂದು ಜೀವಿಸಿದ್ದ ಅಧೀನಾಧಿಕಾರಿಗಳು, ಸಾಮಂತರು ವಿಜಯನಗರದ 
ಅರಸರ ಶ್ರೇಯೋಭಿವೃದ್ಧಿಗಾಗಿ ತಮ್ಮ ಶಕ್ತಿಮೀರಿ ದುಡಿದಿರುವುದು ಗಮನಾರ್ಹ. 
ಅಂದಿನ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ತುಂಡು ರಾಜ್ಯಗಳ (ಸೆಗ್‌ ಮೆಂಬರಿಸ್ಟೇಟ್‌) ' 
ಮೇಲೆ ಆಧಾರಿತವಾಗಿತ್ತೆಂದು ಕೆಲ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ.' ಆದರೆ 
ವಾಸ್ತವಿಕವಾಗಿ ಅಂದಿನ ಆಡಳಿತ ವ್ಯವಸ್ಥೆ 'ಸೆಗ್‌ಮೆಂಟರಿ ಸ್ಟೇಟ್‌' ವ್ಮವಸ್ಥೆಗಿಂತಲೂ 
ಹೆಚ್ಚಾಗಿ "ಆಶ್ರಿತ ನೆಲೆಗಳ' ಮೇಲೆ ಸಂಪೂರ್ಣ ಅವಲಂಬನೆಯಾಗಿತ್ತು ಎಂದು 
ಹೇಳುವುದು ಹೆಚ್ಚು ಸಮಂಜಸವೆನ್ನಬಹುದು.* 

ಅಂದಿನ ಕೇಂದ್ರ ವ್ಯವಸ್ಥೆಯ (ರಾಜಧಾನಿ) ಏಳ್ಗೆಗಾಗಿ ಶ್ರಮವಹಿಸಿ ಸೇವೆ ಸಲ್ಲಿಸಿದ 
ಹಲವಾರು ನೆಲೆಗಳಲ್ಲಿ ಕೆ.ತಿಮ್ಮಲಾಪುರವೂ ಒಂದಾಗಿದೆ. ಸ್ಥಳೀಯರಿಂದ ಕಣಿವೆ 
ತಿಮ್ಮಲಾಪುರ ಎಂದು ಕರೆಯಲ್ಪಡುವ ಈ ನೆಲೆ ಇಂದು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ 
ತಾಲೂಕಿನಲ್ಲಿದೆ. ನಂ. 10 ಮುದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೊಳಪಟ್ಟ ಈ 
ಗ್ರಾಮವನ್ನು ಬುಕ್ಕಸಾಗರದಿಂದ ಕಾಡಿನ ಕಾಲುದಾರಿಯಲ್ಲಿ ಪೂರ್ವಕ್ಕೇ ಸು. 5 ಕಿ.ಮೀ. 
ಕ್ರಮಿಸಿದರೆ ತಲುಪಬಹುದು. ಇಲ್ಲವೇ ರಾಮಸಾಗರದ ಮುಖಾಂತರವಾಗಿ ಮಣ್ಣಿನ 
ರಸ್ತೆಯಲ್ಲಿ ಸು. 4 ಕಿ.ಮೀ. ಸಾಗಿದರೆ ಈಗಿನ ಹೊಸ ಊರನ್ನು ತಲುಪಬಹುದು. 


ವಿಜಯನಗರ ಸಾಮ್ರಾಜ್ಮದ ಪ್ರಸಿದ್ದ ಅರಸನೆಂದು ಪರಿಗಣಿತನಾಗಿರುವ ಶ್ರೀ 
ಕೃಷ್ಣದೇವರಾಯನ ಪತ್ಲಿ ತಿರುಮಲಾದೇವಿಯ ನೆನಪಿನಲ್ಲಿ ಆತನ ಮಂತ್ರಿ ಗ್ರಾಮ 
ವೊಂದನ್ನು ನಿರ್ಮಿಸಿ ಅಲ್ಲಿ ಚೆನ್ನಕೇಶವ ದೇವಾಲಯ ನಿರ್ಮಿಸಿದ ಎನ್ನುವ ಪ್ರತೀತಿ 
ಇದೆ. ಅದುವೇ ಈ ಗ್ರಾಮ ಎಂಬುದು ಸ್ಥಳೀಯರೋರ್ವರ ಅಭಿಪ್ರಾಯ. ಎತ್ತರವಾದ 
ಕಣಿವೆಗಳು ಈ ಊರಿನ ಸುತ್ತಲೂ ಇರುವ ಕಾರಣಕ್ಕಾಗಿ ಈ ಗ್ರಾಮವನ್ನು ಕಣಿವೆ 
ತಿಮ್ಮಲಾಪುರ ಎಂದು ಕರೆದಿರುವ ಸಾಧ್ಯತೆ ಇದೆ.. ಉ. ಅಕ್ಷಾಂಶ 15.39254° ಪೂ. 
ರೇಖಾಂಶ 076.4912° ರಲ್ಲಿ ಬರುವ ಈ ಗ್ರಾಮ ಸಮುದ್ರ ಮಟ್ಟದಿಂದ ಸು.840 
ಅಡಿ ಎತ್ತರದಲ್ಲಿದ್ದು, ಭೌಗೋಳಿಕವಾಗಿ ಹೆಚ್ಚು ಸುಭದ್ರತೆಯಿಂದ ಕೂಡಿದೆ. ಗ್ರಾಮದ 


ಕೆ. ತಿಮ್ಮಲಾಪುರ ವಿಜಯನಗರ ಕಾಲದ ಒಂದು ಆಶ್ರಿತ ನೆಲೆ 


ಸುತ್ತಲೂ ನೈಸರ್ಗಿಕವಾದ ಬೆಟ್ಟಗುಡ್ಡಗಳಿವೆ. ಅವುಗಳಲ್ಲಿ ನಿಶಾನಿಗುಡ್ಡ, ಹಿರೇಗುಡ್ಡ, 
ಕರೆಮಟ್ಟೆ, ಕಲ್ಲುಡಿ ಮಟ್ಟಿಗಳು ಪ್ರಮುಖವಾಗಿವೆ. ಇಲ್ಲಿನ "ಹೊಸ ಊರು' ಹಾಗೂ 
“ಹಾಳೂರು' ಎಂದು ಕರೆಯಲ್ಪಡುವ ಪ್ರದೇಶಗಳಲ್ಲಿ ಹಲವು ಸ್ಮಾರಕಾವಶೇಷ ಗಳಿದ್ದು, 
ಅವುಗಳನ್ನು ಪ್ರಾಥಮಿಕವಾಗಿ ಪರಿಚಯಿಸುವುದು ಹಾಗೂ ವಿಶ್ಲೇಷಿಸುವುದು. 
ಅವಸಾನದಂಚಿನಲ್ಲಿರುವ ಈ ನೆಲೆಯ ಸ್ಮಾರಕಗಳನ್ನು ಒಂದೆಡೆ ದಾಖಲಿಸುವುದು ಈ 
ಪ್ರಬಂಧದ ಬಹು ಮುಖ್ಯ ಉದ್ದೇಶವಾಗಿದೆ. ಇಲ್ಲಿನ ಸ್ಮಾರಕ ಅವಶೇಷಗಳೇ ಇದೊಂದು 
ಮಹತ್ವದ ನೆಲೆಯೆಂಬುದರ ಸುಳಿವನ್ನು ನೀಡುತ್ತವೆ. ವಿಜಯನಗರ ಕಾಲಾ ವಧಿಯಲ್ಲಿ 
ನಿರ್ಮಾಣವಾಗಿರುವ ದೇವಾಲಯಗಳು, ಮೂರ್ತಿಗಳು ಮತ್ತು ಸ್ಮಾರಕ ಶಿಲೆಗಳು, 
ಕೋಟೆ ಹಾಗೂ ಕಟ್ಟಡ ಮತ್ತು ಇತರೆ ಪ್ರಾಚ್ಮ ಅವಶೇಷಗಳು ಪ್ರಧಾನವಾಗಿ ಇಲ್ಲಿ 
ಕಾಣಬರುತ್ತಿದ್ದು, ಅವುಗಳನ್ನು ಈ ಮುಂದಿನಂತೆ ಅಭ್ಯಾಸ ಮಾಡಬಹುದಾಗಿದೆ. 


ದೇವಾಲಯಗಳು 


ಹಾಳೂರು, ಹೊಸ ಊರುಗಳಲ್ಲಿ ವಿಜಯನಗರ ಮತ್ತು ವಿಜಯನಗರೋತ್ತರ 
ಕಾಲಾವಧಿಯಲ್ಲಿ ನಿರ್ಮಾಣವಾದ ಕೆಲವು ದೇವಾಲಯಗಳಿದ್ದು, ಅವುಗಳಲ್ಲಿ ಕೇಶವ 
(ಕನ್ನೇಶ್ವರ), ಆಂಜನೇಯ, ಕಣಿವೆರಾಯ, ಪೋತರಾಜ, ಕಲ್ಲುಡಿ, ಭಗ್ಗಕಾರ್ತಿಕೇಯ 
ಮತ್ತು ನೀಲಗುಂದ ಬಸವೇಶ್ವರ ದೇವಾಲಯಗಳು ಪ್ರಮುಖವಾಗಿವೆ. 

1) ಚೆನ್ನಕೇಶವ (ಕಿನ್ನೇಶ್ವರ) ದೇವಾಲಯ : ಗರ್ಭಗುಡಿ ಮತ್ತು ಅಂತರಾಳದ 
ಅಧಿಷ್ಠಾನ ಮಾತ್ರ ಉಳಿದಿರುವ ಈ ದೇವಾಲಯ ವನ್ನು ಗ್ರಾನೈಟ್‌ ಶಿಲೆ ಬಳಸಿ ನಿರ್ಮಿಸ 
ಲಾಗಿದೆ. ಗರ್ಭಗುಡಿಯಲ್ಲಿ ಲಿಂಗವಿದೆ." ಅಲ್ಲದೇ ಅದರ ಮುಂಭಾಗಕ್ಕೆ ಲಕ್ಷ್ಮಿ 
ನರಸಿಂಹನ ಮೂರ್ತಿಯನ್ನು ಇಡಲಾಗಿದೆ. ಇದರ ಮುಚ್ಚಿಗೆಯಲ್ಲಿ ಅರಳಿದ ಪದ್ಮದ 
ಅಲಂಕಾರವಿದೆ. ಇದರ ದ್ವಾರದಲ್ಲಿ ಕೇವಲ ಗದೆ ಮಾತ್ರ ಹಿಡಿದ ದ್ವಾರಪಾಲಕರಿದ್ದಾರೆ. 
ಅಲ್ಲದೆ ಲಲಾಟದಲ್ಲಿ ಲಕ್ಷ್ಮಿ ಶಿಲ್ಪವಿದೆ. ದ್ವಾರಶಾಖೆಗಳಲ್ಲಿ ಪುಷ್ಪದ ಅಲಂಕಾರ ಮಾತ್ರ 
ವಿದ್ರು ಆಕರ್ಷರ್ಣೀಯವಾಗಿದೆ. ಈ ದೇವಾಲಯವನ್ನು ವಿಜಯನಗರದ ಪ್ರಸಿದ್ಧ 
ಅರಸನಾದ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ಆತನ ಮಂತ್ರಿಯೋರ್ವನು ತನ್ನ ಅರಸನ 
ಪತ್ನಿಯಾದ ತಿರುಮಲಾದೇವಿಯ ನೆನಪಿಗಾಗಿ ನಿರ್ಮಾಣ ಮಾಡಿದ್ದಾಗಿ ತಿಳಿದುಬರುತ್ತದೆ, 
ಆದರೆ ಶ್ರೀ ಕೃಷ್ಣದೇವರಾಯನ ಕಾಲದ ವಾಸ್ತುವೈಭವ ಈ ದೇವಾಲಯದಲ್ಲಿ ಗೋಚರ 
ವಾಗುತ್ತಿಲ್ಲ. ಇದರ ಆಧಾರದ ಮೇಲೆ ಇದೊಂದು ಸಂಪೂರ್ಣಗೊಳ್ಳದ ದೇವಾಲಯ 
ವೆಂದು ಗ್ರಹಿಸಬಹುದಾಗಿದೆ. 

2) ಆಂಜನೇಯ ಗುಡಿ: ಚೌಕಾಕಾರದ ಗರ್ಭಗುಡಿಯಲ್ಲಿ ವಿಜಯನಗರ ಶೈಲಿಯ 
ಆಂಜನೇಯನ ಮೂರ್ತಿ ಇದೆ. ಇದರ ದ್ವಾರ ಮತ್ತು ಲಲಾಟಗಳು ಸರಳವಾಗಿವೆ. 


AAO 
ಪ) ಮುಖಗಳನ್ನು 


ಮುಂಭಾಗದ ಮುಖಮಂಟಪದಲ್ಲಿನ ಕಂಬಗಳ ಚೌಕ ಮತ್ತು ಅಷ್ಟ ಮುಖ 


೪೬೦ ವಿಜಯನಗರ ಅಧ್ಯಯನ ೧೩ 


ಹೊಂದಿದ್ದು, ಸರಳವಾಗಿವೆ. ಆದರೆ ಕಂಬವೊಂದರ ಮೇಲೆ ಅಂಜಲಿಹಸ್ತನಾಗಿರುವ 
ಭಕ್ತನೋರ್ವನ ಶಿಲ್ಪವನ್ನು ಹಾಗೂ ಮತ್ತೊಂದು ಕಂಬದ ಮೇಲೆ ಗದೆ, ಶಂಖ, ಚಕ್ರ 
ಹಿಡಿದಿರುವ ವೈಷ್ಣವದ್ವಾರಪಾಲ ಶಿಲ್ಪಗಳನ್ನು ಆಕರ್ಷಣೀಯವಾಗಿ ಕೆತ್ತಲಾಗಿದೆ. ಈ 
ಇಡೀ ದೇವಾಲಯವನ್ನು ಇತ್ತೀಚೆಗೆ ಜೀರ್ಣೋದ್ದಾರ ಮಾಡಲಾಗಿದೆ. 


3) ನೀಲಗುಂದದ ಬಸವೇಶ್ವರ ದೇವಾಲಯ: ಚೌಕಾಕಾರದ ಗರ್ಭಗುಡಿ, 
ಮುಖಮಂಟಪ ಹೊಂದಿರುವ ಈ ದೇವಾಲಯವನ್ನು ಇತ್ತೀಚೆಗೆ ಜೀರ್ಣೋದ್ದಾರ 
ಮಾಡಿದ್ದಾರೆ. ಗರ್ಭಗುಡಿಯಲ್ಲಿ ನಂದಿ ಇದೆ. ಇದರ ದ್ವಾರ ಸರಳವಾಗಿದೆ. ಇದರ 
ಮುಂಭಾಗದ ಕಂಬಗಳಲ್ಲಿ ಗಣೇಶ, ಪುಷ್ಪ, ನೃತ ಮಾಡುತ್ತಿರುವ ಯತಿ, ಮೊದಲಾದ 
ಶಿಲ್ಪಗಳಿವೆ. ಅಲ್ಲದೆ ಈ ದೇವಾಲಯ ಮುಂಭಾಗದಲ್ಲಿ ನಿಲ್ಲಿಸಿರುವ ಚೌಕಾಕಾರದ 
ಪ್ರತ್ಗೇಕ ಕಂಬಗಳನ್ನು ಮೀರಿದ ಶಿಲ್ಪಗಳಿದ್ದು, ಅವು ಇಂತಿವೆ. 


1ನೆ ಕಂಬ: | 
ಪಶ್ಚಿಮ ಭಾಗ - ರಥ, ಚೂಪನೆಯ ಗಡ್ಡ ಇರುವ ಗೋಣಿಹೊದ್ದ ಮನುಷ್ಯ 
ಶಿಲ್ಪ ಮತ್ತು ಮೃದಂಗ ಬಾರಿಸುವ ಸ್ತೀಶಿಲ್ಪಗಳಿವೆ. 
ಉತ್ತರ ಭಾಗ : ಲಿಂಗ, ಗಣೇಶ, ಸಿಂಹ ಶಿಲ್ಪಗಳಿವೆ. 
ಪೂರ್ವ ಭಾಗ: ಖಡ್ಗ-ಖೇಟಕ, ನಾಗಲಿಂಗ, ಹಟಿಯೋಗಿಯ ಶಿಲ್ಪಗಳಿವೆ. 
ದಕ್ಲಿಣಭಾಗ: ಚಂದ್ರ, ಯಕ್ಷ, ಯಾಳಿ ಶಿಲ್ಪಗಳಿವೆ. 
2ನೇ ಕಂಬ: 
ಪಶ್ಚಿಮ ಭಾಗ: ಮೀನನಾಥ ಹೂ-ಬಳ್ಳಿ, ಯಾಳಿಗಳ ಶಿಲ್ಪಗಳಿವೆ. 
ಉತ್ತರಭಾಗ: ಪುಷ್ಪ, ಹಾವಿಡದ ಯಕ್ಷ, ನವಿಲು ಶಿಲ್ಪಗಳಿವೆ. 
ಪೂರ್ವಭಾಗ: ಮೃದಂಗ ಬಾರಿಸುವ ಪುರುಷ, ಭೈರವಿ, ಯೋಗಿ ಶಿಲ್ಪಗಳಿವೆ. 
ದಕ್ಸಿಣ ಭಾಗ: ಪುಷ್ಪ, ಲಿಂಗ ಗೋಣಿ ಹೊದ್ದ ಪುರುಷನ ಶಿಲ್ಪಗಳಿವೆ. 
3ನೇ ಕಂಬ: | 
ಪಶ್ಚಿಮ ಭಾಗ: ಪುಷ್ಪ, ಹಟಯೋಗಿ, ನವಿಲು ಶಿಲ್ಪಗಳಿವೆ. 
ಉತ್ತರ ಭಾಗ: ಅಂಜಲಿಹಸ್ತಯೋಗಿ, ಶೀರ್ಷಾಸನದಲ್ಲಿರುವ ಹಟಯೋಗಿ, ಯಾಳಿ 
ಶಿಲ್ಪಗಳಿವೆ. 
ಪೂರ್ವ ಭಾಗ: ಶಂಖ, ನೃತ್ಯ ನರಸಿಂಹ, ಯೋಗಿ, ಜಟಾಧಾರಿ ಶಿಲ್ಪಗಳಿವೆ. 


ದಕ್ಷಿಣ ಭಾಗ: ಕೈಇಳಿಬಿಟ್ಟು ನೃತ್ಮಮಾಡುತ್ತಿರುವ ಸ್ತ್ರೀ ಯೋಗಿ (ತ್ರಿಶೂಲ ಹಿಡಿದ) 
ಶಂಖ ನಿಧಿ ಶಿಲ್ಪಗಳಿವೆ. 


ಕೆ.ತಿಮ್ಮಲಾಪುರ ವಿಜಯನಗರ ಕಾಲದ ಒಂದು ಆಶ್ರಿತ ನೆಲೆ ೪೬೧ 
4ನೇ ಕಂಬ: 

ಪಶ್ಚಿಮ ಭಾಗ: ಪುಷ್ಪ, ವೃಕ್ಷ (ಬಾಳೆಗಿಡವೇ?), ಭೈರವ ಶಿಲ್ಪಗಳಿವೆ 

ಉತ್ತರ ಭಾಗ: ಸಿಂಹ (ಯಾಳಿ), ಜೋಡಿ ನಾಗ, ಕೈಗಳನ್ನು ಪಕ್ಕಕ್ಕೆ ಚಾಚಿ ಕುಳಿತ 
ಯೋಗಿ. 

ಪೂರ್ವ ಭಾಗ: ಸೂರ್ಯ, ನೃತ್ಯ ಸ್ತ್ರೀ ಯಾಳಿ ಶಿಲ್ಪಗಳಿವೆ. 

ದಕ್ಷಿಣ ಭಾಗ: ಪುಷ್ಪ, ಗಿಳಿ, ಕೇದಿಗೆ (7) ಶಿಲ್ಪಗಳಿವೆ. 

ಈ ದೇವಾಲಯದ ಭಿತ್ತಿ ಮತ್ತು ಇತರೆ ಭಾಗಗಳು ಸರಳವಾಗಿವೆ. ಇದರ ಸುತ್ತಲೂ 
ಪ್ರಾಕಾರವಿದೆ ಹಾಗೂ ದೇವಾಲಯದ ಮುಂಭಾಗಕ್ಕೆ ಒಂದು “ಟಿ” ಆಕಾರದ ಬಾವಿ 
ಇದ್ದು, ಆಕರ್ಷಣೀಯವಾಗಿದೆ. 

3) ಕಲ್ಲುಡಿ: ವೀರಣ್ಣ ಬಯಲಿನ ಪಶ್ಚಿಮಕ್ಕಿರುವ ಕೋಟೆಯನ್ನು ದಾಟಿ ಸ್ವಲ್ಪ 
ಮುಂದೆ ಹೋದರೆ ಈ ಗುಡಿ ಸಿಗುತ್ತದೆ. ಚೌಕಾಕಾರದ ಗರ್ಭಗುಡಿ ತೆರೆದ ಅಂತರಾಳ 
ಮತ್ತು ತೆರೆದ ಮುಖಮಂಟಪ ಹೊಂದಿರುವ ಇದನ್ನು ಸ್ಥಳೀಯರು 'ಕಳ್ಳರ ಗುಡಿ' 
ಎಂದು ಕರೆಯುತ್ತಾರೆ. ಗರ್ಭಗುಡಿಯಲ್ಲಿ ಮೂಲಮೂರ್ತಿ ಇಲ್ಲ. ನಿಧಿಶೋಧಕರು 
ಆ ಭಾಗವನ್ನು ಅಗೆದಿದ್ದಾರೆ. ಅಲ್ಲದೆ ಅದರ ದ್ವಾರ ಭಾಗವನ್ನು ಸಹ ಕಿತ್ತುಹಾಕಿದ್ದಾರೆ. 
ಮುಂಭಾಗದ ಕಂಬಗಳು ಚೌಕ ಮತ್ತು ಅಷ್ಟಾಕಾರಾದಲ್ಲಿದ್ದು, ಸರಳವಾಗಿವೆ. ಸುತ್ತಲಿನ 
ಅಧಿಷ್ಠಾನ, ಭಿತ್ತಿ ಸರಳವಾಗಿವೆ. ಗರ್ಭಗುಡಿ ಮೇಲಿನ ಶಿಖರ ಈಗ ಉಳಿದಿಲ್ಲ. 
ದೇವಾಲಯದ ಮುಂಭಾಗದಲ್ಲಿ ದೀಪಸ್ತಂಭವಿದೆ. ಅಲ್ಲದೆ ಅಲ್ಲಿಯೇ ತ್ರುಟಿತ ಬೀಸುವ 
ಕಲ್ಲಿದೆ. ಗ್ರಾನೈಟ್‌ ಮತ್ತು ಗಾರೆಯನ್ನು ಬಳಸಿ ವಿಜಯನಗರ ಶೈಲಿಯಲ್ಲಿ ಈ 
ದೇವಾಲಯವನ್ನು ಆಕರ್ಷಣೀಯವಾಗಿ ನಿರ್ಮಿಸಲಾಗಿದೆ. 

4) ಭಗ್ನ ಕಾರ್ತಿಕೇಯ ದೇವಾಲಯ : ಕಲ್ಲುಡಿಯಿಂದ ಪಶ್ಚಿಮಕ್ಕೆ ಸ್ವಲ್ಪ ದೂರದಲ್ಲಿ 
ಈ ದೇವಾಲಯವಿದೆ. ಈಗ ಚೌಕಾಕಾರವಾಗಿರುವ ಗರ್ಭಗುಡಿಯ ಅಧಿ ಷ್ಮಾನ ಮಾತ್ರ 
ಉಳಿದಿದ್ದು, ಉಳಿದ ಎಲ್ಲಾ ಭಾಗಗಳು ಭಗ್ಗವಾಗಿವೆ. ಇದರಲ್ಲಿ ಭಗ್ಗ ಕಾರ್ತಿಕೇಯನ 
ವಿಗ್ರಹವಿದ್ದು, ಅದು ಎರಡು ಭಾಗಗಳಾಗಿ ತ್ರುಟಿತವಾಗಿದೆ. 


ಮೂರ್ತಿಗಳು 
ಈ ಗ್ರಾಮದ ವಿವಿಧ ಭಾಗಗಳಲ್ಲಿ ಲಕ್ಷ್ಮೀನರಸಿಂಹ, ನಂದಿ, ಗಣಪತಿ, ಸ್ತ್ರೀ 
ಮತ್ತು ಸಪ್ತಪೂರ್ಣೇಶ್ವರ, ಕಾರ್ತಿಕೇಯ ಮೂರ್ತಿಗಳು ಹಾಗೂ ಮಾಸ್ತಿ ಮತ್ತು 
ವೀರಗಲ್ಲುಗಳಿದ್ದು, ಅಧ್ಯಯನಯೋಗ್ಯವಾಗಿವೆ. 
1) ಲಕ್ಸ್ಮಿ-ನರಸಿಂಹ: ಹೊಸ ಊರಿನಲ್ಲಿರುವ ಚೆನ್ನಕೇಶವ (ಕಿನ್ನರೇಶ್ವರ) 
ದೇವಾಲಯದಲ್ಲಿರುವ ಈ ಮೂರ್ತಿಯನ್ನು ಕಪ್ಪು ಕಲ್ಲನ್ನು ಬಳಸಿ ನಿರ್ಮಿಸಲಾಗಿದೆ. 


೪೬.೨ ವಿಜಯನಗರ ಅಧ್ಯಯನ ೧೩ 


ಕಿರೀಟಬಾರಿಯಾದ ನರಸಿಂಹ ನಾಲ್ಕು ಕೈಗಳನ್ನು ಹೊಂದಿದ್ದು, ಮೇಲಿನ ಬಲಗೈನಲ್ಲಿ 
ಶಂಖ, ಮೇಲಿನ ಎಡಗೈಯಲ್ಲಿ ಚಕ್ರ, ಕೆಳಬಲಗೈಯಲ್ಲಿ ತನ್ನ ಬಲತೊಡೆಯ ಮೇಲೆ 
ಕುಳಿತ ಲಕ್ಷ್ಮಿಯ ಸೊಂಟವನ್ನು ಬಳಸಿ ಹಿಡಿದಿದ್ದು, ಕೆಳ ಎಡಗೈನಲ್ಲಿ ಅಸ್ಪಷ್ಟ (?) 
ಆಯುಧ ಹಿಡಿದಿದೆ. ಅಲ್ಲದೆ ಕೊರಳು ಮತ್ತು ದೇಹದ ಮೇಲೆ ವಿವಿಧ ಬಗೆಯ 
ಆಭರಣಗಳಿವೆ. 


ನರಸಿಂಹನ ಬಲತೊಡೆಯ ಮೇಲೆ ಲಕ್ಷ್ಮಿ ಕುಳಿತಿರುವುದು ಈ ಮೂರ್ತಿಯ 
ವಿಶೇಷವಾಗಿದೆ. ಕರಂಡ ಮುಕುಟಧಾರಿಯಾದ ಲಕ್ಷ್ಮಿ ಎರಡು ಕೈಗಳನ್ನು ಹೊಂದಿದ್ದು, 
ಕೈಗಳಲ್ಲಿ ಬಳೆ, ದೇಹದ ಮೇಲೆ ವಿವಿಧ ಹಾರಗಳನ್ನು ಕಾಲಿನಲ್ಲಿ ಕಾಲ್ಕಡಗವನ್ನು 
ಧರಿಸಿದ್ದಾಳೆ. ಲಕ್ಷ್ಮಿ ಉಟ್ಟಿರುವ ಸೀರೆ ವಿವಿಧ ನೆರಿಗೆಗಳಿಂದ ಕೂಡಿದ್ದು, ಆಕರ್ಷಣೀಯ 
ವಾಗಿದೆ. 


2) ನಂದಿ ಮೂರ್ತಿಗಳು: ಈ ಗ್ರಾಮದ ನೀಲಕಂಠೇಶ್ವರ ದೇವಾಲಯದಲ್ಲಿ ಮತ್ತು 
ಕಲ್ಲುಡಿ ಬಳಿ ಹಾಗೂ ಗ್ರಾಮ ಚಾವಡಿಯ ಬಳಿ ತಲಾ ಒಂದೊಂದು ನಂದಿಗಳಿದ್ದು, 
ಅವು ವಿಜಯನಗರದ ಕಾಲಕ್ಕೆ ಸೇರಿವೆ. ಸಾಮಾನ್ಯವಾಗಿ ಬಲಗಾಲನ್ನು ಮಡಚಿ, 
ಎಡಗಾಲನ್ನು ಮುಂದಕ್ಕೆ ಚಾಚಿ ಸ್ವಲ್ಪ ವಾಲಿದಂತೆ ಮಲಗಿರುವ ಇವುಗಳು ಆಕರ್ಷಕ 
ರೀತಿಯ ಹಣೆಪಟ್ಟಿ ಮತ್ತು ಮೈಮೇಲೆ ಆಕರ್ಷಕ ವಸ್ತ್ರಗಳನ್ನು ಧರಿಸಿವೆ. ಇಲ್ಲಿನ ಗ್ರಾಮ 
ಚಾವಡಿ ಬಳಿ ಇರುವ ನಂದಿಮೂರ್ತಿಯ ಕೆಳಭಾಗದಲ್ಲಿ "ಅಂಜಲಿಹಸ್ತೆಯಾಗಿ ರುವ 


ಸ್ತೀ ಶಿಲ್ಪವೊಂದಿದ್ದು, ವಿಶೇಷವಾಗಿದೆ. ಇದನ್ನು ಪ್ರಾಯಶಃ ಮರಣ ಹೊಂದಿದ 


ಶೈವಭಕ್ತೆಯೋರ್ವಳ ನೆನಪಿನಲ್ಲಿ ಈ ನಂದಿ ಕಂಬವನ್ನು ನಿರ್ಮಿಸಿರಬಹುದೆನಿಸುತ್ತದೆ." 


3) ಗಣಪತಿ ಮೂರ್ತಿಗಳು: ಹೊಸ ಊರಿನ ನೀಲಕಂಠೇಶ್ವರ ದೇವಾಲಯದಲ್ಲಿ 
ಎರಡು ಗಣಪತಿ ಮೂರ್ತಿಗಳಿದ್ದು, ಅವು ವಿಜಯನಗರ ಶೈಲಿಯಲ್ಲಿವೆ. ಕಿರೀಟ 
ಧರಿಸಿರುವ ಈ ಮೂರ್ತಿಗಳು ಮೇಲಿನ ಕೈಗಳಲ್ಲಿ ಅಂಕುಶ, ಪಾಶ, ಕೆಳಗಿನ ಕೈಗಳಲ್ಲಿ 
ಭಗ್ಗದಂತ, ಮೋದಕ ಪಾತ್ರೆಗಳಿವೆ. ದೇಹದ ಮೇಲೆ ವಿವಿಧ ಬಗೆಯ ಆಭರಣಗಳಿದ್ದು, 
ಹೊಟ್ಟೆಯ ಮೇಲೆ ಸರ್ಪವೊಂದು ಹೆಡೆಬಿಚ್ಚಿದೆ. ಅಲ್ಲದೆ ಪೀಠಬಿಂಬದಲ್ಲಿ ಇಲಿಯ 
ಶಿಲ್ಪವನ್ನು ಕೆತ್ತಲಾಗಿದೆ. | 4 

4) ಸತಿಸ್ಮಾರಕ ಶಿಲ್ಪ: ಹಾಳೂರಿನ ವೀರಣ್ಣಬಯಲಿನ ನಾಗಪ್ಪ ಎಂಬುವರ 
ಜಮೀನಿನಲ್ಲಿ ಈ ಸತಿಸ್ಮಾರಕ ಶಿಲ್ಪವಿದೆ. ಸ್ಥಳೀಯರು ಇದನ್ನು ವೀರಣ್ಣನ ಗುಡಿಯೆಂದು 
ಪೂಜಿಸುತ್ತಾರೆ. ಇಬ್ಬರು ಸತಿಯರ ಸಹಗಮನವನ್ನು ಸಂಕೇತಿಸುವ ಇದು 1.50 ಮೀಟರ್‌ 
ಎತ್ತರವಿದೆ. ಹಾಗೂ 1.05 ಮೀಟರ್‌ ಅಗಲ ಇರುವ ಇದನ್ನು ಗ್ರಾನೈಟ್‌ ಶಿಲೆಯಲ್ಲಿ 
ತಯಾರಿಸಲಾಗಿದೆ. ಮಧ್ಯದಲ್ಲಿ ವೀರನೋರ್ವನು ಅಂಜಲಿಹಸ್ತನಾಗಿದ್ದಾನೆ. ಆತನ 
ತಲೆಯ ಬಲಭಾಗಕ್ಕೆ ತುರುಬನ್ನು ಆಕರ್ಷಕ ರೀತಿಯಲ್ಲಿ (ವೃತ್ತಾಕಾರವಾಗಿ) ಕೆತ್ತಲಾಗಿದೆ. 


ಕೆ.ತಿಮ್ಮಲಾಪುರ ವಿಜಯನಗರ ಕಾಲದ ಒಂದು ಆಶ್ರಿತ ನೆಲೆ ೪೬೩ 


ಆಕರ್ಷಕ ಪಂಚೆ ಧರಿಸಿರುಖ ಈ ವೀರನ ದೇಹದ ಮೇಲೆ ವಿಬಿನ್ನ ಬಗೆಯ 
ಆಭರಣಗಳಿವೆ. ಈ ವೀರ": ಎಡಬಲದಲ್ಲಿ ತಮ್ಮ ಬಲಗೈಗಳನ್ನು ಮೇಲಕ್ಕೆತ್ತಿ, ಎಡಗೈ 
ಗಳನ್ನು ಇಳಿಬಿಟ್ಟು ಸ್ಲಾನೀಕರಾಗಿರುವ ಆತನ ಪತ್ಲಿಯರಿದ್ದಾರೆ. ಈ ಸತಿದ್ವಯರು ಸಹ 
ತಮ್ಮ ತಲೆಯ ಎಡಭಾಗಕ್ಕೆ ವೃತ್ತಾಕಾರವಾಗಿ ತುರುಬನ್ನು ಕಟ್ಟಿದ್ದು, ಕಿವಿಯಲ್ಲಿ 
ಚಕ್ರಕುಂಡಲ ಹಾಗೂ ದೇಹದ ಮೇಲೆ ಬಗೆ ಬಗೆಯ ಆಭರಣಗಳನ್ನು ಧರಿಸಿದ್ದಾರೆ. 
ಈ ಶಿಲೆಯ ಮೇಲಿನ ಭಾಗದಲ್ಲಿ ಸೂರ್ಯ-ಚಂದ್ರ, ಶಿವಲಿಂಗ ಗಳನ್ನು ಕೆತ್ತಲಾಗಿದೆ. 
ತಿಮ್ಮನಾಯಕನೆಂಬುವನು ಚಿರತೆಯೊಂದಿಗೆ ಹೋರಾಟ ಮಾಡುತ್ತ ಮರಣ ಹೊಂದಿದ 
ನಂತರ ಆತನ ಸತಿಯರು ಸಹಗಮನಪದ್ದತಿ ಪ್ರಕಾರ ಮರಣ ಹೊಂದಿದ ನೆನಪಿಗಾಗಿ 


ಈ ಸ್ಮಾರಕ ನಿರ್ಮಿಸಲಾಗಿದೆ ಎಂಬುದು ಕೆಲ ಸ್ಥಳೀಯರ ಇತಿಹ್ಯ. 


5) ಸಪ್ತಫಣೀಶ್ವರ: ಕಲ್ಲುಡಿಯಿಂದ ಸ್ವಲ್ಪ ಮುಂದಕ್ಕೆ ಸಾಗಿದರೆ ಭಗ್ಗ ದೇವಾ 
ಲಯದ ಬಳಿ ಒಂದು ಚಿಕ್ಕ ನಂದಿ ಮತ್ತು ಸಪ್ತ ಫಣೀಶ್ವರ ಮೂರ್ತಿಯೊಂದಿದೆ. ಸು. 
ಆರು ಅಡಿ ಎತ್ತರವಿರುವ ಇದನ್ನು ಗ್ರಾನೈಟ್‌ ಶಿಲೆಯಲ್ಲಿ ಮಾಡಲಾಗಿದೆ. ಏಳು 
ಹೆಡೆಗಳನ್ನು ಬಿಚ್ಚಿ ಹಿಡಿದ ಇದು ಹೆಚ್ಚು ಆಕರ್ಷಣೀಯವಾಗಿದ್ದು, ಅಧ್ಯಯನ 
ದೃಷ್ಟಿಯಿಂದ ಮಹತ್ವ ಪಡೆದಿದೆ. f 


ಕೋಟಿ 


ಹಾಳೂರು ಎಂದು ಕರೆಯಲ್ಪಡುವ (ವೀರಣ್ಣ ಬಯಲಿನ ವಿವಿಧ ಭಾಗಗಳು) 
ಭಾಗದಲ್ಲಿರುವ ವಿಶಾಲ ಕಟ್ಟಡಾವಶೇಷಗಳ ಸುತ್ತಲಿರುವ ಆಯತಾಕಾರದ ಪ್ರದೇಶದ 
ಸುತ್ತಲೂ ಇರುವ ಮೇಲಿನ ಬೆಟ್ಟಗಳ ಮಧ್ಯಭಾಗಗಳಲ್ಲಿ( ಆಯ್ದ ಭಾಗಗಳಲ್ಲಿ ಮಾತ್ರ) 
ಕೋಟೆಯನ್ನು ನಿರ್ಮಿಸಲಾಗಿದೆ. ಪೂರ್ವದಲ್ಲಿ ಈರಣ್ಣನವರ ಜಮೀನಿನ ಬಳಿ ಇರುವ 
ಬೆಟ್ಟದಿಂದ ಆರಂಭವಾಗುವ ಕೋಟೆ ದಕ್ಷಿಣ ನಿಶಾನಿಗುಡ್ಡ, ಹಿರೇಗುಡ್ಡದವರೆಗೆ 
ಮುಂದುವರಿದು ಅಲ್ಲಿಂದ ಪಶ್ಚಿಮದ ಕಲ್ಲುಡಿವರೆಗೆ ಹಾಗೂ ಕಲ್ಲುಡಿಯಿಂದ ಉತ್ತ ರ 
ಭಾಗದಲ್ಲಿರುವ ಬೆಟ್ಟಗಳಲ್ಲಿ ಮುಂದುವರಿದು ಪೂರ್ವದಲ್ಲಿರುವ ಬೆಟ್ಟದಲ್ಲಿ ಸೇರ್ಪಡೆ 
ಯಾಗುತ್ತದೆ. 

ಹಂಪಿಯಂತೆಯೇ ಇಲ್ಲಿಯೂ ಸಹ ಜಿಗ್‌-ಜಾಗ್‌ ರೀತಿಯಲ್ಲಿದ್ದು, ಶತ್ರುಗಳು 
ಸುಲಭವಾಗಿ ಒಳನುಸುಳಲು ಎಲ್ಲಿ ಸಾಧ್ಯವೋ ಅಲ್ಲಿ ಮಾತ್ರ (ಬೆಟ್ಟ ಇರದ ಭಾಗದಲ್ಲಿ 
ಮಾತ್ರ) ಕೋಟೆ ಗೋಡೆಯನ್ನು ನಿರ್ಮಿಸಲಾಗಿದೆ. ಗಿರಿದುರ್ಗದ ಪ್ರಕಾರಕ್ಕೆ ಸೇರಿಸ 
ಬಹುದಾದ ಈ ಕೋಟೆ ಅತ್ಯಂತ ಬಲಿಷ್ಠ ಮತ್ತು ಸುಭದ್ರತೆಯಿಂದ ನಿರ್ಮಿಸಲಾಗಿದ್ದು, 
ಇದರ ಬಹುತೇಕ ಭಾಗಗಳು ಈಗ ನಾಶವಾಗಿವೆ. ವಿವಿಧ ಗಾತ್ರದ ಶಿಲೆಗಳನ್ನು ಅಂದರೆ 
ಅರ್ಧಮೀಟರ್‌ ಅಗಲ ಹಾಗೂ ಒಂದರಿಂದ ಒಂದೂವರೆ ಮೀಟರ್‌ ಉದ್ದದ, ಇಲ್ಲವೇ 


೪೬೪ ವಿಜಯನಗರ ಅಧ್ಯಯನ ೧೩ 


ಅರ್ಧ ಮೀಟರ್‌ಗಿಂತಲೂ ಕಡಿಮೆ ಇರುವ ಶಿಲೆಗಳನ್ನು ಪರಸ್ಪರ ಸಮಾನಾಂತರವಾಗಿ 
ಜೋಡಿಸಿ ನಿರ್ಮಿಸಲಾಗಿದೆ. ಕೆಲವು ಕಡೆ ವಿಜಯನಗರ ಶೈಲಿಯಲ್ಲಿ ಇಳಿವೋರೆಗಳನ್ನು 
(ramp) ಸಹ ನಿರ್ಮಿಸಲಾಗಿದೆ. 

ಈ ಕೋಟೆಯ ದ್ವಾರ ಮತ್ತು ಇತರೆ ಮೂಲಭಾಗಗಳು ಈಗ ಉಳಿದಿಲ್ಲ. ಆದರೆ 
ನಿಶಾನಿ ಗುಡ್ಡದ ಬಳಿ ಒಂದಕೊತ್ತಳ(ಉಡೇವು) ಮಾತ್ರ ಉಳಿದಿದೆ. ಈ ಕೋಟೆ 
ಗೋಡೆಯ ಮೇಲೆ ಯಾವುದೇ ಶಿಲ್ಪಗಳಿಲ್ಲ. ಆದರೆ ಕೋಟೆಯ ಆಯಕಟ್ಟಿನ ಭಾಗಗಳಲ್ಲಿ 
ನೀರಿನ ದೊಣೆಗಳಿವೆ. ಅಂದಿನ ಯುದ್ದ ತಂತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಈ 
ಕೋಟೆಯನ್ನು ನಿರ್ಮಿಸಿರುವುದನ್ನು ಗಮನಿಸಿದರೆ ಇದೊಂದು ಬಲಿಷ್ಮ 'ಆಸ್ರಿತ ನೆಲೆ' 
ಯಾಗಿತ್ತೆಂಬ ಅಂಶ ಸ್ಪಷ್ಟವಾಗುತ್ತದೆ. 


ಕಟ್ಟಡ ಮತ್ತು ಇತರೆ ಪ್ರಾಚ್ಯ ಅವಶೇಷಗಳು 


ಹಾಳೂರು ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಸು. 59 ಕಟ್ಟಡಗಳ ಅಡಿಪಾಯ 
ಗಳು ಮಾತ್ರ ಸುಸ್ಲಿತಿಯಲ್ಲಿ ಉಳಿದಿವೆ. ಇವುಗಳ ಇತರೆ ಭಾಗಗಳು ನಾಶವಾಗಿವೆ. 
ಹಂಪಿಯ ವಿವಿಧೆಡೆ ದೊರೆಯುವ ಅಡಿಪಾಯಗಳಿಗೆ ಇವು ಹೋಲಿಕೆ ಆಗುತ್ತವೆ. ಇಲ್ಲಿನ 
ಅಡಿಪಾಯಗಳಲ್ಲಿ ಕೆಲವು ಆಯತಾಕಾರ, ಕೆಲವು ಚೌಕಾಕಾರವಾಗಿವೆ. ಇವುಗಳನ್ನು ಪುನಃ 
ಹಲವು ಚಿಕ್ಕ ಚಿಕ್ಕ ಕೋಣೆಗಳನ್ನಾಗಿ ವಿಬಾಗಿಸಿಕೊಂಡ ಕುರುಹುಗಳು ಸಹ ಇಲ್ಲಿವೆ. 
ಇಲ್ಲಿಯೇ ಒರಳುಕಲ್ಲು, ಬೀಸುವಕಲ್ಲು ಮಡಿಕೆಗಳ ಕೆಲವು ತ್ರುಟಿತ ಭಾಗಗಳು 
ದೊರೆಯುತ್ತವೆ. ಇವುಗಳ ಆಧಾರದ ಮೇಲೆ ಈ ಪ್ರದೇಶ ಜನವಸತಿ ಕೇಂದ್ರವಾಗಿತ್ತೆಂದು 
ಹೇಳಬಹುದು. ಕಲ್ಲುಡಿಯ ಹಿಂಭಾಗಕ್ಕಿರುವ ಬೆಟ್ಟದಲ್ಲಿ ಸು. 80x40 ಮೀಟರ್‌ 
ಅಳತೆಯ ಬೃಹತ್‌ ಕಟ್ಟಡಾವಶೇಷವಿದೆ. ಇಲ್ಲಿಯೂ ಕೇವಲ ಅಡಿಪಾಯ ಮಾತ್ರವಿದೆ. 
ಇದರಲ್ಲಿ ಒರಳು ಮತ್ತು ಚಿಕ್ಕಕೊಠಡಿಗಳ ಕುರುಹುಗಳಿವೆ. ಇವೆಲ್ಲವುಗಳನ್ನು ಸುತ್ತುವರಿ 
ದಂತೆ ಪ್ರಾಕಾರದ (Compಂuಗಪd Wall) ಅವಶೇಷವಿದೆ. ಇದರ ಬಳಿ ಬೀಸುವ ಕಲ್ಲು 
ಇದೆ. ಈ ವಿಶಾಲ ಕಟ್ಟಡವು ಇಲ್ಲಿನ ಆಡಳಿತಾಧಿಕಾರಿಗೆ ಇಲ್ಲವೇ ಇಲ್ಲಿನ ಸಾಮಂತ 
ಅಥವಾ ಮುಖ್ಯಸ್ಥನಿಗೆ ಸಂಬಂಧಿಸಿದ ಕಟ್ಟಡವಾಗಿತ್ತೆಂದು ಹೇಳಬಹುದು. 


ಇದೇ ನೆಲೆಯಲ್ಲಿ ಮೂರು ಪ್ರಾಚೀನ ಕೆರೆಗಳು, ಹೆಡೆಬಿಚ್ಚಿದ ಸರ್ಪದ 
ಮಧ್ಯದಲ್ಲಿರುವ ಪಾದ, ಕೊರೆದ ನಾಯಿಶಿಲ್ಪ, ಪ್ರಾಚೀನದಾರಿಗಳು ಇವೆ. ಅಲ್ಲದೆ 
ಆಯತಾಕಾರದ ಶಿಲಾತೊಟ್ಟಿಯೊಂದು ಹೊಸ ಊರಿನ ಪ್ರಾಥಮಿಕ ಶಾಲೆಯ ಬಳಿ ಇರುವ 
ಬಾವಿಯ ಬಳಿ ಇದ್ದು ತನ್ನದೇ ಆದ ಮಹತ್ವವನ್ನೊಂದಿದೆ. 


ಮೇಲಿನ ಎಲ್ಲಾ ಸ್ಮಾರಕ ಅವಶೇಷಗಳ ಆಧಾರದ ಮೇಲೆ ಇದೊಂದು ವಿಜಯ 
ನಗರ ಕಾಲದ ಪ್ರಮುಖ ಆಶ್ರಿತ ನೆಲೆಯೆಂದು ಹೇಳಬಹುದು. ಕ್ರಿ.ಶ. 14-16ನೇ 


ಕೆ.ತಿಮ್ಮಲಾಪುರ ವಿಜಯನಗರ ಕಾಲದ ಒಂದು ಆಶ್ರಿತ ನೆಲೆ ೪೬% 


ಶತಮಾನದಲ್ಲಿ ಈ ನೆಲೆ ಪ್ರಮುಖಪಾತ್ರ ನಿರ್ವಹಿಸಿದ್ದು, ನೇರವಾಗಿ ಇದು-ವಿಜಯನಗರ 
ಅರಸರೊಂದಿಗೆ ಯಾವ ರೀತಿ ಸಂಪರ್ಕವಿರಿಸಿಕೊಂಡಿತ್ತು? ಮತ್ತು ಅಲ್ಲಿನ ಸಾಮಂತರು 
ಅಥವಾ ಅಧೀನಾಧಿಕಾರಿಗಳು ಯಾವ ರೀತಿ ಪಾತ್ರ ನಿರ್ವಹಿಸುತ್ತಿದ್ದರು ? ಇನ್ನೂ 
ಮೊದಲಾದ ಪ್ರಶ್ನೆಗಳಿಗೆ ಮುಂದಿನ `ಗಟ್ಟಿ ಸಂಶೋಧನೆ' ಉತ್ತರಿಸಬೇಕಷ್ಟೆ. 


RE 


1) 


2) 


3) 


ಅಡಿ ಟಿಪ್ಪಣಿಗಳು 
ಬರ್ಟನ್‌ ಸ್ಟೈನ್‌ರವರ 'ಸೆಗ್‌ಮೆಂಟರಿ ಸ್ಟೇಟ್‌' ಪರಿಕಲ್ಪನೆ. 
'ಆಶ್ರಿತ ನೆಲೆಗಳ ವ್ಯಾಪ್ತಿ'ಯಲ್ಲಿ ನಗರ, ಉಪನಗರ, ಪಟ್ಟಣ, ಉಪಪಟ್ಟಣ,' ಪುರ, 
ಗ್ರಾಮ ಮೊದಲಾದ ಆಡಳಿತದ ಉಪವಿಭಾಗಗಳು ಸಹಾ ಸೇರ್ಪಡೆಯಾಗುತ್ತವೆ 
ಎಂಬುದನ್ನು ಗಮನಿಸಬೇಕು. ನೋಡಿ: ಡಾ. ಎಚ್‌.ತಿಪ್ಟೇಸ್ವಾಮಿ- 'ವಿಜಯನಗರ 
ಕಾಲದ ಆಶ್ರಿತ ನೆಲೆಗಳು', ಪು. 25-29. 


ಡಾ. ಆರ್‌. ಬಿ. ಕುಮಾರ್‌ರವರ ಅಭಿಪ್ರಾಯ. 


ಲಿಂಗವನ್ನು ನಂತರ ಕಾಲದಲ್ಲಿ ತಂದಿಟ್ಟಿರುವ ಸಾಧ್ಯತೆ ಇದೆ. 

ಇದು ಸ್ಥಳೀಯರ ಅಭಿಪ್ರಾಯ. 

ಇದು ಸ್ಮಾರಕ ಶಿಲೆಗಳ ಒಂದು ಪ್ರಾಕಾರ ಇರಬಹುದೇ ? ಇದನ್ನು ಪ್ರೊ. ದೇವರ 
ಕೊಂಡ ರೆಡ್ಡಿಯವರು ನಂದಿ ಕಂಬ ಎಂದು ಅರ್ಥೈಸಿದ್ದಾರೆ. 

ಜಂಬಯ್ಮ (62), ಕೆ. ತಿಮ್ಮಲಾಪುರ ಇವರು ನೀಡಿದ ಮಾಹಿತಿ. 


ಆಧಾರ ಗ್ರಂಥಗಳು 
Anila Verghes - 2002, Hampi Monumental Legacy 
Oxford University Press, New Delhi. 
George Michell - 1990, Vijayanagara Architectural Inventory of 


the Urban Core, Vol. 1 & 2 
Dirrectorate of Archaeology & Museums, Mysore. 


ಡಾ. ಪಾಟೀಲ್‌, ಸಿ.ಎಸ್‌. 2000, ಕರ್ನಾಟಕದ ಕೋಟೆಗಳು (ಸಂ. 1) 
ಪ್ರಸಾರಾಂಗ, ಕನ್ನಡ ವಿ.ವಿ. ಹಂಪಿ. 


೪೬೬ ವಿಜಯನಗರ ಅಧ್ಯಯನ ೧೩ 


ನೀಲಗುಂದದ 


ಶಿರ್ಷಾಸನದಲ್ಲಿರುವ 
ಹಟಿಯೋಗಿ - 


ನೀಲಗುಂದದ 
ಬಸವೇಶ್ವರ ದೇವಾಲಯ 


ಬಾವಿ - ನೀಲಗುಂದದ 
ಬಸವೇಶ್ವರ ದೇವಾಲಯ 


ಕೆ.ತಿಮ್ಮಲಾಪುರ ವಿಜಯನಗರ ಕಾಲದ ಒಂದು ಆಶ್ರಿತ ನೆಲೆ ೪೬೭ 


ಚೆನ್ನಕೇಶವ ದೇವಾಲಯದ 
ಸಾಮಾನ್ಮ ನೋಟ 


ಚೆನ್ನಕೇಶವ ದೇವಾಲಯದ 
ಗರ್ಭಗುಡಿಯ ದ್ವಾರ 


ನೀರಿನ ಶಿಲಾತೊಟ್ಟಿ, 


೪೬ಲ ವಿಜಯನಗರ ಅಧ್ಯಯನ ೧೩ 


ಜೋಡಿಪಾದಗಳು 


ತ್ರುಟಿತ ಬೀಸುವ ಕಲ್ಲು 


೪೬೯ 


ಕೆ. ತಿಮ್ಮಲಾಪುರ ವಿಜಯನಗರ ಕಾಲದ ಒಂದು ಆಶ್ರಿತ ನೆಲೆ 


G 
[ಈ] 
Ye 


೪೭೦ ವಿಜಯನಗರ ಅಧ್ಯಯನ ೧೩ 


ಆಂಜನೇಯ 


ಕೆ.ತಿಮ್ಮಲಾಪುರ ವಿಜಯನಗರ ಕಾಲದ ಒಂದು ಆಶ್ರಿತ ನೆಲೆ ೪೭೧ 


ಭಗ್ಗಕೋಟೆ 
ಪಶ್ಚಿಮ ಭಾಗ 


೪೭೨ ವಿಜಯನಗರ ಅಧ್ಯಯನ ೧೩ 


ಕೋಟೆ 
ಉತ್ತರದ ಭಾಗ 


ಗಣೇಶ 


ಕೆ.ತಿಮ್ಮಲಾಪುರ ವಿಜಯನಗರ ಕಾಲದ ಒಂದು ಆಶ್ರಿತ ನೆಲೆ ೪೭೩ 


ಸಪ್ತಫಣೀಶ್ವರ 
ಮತ್ತು ನಂದಿ 


ಒರಳು ಕಲ್ಲು 


ಭಗ್ಗ ಕಾರ್ತಿಕೇಯ 


ವಿಜಯನಗರ ಅಧ್ಯಯನ ೧೩ 


MHS ING HITE; 
f SU WSL ¥ : 
-AHSTAVNNN HD [EY 

| SN TWILL 
THIS |i 
FANN iA | 
dW YAN acNY TS 


| ZANVUN LE] 
WN Wy NWI 
3 NM Mugd 
A ]  MONNO VIN 
RC, st ಕ 
ದ : _ ಗ ್ಸ NNO ತಿಳಿ 3 ‘ 
ER iA insdud BEd 
PONS N¥YG 
js I ೧0S 3A 


f{ 
( 
SN 


ಹಾಗೇ 


NE Bp « 

p ಳ್‌ Ne 

ಬ್‌ ೬ ಭ್‌ ಖೆ 
2) pS ES CS ಮಯಗ 


ಅಧ 


53. ಬಹುಮುಖ ಪ್ರತಿಭೆಯ 
ಶ್ರೀ ಬಿಷ್ಟಪ್ಪಯ್ಯ ಮಹಾಪುರುಷರು ಕ್ರಿ.ಶ. ೧೬೦೮ - ೯೮ 


ಡಾ. ವಸುಂಧರಾ ದೇಸಾಯಿ ಮಹಾಪುರುಷ 


ಬಹುಮುಖ ಪ್ರತಿಭೆಯ ಶ್ರೀ ಬಿಷ್ಟಪ್ಪಯ್ಯ ಮಹಾಪುರುಷ ಅವರು ಬಳ್ಳಾರಿ ಜಿಲ್ಲೆ 
ಕಂಡ ಅತಿ ವಿಶಿಷ್ಟ ನಾಯಕರೆಂದು ಪರಿಗಣಿಸಲ್ಪಡುತ್ತಾರೆ. 

ಹೂವಿನ ಹಡಗಲಿ ತಾಲ್ಲೂಕಿನ ಸೋಗಿ ಗ್ರಾಮದಲ್ಲಿ ಅಯ್ಕಂಭಟ್ಟ ಜೋಯಿಸರ 
ಉದರದಲ್ಲಿ ಕ್ರಿ.ಶ. 1608 ರಲ್ಲಿ ಜನಿಸಿದ ಇವರು, ಬಾಲ್ಕದಿಂದಲೇ ಆಧ್ಯಾತ್ಮದಲ್ಲಿ 
ಅಪಾರ ಆಸಕ್ತಿ ಹೊಂದಿದ್ದರೆಂದು ತಿಳಿದುಬರುತ್ತದೆ. ಉಪನಯನದ ನಂತರ ಸೋಗಿಯ 
ಸಮೀಪದ ಮಲ್ಲಿಕಾರ್ಜುನ ಬೆಟ್ಟದ ಗುಹೆಯಲ್ಲಿ ಮತ್ತು ಊರ ಹೊರಗಿರುವ ತಮ್ಮದೇ 
ಜಮೀನಿನಲ್ಲಿರುವ ಆಲದ ಮರದ ಹೊದರಿನಲ್ಲಿ ಕುಳಿತು ಅನುಷ್ಠಾನಗೈದರೆಂದು 
ಹಸ್ತಪ್ರತಿಯಲ್ಲಿ ಉಲ್ಲೇಖವಾಗಿದ್ದು? ಆ ಸ್ಥಳಗಳು ಇಂದಿಗೂ ಅವರ ವಂಶಜರಿಂದ 
-ಭಕ್ತರಿಂದ ಪೂಜಿಸಲ್ಪಡುತ್ತವೆ. 

ನಂತರ ಅಂದಿನ ದಿನಗಳಲ್ಲಿ ಸಮಾಜಕ್ಕೆ ಅತ್ಯವಶ್ಯವಾಗಿ ಬೇಕಾಗಿದ್ದ ಧಾರ್ಮಿಕ 
ಭದ್ರತೆ ನೀಡುವತ್ತ ಗಮನಹರಿಸಿದ ಬಿಷ್ಟಪ್ಪಯ್ಯ ಅವರು ಆಗ ಅತ್ಯಂತ ಶ್ರೇಷ್ಠ ಎಂದು 
ಪರಿಗಣಿಸಲ್ಪಟ್ಟ ರಸಲಿಂಗಗಳ ನಿರ್ಮಾಣ, ಅದಕ್ಕಾಗಿ ರಸಶಾಸ್ತ್ರದ ಅಧ್ಯಯನದಲ್ಲಿ 
ತೊಡಗಿದ್ದಾರೆ.3 ಆ ಅಧ್ಯಯನ, ಪ್ರಯೋಗಕ್ಕಾಗಿ ತಮ್ಮದೇ ಜಮೀನಿನ ಮಧ್ಯದಲ್ಲಿ 
ಒಂದು ಗುಡಿ ಕಟ್ಟಿಕೊಂಡು ಸಾಧನೆಗೆ ತೊಡಗಿದ್ದು ತಿಳಿದುಬರುತ್ತದೆ. ಆ ಗುಡಿ ಈಗಲೂ 
ಲಭ್ಯವಿದ್ದು, “ಬಿಷ್ಟಪ್ಪಯ್ಯ ಅವರ ಗುಡಿ” ಎಂದೇ ಹೆಸರಿಲ್ಪಟ್ಟಿದೆ ಮತ್ತು ಅದರ 
ಹಿಂದಿರುವ ತೆಗ್ಗು "ಪವಾಡಗಳು ಘಟಿಸಿದ್ದರಿಂದ ತುಪ್ಪದ ಬಾವಿ ಎಂದು ಗುರುತಿಸ 
ಲ್ಪಡುತ್ತದೆ' ಎಂದು ಸೋಗಿ ಗ್ರಾಮಸ್ತರು ಹೇಳುತ್ತಾರೆ." 

ನಂತರ ಆ ಸ್ಥಳದಲ್ಲಿ ಪದೇ ಪದೇ ಅವರ ಏಕಾಂತಕ್ಕೆ ಭಂಗ ಬರತೊಡಗಿದ್ದರಿಂದ 
ಹಗರಿ ಬೊಮ್ಮನಹಳ್ಳಿ ತಾಲ್ಲೂಕಿನ "ಹನಸಿ' ಗ್ರಾಮಕ್ಕೆ ತೆರಳಿದ ಬಿಷ್ಟಪ್ಪಯ್ಯ ಆ 
ಗ್ರಾಮಾಧಿಕಾರಿಯಿಂದ 80 ಎಕರೆ ಜಮೀನು ಆಶ್ರಯ ಪಡೆದು" ಅಲ್ಲಿಯೇ ತಮ್ಮ 
ಸಾಧನೆಯನ್ನು ಮುಂದುವರೆಸಿದ್ದಾರೆ. ಆಗ ಅವರು ಅಲ್ಲಿನ ಜಮೀನಿನ ಮಧ್ಯದಲ್ಲಿ 
ಊರ ಹೊರಗೆ ಕಟ್ಟಿಕೊಂಡ ಗುಡಿ ಈಗ "ಬಿಷ್ಟೇಶ್ವರ ಸ್ವಾಮಿಗಳ ಗುಡಿ' ಎಂದೇ 
ಹೆಸರಾಗಿದ್ದು, ಗುಡಿಯ ಹಿಂದೆ ಅವರು ಬಾಳಿದ ಮನೆ, ಪಕ್ಕದಲ್ಲಿರುವ ಕಲ್ಲು ಕಟ್ಟಡದ 


೪ಕ್ಲಿ೬ ವಿಜಯನಗರ ಅಧ್ಯಯನ ೧೩ 


ಬಾವಿ ಬಿಷ್ಪಪ್ಪಯ್ಯ ಅವರ ಸಾಧನೆಗಳಿಗೆ ಮೂಕ ಸಾಕ್ಲಿಯಾಗಿ ನಿಂತಿವೆ. ಆ ಇಡೀ 
ಭೂಮಿ ಇಂದಿಗೂ "ಬಿಷ್ಟಪ್ಪಯ್ಯ ಮಾನ್ಮ ಭೂಮಿ' ಎಂದೇ ಗುರುತಿಸಲ್ಪಡುತ್ತದೆ. 
ಮತ್ತು ಅದರ ಒಂದಂಶ ಬಿಷ್ಟಪ್ಪುಯ್ಯ ವಂಶಜರ ಪುರೋಹಿತರಾದ ಬಿಷ್ಟಪ್ಪ, ಕೃಷ್ಣಪ್ಪ 
ಜೋಶಿ ಎಂಬುವರ ಹೆಸರಿನಲ್ಲಿಯೇ ಇದೆ. 

ಸೋಗಿಯ ಆಲದಮರದ ಹೊದರಿನಲ್ಲಿ ಅಮೂಲ್ಯವಾದ ಪಚ್ಚೆ ಕಲ್ಲಿನ ಲಿಂಗ 
ಮತ್ತು ಸೋಗಿ ಹನಸಿಯ ಗುಡಿಗಳಲ್ಲಿ ಫಂಚ ಲೋಹದ ಲಿಂಗಗಳನ್ನೇ ಬಿಷ್ಟಪ್ಪಯ್ಯ 
ಸ್ಥಾಪಿಸಿದ್ದು, ಅವು ಸುಮಾರು 40 ವರ್ಷಗಳ ಹಿಂದೆ ಕಳವು ಆಗಿವೆ ಎಂಬ ನನ್ನ ನೆನಪನ್ನು 
ಆ ಗ್ರಾಮದ ಹಿರಿಯರು ಪುಪ್ಟೀಕರಿಸುತ್ತಾರೆ." 

ಹನಸಿಯಲ್ಲಿದ್ದಾಗಲೇ ಪಂಚಲೋಹದ ದೇವರನ್ನು ಮಾಡಿರೆಂದು ಹಸ್ತಪ್ರತಿಯ 
21-22ನೆಯ ಉಲ್ಲೇಖವಾಗಿದೆ. ei 

ಬಿಷ್ಟಪ್ಪಯ್ಯ ಅವರಿಂದ ಹನ್ನೊಂದನೆಯ ತಲೆಮಾರಿನವರಾದ ಶ್ರೀ ಶಿವಪ್ಪಯ್ಯ 
ಬಿಷ್ಟಪ್ಪಯ್ಮ ಮಹಾಪುರುಷ ಅವರು ಈಗ ಗದಗ ಜಿಲ್ಲೆಯ ಮುಂಡರಗಿ ತಾಲ್ಲೂಕಿನ 
ತಮ್ಮ ಇನಾಂ ಹಳ್ಳಿಯಾದ ವಿಶ್ನಲಾಪುರದಲ್ಲಿ ವಾಸಿಸುತ್ತಿದ್ದಾರೆ.” ಅವರ ಕೋಟೆಯಂತಹ 
ಮನೆಯ ಆವರಣದೊಳಗೆ ಬಿಷ್ಟಪ್ಪಯ್ಯ ಅವರಿಂದ ಪುನರ್ನಿರ್ಮಿಸಲ್ಪಟ್ಟ ವಿಠ್ಸಲ 
ಮಂದಿರವಿದೆ. ಆ ಮಂದಿರದಲ್ಲಿಯೇ ಬಿಷ್ಟಪ್ಪಯ್ಯ ಅವರು ಮಾಡಿದ ಈ ವಿಶಿಷ್ಟ 
ಪಂಚ ಲೋಹದ ಪಾದರಸದ ಲಿಂಗ "ಶ್ರೀ ಮಹಾಲಿಂಗೇಶ್ವರ” ಹೆಸರಿನಿಂದ 
ಪೂಜಿಸಲ್ಪಡುತ್ತಿದೆ.* ರಸಲಿಂಗಗಳಲ್ಲೆಲ್ಲ ಇವೇ ಅತಿ ದೊಡ್ಡದು ಮತ್ತು ಪಂಚಲೋಹದ 
ಹೊದಿಕೆಯಿಂದ ಕೂಡಿ ವಿಶಿಷ್ಟವಾದದ್ದು ಎಂದು ಎಲ್ಲಾ ರಸವೈದ್ಮರು 
ಅಭಿಪ್ರಾಯಪಟ್ಟಿದ್ದಾರೆ. ಬಿಷ್ಟಪ್ಸಯ್ಯ್ಧ ಅವಶು ಔಷಧೀಯ ದೃಷ್ಟಿಯಿಂದ ಈ 
ರಸಲಿಂಗವನ್ನು ನಿರ್ಮಿಸಿದ್ದಾರೆ. ಆ ಲಿಂಗಕ್ಕೆ ಅಭಿಷೇಕ ಮಾಡಿದ ತೀರ್ಥ ಔಷಧೀಯ 
ಗುಣ ಹೊಂದುತ್ತದೆ. ಮತ್ತು ಆಗಾಗ ಅದರಿಂದ ಸ್ರಾವವಾಗುವ ಅಲ್ಪ ಪ್ರಮಾಣದ 
ಪಾದರಸಕ್ಕೂ ಔಷಧಿಯ ಗುಣವಿದೆ ಎಂಬುದು ಎಲ್ಲಾ ಆಯುರ್ಮೇದ ತಜ್ನರ ಅಭಿಮತ.” 

ಧಾರ್ಮಿಕವಾಗಿಯೂ ರಸಲಿಂಗಕ್ಕೆ ವಿಶೇಷ ಮಹತ್ವವಿದ್ದು, “ರಸಲಿಂಗ ಸಮಂ 
' ಲಿಂಗಂ ನಾಸ್ತಿನ ಶ್ರೂಯತೇ ಪಿ ಚ 1 ರಸಲಿಂಗಂ ಶಿವಃ ಸಾಕ್ಸಾತ್‌ ಸಚ್ಚಿದಾನಂದ 
ಲಕ್ಷಣಃ” ಎಂದು ಶಿವರಹಸ್ಮದಲ್ಲಿ ಹೇಳಿದೆ. 

ಈ ಮಹಾ(ರಸ)ಲಿಂಗ ಬಿಷ್ಟಪ್ಪಯ್ಯ ಅವರು ಆಯುರ್ವೇದ, ರಸಶಾಸ್ತ್ರ, 
ಲೋಹಶಾಸ್ತ್ರ ಮತ್ತು ಅಧ್ಯಾತ್ಮ ವಿದ್ಧೆಯಲ್ಲಿ ಗಳಿಸಿದ್ದ ಪಾರಮ್ಮಗಳಿಗೆಲ್ಲ ಜೀವಂತ 
ಸಾಕ್ಷಿಯಾಗಿ ನಿಂತಿದೆ. 

ಈ ಮಹಾಲಿಂಗೇಶ್ವರನಿಗೆ "ಸಿಂಹಾಸನ ಮಂಟಪ' ಹೆಸರಿನ ಪೀಠವೊಂದಿದ್ದು, 
ಅದನ್ನು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲ್ಲೂಕಿನ, ಬಮ್ಮಿಗಟ್ಟಿ ಗ್ರಾಮದ 


ಬಹುಮುಖ ಪ್ರತಿಭೆಯ ಶ್ರೀ ಬಿಷ್ಟಪ್ಪಯ್ಯ ಮಹಾಪುರುಷರು ಕ್ರಿ.ಶ. ೧೬೦೮ - ೯೮ ೪೭೭ 


ದೇಶಕುಲಕರ್ಣಿ ಎಂಬ ಭಕ್ತರೊಬ್ಬರು ಕ್ರಿ.ಶ. 1635ರಲ್ಲಿ ಮಾಡಿಸಿಕೊಟ್ಟಿದ್ದಾಗಿ ಆ 
ಮಂಟಪದ ಮೇಲಿರುವ ಶಾಸನ ತಿಳಿಸುತ್ತದೆ." ಅಂದರೆ ಬಿಷ್ಟಪ್ಪಯ್ಯ ಅವರು ತಮ್ಮ 
28ನೆಯ ವಯಸ್ಸಿನಲ್ಲಾಗಲೇ ಧಾರ್ಮಿಕನಾಯಕರಾಗಿ ಆಸುಪಾಸಿನ ಜಿಲ್ಲೆಗಳಲ್ಲಿ ಕೂಡ 
ವಿಶೇಷ ಪ್ರಭಾವ ಬೀರಿದ್ದರೆಂದು ಊಹಿಸಬಹುದು. ಕಲಘಟಗಿ ತಾಲ್ಲೂಕಿನ ಆರೆ 
ಬಸವನಕೊಪ್ಪ ಮತ್ತು ಅಂಬ್ಲಿಕೊಪ್ಪ ಗ್ರಾಮಗಳಲ್ಲೂ ಬಿಷ್ಟಪ್ಪಯ್ಮ ನಿರ್ಮಿಸಿದ ಈಶ್ವರನ 
ಗುಡಿಗಳಿದ್ದು, ಅವು ಈಗ ಬಿಷ್ಟೇಶ್ವರ ಗುಡಿ ಎಂದೇ ಅರ್ಚಿಸಲ್ಪಡುತ್ತವೆ ಮತ್ತು ಈ 
ಎರಡೂ ಹಳ್ಳಿಗಳೂ ಬಿಷ್ಟಪ್ಪಯ್ಯ ವಂಶಸ್ಥರ ಇನಾಂ ಹಳ್ಳಿಗಳಾಗಿವೆ. 

ಬಿಷ್ಟಪ್ಪಯ್ಯ್ಮ ಅವರ ಕಾರ್ಯಗಳನ್ನೆಲ್ಲ ವಿವರಿಸುವ ಅವರ ಶತನಾಮ ಸ್ತೋತ್ರಗಳು 
ಲಭ್ಯ ಇದ್ದು, ಅವುಗಳಲ್ಲಿ “ವಂಧ್ಮಾ ಸಂತಾನ ಫಲದಳಖರ ಶಾಪ ವಿಮೋಚಕಃ' ಕೂಡ 
ಒಂದು." ಅದರ ಪುರಾವೆ ನಮಗೆ ಕಲಘಟಗಿ ತಾಲ್ಲೂಕಿನ ಭೋಗೆ ನಾಗರಕೊಪ್ಪದಲ್ಲಿ 
ಸಿಗುತ್ತದೆ. 

ಅದರ ಇಂದಿನ ಧರ್ಮದರ್ಶಿಗಳಾದ ಬಸವಂತರಾವ ಕೃಷ್ಣಾಜಿ, ದೇಶ ಕುಲಕರ್ಣಿ 
ಹಂಪಿಯಿಂದ ವಲಸೆ ಹೋದವರೆಂದೂ ಅವರಲ್ಲಿ ಒಬ್ಬರಿಗೆ ಸಂತಾನ ಇಲ್ಲದಾಗ, . 
ಭಗ್ಗವಾಗಿದ್ದ ಗುಡಿಗಳನ್ನೆಲ್ಲಾ ಪುನರ್ನಿರ್ಮಿಸುತ್ತ ಸಂಚಾರ ಕೈಗೊಂಡಿದ್ದ ಬಿಷ್ಟಪ್ಪಯ್ಯ 
ಅವರು ಅಲ್ಲಿಯ ದಿಬ್ಬದಲ್ಲಿ ಹುದುಗಿದ್ದ ಒಂದು ನಂದಿಯನ್ನು ಹೊರತೆಗೆದು ಪುನಃ 
ಪ್ರತಿಷ್ಮಾಪಿಸಿದರೆಂದೂ ನಂತರ ಅದನ್ನುಪೂಜಿಸತೊಡಗಿದ ದೇಶ ಕುಲಕರ್ಣಿಯವರಿಗೆ 
ಮಕ್ಕಳಾದವೆಂದೂ ಹೇಳುತ್ತಾರೆ. ಆ ನಂದೀಶ್ವರ ಇಂದಿಗೂ "ಸಂತಾನ ಬಸಪ್ಪ' ಎಂದೇ 
ಪ್ರಸಿದ್ದನಾಗಿದ್ದು, ಸಂತಾನ ಬಯಸಿ ಭಕ್ತರು ಕಟ್ಟಿದ ಹರಕೆ ತೊಟ್ಟಿಲುಗಳು ಗುಡಿಯ 
ತುಂಬ ಕಾಣಿಸುತ್ತವೆ. ನಂದೀಶ್ವರ ಎದುರಿನಲ್ಲಿರುವ ಬೆಳ್ಳಿಯ ಪಾದುಕೆಗಳು ಬಿಷ್ಟಪ್ಪಯ್ಯ 
ಅವರ ಪಾದುಕೆಗಳೆಂದೇ ಅರ್ಚಿಸಲ್ಪಡುತ್ತಿವೆ ಮತ್ತು ಬಿಷ್ಟಪ್ಪಯ್ಯ ಅವರು ನಂದೀಶ್ವರ 
ನನ್ನು ಸ್ಲಾಪಿಸುವಾಗ ಅದರ ಅಡಿಯಲ್ಲಿ ಹಂಪಿಯಿಂದ ಒಯ್ದಿದ್ದ ಒಂದು ಉತ್ಸ್ಪಷ್ಟ 
ನೃಸಿಂಹ ಸಾಲಿಗ್ರಾಮವನ್ನು ಇಟ್ಟಿದ್ದಾರೆಂದು ಗಟ್ಟಿಯಾದ ಪ್ರತೀತಿ. ಮುಜರಾಯಿ 
ಇಲಾಖೆಯ ಸಹಯೋಗದಿಂದ ನಡೆಯುತ್ತಿರುವ ಆ ದೇವಸ್ತಾನದಲ್ಲಿ ಒಮ್ಮೆ ಅಷ್ಟಬಂಧ 
ಮಾಡಿಸಿದರೆ ಅದರ ಅಡಿಯಲ್ಲಿ ಇದೆ ಎನ್ನಲಾಗುವ ಸಾಲಿಗ್ರಾಮದ ಬಗ್ಗೆ ಬೆಳಕು 
ಚೆಲ್ಲಬಹುದಲ್ಲದೇ ಹಂಪಿಯ ಇತಿಹಾಸದ ಬಗ್ಗೆಯೂ ಹೆಚ್ಚಿನ ಮಾಹಿತಿ 
ತಿಳಿಯಬಹುದೆಂದು ಧರ್ಮದರ್ಶಿಗಳು ಅಭಿಪ್ರಾಯವ್ಯಕ್ತಪಡಿಸುತ್ತಾರೆ."" 

ಪದೇ ಪದೇ ನಡೆಯುತ್ತಿದ್ದ ಮುಸ್ಲಿಂ ದಾಳಿಗಳನ್ನು ಎದುರಿಸಲಾರದೇ ಎರಡನೇ 
ಶ್ರೀರಂಗರಾಯರೂ 1656ಲ್ಲಿ ಕೆಳದಿ ದೊರೆಯ ಆಶ್ರಯ ಪಡೆದಾಗ ಹಂಪಿ ಪೂರ್ತಿ 
ಅನಾಥವಾಗುತ್ತದೆ. ಆಗ ಬಿಷ್ಟಪ್ಪಯ್ಯ ಅವರು ವಿದ್ಯಾರಣ್ಯ ಮಠದ ತಾತ್ಕಾಲೀನ 
ಗುರುಗಳ ಪ್ರೇರಣೆಯ ಮೇರೆಗೆ ಪಂಪಾವತಿ ಗುಡಿಯ ರಕ್ಟಣೆಗಾಗಿ ಗೋಪುರ ನಿರ್ಮಾಣ 


ಕಾರ್ಯ ಕೈಗೊಂಡಿದ್ದಾರೆ.” 


೪೭೮ ವಿಜಯನಗರ ಅಧ್ಯಯನ ೧೩ 


ಎರಡನೆಯ ಅಂತಸ್ತು ಕಟ್ಟವಾಗ ಅದು ಪದೇ ಪದೇ ಬೀಳುತ್ತಿತ್ತಂದೂ ಒಬ್ಬ 
ಗರ್ಭಿಣಿಯನ್ನು ಬಲಿ ಇತ್ತರೆ ಅದು ಗಟ್ಟಿಯಾಗಿ ನಿಲ್ಲುತ್ತದೆ ಎಂಬ ಅಂದಿನ ದಿನಗಳ 
ನಂಬಿಕೆಯಂತೆ ಬಿಷ್ಟಪ್ಪಯ್ಯ ಅವರ ಗರ್ಭಿಣಿ ಪತ್ನಿ ಚಿತೆ ಹಾರಿ ಆತ್ಮಾಹುತಿ 
ಮಾಡಿಕೊಂಡು ಸೂಕ್ಕ್ಮದೇಹದಿಂದ ಗೋಪುರದಲ್ಲಿ ಬಂದು ಕೂರುತ್ತಾರೆ. ನಂತರ 
ಗೋಪುರ ನಿರ್ಮಾಣ ಮುಂದುವರೆದಿದೆ ಎಂದು ಹಸ್ತಪ್ರತಿಯಲ್ಲಿ,'" ಮೌಖಿಕ 
ಪರಂಪರೆಯಲ್ಲಿ, ಪುಸ್ಕಕದಲ್ಲಿ'" ಉಲ್ಲೇಖವಾಗಿದ್ದಕ್ಕೆ ಸಾಕ್ಟಿಯಾಗಿ ಗೋಪುರದ 
ಒಳಭಾಗದ ಎರಡನೇ ಅಂತಸ್ತಿನಲ್ಲಿ ಗರ್ಭಿಣಿ ಸ್ತ್ರೀಯೊಬ್ಬಳು ಶಿವಪಾರ್ವತಿಯರಲ್ಲಿ 
ಲೀನಳಾಗುವ ಶಿಲ್ಪವಿದ್ದು, “ಗೋಪುರದಮ್ಮ' ಹೆಸೆರಿನಿಂದ ಪೂಜಿಸಲ್ಪಡುತ್ತದೆ. 
ಬಿಷ್ಟಪ್ಪಯ್ಯ ಮನೆತನದ ದೇವತೆಯ ಹೆಸರೂ ಗೋಪುರದಮ್ಮ.'' | 

ಗೋಪುರದ ಶಿಖರದ ಪ್ರತಿಬಿಂಬ ತಲೆಕೆಳಗಾಗಿ ಮೂಡುವಂತೆ, ನಿರ್ದಿಷ್ಟ 
ಸಮಯದಲ್ಲಿ 'ಪಂಪಾವತಿಯ ಮೇಲೆ ಸೂರ್ಯಕಿರಣ ಬೀಳುವಂತೆ ಮಾಡಿರುವ ' 

ವ್ಯವಸ್ಥೆಗಳು ಬಿಷ್ಟಪ್ಪಯ್ಯ ಅವರ ವೈಜ್ಞಾನಿಕ ಮನೋಭಾವನೆಯನ್ನು ಬಿಂಬಿಸುತ್ತದೆ. 

ಗೋಪುರದ ಪಕ್ಕದಲ್ಲಿರುವ ಶಿಲಾಶಾಸನ ಕೃಷ್ಣದೇವರಾಯ 1510 ರಲ್ಲಿ 
ಹಿರಿಗೋಪುರವನ್ನು ಜೀರ್ಣೋದ್ದಾರ ಮಾಡಿಸಿದನೆಂದು ಹೇಳುತ್ತದೆ. (8.11.1೪. ನಂ. 
259). ಅಂದರೆ ಆ ಮೊದಲೇ ಅದೇ ಸ್ಥಲದಲ್ಲಿ ಒಂದು ಹಿರಿ ಗೋಪುರವಿತ್ತು. ಸಾಮ್ರಾಜ್ಯ 
ಪತನಾನಂತರದ ನೂರು ವರ್ಷಗಳ ನಿರ್ಲಕ್ಷದಿಂದಾಗಿ ಆ ಗೋಪುರ ಪೂರ್ತಿ 
ಜೀರ್ಣವಾಗಿ ಗುಡಿಗೆ ರಕ್ಟಣೆ ನೀಡಲು ಅಸಮರ್ಥವಾಗಿತ್ತು. ಹೀಗಾಗಿ ಬಿಷ್ಟಪ್ಪಯ್ಮ 
ಅವರು ಅದನ್ನು ಪೂರ್ತಿ ನೆಲಸಮಗೊಳಿಸಿ ಅದೇ ಸ್ಥಳದಲ್ಲಿ ಈ ಭದ್ರವಾದ ರಕ್ಸಣಾತ್ಮಕ 
ಗೋಡೆಯಿಂದ ಕೂಡಿದ ಈ ಗೋಪುರ ನಿರ್ಮಿಸಿದ್ದಾರೆಂದು ಎಲ್ಲಾ ಇತಿಹಾಸ ತಜ್ಞರ 
ಅಭಿಮತ. * ಬಿಷ್ಟಪ್ಪಯ್ಧ ಅವರ ವಂಶಾವಳಿ ಲಭ್ಯವಿದ್ದು, ಅದರಲ್ಲಿ ಅವರ ಪುತ್ರ 
ಶಿವಪ್ಪಯ್ಮ ಕ್ರಿ.ಶ. 1658ರಲ್ಲಿ ಹುಟ್ಟಿದರೆಂದೂ, ತಾಯಿ ದೇಹತ್ಕಾಗ ಮಾಡಿದಾಗ ಐದು 
ವರ್ಷದವರಿದ್ದರೆಂದೂ ಉಲ್ಲೇಖವಾಗಿದೆ. ಅದರ ಆಧಾರದಿಂದ ಗೋಪುರ ನಿರ್ಮಾಣ 
1663ರಲ್ಲಿ ಆರಂಭವಾಗಿದೆ ಎಂದು ಊಹಿಸಬಹುದು. ಹಸ್ತಪ್ರತಿಯ 28... 32ನೆಯ 
ಸಾಲುಗಳಲ್ಲಿ ಹೇಳಿದಂತೆ ಗೋಪುರದ ಒಂದು ತೊಲೆ ಸೀಳು ಬಿಟ್ಟಿತು. ಬಿಷ್ಟಪ್ಪಯ್ಮ 
ಅದನ್ನು “ವಿಭೂತಿ” ಹಚ್ಚಿ ಭದ್ರಪಡಿಸಿದರು ಎಂಬುದಕ್ಕೆ ಒಂದು ತೊಲೆಯಲ್ಲಿ ಈಗಲೂ. 
ಕುರುಹು ಸಿಗುತ್ತದೆ. 

ಜಾರ್ಜ್‌ ಮಿಶಿಲ್‌ ತಮ್ಮ ಬjayanagara Progress of Research 87-88 ರಲ್ಲಿ 
ಈ ಅಂಶವನ್ನು ಗಮನಿಸಿದ್ದು ನಂತರ ನಿರ್ಮಾಣದ ತಂತ್ರ ಬದಲಾದದ್ದನ್ನೂ 
ಉಲ್ಲೇಖಿಸಿದ್ದಾರೆ ಮತ್ತು ಗೋಪುರ ಕೃಷ್ಣದೇವರಾಯರ ಕಾಲಕ್ಕಿಂತ ಮುಂಚೆ ಆಗಿದೆ 
ಎಂಬ ಮಾತನ್ನು ಅಲ್ಲಗಳೆದಿದ್ದಾರೆ." 


ಬಹುಮುಖ ಪ್ರತಿಭೆಯ ಶ್ರೀ ಬಿಷ್ಟಪ್ಪಯ್ಯ ಮಹಾಪುರುಷರು ಕ್ರಿ.ಶ. ೧೬೦೮ - ೯೮ ೪೭೯ 


ಬಿಷ್ಟಪ್ಪಯ್ಯ ಒಬ್ಬ ದೊಡ್ಡ ಶಿವಭಕ್ತರಾದ್ದರಿಂದ ಏಕಾದಶ ರುದ್ರರ ಸಂಕೇತವಾಗಿ 
ಗೋಪುರವನ್ನು ಹನ್ನೊಂದು ಅಂತಸ್ತಿನಲ್ಲಿ ನಿರ್ಮಿಸಿದ್ದಾರೆಂದೂ* ಮತ್ತು ರಸವೈದ್ಮರೂ 
ತಮ್ಮ ಆಧ್ಯಾತ್ಮಿಕ ಸಾಧನೆಗಳ ಅಳತೆಗೋಲಾಗಿ ತಾವು ನಿರ್ಮಿಸಿದ ಮಹಲುಗಳ ಅಂತಸ್ತು 
ನಿರ್ಧರಿಸುತ್ತಿದ್ದರೆಂದೂ ತಿಳಿದುಬರುತ್ತದೆ. 

ಸೇವೆಗೆಂದು ಇದ್ದ ಗೋಣ್ಯಪ್ಪ ಎಂಬ ಬೇಡ ಜಾತಿಯ ಬಾಲಕನನ್ನು ಶಿಷ್ಯನನ್ನಾಗಿ 
ಸ್ವೀಕರಿಸಿ * ತಮ್ಮ ಅಮೂಲ್ಯವಾದ ಯೋಗ, ಆಧ್ಯಾತ್ಮ ವಿದ್ಧೆಯನ್ನು ಹೇಳಿಕೊಟ್ಟು 
ಆತನನ್ನೂ ಒಬ್ಬ ದೊಡ್ಡ ಧಾರ್ಮಿಕ ಮುಖಂಡನನ್ನಾಗಿ ಬೆಳೆಸಿದ್ದನ್ನು ನೋಡಿದರೆ 
ಬಿಷ್ಟಪ್ಪಯ್ಯ ಅವರು ಅಂದಿನ ಕಟ್ಟಾ ವೈದಿಕ ಬ್ರಾಹ್ಮಣರಂತಲ್ಲದೇ ಜಾತಿಗಳನ್ನು ಮೀರಿದ 
ವಿಶಾಲ ಮನೋಭಾವದ ಬ್ರಾಹ್ಮಣ ಎಂದು ಗೊತ್ತಾಗುತ್ತದೆ. ಗೋಪುರ ಕಟ್ಟುವ 
ಸಮಯದಲ್ಲಿ ಬಿಷ್ಟಪ್ಪಯ್ಯ ಅವರು ವಾಸಿಸುತ್ತಿದ್ದ ರಂಗಾಪುರದ ಆಚೆ ದಡದಲ್ಲಿರುವ 
ಗದಗ ಜಿಲ್ಲೆಯ ಮುಂಡರಗಿ ತಾಲ್ಲೂಕಿನ ಗುಮ್ಮಗೋಳದಲ್ಲಿ ಬಿಷ್ಟಪ್ಪಯ್ಯ ಅವರ 
ಯೋಜನೆಯಂತೆ * ನಿರ್ಮಿಸಿದ ವಿಶಿಷ್ಟ ಶಿವಮಂದಿರ ಈಗ "ಗೋಣಿ ಬಸವೇಶ್ವರ 
ಮಠ' ಎಂದೆ ಹೆಸರಾಗಿದೆ.” 

ಗರ್ಭಗುಡಿಯ ಒಂದು ಬದಿಯ ಗೋಡೆಯ ಮೇಲೆ ವ್ಯಕ್ತಿಯೊಬ್ಬರು ಧ್ಯಾನಕ್ಕೆ 
ಕುಳಿತಿರುವ ಉಬ್ಬು ಶಿಲ್ಪವಿದ್ದು, ಆ ಮಠದ ಪೂಜಾರಿಗಳು. ಬಿಷ್ಟಪ್ಪಯ್ಯ ಅವರ 
ವಂಶಸ್ಥರು ಮತ್ತು ಭಕ್ತರಿಂದ ತಲೆತಲಾಂತರದಿಂದ `ಬಿಷ್ಟಪ್ಪಯ್ಯನವರು' ಎಂಬ 
ಭಾವನೆಯಿಂದಲೇ ಪೂಜಿಸಲ್ಪಡುತ್ತದೆ. 

ಬಿಷ್ಟಪ್ಪಯ್ಯ ಅವರಿಂದ ಕಲಿತ ವಿದ್ಧೆಯಿಂದ ಅಪಾರ ಜನಪ್ರಿಯತೆ ಪಡೆದ 
ಗೋಣಿಸ್ವಾಮಿ ಅದರಿಂದುಂಟಾದ ಗರ್ವದಿಂದ ಹುಲಿಯ ಮೇಲೇರಿ ಅವರಿದ್ದೆಡೆ 
ಬಂದನೆಂದೂ ಗೋಣಿಸ್ವಾಮಿಯ ಮನೋಭಾವನೆಯನ್ನರಿತ ಬಿಷ್ಟಪ್ಪಯ್ಯ ಅವರು 
ಅಲ್ಲಿಯೇ ಇದ್ದ ಗೋಡೆಯನ್ನೇರಿ ವೇಗವಾಗಿ ಚಲಿಸಿ ಶಿಷ್ಠನ ಗರ್ವ ಹರಣ 
ಮಾಡಿದರೆಂದು ಪುಸ್ತಕದಲ್ಲಿ ಮತ್ತು ಅವರಿಗೆ ಸಂಬಂಧಿಸಿದ ಪ್ರತಿಯೊಂದು ಸ್ಥಳದಲ್ಲೂ 
ಇರುವ ಮೌಖಿಕ ಪರಂಪರೆಯಲ್ಲಿ ಈ ಘಟನೆ ದಾಖಲಾಗಿದೆ.” 

ಇದೇ ಗುಮ್ಮಗೋಳದ ಮಠದ ಮಧ್ಯೆ ಇರುವ ಕಲ್ಯಾಣಿಯ ಸುತ್ತ ಇರುವ 64 
ಶಿಲ್ಪಗಳಲ್ಲಿ ಒಬ್ಬ ವ್ಯಕ್ತಿ ಗೋಡೆಯ ಮೇಲೂ, ಎದುರಿನಲ್ಲಿ ಒಬ್ಬ ವ್ಯಕ್ತಿ ಹುಲಿಯ 
ಕುಳಿತಿರುವ ಎರಡು ಶಿಲ್ಪಗಳಿವೆ. ಅವು ಬಿಷ್ಟಪ್ಪಯ್ಯ ಮತ್ತು ಗೋಣಿ ಬಸವೇಶ್ವರರನ್ನು 
ಸಂಕೇತಿಸುತ್ತವೆ ಎಂದು ಆ ಮಠದ ಪೂಜಾರಿಗಳೂ, ಸುತ್ತಮುತ್ತಲಿನ ಹಳ್ಳಿಯ 
ಹಿರಿಯರೂ ಹೇಳುತ್ತಾರೆ. 


ಅಲಂ ವಿಜಯನಗರ ಅಧ್ಯಯನ ೧೩ 


ಬಿಷ್ಟಪ್ಪಯ್ಯ ಅವರಿಗೆ ವಾಸ್ತುಶಿಲ್ಪದಲ್ಲಿ" ಇದ್ದ ಪಾಂಡಿತ್ಕಕ್ಕೆ ಹಂಪಿಯ ಗೋಪುರ 
ವಜ್ಟೇ ಅಲ್ಲದೇ ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನ ಹನಸಿಯಲ್ಲಿ ಅವರು ನಿರ್ಮಿಸಿದ 
ಗುಡಿ ಮತ್ತು ಉಗುಮ್ಮಗೋಳದ ಶಿವ ಮಂದಿರಗಳೂ ಪೂರಕ ಸಾಕ್ಟಿಯಾಗಿ ನಿಂತಿವೆ. 

ಬಿಷ್ಟಪ್ಪಯ್ಯ ಅವರು ಕೊನೆಯವರೆಗೆ ಬಾಳಿದ ಹೂವಿನಹಡಗಲಿ ತಾಲ್ಲೂಕಿನ 
ನದಿ ತಟದ ಹಳ್ಳಿ ರಂಗಾಪುರ, ಆಚೆ ದಡದ ಗದಗ ಜಿಲ್ಲೆಯ ಮುಂಡರಗಿ ತಾಲ್ಲೂಕಿನ 
ಬಿದಿರಹಳ್ಳಿ, ವಿಶ್ಲಲಾಪುರಗಳಲ್ಲಿರುವ ಕಲ್ಯಾಣ ಚಾಲುಕ್ಕರ ಕಾಲದ ಎಲ್ಲ ಗುಡಿಗಳನ್ನು 
ಜೀರ್ಣೋದ್ದಾರಗೊಳಿಸಿದ್ದು, ಪುನರ್ನಿರ್ಮಿಸಿದ್ದು ತಿಳಿದುಬರುತ್ತದೆ. *' 

ಆ ಸಮಯದಲ್ಲಿಯೇ ವಿಶ್ಠಲಾಪುರದಲ್ಲಿ ಗುಡಿ ಕಟ್ಟಿಸಿ ವಿಶ್ಠಲಮೂರ್ತಿಯನ್ನು 
ಸ್ಥಾಪಿಸಿದರೆಂದು ಉಲ್ಲೇಖವಾಗಿದೆ.* "ವಿಶ್ಠಲಾಪುರ' ಗ್ರಾಮ ನಾಮದ ಉಲ್ಲೇಖ 
ದಾಖಲೆಗಳಲ್ಲಿ ಸಿಗುವುದೇ 17ನೆ ಶತಮಾನದಲ್ಲಿ.* ಅಂದರೆ ಬಿದಿರಹಳ್ಳಿಯಿಂದ ಬರೀ 
ಮೂರು ಕಿ.ಮೀ. ದೂರದಲ್ಲಿರುವ ಈ ಹಳ್ಳಿ ಮುಂಚೆ ಅದರದ್ದೇ ಒಂದು ಭಾಗವಾಗಿದ್ದು, 
ವಿಠ್ಠಲನನ್ನು ಸ್ನಾಪಿಸಿದ ನಂತರ ವಿಠ್ಮಲಾಪುರ ಆಗಿದೆ ಎಂಬುದು ಸ್ಪಷ್ಟ. ಅಲ್ಲದೇ 
ರಂಗಾಪುರದಲ್ಲಿ ಬಿಷ್ಟಪ್ಟಯ್ಮ ಅವರ ಸುಪರ್ದಿನಲ್ಲಿದ್ದ ಪ್ರಸಿದ್ದ ನರಸಿಂಹ ಗುಡಿಯಲ್ಲಿ 
ತಮ್ಮ ಮೂಲ ನೆಲೆಯನ್ನು ಕಳೆದುಕೊಂಡು ಇಲ್ಲಿ ಬಂದು 3 ಕುಳಿತಂತೆ ತೋರುವ ' 
ಗಣಪತಿ, ಲಕ್ಷೀ, ಸೂರ್ಯನಾರಾಯಣ, ಕಾಲಭೈರವೇಶ್ವರ, ಪ್ರಹ್ಲಾದ ಮುಂತಾದ 
ವಿಗ್ರಹಗಳು ಗಾರೆಗಚ್ಚನಿಂದ ಬಂಧಿಸಲ್ಪಟ್ಟಿದ್ದು ಮೊದಲ ಬಾರಿಗೆ ನೋಡುವವರಿಗೆ 
ಅಚ್ಚರಿ ಹುಟ್ಟಿಸುತ್ತವೆ. 

ರಂಗಾಪುರದಿಂದ 15 ಕಿ.ಮೀ. ದೂರದಲ್ಲಿರುವ ಹೊಳಲಿನ ಪುಟ್ಟ ಗುಡಿಯಲ್ಲಿ 
ಯೋಗ ನಿದ್ರಾಭಂಗಿಯಲ್ಲಿದ್ದ ಅನಂತಶಯನನ ಭವ್ಮ ವಿಗ್ರಹ ಇತ್ತು. ಈಚೆಗೆ ಆ 
ಗುಡಿಯನ್ನು ಪುನರ್ನಿರ್ಮಿಸಿ ಆತನ ಗಾತ್ರಕ್ಕೆ ತಕ್ಕದಾದ ದೊಡ್ಡ ಗರ್ಭಗುಡಿ 
ನಿರ್ಮಿಸಿದ್ದಾರೆ. ಹಂಪಿಯ ಅನಂತಶಯನನ ವಿಗ್ರಹವೇ ಇಲ್ಲಿಗೆ ಬಂದಿದೆ ಎಂದು ಜನರು 
ಹೇಳುತ್ತಾರೆ."' 

ಈ ಎಲ್ಲ ಸಾಂದರ್ಭಿಕ ಸಾಕ್ಸ್ಯಾಧಾರಗಳಿಂದ ಬಿಷ್ಟಪ್ಪಯ್ಮ ಅವರೇ ಗೋಪುರ 
ನಿರ್ಮಿಸುವ ಕಾಲಕ್ಕೆ ಹಂಪಿಯಲ್ಲಿ ಭಗ್ಗವಾಗದೇ ಉಳಿದಿದ್ದ ಎಲ್ಲ ವಿಗ್ರಹಗಳನ್ನು 
ತಮ್ಮೊಡನೆ ಒಯ್ದಿದ್ದಾರೆ. ಮತ್ತು ವಿಠ್ಠಲನನ್ನು ವಿಶ್ಲಲಾಪುರದಲ್ಲೂ, ಅನಂತಶಯನನ್ನು 
ಹೊಳಲಿನಲ್ಲೂ ಮತ್ತು ಅಶ್ವತ್ನನಾರಾಯಣನನ್ನು ಬಿದಿರಹಳ್ಳಿ ಸ್ಥಾಪಿಸಿ ಉಳಿದವುಗಳನ್ನು ' 
ರಂಗಾಪುರದ ನೃಸಿಂಹ ದೇವಸ್ಥನದಲ್ಲಿ ಸಂರಕ್ಷಿಸಿ ಇಟ್ಟುಕೊಂಡಿದ್ದಾರೆ ಎಂದು ಇತಿಹಾಸ 
ತಜ್ನರು ಅಭಿಪ್ರಾಯಪಟ್ಟಿದ್ದಾರೆ.” | 

ರಾಜರಿಗೆ ಗುಡಿ ಗೋಪುರಗಳನ್ನು ನಿರ್ಮಿಸುವುದು ಭಕ್ತಿಯ ಜೊತೆಗೆ ಪ್ರತಿಷ್ಠೆಯ 
ಸಂಕೇತವೂ ಆಗಿರುತ್ತಿತ್ತು. ಅಲ್ಲಿ ತಮ್ಮ ಹೆಸರನ್ನು ಕೆತ್ಲಿಸುತ್ತಿದ್ದರು. ಆದರೆ ಆ ಎಲ್ಲ 


ಬಹುಮುಖ ಪ್ರತಿಭೆಯ ಶ್ರೀ ಬಿಷ್ಪಪ್ಪಯ್ಧ ಮಹಾಪುರುಷರು ಕ್ರಿಶ. ೧೬೦೮ - ೯೮ ೪೮೧ 


ಕೆಲಸಗಳು ಕೇವಲ ಈಶ ಸೇವೆ-ಜನಸೇವೆ ಮಾತ್ರ ಎಂದು ಭಾವಿಸಿದ್ದ ಮಹಾ ದಾರ್ಶನಿಕ 
ಬಿಷ್ಟಪ್ಪಯ್ಯ ಅವರು ತಾವು ನಿರ್ಮಿಸಿದ ಗೋಪುರ, ಗುಮ್ಮಗೋಳದ ಮಠ, ಸೋಗಿ, 
ಹನಸಿಯ ಗುಡಿ ಮುಂತಾದ ಯಾವ ನಿರ್ಮಾಣದಲ್ಲೂ ತಮ್ಮ ಹೆಸರನ್ನು ಬರೆಯಿಸ 
ಲಿಲ್ಲ. | 


ಸ್ವಂತ ರಾಜರೇ ಮುಸ್ಲಿಂ ದಾಳಿಯನ್ನು ಎದುರಿಸಲಾರದೇ ಪರರಾಜರ ಆಶ್ರಯ 
ಪಡೆದಾಗ, ಪಂಪಾಪತಿಯ ಗುಡಿಯ ರಕ್ಷಣೆಗೆಂದು ಒಬ್ಬ ಬ್ರಾಹ್ಮಣ ಯೋಗಿ ಭವ್ಯ 
ಗಗನ ಚುಂಬಿ ದ್ವಾರ ಗೋಪುರ ನಿರ್ಮಿಸಿದ್ಧೂ, ಅವರ ಗರ್ಭಿಣಿ ಪತ್ನಿ ಲಕ್ಷಾಂಬೆಯವರು 
ಗೋಪುರಕ್ಕಾಗಿ ಆತ್ಮಾಹುತಿ ನೀಡಿದ್ದೂ ಮತ್ತೂ ಹತ್ತು ಹಲವು ವಿಧಾನಗಳ ಮೂಲಕ 
ಅಂದಿನ ವಿಷಮ ಪರಿಸ್ತಿತಿಯಲ್ಲಿ ಸಮಾಜಕ್ಕೆ ಭದ್ರತೆ ನೀಡಿದ್ದು, ಅಂದಿನ ಸಂದರ್ಭದಲ್ಲಿ 
"ಅತಿಮಾನುಷ, ಅಸಾಮಾನ್ಮ' ಅನಿಸಿರಲಿಕ್ಕೆ ಸಾಕು. ಅಂದು ಜನತೆ ಬಿಷ್ಟಪ್ಪಯ್ಯ ಅವರನ್ನು 
ದೈವಾಂಶಸಂಭೂತ, ಪಂಪಾಪತಿಯ ಅಪರಾವತಾರ ಎಂದೇ ಭಾವಿಸಿ ಪೂಜಿಸತೊಡಗಿ 
ದ್ದರು.3 | 

ಬಿಷ್ಟಪ್ಪಯ್ಯ ಅವರ ಕಾರ್ಯಗಳನ್ನೆಲ್ಲ ಮುಂದುವರಿಸಿದ ಅವರ ಮೊಮ್ಮಗನಿಗೆ 
ಮಹಾದೇವಪ್ಪಯ್ಯ ಅವರಿಗೆ ಅವರ ಕಾರ್ಯಗಳನ್ನೂ ಸ್ಮರಿಸಿ ಹಲವಾರು ಬಿರುದು, 
ಸನ್ಮಾನಗಳು ಸಂದಿವೆ. ಶೃಂಗೇರಿಯ ತತ್ಕಾಲೀನ ಮಠಾಧೀಶರಿಂದ ಕ್ರಿ.ಶ. 1739 
ಸಾಧಾರಣ ನಾಮ ಸಂವತ್ಸರದಲ್ಲಿ ಆ ಪೀಠಕ್ಕೆ ಸಮಾನವಾದ ಮಾನ ಸನ್ಮಾನ ಗಳೊಡನೆ 
60 ಬಿರುದುಗಳು, ಸವಣೂರಿನ ಶ್ರೀ ಸತ್ತಬೋಧ ಸ್ವಾಮಿಗಳಿಂದ "ಮಹಾಪುರುಷ 
ಸಂಸ್ಥಾನ ರಂಗಾಪುರ' ಬಿರುದು ಮತ್ತು ರಂಗಾಪುರ ಹಳ್ಳಿಯ ಇನಾಂ ಸೇರಿದಂತೆ ಉತ್ತರ 
ಕರ್ನಾಟಕದ ಹಲವಾರು ಸಂಸ್ಥಾನಿಕರಿಂದ ದೊರೆತ ಹಲವಾರು ಸನ್ಮಾನ ಪತ್ರಗಳನ್ನು 
ಅವರ ವಂಶಸ್ಥರಲ್ಲಿ ಇಂದಿಗೂ ನೋಡಬಹುದು. ಆ ಪತ್ರಗಳಲ್ಲ ಬಿಷ್ಟಪ್ಪಯ್ಯ ಅವರನ್ನು " 
"ಶ್ರೀ ವಿರೂಪಾಕ್ಸಾವತಾರಿ' ಎಂದೇ ಸಂಭೋಧಿಸಿವೆ. 

ಉತ್ತರ ಕರ್ನಾಟಕವಷ್ಟೇ ಅಲ್ಲದೇ ಶಿವಮೊಗ್ಗ ಜಿಲ್ಲೆಯ ಹಲವಾರು ವಿಶೇಷವಾಗಿ 
ನಾಡಿಗ್‌, ನಾಡಿಗೇರ್‌ ಕುಟುಂಬದಲ್ಲಿ “ಬಿಷ್ಟಪ್ಪಯ್ಯ' ಹೆಸರು ಸಾಮಾನ್ಯವಾಗಿದೆ 
ಮತ್ತು ಹಲವು ಕುಟುಂಬಗಳು ಇಂದಿಗೂ ಭಾದ್ರಪದ ಶುಕ್ತ ಬಿದಿಗೆಯಂದು ಅವರ 
ಆರಾಧನೆಯನ್ನು ಆಚರಿಸುತ್ತದೆ. ಈ ಎಲ್ಲ ಕುಟುಂಬಗಳೂ ಹಂಪಿಯಿಂದ ವಲಸೆ 
ಹೋಗಿರುವುದಾಗಿ ತಿಳಿದುಬರುತ್ತದೆ. ಎಲ್ಲ ಪಂಚಾಂಗ, ಕ್ಯಾಲೆಂಡರ್‌ಗಳಲ್ಲಿ ಭಾದ್ರಪದ 
ನ್ನು ಬಿಷ್ಟಪ್ಪಯ್ಯ ಅವರ ಆರಾಧನೆ ಎಂದು ನಮೂದಿಸುತ್ತಾರೆ.*' 
ರು ಪಂಪಾವತಿಯ ವಿಶೇಷ ಉತ್ಸವಗಳಲ್ಲಿ ಮಾತ್ರ ತೆರೆಯುವ ಅದರ 
ಪೂರ್ವದ ಬಾಗಿಲನ್ನು, ಬಿಷ್ಟಪ್ಪಯ್ಯ ಅವರು ಗೋಪುರ ಕಟ್ಟಿಸಿದ್ದರ ಗೌರವಾರ್ಥವಾಗಿ 
ಅವರ ವಂಶಜರು ಬಿಷ್ಟಪ್ಪಯ್ಯ ನಿರ್ಮಿಸಿದ ರಸಲಿಂಗದೊಡನೆ ಬಂದಾಗ ಅವರಿಗೂ 


೪೮.೨ ವಿಜಯನಗರ ಅಧ್ಯಯನ ೧೩ 


ತೆರೆಯಬೇಕು. ಆಗ ಒಂದು ವಿಶಿಷ್ಟ ಪೂಜೆ, ಉತ್ಸವ, ಅನ್ನ ಸಂತರ್ಪಣೆ ನಡೆಸಬೇಕೆಂಬ 
ನಿಯಮ ಇದೆ.* 

ಬಿಷ್ಟಪ್ಪಯ್ಯ ಅವರು ಗೋಪುರ ನಿರ್ಮಿಸುವ ಕಾಲಕ್ಕೆ ಹಂಪಿಯಲ್ಲಿನ ಇನ್ನೂ 
ಹಲವಾರು ಗುಡಿ ಗೋಪುರಗಳ ಜೀರ್ಣೋದ್ದಾರ ಮಾಡಿದ್ದು ಪುಸ್ತಕದಲ್ಲಿ ದಾಖಲಾಗಿದೆ. 
ಅದರ ಕುರುಹು ನಮಗೆ ಎರಡನೆಯ ಚಿಕ್ಕಗೋಪುರದಲ್ಲಿ, ಕನಕಗಿರಿ ಗೋಪುರದ 
ಎದುರಿನಲ್ಲಿರುವ ಉತ್ತರದ ದ್ವಾರಗಳಲ್ಲಿ ಸಿಗುತ್ತದೆ. 


ಆದ ಬಿಷ್ಟಪ್ಪಯ್ಯ ಅವರಿಂದ ಹತ್ತನೆಯ ತಲೆಮಾರಿನ ಮೇವುಂಡಿಯ ಬಿಷ್ಟಪ್ಪಯ್ಯ 
ಮಹಾಪುರುಷ ಅವರ ಮಗಳಾದ ನಾನು ಬಿಷ್ಟಪ್ಪಯ್ಮ ಅವರನ್ನು ಕುರಿತು ಕೇಳಿ ತಿಳಿದಿದ್ದ 
ಕಾರ್ಯಗಳ ಬಗ್ಗೆ ಸಂಶೋಧನೆ ಕೈಗೊಂಡು ಇಷ್ಟು ವಿಷಯಗಳನ್ನು ಸಾಕ್ಸ್ಯಾಧಾರಗಳ 
ಮೂಲಕ ಪ್ರಸ್ಮುತಪಡಿಸಿದ್ದೇನೆ. | 


ಆದರೆ, ಅವರಿಂದ ಮತ್ತು ಮುಂದೆ ಅವರ ಮೊಮ್ಮಗನಿಂದ ಇನ್ನೂ ಹಲವಾರು 
ಮಹತ್ಕಾರ್ಯಗಳು ನಡೆದಿದ್ದು, ಈಚಿನ ಅಧ್ಯಯನದಿಂದ ತಿಳಿದುಬರುತ್ತದೆ. ಆಸಕ್ತ 
ವಿದ್ಯಾರ್ಥಿಗಳು, ಇತಿಹಾಸ ತಜ್ಞರು ಇದರೆಡೆಗೆ ಗಮನಹರಿಸಿ, ಆ ಎಲ್ಲ ಕಾರ್ಯಗಳ 
ಬಗ್ಗೆ ಬೆಳಕು ಚೆಲ್ಲಿದರೆ ಹಂಪಿಯ ವಿಜಯ ನಗರೋತ್ತರ ವಿಷಯಗಳ ಬಗ್ಗೆ ಇನ್ನೂ 
ಹೆಚ್ಚಿನ ಮಾಹಿತಿ ಸಿಕ್ಕೀತೆಂದು ನನ್ನ ಆಶಯ ಮತ್ತು ಆ ದಿಶೆಯಲ್ಲಿ ಇದು ನನ್ನ ಪುಟ್ಟ 
ಪ್ರಯತ್ನ. 


ಆಕರಗಳು 
ಅನುಸೂಚಿ 
ಲೇ: ಆಪಟೆ ಅನಂತರಾಯರು 
| ಮತ್ತು 2 ಹಂಪೆಯೆ ಶ್ರೀ ವಿರೂಪಾಕ್ಸ ದೇವಾಲಯದ ಗೋಪುರ ನಿರ್ಮಾಪಕ 
ಶ್ರೀ ಬಿಷ್ಟಪ್ಪಯ್ಮನವರು. ಪು: 46 ಮತ್ತು ಹಸ್ತಪ್ರತಿಯ 6 ಮತ್ತು 
7ನೇ ಸಾಲುಗಳು 
3. ಹಸ್ತಪ್ರತಿಯ 21-22-23 ಸಾಲುಗಳು 


ಲೇ: ಆಪಟೆ ಅನಂತರಾಯರ ಅದೇ ಪುಸ್ತಕದ ಪು: 84 

4. | ಕ್ಲೇತ್ರ ಕಾರ್ಯದಲ್ಲಿ ಕಂಡದ್ದು, ಸೋಗೀ ಗ್ರಾಮದ ಮಾಜಿ 
ಛೇರ್‌ಮೆನ್‌ ಶ್ರೀ. ಕೋಶಪ್ಪ ಮುಂ. ನೀಡಿದ ಮಾಹಿತಿ 

5 ಮತ್ತು 6. ಸ್ವಪ್ರತಿಯ 19-20 ಸಾಲು, ಆಪಟೆಯರ ಅದೇ ಪುಸ್ತಕದ ಪುಟ 
55, ಹನಸೀ ಗ್ರಾಮದ ಪಟೇಲ ರೇವನ ಗೌಡರಿಂದ ದೊರೆತ ಮಾಹಿತಿ 
ಮತ್ತು ಕ್ಷೇತ್ರ ಕಾರ್ಯ. 

7 ಮತ್ತು 8. ಡಾ. ಸಿ.ಎಂ.ಚುರ್ಚಿಹಾಳಮಠ, ಮಾಜಿ ಶಾಸಕ ಮುಂಡರಗಿ ಅವರು 
ಸಂಪಾದಿಸಿದ "ಮುಂಡರಗಿ ನಾಡ ಸ್ವಾತಂತ್ರ್ಯ ಸಂಗ್ರಾಮ', ಪು: 31 


ಬಹುಮುಖ ಪ್ರತಿಭೆಯ ಶ್ರೀ ಬಿಷ್ಟಪ್ಪಯ್ಧ ಮಹಾಪುರುಷರು ಕ್ರಿ.ಶ. ೧೬೦೮ - ೯೮ ೪೮೩ 


ಬ 


10. 


14, 15 ಮತ್ತು 16. 


18. 


20. 


ry 4 


ಲೇ. ಡಾ. ಸತ್ಯನಾರಾಯಣ ಭಟ್‌ ಪಿ. 

"ಲಿಂಗ ಮತ್ತು ಕಂತೆ'. ಪು: 52, 70,71 

"ಲಿಂಗ ಮತ್ತು ಕಂತೆ'. ಪು:7 

“ಸದ್ಬೋಧ ಚಂದ್ರಿಕೆ' ಜನವರಿ 2003 ಸಂಚಿಕೆಯ 16ನೆಯ ಪುಟ 
ಕರ್ನಾಟಕ ಇತಿಹಾಸ ಅಕೆಡೆಮಿಯ ಸೊಂಡೂರಿನಲ್ಲಿ 1994ರಲ್ಲಿ 
ನಡೆದ ವಿಚಾರ ಸಂಕಿರಣದಲ್ಲಿ ಹರಿಹರ ಶ್ರೀನಿವಾಸ ಮಂಡಿಸಿದ 
“ವಿಠಲಾಪುರದ ಅಪ್ರಕಟಿತ ಕಂಚಿನ ಶಾಸನ”. 

ಲೇ: ಆಪಟೆ ಅನಂತರಾಯರ ಅದೇ ಪುಸ್ತಕದ ಪುಟ 134, 135 
ಕ್ಲೇತ್ರ ಕಾರ್ಯದ ಸಂದರ್ಭದಲ್ಲಿ ಗ್ರಾಮದ ನಾಗರಿಕರು ನೀಡಿದ 
ಮಾಹಿತಿ 

ಆಪಟೆ ಅನಂತರಾಯರ ಅದೇ ಪುಸ್ತಕದ 71ನೇ ಪುಟ ಮತ್ತು ಹಂಪಿ 
ವಿದ್ಯಾರಣ್ಯ ಮಠದ ಗುರುಗಳು, ಪುರೋಹಿತರು, ಎಲ್ಲಾ 
ಮಾರ್ಗದರ್ಶಿಗಳು ಮತ್ತು ವಿಜಯನಗರ ಅರಸರ ಪೀಳಿಗೆಯ 
ಅಚ್ಚುತದೇವರಾಯರಿಂದ ಪಡೆದ ಮಾಹಿತಿ. 

ಹಸ್ತಪ್ರತಿಯ 9-12 ಸಾಲುಗಳು ಅಪಟೆ ಅನಂತರಾಯರ ಅದೇ 
ಪುಸ್ತಕದ 76ನೇ ಪುಟ ಮತ್ತು ಲೇ. ಡಾ. ಪುರುಷೋತ್ತಮ ಬಿಳಿಮಲೆ, 


ಚೆಲುವರಾಜು ಅವರ "ಹಂಪಿ ಜಾನಪದ'.ದ 80, 81 ಪುಟ ಮತ್ತು 
 ಬಿಷ್ಟಪ್ಪಯ್ಯ ಅವರ ಹೆಜ್ಜೆ ಮೂಡಿದ ಪ್ರತಿಯೊಂದೂ ಸ್ಥಳದಲ್ಲೂ 


ಇರುವ ಮೌಖಿಕ ಪರಂಪರೆ. 

ಲೇ ಆಪಟೆ ಅನಂತರಾಯರ' ಅದೇ ಪುಸ್ತಕಕ್ಕೆ ಆಲೂರ ವೆಂಕಟ 
ರಾಯರು ಬರೆದ ಮುನ್ನುಡಿ ಪು: 3 ಮತ್ತು 4, ಪು. 75, 76 ಮತ್ತು 
ಮಖಿಕ 

ಡಾ. ಎಸ್‌.ಕೆ. ಜೋಷಿ, ಡಿಸೆಂಬರ್‌ 2007ರ "ಕಸ್ತೂರಿ' 
ಮಾಸಪತ್ರಿಕೆಯ 2 ಮತ್ತು 3ನೇ ಪುಟಗಳು ಮತ್ತು ಈಚೆಗೆ ನಾನು 
ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಡಾ. ವಸುಂಧರಾ. 
ಫಿಲಿಯೋರುಾ ಅವರ ಈ ಅಭಿಪ್ರಾಯವನ್ನು ಎಲ್ಲಾ ದೂರದರ್ಶನ 
ವಾಹಿನಿಗಳು ಬಿತ್ತರಿಸಿವೆ. ದಿ ಹಿಂದೂ, 19.10.2007 
ವಿಜಯನಗರ ಪ್ರೋಗ್ರೇಸ್‌ ಆಫ್‌ ರೀಸರ್ಚ್‌, ಮಿಷೆಲ್‌ 1987-88 
ಪು 40, 41 

ಆಪಟೆ ಅನಂತರಾಯರ ಅದೇ ಪುಸ್ತಕದ 79ನೇ ಪುಟ ಮತ್ತು ಎಲ್ಲಾ 
ವೈದಿಕ ವಿದ್ವಾಂಸರ ಅಭಿಮತ. ಲೇ ಡಾ. ಸತ್ಯನಾರಾಯಣ ಭಟ್‌ರವರ 
"ಲಿಂಗ ಮತ್ತು ಕಂತೆ' ಪು: 52 

ಹಸ್ತಪ್ರತಿಯ 7, 8, 9 ಸಾಲುಗಳು. 

ಲೇ. ಅಪಟೆ ಅನಂತರಾಯರ ಅದೇ ಪುಸ್ತಕದ 66, 68, 69 ಪುಟ 
ಎಲ್ಲೆಡೆ ಇರುವ ಗಟ್ಟಿಯಾದ ಮೌಖಿಕ ಪರಂಪರೆ. 


ಅಲಿ೪ 


22೬ 


23, 


24. 


ph 


26. 


27-28. 


29; 


30. 


$1: 


3 


ಚ 


34. 


35 


36. 
37; 


38. 


ವಿಜಯನಗರ ಅಧ್ಯಯನ ೧೩ 


ಮೌಖಿಕ ಮತ್ತು ಆ ಶಿವ ಮಂದಿರದಲ್ಲಿರುವ ಉಬ್ಬು ಶಿಲ್ಪ 
ಬಿಷ್ಟಪ್ಪಯ್ಯ ಎಂದು ಅದರ ಪೂಜಾರಿಗಳೇ ಮೊದಲಾಗಿ ಎಲ್ಲಾ 
ಹೇಳುತ್ತಾರೆ. 

"ಕರ್ನಾಟಕ ದೇವಾಲಯ ಕೋಶ' ಗದಗ ಜಿಲ್ಲೆ 

ಲೇ: ಡಾ. ಬಾಲಸುಬ್ರಹ್ಮಣ್ಯ, ಡಾ. ಸಿ.ಎಸ್‌.ವಾಸುದೇವನ್‌, 
ರಮೇಶ್‌ ನಾಯಕ. ಪು. 136-137 
ಲೇ. ಆಪಟೆ ಅನಂತರಾಯರ ಅದೇ ಪುಸ್ತಕದ ಪು: 68-69ನೇ ಪುಟ 
ಮತ್ತು ಬಿಷ್ಟಪ್ಪಯ್ಯ ಅವರಿಗೆ ಸಂಬಂಧಿಸಿದ ಪ್ರತಿಯೊಂದು 
ಸ್ಥಳದಲ್ಲೂ ಇರುವ ಒಂದೇ ರೀತಿಯ ಮೌಖಿಕ ಪರಂಪರೆ. 
ಕ್ಲೇತ್ರಕಾರ್ಯದಲ್ಲಿ ಕಂಡದ್ದು. 


ಲೇ: ಕೆ. ರಾಮಸ್ವಾಮಯ್ಯಂಗಾರ್‌, "ಜೀರ್ಣವಿಜಯನಗರಾದರ್ಶಂ' 


ಪು: 54 

ಲೇ: ಅಪಟೆ ಅನಂತರಾಯರ ಅದೇ ಪುಸ್ತಕದ ಪು. ಈ. ಮೌಖಿಕ 
ಪರಂಪರೆ ಮತ್ತು ಕ್ಷೇತ್ರಕಾರ್ಯದ ಅಧ್ಯಯನ 

ಡಾ. ಪರಮಶಿವಮೂರ್ತಿಯರು ನೀಡಿದ ಮಾಹಿತಿ. 

ಲೇ: ಕೆ.ಆರ್‌.ನರಸಿಂಹನ್‌. "ನರಸಿಂಹ ಪದಾರ್ಥ'-2' ಪು 177. 
ಲೇ: ಕಾ.ರಾಮಸ್ವಾಮಯ್ಯಂಗಾರ್‌ `ಜೀರ್ಣವಿಜಯನಗರಾದರ್ಶರಂ' 
ಪು 44 ಹ 

ನನ್ನೊಡನೆ ಕ್ಷೇತ್ರ ಕಾರ್ಯದಲ್ಲಿ ಭಾಗಿಯಾಗಿದ್ದ ಡಾ. ಸಾಮಕ್‌, 
ಡಾ. ಜಗದೀಶ್‌ ಮತ್ತು ಈ ವಿಷಯವನ್ನು ಡಾ. ಅ. ಸುಂದರ, ಡಾ. 
ವಸುಂಧರ ಫಿಲಿಯೋರುಾ ಅವರೊಡನೆ ವಿವರವಾಗಿ ಚರ್ಚಿಸಿದಾಗ 
ಎಲ್ಲಾ ತಜ್ಞರು ನೀಡಿದ ಅಭಿಪ್ರಾಯ. 

"ವಿಜಯನಗರ ಅಧ್ಯಯನ”, ಸಂಪುಟ 11, ಪುಟ: 393. 
"ವಿಜಯನಗರ ಚಕ್ರವರ್ತಿ ಪಳೆಯುಳಿಕೆ ಆನೆಗೊಂದಿ ಅಚ್ಚುತ 
ರಾಯರು”, ಕೆಳದಿ ಗುಂಡಾ ಜೋಯ್‌ 

ಡಾ. ಸಿ.ಎಂ.ಚುರ್ಚಿಹಾಳಮಠ, ಮಾಜಿ ಶಾಸಕ ಮುಂಡರಗಿ 
ಸಂಪಾದಿಸಿದ “ಮುಂಡರಗಿ ನಾಡ ಸ್ವಾತಂತ್ರ್ಯ ಸಂಗ್ರಾಮ', ಪು. 31. 
ವಿಜಯ ಕರ್ನಾಟಕ ಪತ್ರಿಕೆಯ ವಾಚಕರ ವಿಜಯ 17.03.2007 
ಕ್ಲೇತ್ರ ಕಾರ್ಯ 

ಎಲ್ಲಾ ಪಂಚಾಂಗ ಮತ್ತು ಕ್ಕಾಲೆಂಡರುಗಳು, ಬೆಂಗಳೂರು ಮುದ್ರಣಾ 
ಲಯದ ಕ್ಕಾಲೆಂಡರಿನಲ್ಲಿ 2007 ಸೆಪ್ಟೆಂಬರ್‌ 13 ರಂದು 2008 
ರಲ್ಲಿ ಸೆಪ್ಟೆಂಬರ್‌ 1 ರಂದು ನಮೂದಾಗಿದೆ. 

ಆಪಟೆ ಅನಂತರಾಯರ ಅದೇ ಪುಸ್ತಕದ ಪು: 148, ವಿದ್ಮಾರಣ್ಯ 
ಮಠದ ಈಗಿನ ಸ್ವಾಮಿಗಳು ಮತ್ತು ಪಂಪಾವಶಿಯ ಗುಡಿಯ ಎಲ್ಲಾ 
ಪುರೋಹಿತರು ಬಿಷ್ಟಪ್ಪಯ್ಮ ಅವರ ಎಲ್ಲಾ ಭಕ್ತರು ನೀಡಿದ ಮಾಹಿತಿ. 


54, ರೋಮನ್‌, ಮೊಘಲ್‌ ಹಾಗೂ ವಿಜಯನಗರ 
ಸ್ಲಾನಗೃಹಗಳು: ಒಂದು ತೌಲನಿಕ ಅಧ್ಯಯನ 


ಲೇ: ಡಾ. ಎಸ್‌.ಕೆ. ಜೋಶಿ 


ಶುಚಿತ್ತದ ಆಚರಣೆ ಸುಸಂಸ್ಕೃತ ನಾಗರಿಕನ ಲಕ್ಷಣ. ನಗರ ನಾಗರಿಕತೆ ಬೆಳೆದಂತೆ 
ಜೀವನದ ಪರಿಸರದಲ್ಲಿ, ವಸತಿ ತಾಣಗಳಲ್ಲಿ, ಪ್ರಸ್ವಚ್ಛತೆಯ ಕಲ್ಪನೆ ಪ್ರಯೋಗ ಹಾಗೂ 
ತತ್‌ ಸಂಬಂಧಿತ ವಾಸ್ತುವಿನ್ಮಾಸ ಹಾಗೂ ಕಲೆಗಳು ವೃದ್ದಿಗೊಂಡುದುದನ್ನು ಇತಿಹಾಸದ 
ಉದ್ದಕ್ಕೂ ಕಾಣುತ್ತೇವೆ. ಈ ತರಹದ ಸ್ವಚ್ಛತೆಯ ಬಗ್ಗೆ ಆಸಕ್ತಿ ಮಮತೆ ಹಾಗೂ 
ಅವಶ್ಯಕತೆ ಹೆಚ್ಚಾದಂತೆ, ಅದರ ಆಚರಣೆಗೊಂದು ಧಾರ್ಮಿಕ ಕಟ್ಟಳೆ, ಪಾವಿತ್ರ್ಯತೆಗಳನ್ನು 
ಲೇಪಿಸಿ, ಸಾಮಾಜಿಕ ಹಾಗೂ ಪರಿವಾರದ ರೂಢಿಯನ್ನಾಗಿ ಮಾಡಲಾಯಿತು. 


ಇತಿಹಾಸದಲ್ಲಿ ಇಣುಕಿನೋಡಿದರೆ, ಸ್ನಾನಗೃಹಗಳಿಗೆ ಸಂಬಂಧಿಸಿದಂತೆ ಆಸಕ್ತಿಕರ 
ವಿವರಗಳು ದೊರಕುತ್ತವೆ. ಕಂಚಿನ ಯುಗದಲ್ಲಿ ಕ್ರಿ.ಪೂ. 2800 ವರುಷಗಳ ಹಿಂದೆ 
ಮಿನೋಯನ್‌ ಸಾಮ್ರಾಜ್ಯದ (Minoyan Empire) ಕಾಲದಲ್ಲಿ, ಅಲ್ಲಿಯ ನಗರಗಳಲ್ಲಿ, 
ಹರಿವ ನೀರಿನಡಿಯಲ್ಲಿ ಕಾಲು ತೊಳೆಯುವ (¥ಂಂt Bath), ಹಾಗೂ ದೇಹದ ಅರ್ಧಭಾಗ 
(Hip Bath) (ಕೆಳಭಾಗ), ಮೃತ್ತಿಕೆಯ ಸ್ನಾನಗೃಹಗಳು ಇದ್ದವು. ಈಜಿಪ್ತ ಅರಸರಕ್ರಿ.ಪೂ. 
300 ಅರಮನೆಗಳಲ್ಲಿಯೂ ವೈಶಿಷ್ಟ್ಯಪೂರ್ಣ, ಶುಚಿಗೃಹಗಳು ಇದ್ದವು. ಅಲ್ಲದೆ, 
ಮಾನವನ ನಗರೀಕರಣದ (ಬಃಿnization) ಇತಿಹಾಸದಲ್ಲಿ ರೋಮನ್‌ರು ಶ್ರೇಷ್ಠತಮ 
ಸ್ಲಾನಗೃಹಗಳನ್ನು ನಿರ್ಮಿಸಿ, ವೈಶಿಷ್ಟ್ಯಪೂರ್ಣ ವಾಸ್ತುಕಲೆಯ ಸುವರ್ಣಯುಗವನ್ನು 
ನಿರ್ಮಿಸಿದರು. 


ರೋಮನ್‌ ಬಾತ್‌ (Roman Baths) 
ರೋಮನ್‌ ಚಕ್ರವರ್ತಿಗಳು ವೈಭವೋಪೇತ ಸಾಮ್ರಾಜ್ಯಗಳನ್ನಾಳಿ, ಜೊತೆಗೆ 
ಸೌಂದರ್ಯ, ರುಚಿ, ಆರೋಗ್ಯಗಳ ಬಗ್ಗೆಯೂ ಅಪಾರ ಕಾಳಜಿ ವಹಿಸಿದ್ದರು. ತಮ್ಮ 
ಅರಮನೆಯ ಆವರಣಗಳಲ್ಲಿ ನಿರ್ಮಿಸಿದ ದೊಡ್ಡ ದೊಡ್ಡ ಸ್ನಾನಗೃಹಗಳು ರಸಿಕತೆ, 
ಸೌಂದರ್ಯ ಹಾಗೂ ದೈಹಿಕ ಆರೋಗ್ಯಕ್ಕೆ ಪುಷ್ಟಿ ನೀಡಿದ್ದ ವು. ಅವು ಹವಾನಿಯಂತ್ರಣ 
ಹಾಗೂ ಬೆಳಕು ಬಿಸಿಲುಗಳ ವ್ಯವಸ್ಥೆಯಿಂದ ಕೂಡಿದ್ದವು. 


೪೮೬ ವಿಜಯನಗರ ಅಧ್ಯಯನ ೧೩ 


The Thermae of Romans 


Within the magnificent thermae of Caracalla the Romans were well 
served with almost every conceivable kind of relaxation and entertainment, 
for the complex included shopping arcades, libraries, theatres, sports stadia 
(where there was racing, wrestling and boxing), a picture gallery, and so on. 
In addition, of course, there were all the necessary facilities of the therapeutic 
bathing areas - warm room (tepidarium), a cold room, with open baths 
(frigidarium), and’‘a hot room (caldarium), which in this case was a huge 
hallway with a dome somewhat similar to the one still preserved in the 
Partheon 


ರೋಮನ್‌ರ ಸ್ನಾನಗೃಹಗಳಲ್ಲಿ ಅಲಂಕಾರ ಕೋಣೆ, ತೈಲಲೇಪನ ಕೋಣೆ 
(massaging room) ಹಿತಮಿತವಾದ ಬೆಚ್ಚನಯ ಕೋಣೆ (೪೩m rಂom), ಹೆಚ್ಚು 
ಬೆಚ್ಚನೆಯ ಕೋಣೆ (ಗಂಃ rಂಂm), ಅತೀ ಬೆಚ್ಚನೆಯ ಕೋಣೆ (Hottest room), 
ತಂಪುಕೋಣೆ (0೦14 room), ಮನೋರಂಜನಾ ಕೋಣೆ (tಗೀatre), ಲೈಬ್ರರಿ 
ಮುಂತಾದವುಗಳನ್ನು ಅಳವಡಿಸಲಾಗಿತ್ತು. ಅತೀ ವಿಶಾಲವಾದ ಸ್ನಾನಗೃಹಗಳು ಧರ್ಮೀ 
ಅಗ್ರಿಪಾ (Thearmae Agrippa), ಕ್ರಿ.ಪೂ. 20, ಥರ್ಮೀಟೈಟಿಸ್‌ (Thermae Titus) 
ಕ್ರಿ.ಪೂ. 80, ಥರ್ಮೀ ಕರಕಲಾ (Thermae Carocalla) ಕ್ರಿ.ಪೂ. 210-217, ಥರ್ಮೇ 
ದಿವೋಕ್ತೆಶನ್‌ (Thermae divocletion) ಮುಂತಾದವು, ಗ್ರಂಥಾಲಯ ಉಪನ್ಮಾಸ 
ಭವನ, ತತ್ವಜ್ಞಾನ ಭವನ, (alls for religious discourse), ಕವಿಗಳೆ ಹಾಗೂ 
ರಾಜರುಗಳ ಬೈಠಕ ಭವನ, ಸಾರ್ವಜನಿಕ ಹೂದೋಟ (public park) ಮುಂತಾದವು, 
ಹೂದೋಟದ ಅರ್ಧಭಾಗದಲ್ಲಿ ಸ್ನೇಡಿಯಂ, ದರ್ಶಕರಿಗಾಗಿ ಕುಳಿತುಕೊಳ್ಳಲು 
ಅರ್ಧವರ್ತುಳಾಕಾರದಲ್ಲಿ. ಕಟ್ಟೆಗಳಿಂದ ನಿರ್ಮಿಸಿದ ಕ್ರೀಡಾಂಗಣವಿದ್ದು, ಅದರ 
ಮಧ್ಯದಲ್ಲಿ ಜಿಗಿತ, ಓಟ, ಕುಸ್ತಿ, ಮುಷ್ಟಿಯುದ್ದ ಮುಂತಾದ ಸ್ಪರ್ಧೆಗಳು 
ನಡೆಯುತ್ತಿದ್ದವು. ಇವೆಲ್ಲ ರೋಮನ್‌ರ ವೈಭವೋಪೇತ ಸ್ನಾನಗೃಹಗಳನ್ನು ಅಳೆವ 
ಅಳತೆಗೋಲುಗಳು. 


ಜಾಗತಿಕ ಮುಸ್ಲಿಂ ಹಮಾವ3್‌ಗಳೆ (Muslim Hamams in Ismalic world): 


ಇನ್ನು ಸಾಂದರ್ಭಿಕವಾಗಿ ಮುಸ್ಲಿಂ ಹಮಾಮ್‌ಗಳನ್ನು ಅವಲೋಕಿಸಬಹುದು. 
ಅವರ ಸ್ನಾನಗೃಹಗಳಿಗೆ `ಹಮಾಮ್‌'ಗಳೆಂದು ಕರೆಯುತ್ತಾರೆ. ರೋಮನ್‌ ಸ್ನಾನಗೃಹಗಳ 
ಭವ್ಯ ವಾಸ್ತುಕಲೆಯ ಪರಂಪರೆಯನ್ನು ತಮ್ಮಲ್ಲಿ ಅಳವಡಿಸಿ, ಮುಸ್ಲಿಂ ದೊರೆಗಳು 
ಮುಸ್ಲಿಂ ಜಗತ್ತಿನಲ್ಲಿ (slamic world) ಸ್ನಾನಗೃಹಗಳನ್ನು ರಚಿಸಿದರು. "ಖಿರಬತ್‌ 
ಅಲ್‌ ಮಘಫ್ತಜರ್‌' (Khirbat Al Mafftjar), ಕುಸಾಯರ್‌ ಅಮ್ರಾ (Khusayar Amra), 
ಹಮಾಮ್‌ ಅಲ್‌ ಸಾರಾಖ (Hamam A॥ Sarakh), ಮುಂತಾದವು ಮುಸ್ಲಿಂ ಜಗತ್ತಿನ 
ಖ್ಯಾತ ಸ್ನಾನಗೃಹಗಳು. 


ರೋಮನ್‌, ಮೊಘಲ್‌ ಹಾಗೂ ವಿಜಯನಗರ ಸ್ನಾನಗೃಹಗಳು: ಒಂದು ತೌಲನಿಕ ಅಧ್ಯಯನ ೪೮2೭ 


ಈಜಿಪ್ಟ್‌, ಇರಾಣ್‌, ಇರಾಕ್‌ ಅರೇಬಿಯಾಗಳಲ್ಲಿ ಸ್ತ್ರೀ ಹಾಗೂ ಪುರುಷರಿಬ್ಬ 
ರಿಗೂ ಹಮಾಮ್‌ಗಳು ಉಪಯೋಗದಲ್ಲಿದ್ದವು. ಮಧ್ಮಾನ್ಹದವರೆಗೆ ಪುರುಷರಿಂದಲೂ 
ಅಪರಾಷಹ್ನದಲ್ಲಿ ಸ್ತ್ರೀಯರಿಂದಲೂ ಉಪಯೋಗಿಸಲ್ಪಡುತ್ತಿದ್ದವು. ಸ್ತ್ರೀಯರು ಸ್ನಾನ 
ಮಾಡುವ ಸಮಯದಲ್ಲಿ ಪ್ರವೇಶದ್ವಾರಕ್ಕೆ ಕೆಂಪು ಬಣ್ಣದ ರಿಬ್ಬನ್‌ ಕಟ್ಟುತ್ತಿದ್ದರು. 
ಅದು ಪುರುಷ ವರ್ಗಕ್ಕೆ ಎಚ್ಚರಿಕೆ ನೀಡುತ್ತಿತ್ತು. ಇಂಥ ಸ್ನಾನಗೃಹಗಳು, ಪ್ರತಿಷ್ಠಿತ 
ಶ್ರೀಮಂತ ಸ್ತ್ರೀವರ್ಗಕ್ಕೆ ತಮ್ಮ ತಮ್ಮ ಸೌಂದರ್ಯ, ಅಂಗಸೌಷ್ಟವ, ಆಭರಣಗಳು, 
ಕೇಶಾಲಂಕರಣ, ಲಗ್ಗಸಂಬಂಧಗಳು, ಗೆಳೆತನ, ಗಾಯನ, ನೃತ್ಮಕಲೆ ಮುಂತಾದವುಗಳ 
ಕುರಿತು, ವಿಚಾರ ವಿನಿಮಯ, ಚರ್ಚೆ ನಡೆಸಲು ಅವಕಾಶ ನೀಡುತ್ತಿದ್ದವು. ಹೀಗೆ ಅವು 
ಸಾಮಾಜಿಕ ಸಂಸ್ಥೆಗಳಾಗಿ, ಮನರಂಜನೆ ಹಾಗೂ ತನುರಂಜನೆ ಹಾಗೂ ಪ್ರತಿಷ್ಠೆಯ 
ಸುಂದರ ತಾಣಗಳಾಗಿ ಸ್ವೀಕೃತವಾದವು. 

ಮುಸ್ಲಿಂ ಸ್ನಾನಗೃಹಗಳು ರೋಮನ್‌ ಸ್ನಾನಗೃಹಗಳಿಂದ ಸ್ವಲ್ಪ ಭಿನ್ನ. ಮುಸ್ಲಿಂ 
ಸ್ಲಾನಗೃಹಗಳಲ್ಲಿ ಸಾಮಾಜಿಕ ಆಟಪಾಟಗಳನ್ನು ತೆಗೆದು ಹಾಕಿ, ಆರೋಗ್ಯ ದೇಹದ 
ಆರೈಕೆ ಮತ್ತು ಏಕಾಂತತೆಗಳಿಗೆ ಮಹತ್ವ ನೀಡಿ, ಜೊತೆಗೆ ಧಾರ್ಮಿಕ ಆದೇಶಗಳನ್ನು 
(Religious Significance and norms), ಸಂಹಿತೆಗಳನ್ನು ಕಡ್ಡಾಯಗೊಳಿಸಿದರು. "ನೀನು 
ಅಶುದ್ದನಾಗಿದ್ದರೆ ದೇಹವನ್ನು ಪರಿಶುದ್ಧಗೊಳಿಸು' ಎಂದು ಕುರಾನ್‌ ಹೇಳುತ್ತದೆ. 
ಪೈಗಂಬರರು ಹಾಕಿಕೊಟ್ಟ ನಿಯಮಗಳಂತೆ ಈ ನಾಲ್ಕು ಪ್ರಸಂಗಗಳಲ್ಲಿ ಸ್ನಾನವಿಧಿಯನ್ನು 
ಅವಶ್ಯವಾಗಿ ನಿರ್ಧರಿಸಲಾಗಿದೆ: 

1. ಪರಧರ್ಮೀಯರನ್ನು ಇಸ್ಲಾಂ ಮತಕ್ಕೆ ಧರ್ಮಾಂತರಿಸಿದಾಗ 


2. ಶುಕ್ರವಾರದ ನಮಾಜ್‌ ಹಾಗೂ ಇನ್ನಿತರ ಇಸ್ಲಾಂ ಧಾರ್ಮಿಕ ಹಬ್ಬದ 
ದಿನಗಳಲ್ಲಿ 

3. ಮೃತದೇಹವನ್ನು ತೊಳೆದಾಗ, ಹಾಗೂ 

4. ದೇಹದಲ್ಲಿ ಯಾವುದೇ ತರಹದ ಗಾಯವಾಗಿ ರಕ್ತಸ್ರಾವವಾದಾಗ - 
ಇವು ಪ್ರಮುಖ ಪ್ರಸಂಗಗಳು 

ಮಹಮ್ಮದ್‌ ಪೈಗಂಬರರು ಪ್ರಾರ್ಥನಾ ಮಂದಿರ (ಮಸ್‌ಜಿದ್‌)ಗಳ ಪರಿಸರದಲ್ಲಿ 
ಸ್ಥಾನಗೃಹಗಳ ರಚನೆಗೆ ವೈಯಕ್ತಿಕವಾಗಿ ಅನುಮೋದನೆ ಕೊಡದಿದ್ದರೂ, ಅವರ ಕಾಲದ 
ನಂತರದಲ್ಲಿ ಸಂಪ್ರದಾಯವಾದಿಗಳ ವಿರೋಧವನ್ನು ಲೆಕ್ಕಿಸದೆ, ಪ್ರಾರ್ಥನಾ ಮಂದಿರಗಳ 
ಪರಿಸರದಲ್ಲಿ ಸ್ನಾನಗೃಹಗಳು ಬಹುಸಂಖ್ಯೆಯಲ್ಲಿ ರಚಿಸಲ್ಪಟ್ಟು, ಮುಸ್ಲಿಂ ಸಾಮ್ರಾಜ್ಯಗಳ 
ನಗರದಲ್ಲಿ ಅತ್ಯವಶ್ಯವಾದ ನಗರವಾಸ್ತುಕಲೆಯ (part of City Architecture) 
ಅವಿಭಾಜ್ಯ ಅಂಗಗಳಾಗಿ ಬೆಳೆದವು. 


೪ಲಲ ವಿಜಯನಗರ ಅಧ್ಯಯನ ೧೩ 


ಹಿಂದೂಸ್ತಾನದಲ್ಲಿ ಹಮಾಮ್‌ಗಳ ಖ್ಯಾತಿ (Hrmams in India) 

ಮಧ್ಯಯುಗದ, ಮಧ್ಯ ಏಶಿಯಾದಿಂದ ಇಸ್ಲಾಂ ಹಮಾಮ್‌ಗಳು ಮುಸ್ಲಿಂ 
ಸುಲ್ಲಾನರುಗಳ ಮೂಲಕ ಹಿಂದೂಸ್ತಾನವನ್ನು ಪ್ರವೇಶಿಸಿದವು. ಮೂಲತಃ ರೋಮನ್‌ 
ಸಂಸ್ಕೃತಿ ಹಾಗೂ ಕಟ್ಟಡ ನಿರ್ಮಾಣದ ಪ್ರಭಾವಕ್ಕೆ ಒಳಗಾಗಿ, ಈ ಹಮಾಮ್‌ಗಳು 
ಅರಬ್‌ ಸುಲ್ಲಾನರಿಂದಲೂ, ನಮ್ಮೀ ದೇಶವನ್ನು ಪ್ರವೇಶಿಸಿರಬೇಕು. ಅವು ಟರ್ಕಿಶ್‌ 
ಬಾಥ್‌ (1urkish Bath) ಎಂದು ಪ್ರಸಿದ್ದ ಪಡೆದವು. ಹಿಂದೂಸ್ತಾನದ ಭೂ ಜಲ 
ಹಾಗೂ ಜಲಗಳ ಪರಿಸರಕ್ಕೆ ಅನುಗುಣವಾಗಿ, ಈ ಟರ್ಕಿಶ್‌ ಬಾಥ್‌ಗಳು (ತುರ್ಶಕ 
ಸ್ನಾನಗೃಹಗಳು) ನಿರ್ಮಾಣವಾದವು. 

ಹಿಂದೂಸ್ತಾನದಲ್ಲಿ ದಿಲ್ಲಿ ಸುಲ್ತಾನರು ಹಾಗೂ ದಕ್ಷಿಣದಲ್ಲಿ ಡಖ್ಬನ್‌ದ (can 
Sultans) ಸುಲ್ತಾನರು ತಾವು ಗೆದ್ದ ರಾಜ್ಯಗಳ ರಾಜಧಾನಿಗಳಲ್ಲಿ ಹಮಾಮುಗಳನ್ನು 
ಸಾಕಷ್ಟು ಆಸ್ಲೆವಹಿಸಿ, ಕಟ್ಟಿಸಿದರು. ದಕ್ಷಿಣದ ದೌಲತಾಬಾದಿನಲ್ಲಿ ಮುಹಮ್ಮದ್‌ 
ತುಘಲಕನು ಸಾರ್ವಜನಿಕ ಸ್ನಾನಗೃಹಗಳನ್ನು (Public Baths) ಕಟ್ಟಿಸಿದನು. ಅವನ 
ಸಮಕಾಲೀನ ಕೃತಿ "ಮಸಾಲಿಕ್‌ ಅಲ್‌ ಅಫಸಾರ್‌' ಎಂಬ ಗ್ರಂಥವು ಪ್ರತಿಯೊಂದು 
ಬಡಾವಣೆಯಲ್ಲಿೀಯೂ ಮಸೀದಿಗಳು, ಮುನಾರೆಟ್‌ಗಳು (Minarets), ಬಾಜಾರುಗಳು 
(8೩೭8815), ಸಾರ್ವಜನಿಕ ಸ್ನಾನಗೃಹಗಳು ಇದ್ದವು ಎಂದು ಹೇಳುತ್ತದೆ. ಮುಹಮ್ಮದ್‌ 
ತುಘಲಕನು ರ್ಸಾಜನಿಕ ಕಟ್ಟಡಗಳಲ್ಲಿ ಸ್ನಾನಗೃಹಗಳನ್ನು ಅವಶ್ಯವಾಗಿ ಕಟ್ಟಿಸಲು 
ರಾಜಾಜ್ಞೆ ಹೊರಡಿಸಿದ್ದನು. ಫಿರೋಜ್‌ಶಹ ತುಘಲಕನು 100 ಹಮಾಮ್‌ಗಳನ್ನು 
ನಿರ್ಮಿಸಿದನೆಂದು ಇತಿಹಾಸಕಾರ “ಫೆರಿಸ್ತಾ' ಹೇಳುತ್ತಾನೆ. ಗಂಗಾ ನದಿಯ ಉತ್ತರ ' 
ದಡದಲ್ಲಿ, ಬೆಚ್ಚನೆಯ ಸ್ನಾನಗೃಹಗಳನ್ನು ಸುಲ್ತಾನರು ಹಾಗೂ ಅವರ ಅಧಿಕಾರಿಗಳು 
ಉಪಯೋಗಿಸುತ್ತಿದ್ದ ಬಗ್ಗೆ "ನಿಕೋಲಸ್‌ ಕೊಂತಿ” ಎಂಬ ಮತ್ತೊಬ್ಬ ಇತಿಹಾಸಕಾರನು 
ಹೇಳುತ್ತಾನೆ. | 

ದಕ್ಷಿಣ ಭಾರತದಲ್ಲಿ (an) ಅಹಮ್ಮದಾಬಾದ್‌, ದೌಲತಾಬಾದ್‌, ಹೈದರಾ 
ಬಾದ್‌, ಅಹಮ್ಮದನಗರ, ಬೀದರ, ಗುಲಬರ್ಗಾ, ಔರಂಗಾಬಾದ್‌, ಗೋಲಕೊಂಡಾ 
ಹಾಗೂ ಬಿಜಾಪುರಗಳಲ್ಲಿಯೂ ಆಯಾ ಸುಲ್ತಾನರು ಹಮಾಮುಗಳನ್ನು ಕಟ್ಟಿಸಿದ್ದನ್ನು 
ಶೋಧಿಸಲಾಗಿದೆ. ದೌಲತಾಬಾದ್‌ ಉತ್ಪನನದಲ್ಲಿ (1987-88), ಈ ಸಂಶೋಧಕನು 
“Settlement patterns in Medieval Deccan’ ವಿಷಯವಾಗಿ "ತುಘಲಕ್‌ 
ಹಮಾಮ್‌'ಗಳನ್ನು ಕಂಡುಹಿಡಿದಿದ್ದಾನೆ. 


ಮೊಘಲ್‌ ಹಮಾಮುಗಳು (Hamams of Moghuls) 


ಮೊಘಲ್‌ ಚಕ್ರವತಿಗಳು ಹಿಂದೂಸ್ತಾನದ ಹಮಾಮ್‌ಗಳಿಗೆ ಹೊಸ ರೂಪ 
ನೀಡಿದರು. ಅವರ ಆಡಳಿತದ ಕಾಲದುದ್ದಕ್ಕೂ (ಕ್ರಿ.ಶ. 1526-1707) ಅವರ 


ರೋಮನ್‌, ಮೊಘಲ್‌ ಹಾಗೂ ವಿಜಯನಗರ ಸ್ನಾನಗೃಹಗಳು: ಒಂದು ತೌಲನಿಕ ಅಧ್ಯಯನ ೪೮೯ 


ಹಮಾಮಗಳು ಬೇಸಿಗೆ ಕಾಲದ ಹಾಗೂ ಚಳಿಗಾಲದ ಸ್ಥಾನಗೃಹಗಳೆಂದು ದ್ವಿಪಾತ್ರ 
ವಹಿಸಿದವು. ಅವರ ಪೂರ್ವದಲ್ಲಿ ಈ ಹಮಾಮಗಳು ಕೇವಲ ಬಿಸಿ ನೀರಿನ ಸ್ನಾನಕ್ಕಾಗಿ 
ಉಪಯೋಗಿಸಲ್ಪಡುತ್ತಿದ್ದವು. ಬಾಬರನು ತನ್ನ “ಬಾಬರ್‌ ನಾಮಾ' ದಲ್ಲಿ “ಹಿಂದೂ 
ಸ್ತಾನದಲ್ಲಿ ಒಂದೂ ಕೂಡ ಹಮಾಮ್‌ ಇಲ್ಲವೇ? ಇಲ್ಲಿಯ ಶೆಕೆ ದೂಳು ಹಾಗೂ 
ಬಿರುಗಾಳಿಗಳಿಂದ ತೊಂದರೆಯಾಗಿದೆ, ಎಷ್ಟೋ ನನ್ನ ಅಧಿಕಾರಿಗಳು ಉಗ್ರಶೆಕೆಯನ್ನು 
ತಡೆಯಲಾರದೆ ಮರಣ ಹೊಂದಿದರು. ಕೆಲವರು ತಾಯ್ದಾಡಿಗೆ ಮರಳಿದರು. ಕೆಲವರು 
ಹಿಂದೂಸ್ತಾನದಲ್ಲಿ ಇರಲು ಅಸಮ್ಮತಿ ವ್ಯಕ್ತಪಡಿಸಿದರು” ಎಂದು ಬರೆಯುತ್ತಾನೆ. 
ಮುಂದುವರಿಯುತ್ತ “ಹಮಾಮಗಳು ಶೆಕೆ ದೂಳು, ಗಾಳಿಯನ್ನು ತಡೆಯುತ್ತವೆ” 
ಬಿಸಿಗಾಳಿಯಲ್ಲಿ ತಂಪುದೊರೆಯುವುದು ಕಠಿಣ. ಹೀಗಾಗಿ ವ್ಯಕ್ತಿಯ ಶಕ್ತಿ ಹೀನವಾದಂತೆ 
ಅನ್ನಿಸುತ್ತದೆ. ಅದಾಗಿ ಬಾಬರನು ತಾನು ಗೆದ್ದ ಪ್ರದೇಶಗಳಲ್ಲಿ ಮೊಟ್ಟಮೊದಲು 
`ಹಮಾಮ್‌' ಗಳನ್ನು ಕಟ್ಟಲು ಆಜ್ಞಾಪಿಸಿದನು. ಈ ಸಮಯೋಚಿತ ಅನುಕೂಲತೆ ಗಳಿಂದ 
ಸಮರಕಂದ್‌ ಹಾಗೂ ಖುರ್‌ಸಾನ್‌ಗಳಿಂದ ಬಂದ ಕೆಲವು ಪ್ರತಿಷ್ಠಿತರು, ಇವುಗಳನ್ನು 
ಉಪಯೋಗಿಸಲು ಪ್ರಾರಂಭಿಸಿ, ಬಾದಶಹನ ಕಾರ್ಯ ಶ್ಲಾಘಿಸಿ, ಇಲ್ಲಿಯೇ ಉಳಿದರು. 


ಅಕ್ಸರನು ಹಮಾಮ್‌ಗಳಿಗೆ ಹೆಚ್ಚು ಪ್ರಾಧಾನ್ಮತೆ ನೀಡಿದನಲ್ಲದೆ, ಅವನು 
ನಿರ್ಮಿಸಿದ ಹೊಸ ರಾಜಧಾನಿ "ಫತ್ತೇಪೂರ ಸಿಕ್ರಿ'ಯಲ್ಲಿ ಬಹು ಸಂಖ್ಯೆಯಲ್ಲಿ 
ಹಮಾಮಗಳು ನಿರ್ಮಾಣವಾದವು ಎಂದು ಅಬುಲ್‌ ಫರುುಲ್‌, ಬದಾವುನಿ, 
ನಿರ್‌ಜಾಮ್‌ ಅಲ್‌ದೀನ್‌, ಮುಂತಾದ ಆ ಸಮಕಾಲೀನ ಇತಿಹಾಸಕಾರರು ಬರೆದಿದ್ದಾರೆ. 
ಅಬುಲ್‌ ಫರುಲ್‌ನು "ಖಾನ್‌ ಖಾ ಹಾಗೂ ಮದರ್ಸಾಗಳಂತೆ (ಸೂಫಿ ಸಂತರ ವಾಸಸ್ತಾನ 
ಹಾಗೂ ವಿದ್ಮಾಲಯಗಳು), ಸಾಮಾಜಿಕ ಉಪಯೋಗಿ ಸಂಸ್ಥೆ ಗಳಂತೆ, ಹಮಾಮ್‌ಗಳೂ 
ಸಾಮಾಜಿಕ ಮಹತ್ವದ ಸಂಸ್ಥೆಗಳಾಗಿ ಬೆಳೆದವು' ಎಂದಿದ್ದಾನೆ. 

ಅಕ್ಸರನು ಒಂದು ತಾಸಿಗಿಂತಲೂ ಹೆಚ್ಚು ಸಮಯ ಸ್ನಾನಗೃಹದಲ್ಲಿ ಕಳೆಯು 
ತ್ರಿದ್ದನಂತೆ; ಆತನು ಫತ್ತೇಪೂರ ಸಿಕ್ರಿಯಲ್ಲಿ ನಿರ್ಮಿಸಿದ ಸ್ನಾನಗೃಹವು ಭಾರತದಲ್ಲಿಯೇ 
ಅತ್ಯಂತ ಭವ್ಮ ಹಾಗೂ ಸುಂದರ, ವಿಶಾಲ (10 ಮೀ. x4 ಮೀ. ೩78 ಮುಲ), 
ಹಾಗೂ "ಹಕೀಮ್‌ ಹಮಾಮ್‌'ಕ್ಕಿಂತ ದೊಡ್ಡದೆಂದು ಹೇಳಲಾಗುತ್ತಿದೆ. ಇದು 
ಬಾದಶಹನ “ಹಮಾಮ್‌ ಸಾರಾ'ದ ಭಾಗವಾಗಿದ್ದು, ಕಟ್ಟಲು 6 ತಿಂಗಳುಗಳು 
ಹಿಡಿದವೆಂದೂ, ಫತ್ತೇಪೂರಸಿಕ್ರಿ ಕಟ್ಟಲು 5 ವರುಷಗಳು ಬೇಕಾದವು. ಆಗ್ರಾದಲ್ಲಿ 
800ಕ್ಕಿಂತ ಹೆಚ್ಚು ಹಮಾಮಗಳಿದ್ದವು. ಇದರಿಂದ ಹಮಾಮ್‌ ಕಸಬಿನ ಮೇಲೆ 
ಜೀವನೋಪಾಯ ಹೊಂದಿದ್ದ ಜನರ ಕಲ್ಪನೆ ಬರುವುದು. 


೪೯೦ ವಿಜಯನಗರ ಅಧ್ಯಯನ ೧೩ 
ಘುಸ್ತಖಾನಾ 

ಜಹಾಂಗೀರನು ತನಗೆ ಪ್ರಿಯರಾದ ಜನ ಹಾಗೂ ಪ್ರತಿಷ್ಠಿತರನ್ನು ಹಮಾಮ್‌ಗಳಲ್ಲಿ 
(Ghusla Khana) ಬರಮಾಡಿಕೊಂಡು ವೈಯಕ್ತಿಕ ಇಲ್ಲವೆ ರಾಜಕೀಯ ವಿಷಯಗಳನ್ನು 
ಚರ್ಚಿಸುತ್ತಿದ್ದನೆಂದು ಪೀಟರ್‌ ಮಂಡಿ ಬರೆಯುತ್ತಾನೆ. ಟೆರ್ರಿ, ಪೆಲ್‌ಸ್ಟಾರ್ಸ್‌ ಹಾಗೂ 
ಮ್ಮಾನ್ಮುಶೀ ಮುಂತಾದ ಇತಿಹಾಸಕಾರರು ಈ "ಘುಸ್ತ ಖಾನಾ' ಗಳನ್ನು ವರ್ಣಿಸಿದ್ದಾರೆ. 
ಇಂಗ್ಲೀಷ್‌ ರಾಯಭಾರಿ ಥಾಮಸ್‌ ಮನ್ರೋ ಜಹಾಂಗೀರನನ್ನು ಇಂಥ "ಘುಸ್ತಖಾನಾ' 
ದಲ್ಲಿ ಭೆಟ್ಟಿಯಾದನಂತೆ. 

ಶಹಜಹಾನನು ದಿಲ್ಲಿ ಆಗ್ರಾಗಳಲ್ಲಿ ಬಹು ಸಂಖ್ಯೆಯಲ್ಲಿ ಹಮಾಮ್‌ಗಳನ್ನು 
ನಿರ್ಮಿಸಿದನು. `ಸರಾಯ'ಗಳಲ್ಲಿ (ಪ್ರವಾಸಿ ಮಂದಿರಗಳು) ಕೂಡ ಇವುಗಳ ಸಂಖ್ಯೆ 
ಬೆಳೆಯಿತು. ಬಿಕತ್‌ವಾರ್‌ ನಗರದ ಹಮಾಮ್‌, ಸಾದತ್‌ ಖಾನ್‌ ಸಂಗಪರಮರಿ 
ಹಮಾಮ್‌, ಅಹಮ್ಮದಾಬಾದಿನಲ್ಲಿ ಖಾನ್‌-ಎ-ಖಾನಾನ್‌ ಕಟ್ಟಿಸಿದನು. ಲಾಹೋರಿನಲ್ಲಿ. 
ಫರೀದ್‌ ಬುಖಾರಿ ಹಮಾಮ್‌, ಮುಂತಾದವುಗಳು ಮೊಘಲರ ಕಾಲದ ವೈಭವವನ್ನು 
ಪ್ರದರ್ಶಿಸುತ್ತವೆ. 

ಬಾಬರ್‌, ಅಕ್ಸರ್‌, ಜಹಾಂಗೀರ್‌ ಮುಂತಾದವರು ಕೆಂಪು ಕಲ್ಲುಗಳಲ್ಲಿ (Red 
Sand Stones) ಹಾಗೂ ಶಹಜಹಾನ್‌ ಹಾಗೂ ಅವನ ಸರದಾರರು ಸಂಗಮವರಿ 
(Marbles) ಕಲ್ಲುಗಳಲ್ಲಿ ಕಟ್ಟಿಸಿದರು. ಸುಣ್ಣ, ಉತ್ತಮ ಉಸುಕು, ಅಂಟು, ಹಾಲು, 
ಸಕ್ಕರೆಗಳ ಮಿಶ್ರಣವು ಉತ್ತಮ ಜೋಡಣೆಯ “"ಗಚ್ಚಾಗಿ' (Moratar as binding 
materia) ಉಪಯೋಗಿಸಲಾಗಿದೆ. ಕೆಲವು ಹಮಾಮುಗಳಲ್ಲಿ ಸುಂದರ ಚಿತ್ರಗಳನ್ನು 
(paintings) ಚಿತ್ರಿಸಲಾಗಿದೆ. ಸುಗಂಧಿತ ಕಾರಂಜಿಗಳು ವಾತಾವರಣವನ್ನು ಸುಗಂಧಿತ 
ಗೊಳಿಸುತ್ತಿದ್ದವು. | 


ವಿನ್ಯಾಸ 

ಸಾಮಾನ್ಯವಾಗಿ, ಮುಸ್ಲಿಂ ಸುಲ್ಲಾನರ ಹಾಗೂ ಮೊಘಲರ ಸ್ನಾನಗೃಹಗಳು ವಿನ್ಮಾಸ 
ದಲ್ಲಿ ಅಷ್ಟಕೋನ, ಷಷ್ಟಕೋನ (0ctogonal or hex೦gonal ನಕ್ಸೆಗಳೊಂದಿಗೆ 
ಕಟ್ಟಲಾಗಿದ್ದು, ಮುಖ್ಯ ದ್ವಾರದಿಂದ, ಇದು ಬಹಳ ಎತ್ತರವಾಗಿರದೆ, ಕೇವಲ ಮಾನವನ 
ಎತ್ತರವನ್ನು ಹೊಂದಿರುತ್ತದೆ. ಪ್ರವೇಶದ ತರುವಾಯ ಎರಡು ಮೂರು ತಿರುವುಗಳಲ್ಲಿ 
ದಾರಿಯೊಂದು (೩5588) ಒಳೆಗೆ ಕೊಂಡೊಯ್ಕುತ್ತಿತ್ತು. ಒಳಗಡೆ, ಪ್ರತಿ ಮುಖ್ಯ 
ದಿಕ್ಕುಗಳ ರೇಖೆಯಲ್ಲಿ (main ಕಂ drectiಂns) ದೊಡ್ಡ ಕಪಾಟಗಳಂತೆ ಕಾಣುವ 
ತೆರೆದ ಅರ್ಧಕೋಣೆಗಳು ಇದ್ದು, ಇವುಗಳ ಮಧ್ಮಪ್ರಾಂಗಣದಲ್ಲಿ ಚೌಕಾದ ಇಲ್ಲವೆ 


ಅಷ್ಟಕೋನಾಕೃತಿಯ ಕಟ್ಟೆ ಇರುತ್ತಿತ್ತು. ಅಥವಾ ಕೆಲವು ಸ್ನಾನಗೃಹಗಳಲ್ಲಿ ಕಟ್ಟೆಯ 


ರೋಮನ್‌, ಮೊಘಲ್‌ ಹಾಗೂ ವಿಜಯನಗರ ಸ್ನಾನಗೃಹಗಳು: ಒಂದು ತೌಲನಿಕ ಅಧ್ಯಯನ ೪೯೧ 


ಬದಲಾಗಿ ಕಾರಂಜಿಯುಕ್ತ ನೀರಿನ “ಕೊಳ” (water tank) ಇರುತ್ತಿತ್ತು. ಈ ಕಾರಂಜಿಗಳು 
ಸುಗಂಧಪೂರಿತ ತಂಪು ನೀರನ್ನು ಸೂರಿ ಇಡೀ ವಾತಾವರಣವನ್ನು ಸಂಗಧಮಯ 
ಮಾಡುತ್ತಿದ್ದವು. 


ಸ್ಲಾನಕ್ರಿು (How to bathe) 


ಈ ಕಟ್ಟೆಯ ಮೇಲೆ ಮಹತ್ವದ ಚರ್ಚೆ-ರಾಜಕೀಯ, ಸಾಮಾಜಿಕ ಮತ್ತು 
ಆಧ್ಯಾತ್ಮಿಕ ಹಾಗೂ ವೈಯಕ್ತಿಕ-ಸಂಗೀತ, ನೃತ್ಯಗಳು ನಡೆಯುತ್ತಿದ್ದವು. ತಂಪು ಬೆಚ್ಚಗೆ, 
ಉಷ್ಣ, ಅತೀ ಉಷ್ಣಗಳ ನೀರಿನ ಹೌದುಗಳನ್ನು (w೩tr stems) ಗೋಡೆಗಳಲ್ಲಿ 
ಅಳವಡಿಸ ಲಾಗಿತ್ತು. ಹೊರಗಿನಿಂದ ಇಂಧನ ಪೂರೈಸುತ್ತಿರುವುದರಿಂದ, ಹೊಗೆ 
ಮುಂತಾದ ಕಲುಷಿತ ವಾತಾವರಣಕ್ಕೆ ಎಡೆ ಇರಲಿಲ್ಲ. ಮಧ್ಮದಲ್ಲಿಯ ಪ್ರಾಂಗಣದ 
ಮೇಲ್ಲಡೆ ಗುಮ್ಮಟವಿದ್ದು, ಅದರ ಸುತ್ತಲೂ ಹವೆಗವಾಕ್ಟಗಳು (Lantern Aperture) 
ಕಲುಷಿತ ಹವೆಯನ್ನು ಹೊರಗೆ ಹಾಕುತ್ತಿದ್ದವು. ಬಟ್ಟೆ ಬಿಚ್ಚುವ ಕ್ರಿಯೆ, ತೈಲಲೇಪನ 
ಹಾಗೂ ಮೈತಿಕ್ಕುವುದು (ನರಗಳು ಸಂದಿಗಳು ನೋವಾದರೆ ಒಳ್ಳೆಯ ವೈಜ್ಞಾನಿಕವಾಗಿ 
ತಿಕ್ಕುವ ಕ್ರಿಯೆಯಿಂದ ಸುಧಾರಿಸಿ, ಮೈ ಲವಲವಿಕೆ-ಚಟುವಟಿಕೆ ಪೂರೈಕೆ ಹೊಂದುತ್ತಿತ್ತು), 
ಇತ್ಯಾದಿ. ನಂತರ ಬೆಚ್ಚಗೆ ಸ್ನಾನ, ಬಿಸಿನೀರಿನ ಸ್ನಾನ, ಅತೀ ಬಿಸಿನೀರಿನ ಸ್ನಾನ, ನಂತರ 
ಮತ್ತೆ ಬಿಸಿನೀರಿನ ಸ್ನಾನ, ಉಗಿ ಸ್ನಾನ, ಕೊನೆಗೆ ತಂಪು ಸ್ನಾನ - ಹೀಗೆ ಶರೀರವು 
(noramal stage) ಮೊದಲಿನ ಸ್ಥಿತಿಗೆ ಬರುವಂತೆ ನೋಡಿಕೊಳ್ಳಲಾಗುತ್ತಿತ್ತು. ನಂತರ 
ಸ್ವಚ್ಛವಾದ ಟರ್ಕಿ ಟವೆಲ್‌ನಿಂದ (ಅಂದಿನಿಂದ ಈವರೆಗೂ ಟರ್ಕಿ ಟವೆಲ್‌ಗಳು 
ಪೇಟೆಗಳಲ್ಲಿ ದೊರೆಯುತ್ತವೆ. ಅವು ತುರ್ಕಸ್ತಾನ ದಿಂದ ಪ್ರಚಾರಗೊಂಡಿದ್ದರಿಂದ “ಟರ್ಕಿ” 
ಎಂಬ ಹೆಸರು ಬಿದ್ದಿದೆ). ಆ ಮೇಲೆ ಸ್ವಚ್ಛ ಬಟ್ಟೆಗಳನ್ನು ಉಟ್ಟು, ಹೊರ ಬರುವಾಗ 
ಅತ್ತರ್‌ ವಗೈರೆ ಸಿಂಪಡಿಸಿಕೊಂಡು ಹೊರಬರ ಲಾಗುತ್ತಿತ್ತು. 

ಹೀಗಾಗಿ, ಈ ಸ್ನಾನಗೃಹಗಳು ಶರೀರವನ್ನು ಶುದ್ಧಗೊಳಿಸುವುದಲ್ಲದೆ, ಕೈಕಾಲು 
ನೋವು, ಸಂಧಿವಾತ, ತಲೆನೋವು, ಹೃದಯ ಬಡಿಯುವಿಕೆ, ಮೂತ್ರಪಿಂಡಗಳ ಬೇನೆ 
ಮುಂತಾದವುಗಳನ್ನು ದೂರವಾಗಿರಿಸಿ, ವ್ಯಕ್ತಿಯನ್ನು ಆರೋಗ್ಯವಾಗಿ ಹಾಗೂ ಚೇತನಾ 
ಮಯಿಯಾಗಿ, ಮೇಲಾಗಿ ರಸಿಕನನ್ನಾಗಿ, ಬುದ್ದಿಚತುರನನ್ನಾಗಿ, ಮಾಡುತ್ತಿದ್ದವು. ಮುಸ್ಲಿಂ 

ಮಾಮ್‌ಗಳು ಕೇವಲ ಸ್ಥ್ನಾನಗೃಹಗಳಾಗಿರದೆ, ಆರೋಗ್ಯ ವರ್ಧಕ ಕೇಂದ್ರಗಳಾಗಿದ್ದವು. 
ಸ್ಲಾನಗೃಹಗಳು 
ಭಾರತದಲ್ಲಿ, ಇನ್ನಿಷ್ಟು ಚಿಂತನ 


ಕಾಲ ಸರಿಯುತ್ತಿದ್ದಂತೆ ಕ್ರಿ.ಶ. 900-1700 ವರೆಗೆ, ಭಾರತೀಯ ವಾಸ್ತುಶಿಲ್ಪದ 
ಬೆಳವಣಿಗೆಯು ರಾಜಪುತ, ಮೊಘಲ್‌ ಹಾಗೂ ಡೆಕ್ಕನ್‌ ಸುಲ್ತಾನರ ಆಳ್ವಿಕೆಗಳಲ್ಲಿ 


೪೯೨ ವಿಜಯನಗರ ಅಧ್ಯಯನ ೧೩ 


ಸಾಕಷ್ಟು ವಿಸ್ತಾರ ಹೊಂದಿತು. "ಇಂಡೋ ಸೆರಶ್ಕಾನಿಕ್‌ ಆರ್ಕಿಟೆಕ್ಟರ್‌” (Indo-Serasenic 
Architecture) ಎಂದು ಹೆಸರು ಪಡೆದು, ಅದು ಆಕರ್ಷಣೀಯವಾಗಿ, ವೈಭವೋಪೇತ 
ವಾಗಿ ಉತ್ತರ ಭಾರತದಲ್ಲಿ ಹಾಗೂ ಡೆಕ್ಕನ್‌ನಲ್ಲಿಯೂ ರಾಜ ವೈಭವದ ಕಟ್ಟಡಗಳ 
ಅವಿಭಾಜ್ಯ ಅಂಗವಾಗಿ ಬೆಳೆಯಿತು. ಗಚ್ಚು, ಗಾರೆ, ಕೆಂಪುಕಲ್ಲು ಹಾಗೂ ಚಂದ್ರಶಿಲೆ 
(marble) ಇವು ಪ್ರಾಮುಖ್ಯವಾಗಿ ಕಟ್ಟಡ ನಿರ್ಮಾಣಕ್ಕಾಗಿ ಉಪಯೋಗಿಸಲ್ಪಡುವ 
ಪದಾರ್ಥಗಳಲ್ಲಿ, (constructional material) ಗಣಿಸಲಾಯಿತು. ಇಂಥ ರಾಜಸ್ವದ 
ಕಟ್ಟಡಗಳಲ್ಲಿ, ರಾಜಕೂಟಗಳಲ್ಲಿ, ರಾಣೀವಾಸಗಳಲ್ಲಿ (1೩n೩nಂ) ಕೆಲ ಕೆಲವು ಆಡಳಿತ 
ಕಟ್ಟಡಗಳಲ್ಲಿ (Administrative Buildings) ಪ್ರಸಾಧನಗಳು, ಸ್ನಾನಗೃಹಗಳು 
ಚೌಕೋನದಲ್ಲಿ, ಷಷ್ಮಕೋನದಲ್ಲಿ, ಅಷ್ಟಕೋನದಲ್ಲಿಯ ವಿನ್ಯಾಸಗಳಲ್ಲಿ 
ನಿರ್ಮಾಣಗೊಂಡವು. 

ಇಂಥ ಸ್ನಾನಗೃಹಗಳು ರಾಜಪುತ ತಾಣಗಳಾದ ಜೈಪುರ, ಜೋಧಪುರ, 
ಅಜ್‌ಮೀರ್‌, ಉದಯಪುರ, ಗ್ವಾಲಿಯರ್‌, ಮಾಂಡು, ಮೊಡೆರಾ, ರಣಥಂಬೋರ್‌, 
ಉಜ್ಜಯಿನಿ, ಚಿತ್ತೋಡಗಡ, ಪಾಟಣ (Gಟ/೩rat), ವಡೋದರಾ, ಢಡೋಲಪುರ್‌, 
ಮಾಧೋಪುರ್‌, ಬಿಕಾನೇರ್‌, ರುಾಂಸಿ, ದಿಲ್ವಾರ್‌, ಮುಂತಾದವುಗಳ ಅರಮನೆಗಳಲ್ಲಿ 
ರಾಜವೈಭವದ ಸ್ನಾನಗೃಹಗಳಿವೆ. ಅದರಂತೆಯೇ ಮೊಘಲ್‌ ನಗರಗಳಾದ ದಿಲ್ಲಿ, ಆಗ್ರಾ, 
ಲಾಹೋರ್‌, ಫತ್ತೇಪೂರಸಕ್ರಿ, ಶಹಜಾನ್‌ಪುರ್‌, ಜೋನ್‌ಪುರ, ಮುರುಫರ್‌ಪುರ, 
ಲಖನೌ, ಮಥುರಾ, ಔರಂಗಾಬಾದ್‌ (ಬಿಹಾರ್‌), ಮುರಾದಾಬಾದ್‌, ಬಡೇರಿ, 
ಬಭಾಗಲ್‌ಪುರ, ಮೀರತ್‌, ಬುಲಂದಶಹರ, ಹಮೀರ್‌ಪುರ, ಅಲಹಾಬಾದ್‌, ಗಾಯುಪುರ, 
ಅರುಮಗಡ್‌, ಸುಲ್ಲಾನಪುರ, ಮುರ್ಸಿದಾಬಾದ್‌, ಹಜಾರಿಬಾಗ್‌, ಔರಂಗಾಬಾದ್‌ 
(ಮಹಾರಾಷ್ಟ), ಖುಿಲದಾಬಾದ್‌ (ಮಹಾ), ದೌಲತಾಬಾದ್‌, ಇನ್ನೂ ಹತ್ತು ಹಲವಾರು 
ಮೊಘಲರ ಐತಿಹಾಸಿಕ ಸ್ಥಳಗಳಲ್ಲಿ `ಹಮಾಮ್‌' (॥amams) ಗಳನ್ನು ಕಾಣಬಹುದು. 
ಹಾಗೆಯೇ, ಡೆಕ್ಕನ್‌ನಲ್ಲಿ (South Indi) ಬೀದರ್‌, ಗುಲಬರ್ಗಾ, ಅಹಮ್ಮದನಗರ, 
ಸೂಲ್ಲಾಪುರ್‌, ನಳದುರ್ಗ, ಬಿಜಾಪುರ, ಗೋಲ್‌ಕೊಂಡಾ, ಹೈದರಾ ಬಾದ್‌, ಬೆಳೆಗಾವ, 
ಸವಣೂರ್‌, ಬಂಕಾಪೂರ, ಪೊಂಡಾ (ಗೋವೆ, ಉಸ್ಮಾನಾಬಾದ್‌, ನಾಂಡೇಡ್‌, ಭೀಡ್‌, 
ಫರ್ಭಣಿ, ಔರಂಗಾಬಾದ್‌, ಅಹಮ್ಮದಾಬಾದ್‌, ನಿಜಾಮಾ ಬಾದ್‌, ರಾಯಚೂರ್‌, 
ಮುದಗಲ್‌, ಕೊಪ್ಪಳ್‌, ಸೀರಾ, ದೇವನಹಳ್ಳಿ, ಬೆಂಗಳೂರು, ಮೈಸೂರು, 
ಶ್ರೀರಂಗಪಟ್ಟಣ ದಕ್ಷಿಣ ಸುಲ್ತಾನರುಗಳ (Dೀಂcan Sun) ಪಟ್ಟಣ ಗಳಲ್ಲಿ 
ಸ್ನಾನಗೃಹಗಳು ಕಾಣಸಿಗುತ್ತವೆ. 


ರೋಮನ್‌, ಮೊಘಲ್‌ ಹಾಗೂ ವಿಜಯನಗರ ಸ್ನಾನಗೃಹಗಳು: ಒಂದು ತೌಲನಿಕ ಅಧ್ಯಯನ ೪೯೩ 


ವಿಜಯನಗರ ಸ್ಥಾನಗೃಹಗಳು (Vijayanagar Baths) 
ಇನ್ನು ಮಧ್ಯಯುಗೀನ, ಬಲಿಷ್ಠ, ದಕ್ಷಿಣ ಭಾರತದ ಸಾಮ್ರಾಜ್ಯವಾದ ವಿಜಯ 
ನಗರ ಸ್ನಾನಗೃಹಗಳೆ ಬಗ್ಗೆ ಚರ್ಚಿಸೋಣ: ವಿಜಯನಗರದ ಸಾಮ್ರಾಜ್ಯವು (ಕ್ರಿ.ಶ. 
1336-1565), ಬಹುಶೃತ ಸಾಮ್ರಾಜ್ಯ (Great empire in the Medieval Asia) ಆಗಿತ್ತು. 
ರಕ್ಷಣಾ ವಾಸ್ತು ಧಾರ್ಮಿಕ ವಾಸ್ತು, ಸಾಮಾಜಿಕ ವಾಸ್ತು ಹಾಗೂ ಗೃಹ್ಮವಾಸ್ತು ಉಕೀಗೀ 
architecture, Religious architecture, secular architecture and domestic 
architecture) ಈ ತರಹದ ನಾಲ್ಕು ವಾಸ್ತುಗಳಲ್ಲಿ ಸ್ನಾನಗೃಹಗಳು ಗೃಹ್ಮವಾಸ್ತುವಿನ 
ಅಂಗಗಳಾಗಿವೆ. 
ಹಂಪಿಯ ಉತ್ತರ ಮೇರೆಯಲ್ಲಿ ಕಲ್ಲು-ಬಂಡೆಗಳಿಗೆ ಕುಪ್ಪಳಿಸಿ, ಅಪ್ಪಳಿಸಿ, ಅಬ್ಬರ 
ವಾಗಿ, ಮತ್ತೆ ಉಬ್ಬು ತಗ್ಗಾಗಿ, ಮೇಲೆ ಕೆಳಗಾಗಿ ಧುಮ್ಮಿಕುವ ನುಸುಳುವ ತುಂಗಭದ್ರೆಯ 
ಹರಿವನ್ನು ವಿಜಯನಗರದ ಅರಸರು ಅರ್ಥವತ್ತಾಗಿ ಉಪಯೋಗಿಸಿದ್ದಾರೆ. ಹಿಡಿತದಲ್ಲೂ 
ತಂದಿದ್ದಾರೆ. 
“ಸುರಸ್ವಷ್ನವಿದ್ದ, ಪ್ರತಿಬಿಂಬ ಬಿದ್ದ, 
ಉದ್ದುದ್ದ ಶುದ್ದ ನೀರೇ, ಎಚ್ಚತ್ತು ಎದ್ದ ಆಕಾಶದುದ್ದ 
ಧರೆಗಿಳಿಯಲಿದ್ದ ಧೀರೆ...” ಅಂಥ ತುಂಗಭದ್ರೆಯನ್ನು ಬಂಧಿಸಿದ್ದಾರೆ ಹಾಗೂ 
ಸಾದರಪಡಿಸಿದ್ದಾರೆ, ತಮ್ಮ ನೆಲದಲ್ಲಿ, ಹಂಪಿಯಲ್ಲಿ. 
ಆಗಸದಿಂದ ಬೀಳುವ ನೀರನ್ನು, ಉದ್ದುದ್ದ ಶುದ್ಧ ನೀರನ್ನು ನದಿಗಳಿಂದ ಹರಿ 
ಯುವ ನೀರನ್ನು ಸಂಗ್ರಹಿಸುವ, ಉಪಯೋಗಿಸುವ, ಅಭಿಯಾಂತ್ರಿಕ ಕಲೆಯನ್ನು ವಿಜಯ 
ನಗರದ ಅರಸರುಗಳು ಸಪ್ರಾಯೋಗಿಕವಾಗಿ, ತಮ್ಮ ರಾಜಧಾನಿಯಾದ ಹಂಪಿಯಲ್ಲಿ 
ವಿನ್ಯಾಸ ವಾಸ್ತುಗಳಲ್ಲಿ ಕಲ್ಲಾಲುವೆಗಳಿಂದ ಅಳವಡಿಸಿದ್ದಾರೆ. ತಮ್ಮ ಸುಂದರವಾದ 
ಅರಮನೆಗಳ ಆವರಣದಲ್ಲಿ ರಾಣೀವಾಸಗಳಲ್ಲಿ ಅದೂ ಅಲ್ಲದೆ ಧಾರ್ಮಿಕ ದೇವಾಗಾರ 
ಗಳ ಪ್ರಾಂಗಣಗಳಲ್ಲಿ ಸಾರ್ವಜನಿಕ ಮೇಳಗಳಲ್ಲಿ, ಆಯಾ ಆವಶ್ಯಕತೆಗಳಿಗೆ ತಕ್ಕಂತೆ 
ಸ್ಲಾನಗೃಹಗಳನ್ನು ಸ್ನಾನಕ್ಕಾಗಿ ಸವಲತ್ತುಗಳನ್ನೂ ನಿರ್ಮಿಸಿದ್ದಾರೆ. 
ವಿಜಯನಗರ ಪರಿಸರವೇ ಹಾಗೆ. ಪ್ರಕೃತಿ ಎಲ್ಲಿ ಮುಗಿಯುತ್ತದೆಯೋ, 
ಹಾಗೂ ಮಾನವಕೃತಿಯು ಎಲ್ಲಿ ಪ್ರಾರಂಭವಾಗುತ್ತದೆಯೋ ಎಂಬ 


ಸೀಮಾ ರೇಖೆಯನ್ನು ಎಳೆಯುವದೇ ಕಷ್ಟ. "tis very difficult to 
tell where nature leaves off and the work of man begins.’ 
ವಿಜಯನಗರದ ಜನಮನ ಹಾಗೂ ರಾಜಮನ ಸ್ಥಾನದ ಬಗ್ಗೆ ಬಹಳ ಆಸ್ಪ 
ವಹಿಸಿದೆ. ಮಾನವ ಮನಸ್ಸು ಇಲ್ಲಿನ ಉಷ್ಣಹವೆಯನ್ನು ದೂರ ಸರಿಸಿ ತಂಪನ್ನೆಳೆಸುತ್ತದೆ. 


ಹೀಗಾಗಿ, ಆಗಸಕ್ಕೆ ಅನಾವರಣಗೊಂಡ ಸಾರ್ವಜನಿಕ ತೀರ್ಥಗಳು ಹಾಗೂ ರಾಜ- 


೪೯೪ ವಿಜಯನಗರ ಅಧ್ಯಯನ ೧೩ 


ರಾಣಿಯರಿಗೆ ಮೀಸಲಾಗಿರಿಸಿದ ಸ್ನಾನಗೃಹಗಳು, ಚಕ್ರತೀರ್ಥ, ಪುರಂದರದಾಸರ ಘಾಟ್‌ 
ಮಂಟಪ, ಪಬ್ಲಿಕ್‌ ಬಾಥ್‌, ವಿರೂಪಾಕ್ಟ ದೇವಸ್ಥಾನದ ಹೊರಗಡೆ ಉತ್ತರ ದಿಕ್ಕಿನಲ್ಲಿ 
ರುವ ನಗರೇಶ್ವರ ದೇವಾಲಯದ ಪುಷ್ಕರಣಿ (Excavated by Dr. M.S. Nagaraj 
Rao), ಸ್ಟೈಪ್ಟ್‌ ವೆಲ್‌ (Excavated by Dr. B. Narashimhaiah), ಪ್ರೀ ವಿಜಯ ವಿಠ್ಲಲನ 
ಆವರಣದಲ್ಲಿ ವಾಯವ ದಿಕ್ಕಿನಲ್ಲಿಯ ಪುಷ್ಕರಣಿ, ಶ್ರೀ ಅಚ್ಛುತರಾಯ ದೇವಸ್ಥಾನದ 
ಪುಷ್ಕರಣಿ, ಇತಾದಿಗಳು (೦p ಸಃ bts) ತೆರೆದಿಟ್ಟ ಸ್ನಾನಗಳ ತಾಣಗಳು, ಇವು 
ಅಸಂಖ್ಯ ಜನ ಜಂಗುಳಿ ರು ಸ್ನಾನದ ತಾಣಗಳಿವು. ಇವು ಒಂದು ತರಹ Non-structural 
baths. ಸ | - 

ಇನ್ನು ರಾಜಮನೆಗಳ ಪ್ರಾಂಗಣದಲ್ಲಿ ವ್ಯವಸ್ಥಿತ ವಾಸ್ತುಶಿಲ್ಪದಲ್ಲಿ, ಆಕರ್ಷವಾಗಿ 
ಸುಂದರವಾಗಿ, ಕಟ್ಟಲ್ಪಟ್ಟ ರಾಜವೈಭವದ ಸ್ನಾನಗೃಹಗಳು, ಈ ನಗರದಲ್ಲಿ ಹತ್ತು 
ಹಲವಾರು. ಪ್ರತಿಯೊಂದು ತನ್ನ ಸ್ಥಳಾಯ್ಕೆಯಲ್ಲಿ, ವಿನ್ಯಾಸದಲ್ಲಿ, ವಾಸ್ತುಬಂಧದಲ್ಲಿ, 
ಹಾಗೂ ಉದ್ದೇಶದಲ್ಲಿ ತನ್ನದೇ ಆದ ತನ್ನತನವನ್ನೇ ಹೊತ್ತು ನಿಂತಿದೆ. (Fach Bath 
has got its own individuality). ಇವು ಮತ್ತೊಂದು ತರಹ. ಇವುಗಳಲ್ಲಿ ಕೆಲವು 
ಪ್ರಮುಖಗಳನ್ನು ಇಲ್ಲಿ ಹೆಸರಿಸಲಾಗುತ್ತಿದೆ. ಹಾಗೂ ಅವುಗಳ ವಾಸ್ತು ವಿಶೇಷತೆಯನ್ನು 
ನೀಡಲಾಗಿದೆ. ರಾಣಿ ಸ್ನಾನಗೃಹ (ಯಊೀಗ's bath), ಪಬ್ಲಿಕ್‌ ಬಾತ್‌(Public bath), 
ಸೈೆಪ್ಸ್‌ವೆಲ್‌ (Stepped Wel),ಕಮಲ ಮಹಲ್‌ ಆವರಣದ ಸ್ಥಾನಕೊಳ (Bath in 
Kamal Mahal Complex), ಶೃಂಗಾರ ಬಾಗಿಲದ ಹತ್ತಿರ ಅಷ್ಟಪೆಲು ಸ್ನಾನಗೃಹ 
(Octagonal bath near Sringar Bagilu), ರಂಗಮಹಲ್‌ನ ಪ್ರಸಾಧನಗಳು (Baths 
in Rangamahal), ಹಾಗೂ ದಣ್ಣಾಯಕ ಆವರಣದಲ್ಲಿ ಸ್ನಾನಗೃಹ (Bath in 
Dannayaka enclosure), (=) Structural baths): 


ರಾಣಿ ಸ್ಲಾನ ಗೃಹ (Queen's Bath) 


ಇದು ವಿಜಯನಗರ ಸ್ಥಾನಗೃಹಗಳಲ್ಲಿ ಅತ್ಮಂತ ಸುಂದರವಾದುದು. ಚೌಕಾದ, 
ಗಟ್ಟಿಮುಟ್ಟಾದ ಗೋಡೆಗಳಿಂದ, ನಾಲ್ಕೂ ಕಡೆ ಎರಡು ಅಂತಸ್ತುಗಳಲ್ಲಿ ಕಟ್ಟಿದ "ಇಂಡೋ 
ಶರಶ್ಮಾನಿಕ್‌' ವಾಸ್ತುಶಿಲ್ಪದ ಬಂಧವಾಗಿದೆ. ನಾಲ್ಕೂ ಕಡೆಗೆ ಪ್ರವೇಶಗಳಿದ್ದು, ಮಧ್ಮದಲ್ಲಿ 
ಚೌಕಾದ ನೀರಿನ ಸಂಗ್ರಹವಿದೆ. ನೀರು ಕಾಲುವೆಗಳಿಂದ ಹರಿದು ಬರುತ್ತದೆ. ಮಧ್ಯದಲ್ಲಿ 
ಕಾರಂಜಿ ಇದೆ. ಸ್ವಚ್ಛಗೊಳಿಸಲು ಮೋರಿಗಳೂ ಇವೆ. ಬಟ್ಟೆ ಬದಲಿಸಲು ಮೇಲಂತಸ್ತಿ 
ನಲ್ಲಿ ಕಮಾನುಗಳ ಕೋಣೆಗಳೂ ಇವೆ. ಕಮಲಾಪುರದಿಂದ ಮಹಾನವಮಿ ದಿಬ್ಬಕ್ಕೆ 
ಹೋಗುವ ದಾರಿಯಲ್ಲಿ, ಅನತಿ ದೂರದಲ್ಲಿ ಬಲಬದಿಗೆ ಆಕರ್ಷಕ ಪರಿಸರದಲ್ಲಿ ಇದನ್ನು 
ಕಟ್ಟಲಾಗಿದೆ. ರಾಣಿಯರು ಇದನ್ನು ಉಪಯೋಗಿಸುತ್ತಿದ್ದರಿಂದ`ರಾಣಿ ಸ್ನಾನಗೃಹ' ಎಂದು 
ನಾಮ ಪಡೆದಿದೆ. 


ರೋಮನ್‌, ಮೊಘಲ್‌ ಹಾಗೂ ವಿಜಯನಗರ ಸ್ನಾನಗೃಹಗಳು: ಒಂದು ತೌಲನಿಕ ಅಧ್ಯಯನ ೪೯೫ 


ಪಬ್ಲಿಕ್‌ ಬಾಥ್‌ (Public Bath) 

ಇದೊಂದು ಮಹಾನವಮಿ ಆವರಣದ ಒಳಗಡೆ, ದಕ್ಷಿಣದ ಭಾಗದಲ್ಲಿ, ಕೋಟೆಯ 
ಗೋಡೆಯ ಒಳಗಡೆ ಇರುವ ವಿಶಾಲವಾದ ಸ್ನಾನಮಂಟಪ. ಇಡೀ ವಿಜಯನಗರದ 
ಸ್ಥಾನಗೃಹಗಳಲ್ಲಿಯೇ ದೊಡ್ಡದು. ಸ್ನಾನಗೃಹವೆನ್ನುವುದಕ್ಕಿಂತ "ಸ್ನಾನ ಮಂಟಪ' ಎಂಬ 
ಹಸರು ಸಮರ್ಪಕ. ಏಕೆಂದರೆ ಅಷ್ಟೊಂದು ವಿಸ್ತೀರ್ಣ ಹಾಗೂ ಕಲ್ಲಿನ ಕಂಬಗಳ 
ಕಾರಿಡೋರ್‌ (ಈಗ ಬಿದ್ದಿದೆ'ಗಳಿಂದ ಅದರ ನಾಲ್ಕೂ ದಿಶೆಗಳಲ್ಲಿ ಬಂಧಿತವಾಗಿದೆ. 
ಚೌಕಾದ ಕಟ್ಟೆ ಕಟ್ಟೆಗಳಿಂದ ಕೆಳಗಿಳಿದಂತೆ ಅಳತೆಗಳಲ್ಲಿ ಕಡಿಮೆ ಆಗುತ್ತ ಆಗುತ್ತ ಹೋಗಿ, 
ಕೊನೆಗೆ ಗಚ್ಚು ಗಾರೆಗಳಿಂದ ನಿರ್ಮಿತವಾದ ಸಪಾಟಾದ ಹಾಗೂ ವಿಶಾಲವಾದ ತಳದಿಂದ 
(bottom) ಕೂಡಿದ್ದು, ಸ್ಥೂಲವಾಗಿ ಪೂ.ಪೆ. 150 ಫೂ ಹಾಗೂ ಉ.ದ 80 ಘೂ., ಆಳ 
18 ಪೂ ಇದೆ. 

ಇದಕ್ಕೆ ನೀರನ್ನು ಪೂರ್ವಬದಿ ಹಾಗೂ ದಕ್ಷಿಣ ಬದಿಗೆ, ಜೋಡಿಸಿರುವ ಕಲ್ಲಿನ 
ಕಾಲುವೆಗಳಿಂದ (water channels cut in long stones), ಅವುಗಳನ್ನು ಅಲ್ಲಲ್ಲಿ ನೆಲ 
ದಿಂದ ಮೇಲೆ ನಿಲ್ಲಿಸಿದ ಕಂಬಗಳ ಮೇಲಿರಿಸಿ, ಜೋಡಿಸಿ, ಚೆನ್ನಾಗಿ ನೀರು ಸೋರದಂತೆ . 
ಹೊಂದಿಸಿ, ಸೈಫನ್‌ ಪದ್ದತಿಯಿಂದ (ನೀರನ್ನು) ಪೂರೈಸಲಾಗುತ್ತಿತ್ತು. ಇದು ಪೂರ್ತಿ 
ತುಂಬಿದಾಗ, ಒಂದು ಕಟ್ಟೆದ ಕೆರೆಯಂತೆ ಕಾಣುತ್ತಿತ್ತು. ಇದರಲ್ಲಿ ಪ್ರಾಯಶಃ ರಾಜ 
ಮನೆತನದ ಪುರುಷರು ವ್ಯಾಯಾಮಕ್ಕಾಗಿ, ದೇಹದಾರ್ಡ್ಯ ವೃದ್ದಿಸುವುದಕ್ಕಾಗಿ, ಬಹಳಷ್ಟು 
ಈಜಲು, ಇದನ್ನು ಕಟ್ಟಿರಲು ಸಾಧ್ಯ. ಇದು ರಾಜಮನೆಗಳ ಆವರಣದಲ್ಲಿಯೇ 
ಇರುವುದರಿಂದ ಇದಕ್ಕೆ “ಪಬ್ಲಿಕ್‌ ಬಾಥ್‌' ಎನ್ನುವುದು ಅಷ್ಟು ಸರಿಯಲ್ಲ. ಸಾರ್ವ 
ಜನಿಕರಿಗೆ ಇದೊಂದು ನಿರ್ಬಂಧಿತ ಪ್ರದೇಶವೇ (pಂಗibted) ಆಗಿತ್ತು. “ಪಬ್ಲಿಕ್‌ 
ಬಾಥ್‌' ಎಂದು ಈ ಹಿಂದೆ ಬ್ರಿಟಿಶ್‌ ಆರ್ಟ್‌ ಹಿಸ್ಫೋರಿಯನ್‌ರು ಅವಸರದಲ್ಲಿ 
ಹೆಸರಿಟ್ಟು ಕರೆಯುತ್ತ ಬಂದಿದುದರಿಂದ, ಈಗಲೂ “"ಪ್ರೊಟೆಕ್ಟೆಡ್‌ ಮಾನ್ಮುಮೆಂಟ್ಸ 
ಲಿಸ್ಟ್‌'ನಲ್ಲಿ ಹಾಗೆಯೇ ಅಧಿಕೃತವಾಗಿ ಹೆಸರು ಇಟ್ಟಿದ್ದಾರೆ. ಇದಕ್ಕೆ "ರಾಜಬಾಥ್‌' 
ಎಂದು ಕರೆಯುವುದು ಅತ್ಯಂತ ಉಚಿತ (Raj Bath). ಏಕೆಂದರೆ ಇದರ ಪೂರ್ವಕ್ಕೆ 
ಕೋಟೆ ಗೋಡೆಯ ಆಚೆ "ಕ್ವೀನ್ಸ್‌ ಬಾಥ್‌' ಇದೆ. ಹೀಗಾಗಿ, "ಕ್ವೀನ್ಸ್‌ ಬಾಥ್‌' ಹಾಗೂ 
‘King's bath’ (ರಾ್‌ಜಬಾಥ್‌) ಎಂದು ಕರೆಯುತ್ತ ಹೋದರೆ, ಅದು ರೂಢಿಗತವಾಗುತ್ತ 
ಹೋಗಿ, "ಸಹಿ' ಎನ್ನಿಸುತ್ತದೆ. (ಚಿತ್ರ ನೋಡಿ). 


ಸ್ಟೆಪ್‌ ಜ್‌ (Stepped Well 
ಮಹಾನವಮಿ ದಿಬ್ಬದ, ದಕ್ಷಿಣ ದಿಕ್ಕಿನಲ್ಲಿ ಕೇವಲ 150 ಫೂ ಅಂತರದಲ್ಲಿದೆ. 
ಸಂತಸ ತರುವ, ಬಹು ಆಕರ್ಷಕ ಚೌಕಾದ, ಕಟ್ಟೆಕಟ್ಟೆಯಲ್ಲಿ ಕಿರಿದಾಗುತ್ತ ತಳಕ್ಕೆ 


Hr 


< 2 
ಹೋಗುವ, ಕರಿಕಲ್ಲಿನಲ್ಲಿ Ashlar masonry ಪದ್ಧತಿಯಲ್ಲಿ ಜೋಡಿಸಲಾದ, 


೪೯೬ ವಿಜಯನಗರ ಅಧ್ಯಯನ ೧೩ 


ಸ್ನಾನಕೊಳವೆನ್ನಿ ಸ್ಟೈಪ್ಲ್‌ವೆಲ್‌ ಅನ್ನಿ, ಅಥವಾ ಪುಷ್ಕರಣಿ ಎನ್ನಿ; ಏನಾದರೂ ಅನ್ನಿ 
ಆದರೆ ಅತ್ಮಂತ ಸುಂದರವಾದ ಸ್ನಾನದ ಕೊಳವಿದು. 

1976ರಲ್ಲಿ, ಡಾ. ಎಸ್‌.ಆರ್‌.ರಾವ್‌ ಅವರ ನಿರ್ದೇಶನದಲ್ಲಿ, ಉತ್ಸನನದ 
ಕಾರ್ಯದ ಸೂತ್ರವನ್ನು ಈ ಲೇಖಕನು ಹಿಡಿದಿದ್ದಾಗ, ಡಾ. ಆರ್‌.ಎಂ.ಷಡಕ್ಸರಯ್ಯ 
ಅವರು ಈ ಸ್ಟೆಪ್ಲ್‌ವೆಲ್‌ನ ಒಂದು ಮೀಟರ್‌ ಅಂತರದಲ್ಲಿ Excavation Trench 
ಹಾಕಿದರು. ಆದರೆ, ಒಂದು ಮೀಟರ್‌ ಆಳ ಅಗೆದರೂ ಅಲ್ಲಿ ಯಾವುದೇ ಕಟ್ಟಡದಗೆ 
ಸ್ತರವಾಗಲೀ, ಅವಶೇಷ ಆಗಲೀ ದೊರೆಯಲಿಲ್ಲ. ಹಾಗಾಗಿ ನಿರಾಸೆಯಿಂದ ಉತ್ಪ್ಸನನದ 
ಸ್ಥಳ ಬದಲಿಸಿದೆವು. ಮುಂದೆ 1985 ರಲ್ಲಿ, ಡಾ. ಬಿ.ನರಸಿಂಹಯನವರು ಅದೇ ಸ್ಥಳದಲ್ಲಿ 
ಮತ್ತೆ ಉತ್ಪನನವನ್ನು ಪ್ರಾರಂಭಿಸಿದರು. ಅದು ಅವರ ಸುದೈವ. ನಾವು ಹಾಕಿದ್ದ ಟ್ರೆಂಚ್‌ನ 
ಪಕ್ಕದಲ್ಲಿಯೇ ಒಂದು ಮೀಟರ್‌ ಅಂತರದಲ್ಲಿ ಈ ಮೇಲಿನ ಸುಂದರವಾದ ಸ್ನಾನ 
ಕೊಳೆ ದೊರೆಯಿತು. ಇಡೀ ದೇಶವೇ ಡಾ. ಬಿ.ನರಸಿಂಹಯರನ್ನು ಅಭಿನಂದಿಸಿತು. 
(ಚಿತ್ರ ನೋಡಿ). 

ಇದು ಈ “ಸ್ಟೈಪ್ಸ್‌ವೆಲ್‌' ನ ಹಿನ್ನೆಲೆ. ಇನ್ನು ಇದರ ವಿನ್ಮಾಸ ಹಾಗೂ ವಾಸ್ತುಕಲೆಯ 
ಬಗ್ಗೆ ವಿವರಿಸುವುದಾದರೆ, 80 ಫೂ * 80 ಪೂ ಟೆರಸಿನ ಬಾಹ್ಮ ಚೌಕಟ್ಟಿನಿಂದ ಕೆಳಗೆ 
ಇಳಿದಂತೆ, ನಾಲ್ಕು ವಿಭಾಗಗಳಲ್ಲಿ ಕಡಿಮೆ ಕಡಿಮೆ ಆಗುತ್ತ ಹೋಗುವ ಪಾವಟಿಗೆಗಳಿಂದ 
ಜೋಡಿಸಲಾಗಿದೆ. ಈ ನಾಲ್ಕು ವಿಭಾಗಗಳು ಲ್ಮಾಂಡಿಂಗ್ಸ್‌, (॥andin್ತs) ಗಳಿಂದ 
ಅಳವಡಿಸಲಾಗಿದ್ದು, ಅತ್ಯಂತ ತಳದ ಹಂತದಲ್ಲಿ 30'x30' ಹಾಗೂ 10 ಫೂ ಆಳವಾದ 
ಕಟ್ಟಡದ ಹೌದಿನಂತಿದೆ. ಅಲ್ಲಿಗೆ ಇದರ ಆಳ ಮುಗಿಯಿತು. ಈ ನಾಲ್ಕು ವಿಭಾಗಗಳಲ್ಲಿ 
6, 5, 6, ಹಾಗೂ 5 ಕಟ್ಟೆಗಳೆ ಸಾಲುಗಳು ನಾಲ್ಕೂ ದಿಕ್ಕುಗಳಲ್ಲಿ ಪಸರಿಸಿವೆ. ಈ ನಾಲ್ಕೂ 
ಹಂತಗಳಲ್ಲಿ ಮತ್ತೆ ಮುಂಚಾಚಿದ ಉಪ-ಕಟ್ಟೆಗಳು ಕಮಲಿನಂತೆ (nverted lotus) 
ಕಟ್ಟಲ್ಪಟ್ಟು ನೀರನ್ನು ತಲುಪಲು ಅನುಕೂಲ ನಿರ್ಮಿಸಿವೆ. ಇದನ್ನು ನಿರ್ಮಿಸುವಾಗ 
ಪ್ರತಿ ಕಲ್ಲಿನ ಮೇಲೆ ವಿವಿಧ ಚಿನ್ನೆಗಳಿದ್ದು, ಮೇಲಿನಿಂದ ಕೆಳೆಗೆ ಇಳಿಯುವಾಗ 1 ರಿಂದ 
25 ಮೆಟ್ಟಿಲುಗಳವರೆಗೆಶಡಢ ಣ ತಥ ದಧ ನ ಹೀಗೆ... ಕ್ಸ ಜ್ವ ವರೆಗೆ 
ಅಕ್ಟರಗಳನ್ನು ಸಾಂಕೇತಾರ್ಥದಲ್ಲಿ ಕೆತ್ತಲಾಗಿದೆ. ಇದರ ನೀರಿನ ಪೂರೈಕೆಗೆ, ಬದಿಯಲ್ಲಿ 
ಬಾಯಿ ಹಾಕಿದ ಕಲ್ಲಿನ ಕಾಲುವೆಯನ್ನು ಉಪಯೋಗಿಸಲಾಗುತ್ತಿತ್ತು. ಮತ್ತು (Ground 
water) ಭೂ ಅಂತರ್‌ಜಲ ಕೂಡ ಬರುತ್ತಿತ್ತು. (ಇದರ ಚಿತ್ರಗಳನ್ನು ನೋಡಿ) ಇದರ 
ಬಗ್ಗೆ ಡಾ. ಜಗದೀಶ; ವಿಜಯನಗರ ಅಧ್ಯಯನ, ಸಂಪುಟ 10, ಪುಟ 195, 196, 197 
ರಲ್ಲಿ, (ಸಂ. ಡಾ. ಆರ್‌. ಗೋಪಾಲ, ಬಿ.ಎಂ.ಚಿಕ್ಕಮಾದೇಗೌಡ, ಟಿ.ಎಸ್‌.ಗಂಗಾಧರ) 
ಇವರು ಸಾಕಷ್ಟು ವಿವರಣೆ ನೀಡಿದ್ದಾರೆ. 


ರೋಮನ್‌, ಮೊಫಲ್‌ ಹಾಗೂ ವಿಜಯನಗರ ಸ್ನಾನಗೃಹಗಳು: ಒಂದು ತೌಲನಿಕ ಅಧ್ಯಯನ ೪೯೭ 


ಕಮಲ್‌ ಮಹಲ್‌ ಸ್ನಾನಗೃಹ 


ಇದು, ಕಮಲ್‌ ಮಹಲಿನ ಮಧ್ಯಭಾಗದಲ್ಲಿ ನೀರಿನ ಹೌದಿನಂತಿದೆ. ಕಮಲ 
ಮಹಲ್ಲ್‌ ಮುಖ್ಯವಾಗಿ ರಾಣಿಯರ ಮನೋಲ್ಲಾಸದ ಮಹಲ್‌ ಆಗಿದ್ದು, ವಿಜಯ 
ನಗರದ ಗೃಹ್ಮವಾಸ್ತುಗಳಲ್ಲಿ ಅತ್ಯಂತ ಸುಂದರವಾಗಿದೆ. ನಾಲ್ಕು ದಿಶೆಗಳಲ್ಲಿ ಸಂಯುಕ್ತ 
ಕಮಾನುಗಳ ಜೋಡಣೆ, (Complex Arch) ಇದ್ದು, ಎರಡು ಅಂತಸ್ತುಗಳಿಂದ 
ಶೋಭಿತವಾದ "ಇಂಡೋ ಸೆರಶೆನಿಕ್‌' ಆರ್ಕಿಟೆಕ್ಟರಿನ ಅಳವಡಿಕೆಯಿಂದ ಸೌಂದರ್ಯ 
ಪಡೆದಿದೆ. ಈ ಕಟ್ಟಡದ ಪಶ್ಚಿಮ ದಿಕ್ಕಿನಲ್ಲಿ ಅನತಿ ದೂರದಲ್ಲಿ ಸೋಪಾನಗಳಿಂದ 
ಕೂಡಿದ ಇನ್ನೊಂದು ಸ್ನಾನದ ಕೊಳವಿದೆ. ಕಮಲ್‌ ಮಹಲ್‌ನ ಇಡಿಯಾದ ಕಾಂಪ್ಲೆಕ್ಸ್‌ವು, 
ಅತ್ಯಂತ ಎತ್ತರವಾದ ಸುತ್ತಲಿನ ಗೋಡೆಯಿಂದ ಆವರಣಗೊಂಡು, ಸಾಕಷ್ಟು ರಕ್ಷಣೆ 
ಹಾಗೂ pಗ೪ay ಪಡೆದಿದೆ. ಹಾಗಾಗಿ, ರಾಣಿಯರು ಇದರ ಆವರಣದಲ್ಲಿ ಮುಕ್ತರಾಗಿ 
ವಿಹರಿಸಬಹುದಾಗಿತ್ತು. (ಚಿತ್ರ ನೋಡಿ). 


ಅಷ್ಟಷಪೈಲು ಸ್ನಾನಗೃಹ (ಶೃಂಗಾರದ ಬಾಗಿಲಿನ ಬಳಿ) 

1992-94 ರಲ್ಲಿ ಈ ಲೇಖಕನು ಪಂಟ್ಟಾಂಬ ದೇವಸ್ಥಾನದ ಮೂರು ಫರ್ಲಾಂಗು, 
ಆಗ್ಲೇಯ ದಿಕ್ಕಿನಲ್ಲಿ, ಮಂಡಳ ನಾಯಕನ ಅರಮನೆ ಉತ್ಪನ ಕೈಕೊಂಡಾಗ, ಸ್ಥಳ ಸಮೀಕ್ಸೆ 
ಹಾಗೂ ಕ್ಲೇತ್ರ ಕಾರ್ಯದಲ್ಲಿ ತೊಡಗಿದ್ದಾಗ, ಆ ಉತ್ಪನನ ಪೂರ್ವ ಬದಿಗೆ, ಸುಮಾರು 
ಅರ್ಧ ಫರ್ಲಾಂಗಿನಂತರದಲ್ಲಿ, ಈ ಅಷ್ಟಪೈಲು ಸ್ನಾನಗೃಹ ನೋಡಿದ್ದಾಗಿದೆ. ಈ 
ಪೂರ್ವದಲ್ಲಿ ಮತ್ತಾರಾದರೂ ನೋಡಿರಲೂಬಹುದು. ಆದರೆ ಅದರ ಬಗ್ಗೆ, ವಿನ್ಮಾಸ, 
ವಾಸ್ತು, ವಿಸ್ತರಣೆ, ರಚನೆಗಳ ಬಗ್ಗೆ ಹಾಗೂ ಅದರ ಹೆಸರಿನ ಬಗ್ಗೆ, ವಿಶೇಷ ಗಮನ 
ನೀಡಿರಲಿಲ್ಲ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು, ಈ ಲೇಖಕನು 
ಪ್ರಯತ್ನಿಸಿ ಸಾರಸ್ವತ ಲೋಕದ ಮುಂದೆ ಇಟ್ಟಿದ್ದಾನೆ ಪ್ರಥಮ ಬಾರಿಯಾಗಿ. 

ಈ ಅಷ್ಟಪೈಲು ಸ್ನಾನಗೃಹವು ಸುಂದರವಾದ ಏಕಾಂತ ಪರಿಸರದಲ್ಲಿದೆ. ಈ ಏಕಾಂತ 
ಪರಿಸರವು ರಸಿಕತೆಯ ಮನವನ್ನು ಹಿಗ್ಗಿಸುತ್ತದೆ. ಇದೊಂದು ದುಂಡನೆಯ ಛತ್ತಿನ 
ಅಷ್ಟಪೈಲು ವಿನ್ಮಾಸದ, ನಾಲ್ಕೂ ಕಡೆಗೆ ಪ್ರದಕ್ಷಿಣಿಸಲು ವರ್ತುಲಾಕಾರದ ಪಥ 
(Corridor) ಮಂಟಪದ ಮಧ್ಯದಲ್ಲಿ ಅಷ್ಟಕೋನಾಕೃತಿಯ ನೀರಿನ ಕೊಳ. ನೀರನ್ನು 
ಪೂರೈಸಲು ಭೂ ಅಂತರ್‌ (und £round) ಸೈಫನ್‌ ಪದ್ದ ತಿಯ ಕೊಳವೆಯನ್ನು 
ಉಪಯೋಗಿಸಲಾಗಿದೆ. ಇದರ ದಕ್ಷಿಣ-ಪಶ್ಚಿಮ ದಿಶೆಯಲ್ಲಿ ನಾಲ್ಕು ರೂಮುಗಳ 
ಪ್ರಸಾಧನ ವಿದೆ. ಈ ಪ್ರಸಾಧನದಲ್ಲಿ ಬಿಸಿ ನೀರಿನ ಹೌದುಗಳಿವೆ. ಗೋಡೆಯ ಹೊರಗಡೆ 
ಯಿಂದ ಇಂಧನ ಹಾಕುವ ತೂತುಗಳು ಹಾಗೂ ಮಾಡುಗಳು ಇವೆ. ಹೊರಗೆ, ಅಷ್ಟಪೈಲು 
ತಣ್ಣೀರಿನ ಕೊಳದಲ್ಲಿ ಸ್ನಾನಮಾಡಿ, ಈ ಪ್ರಸಾಧನ ಕೋಣೆಗಳಲ್ಲಿ ಮತ್ತೆ ಬಿಸಿನೀರಿನ 


ರ೯ಲ ವಿಜಯನಗರ ಅಧ್ಯಯನ ೧೩ 


ಸ್ನಾನ ಮಾಡಬಹುದು. ಒಗೆದ ಬಟ್ಟೆಗಳನ್ನು ಬದಲಿಸಬಹುದು. ಈ ಸ್ನಾನಗೃಹವು 
ಮೊಘಲರ ಸ್ನಾನಗೃಹಕ್ಕೆ, ವಿನ್ಯಾಸ ಹಾಗೂ ವಾಸ್ತುವಿನಲ್ಲಿ, ಬಹಳಷ್ಟು ಸಮೀಪ ವಾಗಿದೆ. 
ಇಂಥ ಸ್ನಾನಗೃಹಗಳನ್ನು ದಿಲ್ಲಿ, ಆಗ್ರಾ, ಫತೇಪುರ ಸಿಕ್ರಿಗಳಲ್ಲಿ ಕಾಣಬಹುದು. ಹೀಗಾಗಿ, 
ಇದೊಂದು ವಿಜಯನಗರದ ಉತ್ತಮ ಸ್ನಾನಗೃಹ. 


ರಂಗಮಹಲಿನ ಪ್ರಸಾಧನಗಳು 


ಕ್ರಿ.ಶ. 1977-80 ರಲ್ಲಿ ಹಜಾರರಾಮ ಮಂದಿರದ ಪಶ್ಚಿಮಕ್ಕಿರುವ ವಿವಿಧ ಆವರಣ 
ಗಳಲ್ಲಿ (€ಗclಂsures), ಉತ್ಪನನ ಕೈಗೊಂಡಾಗ, ದೊರೆತದ್ದು ಈ ರಂಗಮಹಲ್‌ 
(Excavations by Dr. R.C. Agrawal, Dr. S.K. Joshi & others). ಇದರ 
ಆವರಣದಲ್ಲಿ ಉತ್ತರದ ದಿಕ್ಕಿನ ಒಳಗೋಡೆಯ, ಸಮೀಪ, ಸಾಲಾಗಿ ನಿರ್ಮಿಸಿದ 
ಪ್ರಸಾಧನ ರೂಮುಗಳು, ಹಾಗೂ ಅವುಗಳಿಗೆ ಜೋಡಿಸಲಾದ ಒಳಚರಂಡಿಗಳು 
ದೊರೆತವು, ಮತ್ತು ಈಶಾನ್ಮ್ನ ಮೂಲೆಯಲ್ಲಿ ಪುಟ್ಟದಾದ ಮಹಲಿನಲ್ಲಿ ಸುಂದರವಾದ 
ಕಲ್ಲಿನಲ್ಲಿ ಕೊರೆದ ಅಖಂಡ ಟಬ್‌ (1b), ದೊರೆಯಿತು. (ಚಿತ್ರ ನೋಡಿ). ಇವು ಗೃಹ್ಮ 
ಬಳಕೆಗೆ ತೀವ್ರವಾಗಿ ಉಪಯೋಗಿಸುವ ಪ್ರಸಾಧನಗಳಾಗಿವೆ. ರಂಗಮಹಲ್‌ನ 
ಕಾರ್ಯಕ್ರಮಗಳು ಕೇವಲ ಪ್ರತಿಷ್ಠಿತರಿಗೆ ಮನರಂಜನೆ, ಸ್ವಾಗತ ಸಮಾರಂಭ, ನೃತ್ಯ 
ನಾಟಕ ಮೊದಲಾದವುಗಳಿಗೆ ಉಪಯೋಗಿಸುತ್ತಿರುವುದರಿಂದ, ಈ ತರಹದ ಸಾಲಾಗಿ 
ನಿಂತ ಬಹುಸಂಖ್ಯೆಯ ಪ್ರಸಾಧನಗಳ ಅವಶ್ಯಕತೆ ಇತ್ತು. 


| ಸಮಾಪ್ತಿ 

ಹೀಗೆ, ವಿಜಯನಗರದ ಸ್ನಾನಗೃಹಗಳ ಸಮೀಕ್ಸೆಯನ್ನು ಇಲ್ಲಿ ವಿಶದಪಡಿಸಲು 
ಪ್ರಯತ್ನಿಸಲಾಯಿತು. ವಿಶ್ವದ ಬೃಹತ್‌ ಸಾಮ್ರಾಜ್ಮಗಳಲ್ಲಿ, ಮಧ್ಯಯುಗೀನ ದಕ್ಷಿಣ 
ಭಾರತದ ವಿಜಯನಗರವೂ ಅಷ್ಟೇ ವೈಭವೋಪೇತವಾಗಿ ಆಳಿದುದರಿಂದ, ಅದರ 
ಸಿರಿಸಂಪತ್ತುಗಳಿಗೆ ಅನುಸಾರವಾಗಿ, ಅಲ್ಲಿನ ಸ್ಥಾನಗೃಹಗಳೂ ಕೂಡ ವೈಶಿಷ್ಟ್ಯ 
ವೈಭವಗಳಿಂದ ಕೂಡಿದ್ದವು ಎಂಬುದು ವಾಸ್ತವದ ಸತ. ಇತಿಹಾಸದಲ್ಲಿ ತಮ್ಮದೇ 
ಆದ ಪುಟಗಳನ್ನು ಹೊಂದಿದ ರೋಮನ್‌ ಸಾಮ್ರಾಜ್ಯ, ಮೊಘಲ್‌ ಸಾಮ್ರಾಜ್ಮಗಳ 
ಭವ್ಮ ಹಾಗೂ ಸುಂದರವಾಗಿ ನಿರ್ಮಿತ ಸ್ಥ್ನಾನಗೃಹಗಳ ಸಾಲಿನಲ್ಲಿ, ವಿಜಯನಗರದ 
ಸ್ನಾನಗೃಹಗಳೂ ಅಭಿಮಾನದ ವಾಸ್ತುಕಲೆಯ ಕಲೆಗಳಾಗಿವೆ. 


ರೋಮನ್‌, ಮೊಘಲ್‌ ಹಾಗೂ ವಿಜಯನಗರ ಸ್ನಾನಗೃಹಗಳು: ಒಂದು ತೌಲನಿಕ ಅಧ್ಯಯನ ೪೯೯ 


ಆಧಾರ ಗ್ರಂಥಗಳು 
1. ಡಾ. ಸೂರ್ಯನಾಧ ಕಾಮತ: ಕರ್ನಾಟಕ ಕ್ಲೆಗನ್ನಡಿ ಕರ್ನಾಟಕ ಅಕಾಡೆಮಿ, ಬೆಂಗಳೂರು 
2007 
2. ಡಾ. ಎಚ್ಚೆಸ್ಕೆ (ಸಂ): ಅವಲೋಕನ, ಕರ್ನಾಟಕ ಪರಂಪರೆಯ ಸಮೀಕ್ಷೆ, ವಿಶ್ವಕನ್ನಡ 
ಸಮ್ಮೇಳನ, ಬೆಂಗಳೂರು, 1985 


3. Dr. Suryanath Kamat (Ed): A Hand Book of Karnatataka Dept. of 
Gazetteer, Karnataka Govt., Bangalore. | 


4. ಡಾ. ಆರ್‌.ಗೋಪಾಲ್‌, ಟಿ.ಎಂ.ಚಿಕ್ಕಮಾದೇಗೌಡ, ಟಿ.ಎಸ್‌.ಗಂಗಾಧರ್‌ (ಸಂ.): 
ವಿಜಯನಗರ ಅಧ್ವಯನ ಸಂಪುಟ-೧೧, ಪ್ರಾಚ್ಮವಸ್ತು ಹಾಗೂ ಸಂಗ್ರಹಾಲಯಗಳ 
ನಿರ್ದೇಶನಾಲಯ (ಕರ್ನಾಟಕ ಸರಕಾರ), ಮೈಸೂರು, 2005 

5. ಡಾ. ಎಸ್‌.ಕೆ.ಜೋಶಿ: ರಸಿಕತೆಯ ಸೌಂದರ್ಯದ ಐತಿಹಾಸಿಕ ಸ್ಥಾನಗ್ರಹಗಳ್ಳು ಸಂ.ಕ. 
ಸಾಪ್ತಾಹಿಕ, ಹುಬ್ಬಳ್ಳಿ 1982. 

6. ಡಾ. ಜಗದೀಶ: ಹಂಪಿ ಮೆಟ್ಟಿಲು ಪಷ್ಠರಣೆಯ ನಿರ್ಮಾಣ ಪ್ರಕ್ರಿಯೆ. ವಿಜಯನಗರ 
ಅಧ್ಯಯನ, ಸಂಪುಟ ೧೧, ಮೈಸೂರು. 


J; Jawaharlal Nehru: The Baths of Caracalla, (The Roman Thermae) 
Glimpses of the World History, London, 1954 


೫೦೦ ವಿಜಯನಗರ ಅಧ್ಯಯನ ೧೩ 


೫೦೧ 


ಯನ 


0 


ಒಂದು ತೌಲನಿಕ ಅದ 


ರೋಮನ್‌, ಮೊಘಲ್‌ ಹಾಗೂ ವಿಜಯನಗರ ಸ್ನಾನಗೃಹಗಳು 


೩ ವಿಜಯನಗರ ಅಧ್ಯಯನ ೧೩ 
೫೦ | 


ನೀಸಸಂ3ನ ಹತ್ತ 


ಷರ laa ಉಳು). 
ಆ Ky ತತ 


ಊಉ. 
Enc 10 SUE ನ 


CC SE 


ಆಿಖ್ಯನನುಗ ಳು 
XN, YEO 


TUS GAYH . 
೨ ಹುಸ ಮ 
PLAN 


HAND] DANGAMAUAL QATHS 


್ಯ ಬೆಲೆ ನಹಲ ಪುನ ರುಗಳು. 
IR) FF Ses ಹಲಿ 
A 4 Ml ‘ ( yy HS. ಲು 


ರೋಮನ್‌, ಮೊಘಲ್‌ ಹಾಗೂ ವಿಜಯನಗರ ಸ್ನಾನಗೃಹಗಳು: ಒಂದು ತೌಲನಿಕ ಅಧ್ಯಯನ ೫೦೩ 


೫೦೪ ವಿಜಯನಗರ ಅಧ್ಯಯನ ೧೩ 


ಲೋಟಸ್‌ ಮಹಲ್‌, ಹಂಪಿ 


3 


TSA 
ಟಾಡೆಸ್ಲಿಗೆ ದೆ 
MSSM 


ರೋಮನ್‌, ಮೊಘಲ್‌ ಹಾಗೂ ವಿಜಯನಗರ ಸ್ನಾನಗೃಹಗಳು: ಒಂದು ತೌಲನಿಕ ಅಧ್ಯಯನ ೫೦೫ 


} 
ಟೆ 


HAMPL~ STEPPEY WELL 
್ಲಿಸೆ ಸೋಪುನೆಳೆಸಳ « 


EXVNS,- 1965 
D2. ©. NATASHA 


ಒಳಾಂಗಣ 


ವಿರೂಪಾಕ್ಷ ದೇವಸ್ಥಾನದ 
ಉತ್ತರದ ಪ್ರವೇಶ ದ್ವಾರ 


EXCAVATED BY 


ಸರಿಗೆಜೆ || pe ROA £80) 
ನೊವು] | WLM NACA KU) 
Ry (ITE -TE, 


ಕಾಂಪೌಂಡ್‌ ಗೋಡೆ 


ವಿಜಯನಗರ ಅಧ್ಯಯನ ೧೩ 


೫೦೬ 


ಬಿ 


K) 


ಡ್‌ 
fq 
ಲ 
Wy 
| 
ಖಿ 
pತಾ | 
f 


ಸ 
ಹೀನಿದಲಿ. 


ಣ್ಧ 
pp 
po 
$ 
ps 


ನ 
3 
4 
4 


(are 9 4D 
ಧಿ. ಖಲ ಜು a 


ತಲಕಾಡಿನಲ್ಲಿ ಪುರಾತತ್ವ ಉತ್ಪನನ 
55. ವಿಜಯನಗರ ಕಾಲದ ನೀರು ಸರಬರಾಜು 
ವ್ಯವಸ್ಥೆಯ ಮೇಲೆ ಹೊಸಬೆಳಕು 


Be 
ಡಾ|| ಎಂ. ಎಸ್‌. ಕೃಷ್ಣಮೂರ್ತಿ, ಡಾ|| ಆರ್‌. ಗೋಪಾಲ್‌, ಟಿ. ಎಸ್‌. ಗಂಗಾಧರ 


ತಲಕಾಡಿನಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಪುರಾತತ್ವ ಉತ್ಪನನಗಳ ಬಗ್ಗೆ ಸಾಕಷ್ಟು 
ಮಾಹಿತಿಗಳು ಸಂಶೋಧನ ಲೇಖನಗಳ ಮೂಲಕ ಹಾಗೂ ಒಂದು ಬೃಹತ್‌ ಸಂಪುಟದ 
ಮುಖಾಂತರ ಬೌದ್ದಿಕ ಲೋಕಕ್ಕೆ ಸಾಕಷ್ಟು ಪರಿಚಿತವಾಗಿದೆ. ತಲಕಾಡಿನ ಈ 
ಸಂಶೋಧನೆಗಳಲ್ಲಿ ಅನೇಕಾನೇಕ ಸಾಂಸ್ಕೃತಿಕ ವಸ್ತುಗಳು, ವಿಷಯಗಳು ಈ ಪ್ರಕಟಣೆಗಳ 
ಮೂಲಕ ತಿಳಿದಿವೆ ಅವುಗಳಲ್ಲಿ ಮುಖವಾದ ಒಂದು ವಸ್ತು ವಿಷಯವೆಂದರೆ - 
ವಿಜಯನಗರ ಕಾಲಕ್ಕೆ ಸೇರಿಸಬಹುದಾದ ಒಂದು ಸ್ಥಾನದ ಗೃಹ ಕೊಳೆ. ತಲಕಾಡಿನ 
ಏಳನೆಯ ಉತ್ಪನನ ಗುಂಡಿಯಲ್ಲಿ ಈ ಸ್ಥಾನದ ಗೃಹ ಕೊಳ ಪತ್ತೆಯಾಯಿತು. 
ಕೀರ್ತಿನಾರಾಯಣ ದೇವಾಲಯದ ನೈರುತ್ಮಕ್ಕೆ ಸುಮಾರು ಮುನ್ನೂರು ಮೀಟರ್‌ 
ದೂರದಲ್ಲಿ ಹಾಗೂ ಪಾತಾಳೇಶ್ವರ ದೇವಾಲಯದ ವಾಯವ್ಯಕ್ಕೆ ಸುಮಾರು ಇನ್ನೂರು 
ಮೀಟರ್‌ ದೂರದಲ್ಲಿ ದೊರೆತ ಈ ಸ್ನಾನದ ಮನೆ ಚಿತ್ರ ಸಹಿತವಾದ ವಿವರಣೆಯೊಂದಿಗೆ 
ಆಗಲೇ ಪ್ರಕಟವಾಗಿದೆ.' ಆದರೆ 2006-07ನೇ ಸಾಲಿನಲ್ಲಿ ಅದೇ ಸ್ಥಳದಲ್ಲಿ ರಾಜ್ಯ 
ಪುರಾತತ್ವ ಮತ್ತು ಸಂಗ್ರಹಾಲಯ ಇಲಾಖೆಯು ಮತ್ತೆ ಉತ್ಪನನ ನಡೆಸಿ ಹಿಂದೆ ನಡೆದ 
ಉತ್ಪನನಗಳ ಹಲವು ಅಸ್ಪಷ್ಟ ವಿವರಗಳನ್ನು ಪುನಃ ಪರಿಶೀಲಿಸಿ, ಹೊಸದಾಗಿ ಕಂಡು 
ಬಂದ ಇನ್ನೂ ಹಲವಾರು ಮಾಹಿತಿಗಳೊಂದಿಗೆ ಕೂಡಿಸಿ ನೋಡಲಾಗಿ ವಿಜಯನಗರ 
ಕಾಲದ ನಗರ ನೀರು ಸರಬರಾಜು ವ್ಯವಸ್ಥೆ ಯ ಬಗ್ಗೆ ಮತ್ತು ಆ ವ್ಯವಸ್ಥೆ ಗೆ ಸಂಬಂಧಿಸಿದ 
ತಾಂತ್ರಿಕ ಕಾಮಗಾರಿಗಳ ಕುಶಲತೆಯ ಬಗ್ಗೆ ಅತ್ಮಪೂರ್ವವಾದ ಮಾಹಿತಿಗಳು 
ಲಭ್ಯವಾಗಿವೆ. ಅವುಗಳೆಲ್ಲದರ ವಿವರಣೆ, ವಿಶ್ಲೇಷಣೆಯೇ ಈ ಲೇಖನದ ಮುಖ್ಯ 
ಉದ್ದೇಶ. 

1992-93 ನೇ ಸಾಲಿನಲ್ಲಿ ನಡೆಸಿದ ತಲಕಾಡಿನ ಉತ್ಪನನದಲ್ಲಿ ಅಲ್ಲಿಯ ಏಳನೆ 
ಗುಂಡಿಯ ಪ್ರದೇಶದಲ್ಲಿ ಸುಂದರವಾಗಿ ನಿರ್ಮಿಸಿದ ಸ್ನಾನದ ಕೊಠಡಿ/ಕೊಳದ 
ಅವಶೇಷಗಳು ದೊರೆತವು. (ರೇಖಾಚಿತ್ರ -1) ಈ ಸ್ನಾನದ ಕೊಠಡಿ 3.4% 3. 3 
ಮೀಟರ್‌ ವಿಸ್ತೀರ್ಣವಿದ್ದು, ಇದಕ್ಕೆ ಸುತ್ತಲೂ ಮೂರು ಮೀಟರ್‌ ಎತ್ತರದ ಗೋಡೆ 


೫೦೮ ವಿಜಯನಗರ ಅಧ್ಯಯನ ೧೩ 


ಯಿದೆ. ಇಟ್ಟಿಗೆಯಲ್ಲಿ ನಿರ್ಮಿಸಿರುವ ಈ ಕೊಠಡಿಯ ಗೋಡೆಗಳಿಗೆ ಒಳಭಾಗದಲ್ಲಿ, 
ಲಕ್ಷಣವಾಗಿ ಗಾರೆಯಿಂದ ಗಿಲಾವ್‌ ಮಾಡಿ, ಗಾರೆ ಗಚ್ಚಿನ, ಹೊಳಪಿನ ನೆಲವನ್ನು 
ಮಾಡಿದ್ದಾರೆ. ಕೊಠಡಿಯ ಪಶ್ಚಿಮ ಮತ್ತು ದಕ್ಷಿಣದ ಗೋಡೆಗಳಿಗೆ ಒತ್ತಿಕೊಂಡಂತೆ, 
ಮೆಟ್ಟಲು ರೀತಿಯ ಎರಡು ಕಟ್ಟೆಗಳನ್ನು ಕಟ್ಟಿದ್ದಾರೆ. ಈ ಕಟ್ಟೆಗಳಲ್ಲಿನ ಕೆಳಮೆಟ್ಟಲು 
50ಸೆಂ. ಮೀ. ಎತ್ತರದಲ್ಲೂ ಮೇಲಿನ ಮೆಟ್ಟಿಲು ಒಂದು ಮೀಟರ್‌ ಎತ್ತರದಲ್ಲೂ 
ಇದೆ. ಕಟ್ಟೆಯ ಉದ್ದ 1. 10ಮೀಟರ್‌ ಮತ್ತು ಮೆಟ್ಟಿಲುಗಳ ಮೇಲ್ಭಾಗ 20 ಸೆ. ಮೀ. 
ಅಗಲವಿದೆ. ಈ ಮೆಟ್ಟಿಲುಗಳಲ್ಲಿ ಕೆಳ ಮೆಟ್ಟಿಲನ್ನು ಸ್ನಾನದ ಸಮಯದಲ್ಲಿ ಕುಳಿತು 
ಕೊಳ್ಳುವುದಕ್ಕೂ, ಮೇಲಿನ ಮೆಟ್ಟಿಲನ್ನು ಸ್ನಾನದ ಪರಿಕರಗಳನ್ನು ಇಟ್ಟುಕೊಳ್ಳುವುದಕ್ಕೂ 
ಬಳಸುತ್ತಿದ್ದರೆಂದು ಹೇಳೆಬಹುದು. (ಚಿತ್ರ-1) ಕೊಠಡಿಯ ಪೂರ್ವದಿಕ್ಕಿನ ಗೋಡೆಯಲ್ಲಿ 
ಸುಮಾರು 80ಸೆಂ. ಮೀ. ಎತ್ತರದಲ್ಲಿ ಒಂದು ಪ್ರವೇಶದ್ವಾರವನ್ನು ನಿರ್ಮಿಸಿದ್ದರು. 
ಆದರೆ ಅದು ಈಗ ನಾಮಾವಶೇಷವಾಗಿದೆ. 

ಸ್ನಾನದ ಕೊಳ /ಗೃಹವನ್ನು ಸಂಪೂರ್ಣವಾಗಿ ಹೆಂಚಿನ ಛಾವಣಿಯಿಂದ 
ಮುಚ್ಚಿದ್ದರು. ಇದರಿಂದಾಗಿ ಸ್ನಾನ ಮಾಡುವವರಿಗೆ ಸಂಪೂರ್ಣವಾದ ಗೋಪತೆ ಮತ್ತು 
"ಮಳ ಬಿಸಿಲುಗಳಿಂದಲೂ ರಕ್ಷಣೆ ದೊರೆಯುತ್ತಿತ್ತು. | 

ಸ್ನಾನದ ಕೊಠಡಿಗೆ ಎರಡು ಮೂಲಗಳಿಂದ ನೀರು ಸರಬರಾಜಾಗುತ್ತಿತ್ತು. 
ಮೊದಲನೆಯದು ಮೇಲಿನಿಂದ ಬೀಳುವ ಜಲದಾರೆ, ಎರಡನೆಯದು 
ಕೊಳಾಯಿಯೊಂದರ ಮುಖಾಂತರ ಕೊಳದೊಳಕ್ಕೆ ನೀರು ಬಂದು ಸೇರುವ ವ್ಯವಸ್ಥೆ. 
ಈಗ ಮೇಲಿನಿಂದ ಬೀಳುವ ಜಲಧಾರೆಯ ವಿಷಯಕ್ಕೆ ಬರೋಣ. ಉತ್ಪ್ಸನನದಲ್ಲಿ ಕೊಳದ 
ನೆಲದ ಮೇಲೆ, ಈಶಾನ್ಯ ಭಾಗದಲ್ಲಿ, ಬಿದ್ದಿದ್ದ ಒಂದು ಘಟಪ್ರನಾಳದ ಗಾರೆಗಚ್ಚಿನ 
ವಿಗ್ರಹ ದೊರೆತಿತ್ತು. ಅದರ ಚಿತ್ರವನ್ನು ಈಗ ಪ್ರಕಟವಾಗಿರುವ ವರದಿಯ ಸಂಪುಟದಲ್ಲಿ 
ನೀಡಲಾಗಿದೆ. ಈ ಘಟಪ್ರನಾಳ ಒಬ್ಬ ಕುಬ್ಬನ ಶಿಲ್ಪವಾಗಿದೆ. ಈ ಶಿಲ್ಪದ ತಲೆ 
ಕಾಣೆಯಾಗಿದೆ. ಹೊಟ್ಟೆಯ ಭಾಗದಲ್ಲಿದ್ದ ಘಟವೂ ಸಹ ಕಾಣೆಯಾಗಿದೆ. ಇದು 
ಘಟಪ್ರನಾಳವಾಗಿರುವುದರಿಂದ ಇದನ್ನು ಕೊಠಡಿಯ ಯಾವುದೋ ಒಂದು ಎತ್ತರದ 
ಭಾಗದಲ್ಲಿ ಕೂರಿಸಿದ್ದಿರಬೇಕೆಂಬ ಅಂಶ ಮಾತ್ರ ಸತ್ಯ. ಕೊಳದ ಒಳಗೋಡೆಯ ಎಲ್ಲಾ 
ಲಕ್ಷಣಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದಾಗ ಈ ಘಟಪ್ರನಾಳವನ್ನು ಉತ್ತರ 
ಗೋಡೆಯಲ್ಲಿ ಸುಮಾರು ಎರಡು ಮೀಟರ್‌ ಎತ್ತರದಲ್ಲಿ ಕೂಡಿಸಿದ್ದರೆಂದು 
ಹೇಳಬಹುದು. ಏಕೆಂದರೆ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ, ಕೂರುವ ಹಾಗೂ 
ಸ್ನಾನದ ಪರಿಕರಗಳನ್ನು ಇಡುವ ಕಟ್ಟೆಗಳಿರುವುದರಿಂದ, ಪೂರ್ವಭಾಗದಲ್ಲಿ ಪ್ರವೇಶ 
ದ್ವಾರವಿರುವುದರಿಂದ ಈ ಮೂರು ದಿಕ್ಕಿನ ಗೋಡೆಗಳು ಘಟಪ್ರನಾಳವನ್ನು ಸ್ಥಾಪಿಸಲು 
ಸೂಕ್ತ ಸ್ಥಳವಾಗಿರಲಿಲ್ಲ. ಆದ್ದರಿಂದ ಕೇವಲ ಉತ್ತರ ದಿಕ್ಕಿನ ಗೋಡೆ ಮಾತ್ರ ಈ 
ಘಟಪ್ರನಾಳಕ್ಕೆ ಸೂಕ್ತವಾದ ಸ್ಥಳವಾಗಿತ್ತು. ಈ ಭಾಗದಲ್ಲೇ ನೆಲದ ಮೇಲೆ ಈ 


ವಿಜಯನಗರ ಕಾಲದ ನೀರು ಸರಬರಾಜು ವ್ಯವಸ್ಥೆಯ ಮೇಲೆ ಹೊಸಬೆಳಕು ೫೦೯ 


ಘಟಪ್ರನಾಳವೂ ದೊರೆತಿರುವುದರಿಂದ ಘಟಪ್ರನಾಳವು ಉತ್ತರ ದಿಕ್ಕಿನ ಗೋಡೆಯಲ್ಲಿ 
ಸ್ಥಾಪಿತವಾಗಿತ್ತು ಎಂಬ ಅಂಶ ಸ್ಪಷ್ಟವಾಗುತ್ತದೆ. 

ಹಾಗಾದರೆ ಈ ಘಟಪ್ರನಾಳಕ್ಕೆ ನೀರು ಸರಬರಾಜು ಎಲ್ಲಿಂದ ಆಗುತ್ತಿತ್ತೆಂಬ 
ಪ್ರಶ್ನೆ ಉದ್ಭವವಾಗುತ್ತದೆ. ಅದಕ್ಕೆ ಸರಿಯಾಗಿ, ಕೊಳದ ನೆಲದಿಂದ ಎರಡು ಮೀಟರ್‌ 
ಎತ್ತರದಲ್ಲಿ, ಕೊಳದ ಉತ್ತರದ ಗೋಡೆಗೆ ಹೊಂದಿಕೊಂಡಂತೆ ಇಟ್ಟಿಗೆಯಲ್ಲಿ ನಿರ್ಮಿಸಿದ 
ಕೊಳಾಯಿಯ ಅವಶೇಷಗಳಿವೆ. (ಚಿತ್ರ - 1) ಇದರಿಂದಾಗಿ ಈ ಕೊಳಾಯಿಯ 
ಮುಖಾಂತರ ಘಟಪ್ರನಾಳಕ್ಕೆ ನೀರು ಸರಬರಾಜಾಗುತ್ತಿತ್ತು ಹಾಗೂ ಘಟಪ್ರನಾಳ ಕೊಳದ 
ಈ ದಿಕ್ಕಿನ ಗೋಡೆಯಲ್ಲಿ ಮಧ್ಯಭಾಗದಲ್ಲಿ, ಎರಡು ಮೀಟರ್‌ ಎತ್ತರದಲ್ಲಿ 
ಪ್ರತಿಷ್ಠಾಪಿತವಾಗಿತ್ತು ಎಂಬ ಅಂಶಗಳು ಸ್ಪಷ್ಟವಾಗುತ್ತದೆ. ಘಟಪ್ರನಾಳದಿಂದ 
ಧಾರಾಕಾರವಾಗಿ ನೀರು ಕೊಳದೊಳಕ್ಕೆ ಬೀಳುತ್ತಿತ್ತು. ಇದು ಕೊಳದಲ್ಲಿ ಪ್ರನಾಳದ 
ಕೆಳಗೆ ನಿಂತು ಸ್ನಾನಮಾಡುವವರಿಗೆ ಸುಖಾನುಭವ ನೀಡುತ್ತಿತ್ತು (ನೋಡಿ ರೇಖಾಚಿತ್ರ- 
2). ಒಂದು ಪಕ್ಷ ಈ ಜಲಧಾರೆ, ವರ್ಷಧಾರೆಯ ರೀತಿ ಇರಬೇಕು ಎನಿಸಿದ್ದಲ್ಲಿ, ಘಟದ 
ಬಾಯಿಗೆ ಜಾಲರಿಯೊಂದನ್ನು ಸಿಕ್ಕಿಸಿದ ಪಕ್ಷದಲ್ಲಿ ಜಲಧಾರೆ, ವರ್ಷಧಾರೆಯಾಗುತ್ತಿತ್ತು 
ಜೊತೆಗೆ ನಾಲೆಯ ನೀರಿನಲ್ಲಿ ತೇಲಿಬರುವ ಕಲ್ಮಶಗಳು ಜರಡಿಯಾಗಿ ಘಟದ 
ಬಾಯಲ್ಲೇ ಒಂದೆಡೆ ನಿಲ್ಲುತ್ತಿತ್ತು. 

ಈಗ ಘಟಪ್ರನಾಳಕ್ಕೆ ನೀರು ಸರಬರಾಜು ಮಾಡುತ್ತಿದ್ದ ಕೊಳಾಯಿಯ ವಿಷಯಕ್ಕೆ 
ಬರೋಣ. ಸ್ಥಾನ ಗೃಹದ ಉತ್ತರ ಗೋಡೆಯಲ್ಲಿ, ಘಟಪ್ರನಾಳದ ಹಿಂಭಾಗದಲ್ಲಿ 
ಇಟ್ಟಿಗೆಯಲ್ಲಿ ನಿರ್ಮಿಸಿದ ಕೊಳಾಯಿಯೊಂದರ ಅವಶೇಷಗಳಿವೆ ಎಂದು ಆಗಲೇ 
ಹೇಳಿದೆ. ಈ ಕೊಳಾಯಿಯ ಅವಶೇಷಗಳ ಜಾಡುಹಿಡಿದು, ಹೆಚ್ಚು ಹೆಚ್ಚು ಉತ್ಪನನ 
ಮಾಡಿ ಸುಮಾರು ಹದಿನೈದು ಮೀಟರ್‌ಗಳವರೆಗೂ ಉತ್ಪನನ ನಡೆಸಿ ಈ ಕೊಳಾಯಿಯ 
ಜಾಡನ್ನು ಗುರುತಿಸಲಾಯಿತು. (ರೇಖಾಚಿತ್ರ - 1, ಚಿತ್ರ -2). ಹದಿನೈದು ಮೀಟರ್‌ 
ನಂತರವೂ ಈ ಕೊಳಾಯಿ ಉತ್ತರ ದಿಕ್ಕಿನತ್ತ ಇನ್ನೂ ಮುನ್ನಡೆಯುತ್ತಲೇ ಇತ್ತು. 
ಆದರೆ ಅಲ್ಲಿಗೆ ಉತ್ಪನನವನ್ನು ನಿಲ್ಲಿಸಲಾಗಿದೆ. ಈ ಇಟ್ಟಿಗೆ ನಿರ್ಮಿತ ಕೊಳಾಯಿ 
ಬಹಳಷ್ಟು ಜರ್ಜರಿತವಾಗಿದೆ. ನೀರಿನ ಹರಿವನ್ನು ಸುಲಲಿತವಾಗಿ ಇರಿಸಲು, ಹಾಗೂ 
ಕೊಳಾಯಿಯ ಮಟ್ಟವನ್ನು, ಇಳಿಜಾರನ್ನು ಕಾಪಾಡಲು ಕೊಳಾಯಿಯನ್ನು ಎತ್ತರವಾದ 
ಇಟ್ಟಿಗೆ ಗೋಡೆಯನ್ನು ನಿರ್ಮಿಸಿ ಅದರ ಮೇಲೆ ಕೊಳಾಯಿಯನ್ನು ನಿರ್ಮಿಸಲಾಗಿದೆ. 
ತಲಕಾಡು ಮರಳಲ್ಲಿ ಹೂತು ಹೋದ ನಂತರ, ಸುತ್ತಲಿನ ಮಣ್ಣಿನ ಒತ್ತಡದಿಂದಾಗಿ 
ಈ ಕೊಳಾಯಿಯ ಆಧಾರಗೋಡೆ ಕ್ರಮೇಣವಾಗಿ ವರಸೆವರಸೆಯಾಗಿ ಪಶ್ಚಿಮಕ್ಕೆ ಸರಿದು 
ನಿಂತಿದೆ, ಕೆಲವೆಡೆ ಹೆಚ್ಚು ವಿನಾಶ ಕಂಡಿದೆ. 

ಕೊಳಾಯಿಯ ನಿರ್ಮಾಣ ವಿಧಾನವನ್ನು ಪರಿಶೀಲಿಸಿದಾಗ ವಿಜಯನಗರ ರಾಜಧಾನಿ 
ಹಂಪಿಯಲ್ಲಿ ಇದೇ ರೀತಿಯ ಕೊಳಾಯಿ ವಿನ್ಯಾಸ, ನಿರ್ಮಾಣ ಕಂಡು ಬಂದಿರುವುದು, 


೫೧೦ ವಿಜಯನಗರ ಅಧ್ಯಯನ ೧೩ 


ಶಿಥಿಲವಾದ ಈ ಕೊಳಾಯಿಯೂ ಹಂಪಿಯ ರೀತಿಯ ಕೊಳಾಯಿಗಳ ವಿನ್ಮಾಸವನ್ನು 
ಹೊಂದಿತ್ತೆಂಬುದು ಸ್ಪಷ್ಟವಾಗುತ್ತದೆ. (ಚಿತ್ರ -3) ಈ ಕೊಳಾಯಿಯು ಎಲ್ಲಿಯವರೆಗೆ 
ಮುಂದುವರೆಯುತ್ತಿತ್ತು ಎಂಬುದು ಈಗ ಪ್ರಶ್ನೆ. ವಿಜಯನಗರ ಕಾಲದ ತಲಕಾಡಿನ 
ಪರಿಸರದ ಶಾಸನಗಳನ್ನು ಪರಿಶೀಲಿಸಿದಾಗ, ತಲಕಾಡಿನ ಬಳಿಯ ಮಾಲಂಗಿಯ ಕ್ರಿ. 
ಶ. 1514ರ ಒಂದು ಶಾಸನದಲ್ಲಿ? ತಲಕಾಡಿನ ಕೀರ್ತಿನಾರಾಯಣ ದೇವಾಲಯದ 
ಪಶ್ಚಿಮಕ್ಕೆ ಇರುವ ಗದ್ದೆಯನ್ನು ದಾನ ನೀಡಲಾಯಿತೆಂದು ಹೇಳಿದೆ. ದಾನದ ವಿವರವನ್ನು 
ವಿಶ್ಲೇಷಿಸಿದಾಗ ಈ ಕೆಳಕಂಡ ಅಂಶಗಳು ಸ್ಪಷ್ಟವಾಗುತ್ತವೆ. ತಲಕಾಡಿನ ಕೀರ್ತಿನಾರಾಯಣ 
ದೇವಾಲಯದ ಪಶ್ಚಿಮಭಾಗ ಈಗ ಸಂಪೂರ್ಣ ಮರಳಿನಿಂದ ಆವೃತವಾಗಿದೆ. ನದಿಯ 
ತೀರಕ್ಕೆ ಇಳಿಜಾರಾಗಿದೆ. ಈ ಭಾಗದಲ್ಲಿ 16 ನೇ ಶತಮಾನದಲ್ಲಿ ಗದ್ದೆ ಇತ್ತೆಂದರೆ, ಈ 
ಭಾಗ ಮಟ್ಟಸವಾದ ಭೂಮಿಯಾಗಿತ್ತು. ಕಾವೇರಿ ನದಿಯಿಂದ ಹೊರಟ ಒಂದು ನಾಲೆ 
ಈ ಭಾಗವೆಲ್ಲವನ್ನೂ ನೀರಿನಿಂದ ತಣಿಸುತ್ತಿತ್ತು. ಈ ಭಾಗವು ಹರಿಯುವ ನಾಲೆ, 
ಹಸಿರುಗದ್ದೆ ಮುಂತಾದವುಗಳಿಂದ ಕಂಗೊಳಿಸುತ್ತಿದ್ದ ಭಾಗವಾಗಿತ್ತು ಎಂದು 
ಸ್ಪಷ್ಟವಾಗುತ್ತದೆ. ಪ್ರಸ್ತುತ ಸ್ನಾನದ ಕೊಳಕ್ಕೆ ನೀರೊದಗಿಸುತ್ತಿದ್ದ ಇಟ್ಟಿಗೆಯ 
ಕೊಳಾಯಿಯೂ ಸಹ ಇದೇ ದಿಕ್ಕಿನಲ್ಲಿ ಮುಂದುವರೆಯುತ್ತಾ ಹೋಗುವುದರಿಂದ, 
ಕಾವೇರಿ ನದಿಯಿಂದ ಹೊರಟಿದ್ದ ಮುಖ್ಯ ನಾಲೆಯೊಂದರ ಉಪನಾಲೆಗೆ ಈ 
ಕೊಳಾಯಿಯನ್ನು ಸಂಪರ್ಕಿಸಲಾಗಿತ್ತು ಎಂದು ಹೇಳಬಹುದು. ನಾಲೆಯ ನೀರು 
ನಿರಂತರವಾಗಿ ಹರಿದು ಬಂದು ಸ್ನಾನದ ಕೊಳದೊಳಕ್ಕೆ ಬೀಳುತ್ತಿತ್ತು. 

ಈಗ ಸ್ನಾನದ ಕೊಳಕ್ಕೆ ಎರಡನೆಯ ಕೊಳಾಯಿಯ ಮೂಲಕ ನೀರು ತುಂಬುವ 
ವ್ಯವಸ್ಥೆಯ ಬಗ್ಗೆ ಪರಿಶೀಲಿಸೋಣ. ಸ್ನಾನದ ಕೊಳಕ್ಕೆ, ಅದರ ದಕ್ಷಿಣ ಗೋಡೆಯ 
ಬಲಮೂಲೆಯಲ್ಲಿ ಅಂದರೆ ಕೊಳದಲ್ಲಿನ ಕೂರುವ ಮೆಟ್ಟಲಿನ ಬಲಪಾರ್ಶ್ವದಲ್ಲಿ 
ನೆಲಮಟ್ಟದಲ್ಲಿ ಒಂದು ಚೌಕಟ್ಟಾದ ರಂದ್ರವಿದೆ. ಈ ರಂಧ್ರವನ್ನು ಹಿಂದಿನ ಉತ್ಸನನದ 
ಸಮಯದಲ್ಲೇ ಗಮನಿಸಿ ಹೊರಗಂಡಿ ಎಂದು ವರದಿ ಮಾಡಿದೆ. ಆದರೆ ಆ ಸಮಯದಲ್ಲಿ 
ಕೊಳಕ್ಕೆ ನೀರು ಸರಬರಾಜು ಮಾಡುವ ವ್ಯವಸ್ಥೆಯ ಬಗ್ಗೆ ಅಸ್ಪಷ್ಟ ಜ್ಞಾನವಿದ್ದುದರಿಂದ, 
ಈ ರಂಧ್ರದ ಮೂಲಕವೇ ನೀರನ್ನು ತುಂಬುವ ಹಾಗೂ ಖಾಲಿ ಮಾಡುವ ವ್ಯವಸ್ಥೆಯಿತ್ತು 
ಎಂದು ಹೇಳಿದೆ. ಇದು ಒಂದು ರೀತಿಯಲ್ಲಿ ಭಾಗಶಃ ಸತ್ಯವಾದರೂ ಹಿಂದೆ ಹೇಳಿದ್ದ 
ರೀತಿಯೇ ಬೇರೆ, ಈಗ ತಿಳಿದು ಬಂದಿರುವ ರೀತಿಯೇ ಬೇರೆ. ಈ ಮುಂಚೆ, ಸ್ನಾನದ 
ಕೊಠಡಿಯ ಆಗ್ಲೇಯಕ್ಕೆ ಕಂಡುಬಂದಿದ್ದ 'ಭಾವಿ'ಯ ನೀರಿನ ಮಟ್ಟವನ್ನು ಏರಿಳಿಕೆ 
ಮಾಡುವುದರ ಮೂಲಕ ಸ್ನಾನದ ಕೊಳದ ನೀರಿನ ಮಟ್ಟವನ್ನೂ ನಿಯಂತ್ರಿಸಲಾಗುತ್ತಿತ್ತು 
ಎಂದು ಭಾವಿಸಲಾಗಿತ್ತು. ಏಕೆಂದರೆ ಸ್ನಾನದ ಕೊಳದ ಅಡಿಯ ರಂದ್ರಕ್ಕೆ ಸೇರಿಕೊಂಡಂತೆ 
ಒಂದು ಸುಸಂರಕ್ಷಿತವಾದ ಇಟ್ಟಿಗೆ ನಿರ್ಮಿತ ಕೊಳಾಯಿಯೊಂದು ಈ ಹಿಂದೆ 
ಪತ್ತೆಯಾಗಿತ್ತು. ಅಲ್ಲದೆ ಅದು ನೇರ ಹೋಗಿ ಕೊಳದ ಆಗ್ಗೇಯದಲ್ಲಿ ಇರುವ ಬಾವಿಗೆ 


ವಿಜಯನಗರ ಕಾಲದ ನೀರು ಸರಬರಾಜು ವ್ಯವಸ್ಥೆಯ ಮೇಲೆ ಹೊಸಬೆಳಕು ೫೧೧ 


ಸೇರುತ್ತಿತ್ತು. (ಚಿತ್ರ - 4, ರೇಖಾಚಿತ್ರ- 1) ಬೇರೆ ಇನ್ನಾವ ನೀರುತುಂಬುವ ವ್ಯವಸ್ಥೆಯೂ 
ಆಗ ಕಾಣಬರದಿದ್ದುದರಿಂದ, ಇದನ್ನೇ ಆಧರಿಸಿ ಈ ರೀತಿಯ ತೀರ್ಮಾನಕ್ಕೆ ಬರ 
ಲಾಗಿತ್ತು. 

ಆದರೆ ಸದರಿ ಸಾಲಿನ ಉತ್ಸನನದಲ್ಲಿ ಇನ್ನೂ ಅನೇಕಾನೇಕ ನಿಗೂಢ ವಿಷಯಗಳು 
ಬೆಳಕಿಗೆ ಬಂದು, ಕೊಳಕ್ಕೆ ನೀರು ಸರಬರಾಜು ಮಾಡುತ್ತಿದ್ದ ವಿನೂತನ ಹಾಗೂ 
ಕೌಶಲಪೂರ್ಣ ವ್ಯವಸ್ಥೆಯ ಪರಿಚಯವಾಗಿದೆ. | 

ಪ್ರಸ್ತುತ ಸಾಲಿನ ಉತ್ಪನನದಲ್ಲಿ ಸ್ನಾನದ ಕೊಳದ ಆಗ್ನೇಯ ಹೊರ ಮೂಲೆಯಲ್ಲಿ 
ಒಂದು ಮೀಟರ್‌ ಎತ್ತರದಲ್ಲಿ ನಿರ್ಮಿಸಲಾಗಿದ್ದ ಇಟ್ಟಿಗೆ ಗಾರೆ ನಿರ್ಮಿತ ಎರಡನೆಯ 
ನೀರಿನ ಕೊಳಾಯಿಯ ಅವಶೇಷಗಳು ಪತ್ತೆಯಾದವು. (ಚಿತ್ರ - 5) ಈ ಕೊಳಾಯಿಯು 
ಕೊಳದ ದಕ್ಷಿಣ ಭಾಗದಲ್ಲಿ ಸುಮಾರು 6-7 ಮೀಟರ್‌ ದೂರದಲ್ಲಿ ನಿರ್ಮಿತವಾಗಿದ್ದ 
ಈಗಲೂ ಸುಭದ್ರವಾಗಿರುವ, ಹಿಂದಿನ ಉತ್ಸನನದಲ್ಲಿ ಗಮನಿಸಲಾಗಿದ್ದ ಇಟ್ಟಿಗೆ 
ನಿರ್ಮಿತ ನೀರಿನ ಕೊಳಾಯಿಗೆ ಸಂಪರ್ಕ ಹೊಂದಿದ್ದ ಸೂಚನೆಗಳು ಗೋಚರವಾದವು. 
ಹಿಂದಿನ ಉತ್ಪ್ಸನನದಲ್ಲಿ, ಸುಭದ್ರವಾಗಿದ್ದ ದೊಡ್ಡ ಕೊಳಾಯಿಯೊಂದನ್ನು ಗಮನಿಸಿ, 
ವರದಿ ಮಾಡಲಾಗಿದೆ. ಈ ಕೊಳಾಯಿ ಬಹಳ ಸುಂದರ, ಸುಭದ್ರ ನಿರ್ಮಾಣ. ಇದು 
ಗಾಳಿ ತಡೆ ಗೋಡೆಯಡಿಯಿಂದ, ಪಶ್ಚಿಮದಿಂದ ಪೂರ್ವಕ್ಕೆ ಹಾದು ಬರುತ್ತದೆ. (ಚಿತ್ರ 
-6) ಮುಖಾಂತರ, ಗಾಳಿ ತಡೆ ಗೋಡೆಯಾಚೆಯಿದ್ದ, ನಾಲೆಯ ನೀರು, ಅರಮನೆಯ 
ಆವರಣದೊಳಕ್ಕೆ ಬರುತ್ತಿತ್ತು. ಹೀಗೆ ಬಂದ ನೀರು ಭಾವಿಯೊಂದರಲ್ಲಿ ಶೇಖರವಾಗು 
ತ್ರಿತ್ತು. ಈ ಬಾವಿಯ ನೀರಿನ ಏರಿಳಿಕೆಯಿಂದ, ಕೊಳಾಯಿಯೊಂದರ ಇದರ ಮುಖಾಂ 
ತರ, ಸ್ಲಾನದ ಕೊಳದ ನೀರಿನ ಮಟ್ಟವನ್ನು ನಿಯಂತ್ರಿಸಲಾಗುತ್ತಿತ್ತು ಎಂದು ಹಿಂದಿನ 
ವರದಿಯಲ್ಲಿ ಹೇಳಿದೆ. ಗಾಳಿ ತಡೆಗೋಡೆಯ ಹೊರಗಡೆಯಿಂದ, ಇಟ್ಟಿಗೆ ನಿರ್ಮಿತ, 
ಈಗಲೂ ಸುಸಂರಕ್ಷಿತವಾದ ಮುಖ್ಯ ಕೊಳಾಯಿಯ ಮುಖಾಂತರ ನಾಲೆಯೊಂದರಿಂದ 
ನೀರು ಬಂದು ಭಾವಿಯೊಳಕ್ಕೆ ಬೀಳುತ್ತಿದ್ದುದೇನೋ ನಿಜ. ಆದರೆ ನೀರಿನ ಕೊಳಾಯಿ 
ಬಾವಿಯನ್ನು ಸೇರುವ ಮುಂಚಿನ ಭಾಗದಲ್ಲಿ ಅದಕ್ಕೆ ಎರಡು ಕವಲುಗಳೂ ಇದ್ದವು 
ಎಂಬುದನ್ನು ಕಳೆದ ಉತ್ಪನನದಲ್ಲಿ ಗೋಚೆರವಾಗಿರಲಿಲ್ಲ. ಪ್ರಸ್ತುತ ಉತ್ಸನನದಲ್ಲಿ 
ಈ ಅಂಶಗಳು ಪತ್ತೆಯಾದವು. 

ಮೇಲೆ ಹೇಳಿದ ಮುಖ್ಯ ಕೊಳಾಯಿಯ ಎಡ (ಅಂದರೆ ಉತ್ತರದ )ಕವಲು 
ನೇರವಾಗಿ ಹರಿದು ಸ್ನಾನದ ಕೊಳದ ದಕ್ಷಿಣ ಗೋಡೆಯವರೆಗೆ ಹರಿದು ಬಂದು, 
ಕೊಳವನ್ನು ಸೇರುತ್ತಿತ್ತು. 

ಈ ಕೊಳಾಯಿಯಲ್ಲಿ ಹರಿದು ಬರುವ ನೀರು ಸ್ನಾನದ ಕೊಳವನ್ನು ಸೇರುವ 
ವಿಧಾನವೇ ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ಈ ಕೊಳಾಯಿ ಸ್ನಾನದ 
ಕೊಳದ ನೆಲದ ಮಟ್ಟದಿಂದ ಒಂದು ಮೀಟರ್‌ ಎತ್ತರದಲ್ಲಿ ಕೊಳದ ದಕ್ಷಿಣ 


೫೧೨ ವಿಜಯನಗರ ಅಧ್ಯಯನ ೧೩ 


ಗೋಡೆಯವರೆಗೂ ಹರಿದು ಬರುತ್ತಿತ್ತು. ನಂತರ ಇದು ಕೊಳೆದೊಳಕ್ಕೆ ಇಳಿಯುತ್ತಿತ್ತು. 
(ಚಿತ್ರ -7, ರೇಖಾಚಿತ್ರ -2) . ಈ ಇಳಿ ಕೊಳಾಯಿಯನ್ನು ಕೊಳದ ದಕ್ಷಿಣ ಗೋಡೆಯ 
ಒಳಭಾಗದಲ್ಲಿ ನಿರ್ಮಿಸಲಾಗಿದೆ. ದಕ್ಷಿಣ ಗೋಡೆಯನ್ನು ನಿರ್ಮಿಸುವಾಗ ಅದರ 
ಖಂಡಭಾಗದಲ್ಲಿ ಇಳಿಕೊಳಾಯಿಯನ್ನು ಸ್ವಲ್ಪ ದಕ್ಷಿಣಕ್ಕೆ ಇಲಿಜಾರಾಗಿ ನಿರ್ಮಿಸಲಾಗಿದೆ. 
ನೀರು ಈ ಕೊಳಾಯಿಯ ಮುಖಾಂತರ ಇಳಿದು, ಈ ಮುಂಚೆ ಗಮನಿಸಿದ್ದ, ಕೊಳದ 
ಹೊರಗಾಂಡಿಯ ನೆತ್ತಿಯಲ್ಲಿ ಹೊರಕ್ಕೆ ಬಂದು ಕೊಳದೊಳಕ್ಕೆ ಸೇರುತ್ತಿತ್ತು. ಹೀಗಾಗಿ 
ಕೊಳದ ಹೊರಗಾಂಡಿ (೦ಒtt) ಮತ್ತು ಒಳೆಗಾಂಡಿ (1N]!) ಎರಡೂ ಒಂದೇ ಆಗಿತ್ತು 
ಎಂಬುದು ಸ್ಪಷ್ಟವಾಗುತ್ತದೆ. 

ಕೊಳದ ಹೊರಗಾಂಡಿ ಮತ್ತು ಒಳೆಂಗಾಡಿ ಎರಡೂ ಹೇಗೆ ಒಂದೇ ಆಗಿರಲು 
ಸಾಧ್ಯ ಎಂಬ ಪ್ರಶ್ನೆ ತಲೆದೋರುತ್ತದೆ. ಕೊಳದ ಹೊರಂಗಾಡಿಯ ವಿನೂತನ ವಿನ್ಮಾಸ 
ಇವೆರಡೂ ಕೆಲಸಗಳನ್ನು ಮಾಡಲು ಅನುವು ಮಾಡಿಕೊಡುತ್ತಿತ್ತು. ಈ ಸ್ನಾನದ ಕೊಳದ 
ಈ ಕೆಳಗಿನ ರಂದ್ರ ಚೌಕಟ್ಟಾದ ರೂಪದಲ್ಲಿದೆ ಎಂದು ಆಗಲೇ ಹೇಳಿದೆ. ರಂದ್ರದ 
ಅಳತೆ 20x20ಸೆಂ. ಮೀ (ಚಿತ್ರ -8). ಇದೇ ರೀತಿ ಚೌ್‌ಕಟ್ಟಾಗಿ ಸುಮಾರು 30ಸೆಂ. 
ಮೀ. ಆಳದವರೆಗೆ ಇದು ಮುಂದುವರೆಯುತ್ತದೆ. ಇದರ ಹಿಂಭಾಗದ ಗೋಡೆ 
ಮಟ್ಟಸವಾಗಿದ್ದು ಅದರ ಮುಖದಲ್ಲಿ 8x12ಸೆಂ. ಮೀ. ವಿಸ್ತೀರ್ಣದ ಇನ್ನೊಂದು 
ಚಿಕ್ಕ ರಂದ್ರವಿದೆ. ಈ ರಂಧ್ರಕ್ಕೆ ಸೇರಿದಂತೆ ಕೊಳದ ಹೊರಗೋಡೆಯಿಂದ ಇಟ್ಟಿಗೆ 
ಗಾರೆ ನಿರ್ಮಿತ ಕೊಳಾಯಿಯೊಂದು ಸ್ವಲ್ಪ ಇಳಿಜಾರಾಗಿ ಮುಂದುವರೆದು, ಕೊಳದ 
ಆಗ್ನೇಯ ಮೂಲೆಯ ಬಾವಿಯನ್ನು ಸೇರುತ್ತದೆ. ಇದರಿಂದ ಕೊಳದ ನೀರನ್ನು ಖಾಲಿ 
ಮಾಡಿದಾಗ, ನೀರು ಈ ಕೊಳಾಯಿಯ ಮುಖಾಂತರ ಬಾವಿಯನ್ನು ಸೇರುತ್ತಿತ್ತು 
ಎಂಬುದು ಸ್ಪಷ್ಟವಾಗುತ್ತದೆ. ಹೊರಗಾಂಡಿಯ ನೆತ್ತಿಯಲ್ಲಿ ನೀರಿನ ಇಳಿಕೊಳಾಯಿಯ 
ಮುಖವೂ ಇದೆ. ಹೊರಗಾಂಡಿಯ ನೆತ್ತಿಯಲ್ಲಿರುವುದರಿಂದ, ಇದು ಹೊರಗಿನಿಂದ 
ಯಾರಿಗೂ ಗೋಚರವಾಗುವುದಿಲ್ಲ. (ಚಿತ್ರ -8, ಮತ್ತು 7). ಹೊರಗಾಂಡಿಯ ನೆಲ 
ಸುಮಾರು 2-3 ಸೆಂ. ಮೀ. ನಷ್ಟು ಕೆಳಮಟ್ಟದಲ್ಲಿದೆ. ಇವಿಷ್ಟೂ ಲಕ್ಷಣಗಳು ಈ 
ಹೊರಗಾಂಡಿಯ ವಿನ್ಮಾಸದಲ್ಲಿವೆ. 

ವಿನ್ಮಾಸದಲ್ಲಿ ಈ ಲಕ್ಷಣಗಳಿರುವ ಹೊರಗಾಂಡಿ ಹೇಗೆ ಒಳಗಾಂಡಿ ಮತ್ತು 
ಹೊರಗಾಂಡಿಯಾಗಿ ಕೆಲಸ ನಿರ್ವಹಿಸುತ್ತಿತ್ತು ಎಂಬುದರತ್ತ ಈಗ ಗಮನ ಹರಿಸೋಣ. 
ಹೊರಗಾಂಡಿಯ ಬಾಯಿಯ ವಿಸ್ಲೀರ್ಣ ದೊಡ್ಡದಿದ್ದು, ಅದರ ಹಿಂದಿನ ಮುಖದ 
ಕಿಂಡಿಯ ವಿಸ್ತೀರ್ಣ ಇನ್ನೂ ಚಿಕ್ಕದಾಗಿದೆಯೆಂಬುದು ಮೇಲಿನ ವಿವರಣೆಯಿಂದ ತಿಳಿದು 
ಬರುವ ಅಂಶ. ಈಗ ಹಿಂದಿನ ಕಂಡಿಯ ಬಾಯಿಗೆ ಅದೇ ಅಳತೆಯ, ಸ್ವಲ್ಪ ಬಟ್ಟೆಯಿಂದ 
ಸುತ್ತಿದ ಮರದ ಬಿರಡೆ /ಗೂಟವನ್ನು ಸಿಕ್ಕಿಸಿದರೆ, ಈ ಮೂಲಕ ನೀರು ಹೊರಕ್ಕೆ 
ಹರಿದು ಹೋಗುವುದನ್ನು ತಡೆಯಬಹುದು. ಹಿಂದಿನ ಕಂಡಿಗೆ ಸಿಕ್ಕಿಸುವ ಮರದ 


ವಿಜಯನಗರ ಕಾಲದ ನೀರು ಸರಬರಾಜು ವ್ಯವಸ್ಥೆಯ ಮೇಲೆ ಹೊಸಬೆಳಕು ೫೧೩ 


ಬಿರಡೆಯ/ಗೂಟದ ಹಿಡಿಯನ್ನು ಸ್ವಲ್ಪ ಸಣ್ಣದಾಗಿ ಮಾಡಿ, ಉದ್ದವಾಗಿಟ್ಟಿದ್ದರೆ, ಅದನ್ನು 
ಹೊರಗಾಂಡಿಯ ಮುಖದ ಹೊರಗಿನಿಂದಲೇ ಹಿಡಿದುಕೊಂಡು ಅದರ ಕಾರ್ಯ 
ನಿರ್ವಹಣೆ ಮಾಡಬಹುದು. ಹಿಂದಿನ ಕಂಡಿಗೆ ಸಿಕ್ಕಿಸಿರುವ ಬಿರಡೆಯ ಗಾತ್ರ, 
ಹೊರಗಾಂಡಿಯ ವಿಸ್ತೀರ್ಣಕ್ಕಿಂತ ಬಹಳೆ ಚಿಕ್ಕದಾಗಿರುವುದರಿಂದ ಬಿರಡೆಯ ಸುತ್ತಲೂ 
ಸಾಕಷ್ಟು ಜಾಗ ಖಾಲಿ ಇರುತ್ತದೆ. ನೆತ್ತಿಯಲ್ಲಿರುವ, ಎರಡನೆಯ ಕೊಳಾಯಿಯ 
ಇಳಿಗೋಡೆಯ ಮುಖಾಂತರ ನೀರು ಸಾಕಷ್ಟು ಪ್ರಮಾಣದಲ್ಲಿ ಈ ಬಿರಡೆಯ ಸುತ್ತಲಿನ 
ಖಾಲಿ ಜಾಗದ ಮುಖಾಂತರ ಕೊಳದ ತಳಭಾಗಕ್ಕೆ ಇಳಿದು ನೀರನ್ನು ತುಂಬಿಸುತ್ತದೆ. 

ಸಾಧಾರಣವಾದ ಒಂದು ಸ್ನಾನದ ಕೊಳಕ್ಕೆ ನೀರು ತುಂಬಿಸಲು ಇಷ್ಟೊಂದು 
ಜಟಿಲವಾದ, ಸಂಕೀರ್ಣವಾದ ವಿಧಾನವನ್ನು ವಿನ್ಯಾಸ ಮಾಡಿ ನೀರಿನ ಕೊಳ ಕಟ್ಟುವ 
ಅವಶ್ಯಕತೆಯಾದರೂ ಏನಿತ್ತು ಎಂಬುದು ಇಲ್ಲಿ ಉದ್ಭವಿಸುವ ಪ್ರಶ್ನೆ. ಈ ಪ್ರಶ್ನೆಗೆ 
ಉತ್ತರ ತಿಳಿದಾಗ ಈ ಎಲ್ಲಾ ಸಂಕೀರ್ಣವಾದ ವಿನ್ಯಾಸ ನಿಜಕ್ಕೂ ಸಾರ್ಥಕ ಎಂದು 
ಮನವರಿಕೆಯಾಗುತ್ತದೆ. ಈಗ ಈ ಸಂಕೀರ್ಣ ವಿಧಾನದ ಉದ್ದೇಶದ ವಿಶ್ಲೇಷಣೆ 
ಬರೋಣ. ಎರಡನೆಯ ನೀರಿನ ಕೊಳಾಯಿಯ ಮುಖವನ್ನು, ವಾಸ್ತು ಶಿಲ್ಪಿ ಸುಲಭವಾಗಿ : 
ಕೊಠಡಿಯ ಗೋಡೆಯ ಮುಖಾಂತರ ನಿರ್ಮಿಸಿ ನೀರು ಕೊಳದೊಳಕ್ಕೆ ನೇರವಾಗಿ 
ಬೀಳುವಂತೆ ಮಾಡಬಹುದಾಗಿತ್ತು. ಆದರೆ ಶಿಲ್ಪಿ ಹಾಗೆ ಅದನ್ನು ನಿರ್ಮಿಸಿಲ್ಲ, ಬದಲಾಗಿ 
ಮುಂಚೆ ಹೇಳಿದಂತೆ ಗೋಡೆಯ ಮಧ್ಯಭಾಗದಲ್ಲಿ ಈ ಕೊಳಾಯಿ ಕೊಳದೊಳಕ್ಕೆ 
ಇಳಿಯುತ್ತದೆ. ಇದರ ಉದ್ದೇಶ ನೀರನ್ನು ಶೋಧಿಸಿ ಕೊಳೆದೊಳಕ್ಕೆ ಹರಿಯುವಂತೆ 
ಮಾಡುವುದು ಮತ್ತು ಶೋಧನಾ ವಿಧಾನ ಯಾವುದೇ ಅಡಚಣೆಯಿಲ್ಲದೆ, ನಿರಂತರವಾಗಿ, 
ನಿರ್ವಹಣಾ ಮುಕ್ತವಾಗಿ, ನಿಶ್ಚಿಂತೆಯಿಂದ ಸಾಗುವಂತಿರಬೇಕು ಮತ್ತು ಪದೇ ಪದೇ 
ತೊಂದರೆ ನೀಡದಂತೆ ಕೆಲಸ ಮಾಡುವಂತಿರಬೇಕು. ಹೀಗಾಗಿ ಈ ರೀತಿಯ ವಿನ್ಮಾಸ 
ಹಾಗೂ ಇದು ಕೆಲಸ ಮಾಡುವ ವಿಧಾನ ಬಹಳ ವಿಚಕ್ಸಣೆಯಿಂದ ಕೂಡಿದೆ. 

ನೀರು, ಎರಡನೆಯ ಕೊಳಾಯಿಯ ಮೂಲಕ ಬಂದು ಇಳಿಗೊಳವೆಯ ಮೂಲಕ 
ಇಳಿದು, ಹೊರಗಾಂಡಿಯ ನೆತ್ತಿಯಲ್ಲಿರುವ ಬಾಯಿಂದ ಕೆಳಕ್ಕೆ ಬೀಳುತ್ತದೆ. ನೇರವಾಗಿ 
ನೆಲದ ಮೇಲೆ ಬೀಳುವುದರಿಂದ ಮತ್ತು ಹೊರಗಾಂಡಿಯ ಒಳಮುಖದಲ್ಲೇ 
ಬೀಳುವುದರಿಂದ ಇದರ ಒತ್ತಡ ಕಡಿಮೆಯಿರುತ್ತದೆ. ಕ್ರಮೇಣವಾಗಿ ಕೊಳದಲ್ಲಿ ನೀರಿನ 
ಮಟ್ಟ ಏರುವುದರಿಂದ, ನೀರು ಎಷ್ಟೇ ಜೋರಾಗಿ ಕೆಳಕ್ಕೆ ಬಿದ್ದರೂ ಇಳಿಗೊಳವೆಯ 
ಒಳಗೇ ಬೀಳತ್ತದೆ. ಏಕೆಂದರೆ ಕೊಳದಲ್ಲಿ ನೀರಿನ ಮಟ್ಟ ಏರುವುದರ ಜೊತೆಗೇ 
ಇಳಿಗೋಡೆಯಲ್ಲೂ ನೀರು ಅದೇ ಮಟ್ಟದಲ್ಲಿ ಏರುತ್ತಾ ಹೋಗುತ್ತದೆ. ಹೀಗಾಗಿ 
ಮೇಲಿನಿಂದ ಬೀಳುವ ನೀರಿನ ಒತ್ತಡವೆಲ್ಲಾ ಒಳಗೊಳವೆಯಲ್ಲೇ ಉಳಿಯುತ್ತದೆ. 
ಜೊತೆಗೆ ನಾಲೆಯ ನೀರಿನಲ್ಲಿ ತೇಲಿಬರುವ ಕಲ್ಮಶಗಳೂ, ನೀರಿನ ಕ್ರಿಮಿ-ಕೀಟಗಳೂ 


ಫಿ pe 


೩ ಸ ಬ್‌ 
ಹಾಗೂ ಇನ್ನಿತರ ಸಣ್ಣಪುಟ್ಟ ಜಲಚರಗಳು, ಈ ವ್ಯವಸ್ಥೆಯಲ್ಲಿ ಕೊಳವನ್ನು ಪ್ರಬೀಶ 


೫೧೪ ವಿಜಯನಗರ ಅಧ್ಯಯನ ೧೩ 


ಮಾಡುವಂತಿಲ್ಲ. ನೀರಿನಲ್ಲಿ ತೇಲಿಬರುವ ಕಲ್ಮಶಗಳು ನೀರಿನಲ್ಲಿ ಮುಳುಗಿ ಕೊಳದ 
ನೀರಿನ ಮೇಲೆ ತೇಲುವುದಕ್ಕಾಗುವುದಲ್ಲ. ಅವು ಇಳಿಗೊಳವೆಯ ನೀರಿನ ಮೇಲೆಯೇ 
ತೇಲುತ್ತಾ ನಿಲ್ಲುತ್ತದೆ. ಇದೇರೀತಿ ಕ್ರಿಮಿ-ಕೀಟಗಳು, ಜಲಚರಗಳೂ ಸಹ ಈ ತೇಲು 
ಕಲ್ಮಶದ ಮೇಲೆಯೇ ನಿಲ್ಲುತ್ತದೆ. ಅಲ್ಲದೆ ನೀರಿನಲ್ಲಿ ಕರಗಿ ಬರುವ ಮಣ್ಣು ಮತ್ತು 
ಬದಿಯೂ ಕೂಡ ಕಲ್ಮಶದಂತೆಯೇ ಅಲ್ಲೇ ಉಳಿದು, ನಿಧಾನವಾಗಿ ಕೆಳಗಿಳಿದು, 
ಹೊರಗಾಂಡಿಯ ತಳಭಾಗದಲ್ಲಿ ಶೇಖರವಾಗುತ್ತದೆ. ಹೊರಗಾಂಡಿಯ ನೆಲದಲ್ಲಿ 
ಮಾಡಿರುವ ಸ್ವಲ್ಪ ಮಟ್ಟಿನ ಆಳವೂ ಸಹ ಕೆಸರು ಅಲ್ಲಿ ಶೇಖರವಾಗಲು ನೆರವಾಗುತ್ತದೆ. 
ಈ ರೀತಿಯಲ್ಲಿ ನೀರಿನ ಎಲ್ಲಾ ಕಲ್ಮಶಗಳೂ, ಕ್ರಿಮಿ-ಕೀಟಗಳೂ, ಜಲಚರಗಳೂ 
ಇಳಿಗೊಳವೆಯಲ್ಲೇ ತಡೆಯಲ್ಪಟ್ಟು ಕೊಳೆದೊಳಗಿನ ನೀರು ಕಲ್ಮಶರಹಿತವಾಗಿ, 
ಕಸರಹಿತವಾಗಿ ನಿರ್ಭಯವಾಗಿ ಸ್ನಾನಮಾಡಲು ಯೋಗ್ಯವಾಗಿರುತ್ತದೆ. 

ಇಷ್ಟಲ್ಲದೆ ಈ ವಿಧಾನವು ದೀರ್ಪಕಾಲ ತೊಂದರೆ ರಹಿತ, ನಿರ್ವಹಣಾ ರಹಿತ 
ಕೆಲಸ ಮಾಡುತ್ತದೆ. ನೀರಿನಲ್ಲಿ ಹರಿದು ಬಂದ ಕಸವೆಲ್ಲಾ ಇಳಿಗೊಳವೆಯಲ್ಲೇ 
ನಿಂತಿರುತ್ತದೆ, ಕೆಸರು, ಬದಿ ಮುಂತಾದುವು ಹೊರಗಾಂಡಿಯ ಬಾಯಿಯಲ್ಲೇ 
ಶೇಖರವಾಗುತ್ತದೆ, ಶುದ್ದ ನೀರು ಮಾತ್ರ ಕೊಳದೊಳಕ್ಕೆ ಹರಿದು ಬರುತ್ತಲೇ ಇರುತ್ತದೆ. 
ಕೊಳದ ನೀರನ್ನು ಖಾಲಿ ಮಾಡಿ ಕೊಳವನ್ನು ಸ್ವಚ್ಛ ಮಾಡುವ ಅವಶ್ಯಕತೆ ಬಂದಾಗ, 
ಹೊರಗಾಂಡಿಯ ಹಿಂಭಾಗದಲ್ಲಿ ಕಂಡಿಗೆ ಸಿಕ್ಕಿಸಿರುವ ಬಿರಡೆಯನ್ನು ಹೊರಕ್ಕೆ ಎಳೆದರೆ, 
ಹೊರಗಾಂಡಿಯ ನೆಲದಲ್ಲಿ ಶೇಖರವಾಗಿರುವ ಮಣ್ಣು, ಬದಿ, ಇಳಿಗೊಳವೆಯಲ್ಲಿ 
ಶೇಖರವಾಗಿರುವ ತೇಲು ಕಸ -ಕಲ್ಮಷ ಎಲ್ಲವೂ ರಭಸದಿಂದ, ಅನಾಮತ್ತಾಗಿ, ಹಾಗಿಂದ 
-ಹಾಗೆಯೇ ಹೊರದೂಡಲ್ಲಟ್ಟು ಕೆಳಮಟ್ಟದ ಕೊಳಾಯಿಯೊಂದರ ಮುಖಾಂತರ 
ಬಾವಿಯನ್ನು ಸೇರುತ್ತದೆ. (ರೇಕಾಚಿತ್ರ - 2) 

ನೀರನ್ನು ಜರಡಿ ಮಾಡಿ, ಬದಿಯನ್ನೂ ಸಹ ಪ್ರತ್ಯೇಕಿಸಿ, ತುಂಬುವ ವಿಧಾನ 
ವಿನೂತನವಾದದ್ದು, ಚಮತ್ಕಾರಯುತವಾದದ್ದು ಹಾಗೂ ಅತೀ ಕೌಶಲಶಪೂರಿತ 
ವಾದದ್ದು. ಇದರ ನಿರ್ಮಾಣ ಸುಲಭವಾದದ್ದು, ಖರ್ಚಿಲ್ಲದೆ ಆಗುವಂಥದ್ದು. ಆದರೆ 
ಇದರಿಂದ ಆಗುವ ಉಪಯೋಗ, ನಿಶ್ಚಿಂತೆಯಿಂದ ದೀರ್ಪುಕಾಲ ನಡೆಯುವ ಶುದ್ದೀಕರಣ 
ಕೆಲಸ, ಹಾಗೆಯೇ ಜರಡಿಗಳ ಉಪಯೋಗವಿಲ್ಲದೆ ನೀರನ್ನು ಶುದ್ದ ಮಾಡುವ ವಿಧಾನ, 
ಹೀಗೆ ಹತ್ತು ಹಲವಾರು. ಇಂತಹ ಸರಳ ವಿಧಾನವನ್ನು ಕಲ್ಪಿಸಿಕೊಂಡು, ಅದನ್ನು . 
ರೂಪಿಸಿ ಬಳಸಿಕೊಂಡ ವಿಜಯನಗರ ವಾಸ್ತು ಶಿಲ್ಪಿಗಳ ಕೌಶಲ, ಬುದ್ದಿವಂತಿಕೆ 
ಪ್ರಶಂಸನೀಯವಾದದ್ದು, ಹಾಗೂ ಅನುಕರಣೀಯವಾದದ್ದು. ವಿಜಯನಗರ ಕಾಲದಲ್ಲಿ, 
ಹಂಪಿಯಲ್ಲಿ, ಬೇರೆ -ಬೇರೆ ರೀತಿಯದಾದ ನೀರು ಸರಬರಾಜು ವ್ಯವಸ್ಥೆಯ ವಿನ್ಮಾಸಗಳು 
ಕಂಡು ಬಂದಿವೆ. ಆದರೆ ಇಷ್ಟು ಚಾತುರ್ಯ, ಕೌಶಲ ಪೂರಿತವಾದ ನೀರು ಶುದ್ದೀಕರಣ, 


ವಿಜಯನಗರ ಕಾಲದ ನೀರು ಸರಬರಾಜು ವ್ಯವಸ್ಥೆಯ ಮೇಲೆ ಹೊಸಬೆಳಕು ೫೧೫ 


ಸಂಸ್ಕರಣ ವಿಧಾನ ಕೇವಲ ತಲಕಾಡಿನಲ್ಲಿ ಮಾತ್ರ ದೊರೆತಿರುವುದು, ತಲಕಾಡಿನ 
ಹಿರಿಮೆಯನ್ನು ಹೆಚ್ಚಿಸುತ್ತದೆ. | 

ವಿಜಯನಗರ ಕಾಲದಲ್ಲಿ ನಗರ ನೀರು ಸರಬರಾಜು ವ್ಯವಸ್ಥೆಯಲ್ಲಿ ಬಹಳಷ್ಟು 
ಪ್ರಗತಿ ಕಾಣಬರುತ್ತದೆ. ನದಿ, ಅಥವಾ ಜಲಾಶಯಗಳ ಅಥವಾ ಕೆರೆಯ ನೀರನ್ನು 
ನಾಲೆಗಳೆ ಮುಖಾಂತರ ಬೇಕಾದಕಡೆಗೆ ಕೊಂಡೊಯ್ದು, ನಾಗರಿಕ ಅನುಕೂಲತೆಗಳಿಗೆ 
ಬಳಸಿಕೊಳ್ಳುವ ವಿಧಾನ ಹಂಪಿಯಲ್ಲಿ ಸಾಮಾನ್ಯವಾಗಿ ಕಾಣಬರುತ್ತದೆ. ಅಂತಹುದೇ 
ವಿಧಾನವನ್ನು ಅನುಸರಿಸಿ, ಕಾವೇರಿ ನದಿಯ ನೀರನ್ನು ನಾಲೆಯ ಮುಖಾಂತರ ತಲಕಾಡಿನ 
ರಾಜಗೃಹಕ್ಕೆ ಹರಿಯುವಂತೆ ಮಾಡಿ, ನೀರನ್ನು ವಿವಿಧ ರೀತಿಯ ಅವಶ್ಯಕತೆಗಳಿಗೆ 
ಬಳಸಿಕೊಳ್ಳುವುದಕ್ಕೆ ಮಾಡಿರುವ ವಿಧಾನ ಹಂಪಿಯಲ್ಲಿ ದೊರೆತಿರುವ ವಿಧಾನಗಳಂತೆಯೇ 
ಇದೆ. ಆದರೆ ಶುದ್ದೀಕರಣ, ಸಂಸ್ಕರಣ ವಿಧಾನ ಮಾತ್ರ ತಲಕಾಡಿನಲ್ಲಿ ಒಂದು 
ವಿಶಿಷ್ಟರೂಪದ್ದಾಗಿದೆ, ವಿನ್ಮಾಸದ್ದಾಗಿದೆ. 

ತಲಕಾಡಿನ ಸ್ನಾನಗೃಹದಲ್ಲಿ ನಿಲ್ಲುತ್ತಿದ್ದ ನೀರಿನ ಮಟ್ಟ ಸುಮಾರು 80ಸೆಂ. ಮೀ. 
ನಷ್ಟು. ಇದಕ್ಕಿಂತ ಹೆಚ್ಚಿಗೆ ನೀರು ತುಂಬಿದರೆ ಅದು ಸ್ಥಾನಗೃಹದ ಬಾಗಿಲಿನ ಮುಖಾಂತರ . 
ಹೊರಕ್ಕೆ ಹೋಗುತ್ತಿತ್ತು, ಅಥವಾ ನೀರಿನ ಮಟ್ಟವನ್ನು ನಿಯಂತ್ರಿಸಲಾಗುತ್ತಿತ್ತು. ಈ 
ಆಳದ ನೀರಿನಲ್ಲಿ ಹೆಂಗಸರು, ಮಕ್ಕಳು ಸಹ ನಿರಾತಂಕವಾಗಿ ನಿಂತು ಸ್ನಾನ 
ಮಾಡಬಹುದಿತ್ತು. ಪಶ್ಚಿಮ, ಮತ್ತು ದಕ್ಷಿಣದ ಗೋಡೆಗಳಿಗೆ ಒರಗಿಕೊಂಡಂತೆ 
ಕಟ್ಟಿರುವ ಮೆಟ್ಟಿಲುಗಳಲ್ಲಿ, ಕೆಳಗಿನ ಮೆಟ್ಟಲು ನೀರಿನಲ್ಲಿ ಮುಳುಗುತ್ತಿದ್ದುದರಿಂದ 
ಅದನ್ನು ಕುಳಿತುಕೊಳ್ಳಲು ಬಳಸುತ್ತಿದ್ದರು, ಮೇಲಿನದರ ಮೇಲೆ ಪ್ರಸಾಧನ 
ಸಾಮಗ್ರಿಗಳನ್ನು ಇಟ್ಟುಕೊಳ್ಳುತ್ತಿದ್ದರು. ಅವಶ್ಯಕತೆಗೆ ಅನುಸಾರವಾಗಿ ಘಟಪ್ರನಾಳದಿಂದ 
ನೀರನ್ನು ಬಿಟ್ಟುಕೊಂಡು ಜಲಪಾತದಡಿಯಲ್ಲಿ ನಿಂತು ಸ್ನಾನ ಮಾಡುತ್ತಿದ್ದರು. ಸುತ್ತಲೂ 
ಎತ್ತರವಾದ ಗೋಡೆ ಮತ್ತು ಮೇಲ್ಭಾವಣಿ ಇದ್ದುದರಿಂದ ಸ್ನಾನ ಮಾಡುವವರಿಗೆ ಮರೆ, 
ಏಕಾಂತ ವಾತಾವರಣ ಇರುತ್ತಿತ್ತು. 

ದಕ್ಸಿಣದ ಗೋಡೆಯಲ್ಲಿ ಮಧ್ಯ ಭಾಗದಲ್ಲಿ ಒಂದು ದೊಡ್ಡ ಕಿಂಡಿ ಉಂಟಾಗಿದೆ. 
ಈ ಕಿಂಡಿ ನಂತರದಲ್ಲಿ ನಿಧಿ ಚೋರರಿಂದ ಉಂಟಾದದ್ದೋ ಅಥವಾ ಆ ಜಾಗದಲ್ಲಿ 
ಒಂದು ಕಿಟಕಿ /ಜಾಲಂಧ್ರ ಇದ್ದು ಅದನ್ನು ಕಳ್ಳರು ಕಿತ್ತುಕೊಂಡು ಹೋಗಿದ್ದಾರೋ 
ಎಂಬುದು ಇಲ್ಲಿ ಜಿಜ್ಞಾಸೆಯ ವಿಷಯ. ಒಂದು ಪಕ್ಷ ಆ ಸ್ಥಳದಲ್ಲಿ ಕಿಟಕಿ /ಜಾಲಂದ್ರ 
ಇದ್ದಿದ್ದಲ್ಲಿ ಅದನ್ನು ಸ್ನಾನಗೃಹದ ಒಳಕ್ಕೆ, ಒಳ್ಳೆ ಗಾಳಿ ಬೆಳಕನ್ನು ಕಲ್ಪಿಸುವುದಕ್ಕಾಗಿ 
ಮಾಡಿರುವುದು ಸಹಜವೇ ಎನಿಸುತ್ತದೆ. 

ಸ್ನಾನ ಗೃಹದಲ್ಲಿ ಉಪಯೋಗವಾದ ನೀರನ್ನು ಬಳಿಯಲ್ಲಿಯೇ ಇರುವ 
ಬಾವಿಯೊಂದಕ್ಕೆ ಬಿಡುತ್ತಿದ್ದರು. ಬಾವಿಯ ನೀರನ್ನು ವಿವಿಧ ಉಪಯೋಗಗಳಿಗೆ 
ಬಳೆಸಿಕೊಳ್ಳುತ್ತಿದ್ದರು. ಬಾವಿಯಿಂದ ನೀರನ್ನು ಮೇಲೆತ್ತಿ, ಇಟ್ಟಿಗೆಯಿಂದ ನಿರ್ಮಿತವಾದ 


ಲಳ ,ಪಿ WHY) 
 ) 


೫೧೬ ವಿಜಯನಗರ ಅಧ್ಯಯನ ೧೩ 


ಕೊಳಾಯಿ 1 ಬಚ್ಚಲುಗಳಿಗೆ ಸುರಿಯುತ್ತಿದ್ದರು. ಆ ನೀರು ರಾಜಗೃಹದ ಆವರಣದ 
ವಿವಿಧ ಭಾಗಗಳಿಗೆ ತಲಪಿ ಅಲ್ಲಿ ಬಳಕೆಯಾಗತ್ತಿತ್ತು. (ರೇಖಾಚಿತ್ರ - 2) 


ಅಡಿ ಟಿಪ್ಪಣಿಗಳು 


1. ಆರ್ಕಿಯಾಲಾಜಿಕಲ್‌ ಎಕ್ಟವೇಷನ್ಸ್‌ ಎಟ್‌ ತಲಕಾಡ್‌, ಡಿ. ವಿ. ದೇವರಾಜ್‌ ಮತ್ತು 
ಇತರರು. ಡೈರೆಕ್ಟೂರೇಟ್‌ ಆಫ್‌ ಆರ್ಕಿಯಾಲಜಿ ಅಂಡ್‌ ಮ್ಮೂಜಿಯಮ್ಸ್‌ ಇನ್‌ 
ಕರ್ನಾಟಕ, ಮೈಸೂರು, 1996. 

2. ಎಪಿಗ್ರಾಫಿಯಾ ಕರ್ನಾಟಿಕದ ಸಂ. 5 (ಪುನರ್ವಿಮರ್ಶಿತ), ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಧಾನಿಲಯ, ಮೈಸೂರು. ತಿ. ನ. 245. 


೫೧೭ 


ಯ ಮೇಲೆ ಹೊಸಬೆಳಕು 


ವಿ 
~~ 
[) 


ವಿಜಯನಗರ ಕಾಲದ ನೀರು ಸರಬರಾಜು ವವ 


ಸ್ಲಾನ ಗೃಹ ಕೊಳ ಮೇಲಿನಿಂದ, ತಲಕಾಡು ಗುಂಡಿ 


ಲಿನ ಕೊಳಾಯಿ 


ನೀರು ಸರಬರಾಜು 


ಕ್ಕೆ 
ಮೇ 


ಪ್ರನಾಳ 
ಮಾಡುವ 


ಥ 
hy 


೫೧೮ ವಿಜಯನಗರ ಅಧ್ಯಯನ ೧೩ 


ನೀರು ಸರಬರಾಜು ಮಾಡುವ ಕೊಳಾಯಿ, ಹಂಪಿ, ರಾಜ್‌ ನಿವಾಸ್‌ 


ಭಾವಿ ಮತ್ತು ಅದಕ್ಕೆ ಬಂದು ಸೇರುವ ಹೊರಗುಂಡಿ ಕೊಳಾಯಿ ' 


ವಿಜಯನಗರ ಕಾಲದ ನೀರು ಸರಬರಾಜು ವ್ಯವಸ್ಥೆಯ ಮೇಲೆ ಹೊಸಬೆಳಕು ೫೧೯ 


ನೀರು ಸರಬರಾಜು ಮಾಡುವ 
ಕೆಳಗಿನ ಕೊಳಾಯಿ 


೫೨೦ ವಿಜಯನಗರ ಅಧ್ಯಯನ ೧೩ 


ಕಲಾವಿದನ ದೃಷ್ಟಿಯಲ್ಲಿ ಕೊಳದ ಸಂಪೂರ್ಣ ಚಿತ್ರ 


ಕೊಳೆದ ತಳದ ಹೊರುಗುಂಡಿ 


೫೨೧ 


ಮೇಲೆ ಹೊಸಬೆಳಕು 


ಅಭಿ 
[e') 
[ 


ವಿಜಯನಗರ ಕಾಲದ ನೀರು ಸರಬರಾಜು ವ್ಯವ 


ಉಳ SN 


ನ. 
ಗಳಿಸಿ 


TY 


ಬ 


ಇಯ ,0,೪.೨.೨,೪,೪,೮ ಬಲ್ಲ 


ಇಸು ಸಃ 
$4 


ಹ 
ಫಳ 
RN REY a a REN 


RAT BNY LRT 
“FRVLENAVY > LESEE DRONA | Ted CSS Sr 
NINE BNSREVESN TIVE WR OSRVTSL NY BS SRE SISNET Fs ENE 

SENSIS NYE RIL SUSOHS AFR FEY 


ORAS SS RR 
NN ಮ ಖಳ OOM 


LSPS PSSST L ISLS: 


ees 9 He 88 SSNS HESS SESE ORS SUSU USS SUSY ee 
Wess SES SSS SSeS 


ವಿಜಯನಗರ ಅಧ್ಯಯನ ೧೩ 


56. ಸಂಡೂರು ಘೋರ್ಪಡೆ ಪ್ರಭುಗಳು 


ಡಾ। ಬಿ. ರಾಜಶೇಖರಪ್ಪ 


ಎತ್ತರವಾದ ಬೆಟ್ಟಸಾಲುಗಳಿಂದ ಸುತ್ತುವರಿಯಲ್ಪಟ್ಟ ಸುಂದರ ವನನಿಸರ್ಗದ ಸುರಕ್ಷಿತ 
ಕಣಿವೆಯಲ್ಲಿ ನೆಲೆಗೊಂಡಿರುವ ಸಂಡೂರು, ಈಗಿನ ಬಳ್ಳಾರಿ ಜಿಲ್ಲೆಯ ಒಂದು 
ತಾಲ್ಲೂಕು ಕೇಂದ್ರ. ಇದನ್ನು ಸೊಂಡೂರು, ಸುಂಡೂರು ಎಂದೂ ಕರೆಯಲಾಗಿದೆ. 
ಇದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅದೇ ಹೆಸರಿನ ಚಿಕ್ಕ ಸಂಸ್ಥಾನವನ್ನು 
ಆಳಿದವರು ಘೋರ್ಪಡೆ ಎಂಬ ಹೆಸರಿನ ರಾಜವಂಶದವರು. ಮರಾಠರ ದೊರೆಯಾ 
ಗಿದ್ದ ಛತ್ರಪತಿ ಶಿವಾಜಿಯ ಭೋಂಸ್ಥೆ ಮನೆತನ ಮತ್ತು ಈ ಘೋರ್ಪಡೆ ಮನೆತನ, 
ಎರಡೂ ಸೋದರ ಮನೆತನಗಳು. ಅಂದರೆ ಇವೆರಡೂ ಒಂದೇ ವಂಶದ ಎರಡು 
ಕವಲುಗಳು. ಭೋಸ್ತೆ ಶಾಖೆಗಿಂತ ಘೋರ್ಪಡೆ ಶಾಖೆಯವರು ಬಹು ಪೂರ್ವದಲ್ಲಿ 
ದಖನ್ನಿನ ಬಹಮನಿ, ಮುಂದೆ ಆದಿಲ್‌ಷಾಹಿ ಹಾಗೂ ನಿಜಾಂಪಾಹಿ ರಾಜರಲ್ಲಿ 
ಸೇವೆ ಸಲ್ಲಿಸುತ್ತಿದ್ದರೆಂದು ಹೇಳುತ್ತಾರೆ. ಹಾಗೆಂದೇ ಮರಾಠರಲ್ಲಿ ಇವರು ಉನ್ನತ 
ದರ್ಜೆಯವರೆಂದೂ, ಶ್ರೇಷ್ಠ ಕ್ಷತ್ರಿಯರೆಂದೂ ತಮ್ಮನ್ನು ಪರಿಗಣಿಸಿಕೊಂಡಿದ್ದಾರೆ. 
ಅಲ್ಲದೇ ಭೋಸ್ತೆ ಶಾಖೆಯವರಿಗಿಂತ ಮೊದಲು ಪ್ರಭಾವಶಾಲಿ ಮರಾಠಾ ಸರದಾರ 
ರೆಂದು ಗೌರವಕ್ಕೆ ಪಾತ್ರರಾದವರು ಈ ಘೋರ್ಪಡೆಗಳೇ. 
ಘೋರ್ಪಡೆ ಮನೆತನದ ಹಿನ್ನೆಲೆ 

ಕನ್ನಡಲ್ಲಿ "ಉಡ' ಎಂದು ಕರೆಯುವ ಪ್ರಾಣಿಗೆ ಮರಾಠಿಯಲ್ಲಿ "ಘೋರ್ಪಡ್‌' 
ಎನ್ನುತ್ತಾರೆ. ಅದರಿಂದಲೇ "ಘೋರ್ಪಡೆ' ಎಂಬ ವಂಶನಾಮ ಬಂದಿರುವುದಾಗಿ 
ಹೇಳುತ್ತಾರೆ. ಈ ವಂಶನಾಮ ಬರಲು ಒಂದು ಸ್ಹಾರಸ್ಯಕರವಾದ ಹಿನ್ನೆಲೆಯೊಂದಿದೆ: 
ಕೊಲ್ಲಾಪುರದ ಪೂರ್ವಕ್ಕೆ 40 ಕಿ.ಮೀ ದೂರದಲ್ಲಿ ವಿಶಾಲಗಡ ಎಂಬ ಪ್ರಸಿದ್ಧವಾದ 
ದುರ್ಗವೊಂದಿದೆ. ಹಿಂದೆ ಅದನ್ನು ಬೇಲ್ಲಾ ಎಂದು ಕರೆಯುತ್ತಿದ್ದರು. ಭೀಮ್‌ಸಿಂಗ್‌ 
ಮತ್ತು ಅವನ ಮಗ ಕರ್ಣಸಿಂಗ್‌ ಅವರು ಈ ಕೋಟಿಯನ್ನು ಗೆಲ್ಲಲೆಂದು ಬಂದಾಗ 
"ಘೋರ್ಪಡ್‌' ಪ್ರಾಣಿಯ ನಡುವಿಗೆ ಹಗ್ಗ ಕಟ್ಟಿ ಅದನ್ನು ಕೋಟೆಯ ಗೋಡೆಯನ್ನು 
ಎರಲು ಬಿಟ್ಟು ಅದು ಮೇಲೆ ಹೋಗಿ ಕಲ್ಲನ್ನು ಭದ್ರ ವಾಗಿ ಹಿಡಿದುಕೊಂಡು 
ನಿಂತಾಗ, ಅದಕ್ಕೆ ಕಟ್ಟಿದ್ದ ಹಗ್ಗ ಹಿಡಿದು ಅವರು ಮೇಲೇರಿದ್ದರಿಂದ ಆ ಕೋಟಿಯನ್ನು 


ಗೆಲ್ಲಲು ಸಾಧ್ಯವಾಯಿತು. ಆಗ ಶತ್ರುಗಳೊಂದಿಗಿನ ಕದನದಲ್ಲ ಕರ್ಣಸಿಂಗ್‌ ಮಡಿದನು. 


೫.೨೪ ವಿಜಯನಗರ ಅಧ್ಯಯನ ೧೩ 


ಇವರು ಸೇವೆಯಲ್ಲಿದ್ದ 3ನೇ ಶಂಸುದ್ದೀನ್‌ ಮುಹಮ್ಮದನು ಈ ಭೀಮ್‌ಸಿಂಗ್‌ನಿಗೆ 
"ರಾಜಾ ಘೋರ್ಪಡೆ ಬಹಾದೂರ್‌” ಎಂಬ ಬಿರುದನ್ನು ಮುಧೋಳ, ರಾಯಭಾಗ 
ಮತ್ತು ವಾಯಿ ಎಂಬ ಜಹಗೀರುಗಳನ್ನು ಘೋರ್ಪಡ್‌ (ಉಡ) ದ ಆಕೃತಿ ಮತ್ತು 
ಬಣ್ಣಗಳನ್ನು ಹೋಲುವ ಒಂದು ಪದಕವನ್ನೂ ರಾಜಮುದ್ರೆಯನ್ನೂ ನೀಡಿದನು. 
ಇದಲ್ಲದೆ ಈ ಬಗ್ಗೆ ಕ್ರಿಶ. 1471 ರ ಅಕ್ಟೋಬರ್‌ 22 ರಂದು ಒಂದು ಸನ್ನದನ್ನೂ 
ನೀಡಿದನು. ಇದು ಘೋರ್ಪಡೆ ಮತ್ತು ಭೋಸ್ತೆ ಮನೆತನಗಳು ವಿಭಜಿತವಾಗಿ 
ಗುರುತಿಸಿಕೊಳ್ಳಲು ದಿಕ್ಲೂಚಿಯಾಯಿತು. ಆದರೆ ಕರ್ಣಸಿಂಗ್‌ನ ಸೋದರನಾಗಿದ್ದ 
ಶುಭಕೃಷ್ಣ ಮಾತ್ರ ಭೋಂಸ್ಥೆ ಎಂಬ ತನ್ನ ಮೂಲ ಮನೆತನದ ಹೆಸರನ್ನು ಹಾಗೇ 
ಉಳಿಸಿಕೊಂಡನು. 

ಬಹಮನಿ ರಾಜ್ಯದ ಪತನಾನಂತರದಲ್ಲಿ, ಘೋರ್ಪಡೆಗಳು ಬಿಜಾಪುರದ 
ಆದಿಲ್‌ಷಾಹಿ ದೊರೆಗಳ ಸೇವೆಗೆ ಸೇರ್ಪಡೆಗೊಂಡರು. ಕ್ರಿಶ.1565 ರಲ್ಲಿ ನಡೆದ 
ಪ್ರಸಿದ್ದವಾದ ತಾಳೀಕೋಟಿ ಯುದ್ದದಲ್ಲಿ ಇವರು ವಿಜನಗರ ಸೈನ್ಯದ ವಿರುದ್ಧ ಹೋರಾಡಿ 
ದರು. ಇದಕ್ಕೆ ಬಹುಮಾನವಾಗಿ ಇವರು, ಪತನಗೊಂಡ ವಿಜಯನಗರದ ಸಮೀಪದಲ್ಲೇ 
30 ಗ್ರಾಮಗಳ ಒಂದು ಹೊಸ ಜಹಗೀರನ್ನೂ ಪಡೆದರು. 

ಕ್ರಿಶ. 17ನೇ ಶತಮಾನದ ಆದಿಭಾಗದಲ್ಲಿ ಘೋರ್ಪಡೆ ಮನೆತನದ ರಾಜಾ 
ಚೋಲರಾಜನ ಇಬ್ಬರು ಮಕ್ಕಳಾದ ವಲಭ್‌ಸಿಂಗ್‌ ಮತ್ತು ಪಿಲಾಜಿ ಇವರಿಂದ 
ಎರಡು ಶಾಖೆಗಳಾಗಿ ವಿಭಜನೆಗೊಂಡಿತು. ಇಬ್ರಾಹಿಂ ಆದಿಲ್‌ ಶಾಹನು ಮುಧೋಳದಲ್ಲಿ 
ಆಳುತ್ತಿದ್ದ ಪಿಲಾಜಿಯ ವಿಭಜಿತ ಬಣಕ್ಕೆ ಮನ್ನಣೆ ನೀಡಿದಾಗ (ಕ್ರಿಶ. 1637), 
ಘೋರ್ಪಡೆ ಮನೆತನದ ಪ್ರಾಂತಗಳ ವಿಂಗಡಣೆ ಜರುಗಿತು. ಅವನು ಕರ್ನಾಟಕ 
"ದೊಳಗಿನ ಪ್ರಾಂತಗಳನ್ನು ವಲಭ್‌ಸಿಂಗ್‌ ಮನೆತನದ ಮ್ಹಾಳೋಜಿಗೆ ವಹಿಸಿಕೊಟ್ಟು, 
ಶಿವಾಜಿಯ ತಂದೆಯಾದ ಷಾಹಜಿ ಸಹ ಅದೇ ವೇಳಗೆ, ತನ್ನ ಪೂರ್ವಿಕರಿಗೂ 
ಘೋರ್ಪಡೆಗಳಿಗೂ ಇದ್ದ ಸಂಬಂಧವನ್ನು ಹೇಳಿಕೊಂಡು, ಘೋರ್ಪಡೆ ಗಳಿಗೆ 
ಸೇರಿದ್ದ ಪ್ರಾಂತಗಳಲ್ಲಿ ಕೆಲವನ್ನು ತನ್ನ ಭಾಗವೆಂದು ಘೋಷಿಸಿ ಲಾಭಮಾಡಿಕೊಂಡನು. 
ಮುಂದೆ ಪಿಲಾಜಿಯ ಮಗ ಬಾಜಿ ಘೋರ್ಪಡೆ ಮತ್ತು ಮ್ಹಾಳೋಜಿ ಘೋರ್ಪಡೆ 
ಯವರಿಗೆ ಬಿರುಕುಂಟಾದಾಗ, ಷಾಹಜಿ ಮ್ಹಾಳೋಜಿಯ ಪರವಹಿಸಿದನು. ಇದೇ 
ಸಮಯದಲ್ಲಿ ಮ್ಹಾಳೋಜಿಯ ಶಾಖೆ ದಕ್ಷಿಣ ಭಾರತದೊಂದಿಗೆ ನೇರ ಸಂಪಕ್ಕಕ್ಕೆ 
ಬಂತಲ್ಲದೆ ಉತ್ತರ ಕರ್ನಾಟಕದ ಒಂದು ಪಟ್ಟಣವಾದ ಗಜೇಂದಗಡವನ್ನು (ಬಹುಶಃ 
ಮೇಲೆ ಹೇಳಿದ 30 ಗ್ರಾಮಗಳಲ್ಲಿ ಒಂದು) ತನ್ನ ಮುಖ್ಯ ಕೇಂದ್ರವನ್ನಾಗಿ ಮಾಡಿ 
ಕೊಂಡಿತು. ಮ್ಹಾಳೋಜಿಯು ಷಾಹಜಿಯ ಬಣಕ್ಕೆ ನಿಷ್ಠನಾಗಿ ಉಳಿದನಲ್ಲದೆ ಶಿವಾಜಿಯ 
ಸ್ವತಂತ್ರ ರಾಜ್ಯ ಸ್ಥಾಪನೆಗೆ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದನು. ಶಿವಾಜಿಯ ಮಗ 
ಛತ್ರಪತಿ ಸಾಂಬಾಜಿಯ ಪರವಾಗಿ ಇವನು ಮುಕರಬ್‌ ಖಾನನ ನೇತೃತ್ವದಲ್ಲಿ ಬಂದಿದ್ದ 


ಸಂಡೂರು ಘೋರ್ಪಡೆ ಪ್ರಭುಗಳು ೫೨೫ 


ಮೊಗಲ್‌ ಸೈನ್ಯದೊಂದಿಗೆ ಶೌರ್ಯದಿಂದ ಹೋರಾಡಿ, ಕ್ರಿಶ. 1789 ರಲ್ಲಿ ರಣದಲ್ಲಿ 
ಹತನಾದನು. ಈ ಕದನದಲ್ಲಿ ಸೆರೆಸಿಕ್ಕ ಸಾಂಭಾಜಿ ಔರಂಗಜೇಬನ ಆದೇಶದಂತೆ 
ಮಮ 

ಮೇಲೆ ಹೇಳಿದ ಮ್ಹಾಳೋಜಿಗೆ ಸಂತಾಜಿ, ಬಹಿರ್‌ಜಿ ಮತ್ತು ಮಾಲೋಜಿ 
ಎ೦ಬ ಮೂವರು ಮಕ್ಕಳು. ಇವೆರೆಲ್ಲರೂ ಶ್ರೇಷ್ಠ ದರ್ಜೆಯ ಯೋಧರೂ 
ಸೇನಾಪತಿಗಳೂ ಆಗಿದ್ದರು. ಔರಂಗಜೇಬನೊಂದಿಗೆ ಮುಂದುವರಿದ ಮರಾಠರ 
ಹೋರಾಟದಲ್ಲಿ (ಕ್ರಿಶ. 1689-1707) ಇವರು ಪ್ರಮುಖ ಪಾತ್ರ ವಹಿಸಿದರು. 
ಸಾಂಬಾಜಿಯ ಉತ್ತರಾಧಿಕಾರಿಯಾದ ಛತ್ರಪತಿ ರಾಜಾರಾಯನು ಆಗಿನ ಮರಾಠಾ 
ರಾಜಧಾನಿಯಾಗಿದ್ದು ರಾಯಗಢದಿಂದ ತಪ್ರಿಸಿಕೊಂಡಾಗ, ಹಿಂದೆಯೇ ಮೊಗಲರು 
ಬೆನ್ನಟ್ಟಿಕೊಂಡೇ ಬಂದದ್ದರಿಂದ, ಸುಧೀರ್ಫ್ಧ ಪ್ರಯಾಣ ಮಾಡಿ ಕಡೆಗೆ ತಮಿಳುನಾಡಿನ 
ಜಿಂಜಿ ಕೋಟೆಯನ್ನು ತಲುಪಿ ಅಲ್ಲಿ ಆಶ್ರಯ ಪಡೆದನು. ಅವನು ಅಲ್ಲಿ ತಂಗಿದ್ದಾಗ 
ಇತ್ತ ಕಡೆ ಘೋರ್ಪಡೆ ಸೋದರರು ದಖನ್ನಿನ ಎಲ್ಲ ಕಡೆಯಲ್ಲೂ ಮೊಗಲ್‌ ಸೈನ್ಯಗಳನ್ನು 
ಎದುರಿಸಿ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದರು. ಅವರ ಹೋರಾಟದ 
ಉತ್ತುಂಗವೆಂದರೆ, ಮೊಗಲ್‌ ಚಕ್ರವರ್ತಿ ಔರಂಗಜೇಬ್‌ ಮೇಳಾಪುರದಲ್ಲಿ ಬೀಡು 
ಬಿಟ್ಟಿದ್ದಾಗ, ಅವನ ಶಿಬಿರದ ಮೇಲೆ ಹಾಗೂ ಅವನ ಖಾಸಾ ಡೇರೆಯ ಮೇಲೆ 
ದಾಳಿ ನಡೆಸಿದ್ದು, ಆಗ ಚಕ್ರವರ್ತಿ ತನ್ನ ಜೀವ ಉಳಿಸಿಕೊಳ್ಳಲು ಮಂಚದ ಕೆಳಗೆ 
ಅವಿತಿಟ್ಟು ಕೊಂಡ ಎಂದು ಹೇಳುತ್ತಾರೆ. ಘೋರ್ಪಡೆಗಳು ಆಗ ಡೇರೆಗಳ ಮೇಲಿನ 
ಚಿನ್ನದ ಕಳಸಗಳನ್ನು ಕಿತ್ತು ಅವನ್ನು ತಮ್ಮ ವಿಜಯದ ಚಿಹ್ನೆಯಾಗಿ ಮೆರೆಸಲು 
ತೆಗೆದುಕೊಂಡು ಹೋದರು. ಛತ್ರಪತಿ ರಾಜಾರಾಮನು ಅದರಿಂದ ಸುಪ್ರೀತನಾಗಿ, 
ಆ ಘೋರ್ಪಡೆ ಸೋದರರಿಗೆ ಹೊಸ ಬಿರುದುಗಳನ್ನು ನೀಡಿದನು. ಸಂತಾಜಿಗೆ 
"ಸೇನಾಪತಿ ಮಮಲ್‌ಕತ್‌ ಮದಾರ್‌' (ಸೇನಾಪತಿ ಹಾಗೂ ರಾಜ್ಯದ ಬೆನ್ನೆಲುಬು) 
ಎಂಬ ಬಿರುದನ್ನೂ ಬಹಿರ್‌ಜಿಗೆ "ಓಂದೂರಾವ್‌' ಮತ್ತು ಮಾಲೋಜಿಗೆ "ಅಮೀರ್‌- 
ಉಲ್‌-ಉಮಾರಾ' ಎಂಬ ಬಿರುದುಗಳನ್ನು ನೀಡಲಾಯಿತು. 

ದುರದೃಷ್ಟವಶಾತ್‌, ಘೋರ್ಪಡೆ ಸೋದರರ ನಡುವೆ ಹುಟ್ಟಿದ ಅಂತಃಕಲಹ 
ಅವರ ಉಜ್ವಲ ಭವಿಷ್ಯವನ್ನು ಮಂಕುಗೊಳಿಸಿತು. ಒಂದು ಕಾಲಕ್ಕೆ ಸಂತಾಜಿಯ 
ನಂಬಿಕಸ್ಮ್ಥನೂ ಸಹೋದ್ಯೋಗಿಯೂ ಆಗಿದ್ದ ಧನಾಜಿ ಜಾಧವ್‌ನು ದ್ವೇಷಾ 
ಸೂಯೆಯಿಂದ ಅವನ ಕೊಲೆಗೆ ವ್ಯವಸ್ಥೆ ಮಾಡಿದನು. ಅದರ ಫಲವಾಗಿ ಸಂತಾಜಿ 
ಸತಾರಾ ಸಮೀಪದ ಮ್ಹಾನವಾಡದಲ್ಲಿ ಕ್ರಿಶ. 1697 ರಲ್ಲ, ಗುಪ್ತದಾಳಿಯೊಂದರ 
ಮೂಲಕ ಕೊಲೆಯಾದನು. ರಾಜಾರಾಮನು ಜಿಂಬೆಯಿಂದ ತನ್ನ ರಾಜ್ಯಕ್ಕೆಂದು 
ಮರಳಿ ಬರುತ್ತಿದ್ದಾಗ, ಮಾಲೋಜಿ ಸಹ ಮೋಸದಿಂದ ಸೆರೆ ಹಿಡಿಯಲಟ್ಟನು. ಈ 
ಮಧ್ಯೆ ಹೇಗೋ ಉಳಿದ ಬಹಿರ್‌ಜಿ ಮಾತ್ರ ಕರ್ನಾಟಕದ ತನ್ನ ಜಹಗೀರಿನ 


೫೨೬ ವಿಜಯನಗರ ಅಧ್ಯಯನ ೧೩ 


ಆಸುಪಾಸಿನಲ್ಲಿ ತನ್ನದೇ ಒಂದು ರಾಜ್ಯವನ್ನು ಸ್ಥಾಪಿಸಿಕೊಂಡನು. ಕ್ರಿಶ. 1697 ರ 
ಕೊನೆಯ ಹೊತ್ತಿಗೆ. ಗಜೇಂದ್ರಗಡದ ಸುತ್ತಲಿನ ತನ್ನ ಮನೆತನದ ಜಹಗೀರನ್ನು ತನ್ನ 
ವಶಕ್ಕೆ ತೆಗೆದುಕೊಂಡನು. ಆಮೇಲೆ ದಕ್ಷಿಣಕ್ಕೆ ಹೋಗಿ (ಈಗಿನ ಆಂಧ್ರಪ್ರದೇಶದಲ್ಲಿರುವ) 
ಗುತ್ತಿಯ ಕೋಟಿಯನ್ನು ಹಿಡಿದನು. ತರುವಾಯದಲ್ಲಿ ಅದು ಬಹಿರ್‌ಜಿಯ ಮೊಮ್ಮಗನೂ 
ರಭಸ ಪ್ರವೃತ್ತಿಯ ಸಾಹಸಿಯೂ ಆದ ಮುರಾರಿರಾವ್‌ನ ಕಾಲದಲ್ಲಿ ಘೋರ್ಪಡೆ 
ದೊರೆಗಳ ರಾಜಧಾನಿ ಎನಿಸಿತು. ಗುತ್ತಿಯಲ್ಲಿ ನೆಲೆನಿಂತ ಮೇಲೂ ಬಹಿರ್‌ಜಿಯು 
ಮೊಗಲರ ವಿರುದ್ದದ ತನ್ನ ಹೋರಾಟವನ್ನು ಮುಂದುವರಿಸಿದನು. ಇದಲ್ಲದೆ ಮೊಗಲರ 
ವಿರುದ್ದದ ಹೋರಾಟದಲ್ಲಿ ವಾಕಿನ ಬೇಡದ (ವಾಗನಗೆರೆ) ಬೇಡ ಪ್ರಭುಗಳು ಹಾಗೂ 
ಇವರ ಸ್ಥಳೀಯ ಪ್ರಭುಗಳಿಗೆ ಬೆಂಬಲವಾಗಿದ್ದನು. ಹೆಚ್ಚು ಕಡಿಮೆ ಔರಂಗಜೇಬನು 
ಮರಣಿಸಿದ ಕಾಲದಲ್ಲೇ ಮರಣಹೊಂದಿದ ಬಹಿರ್‌ಜಿ, ಅವನ ಸಾವಿನ ಸಮಯದಲ್ಲಿ 
ಸುಮಾರು 15 ಲಕ್ಷ ರೂಪಾಯಿಗಳಷ್ಟು ಮೊತ್ತದ ಸರಂಜಾಮನ್ನು ಸಾಗಿಸುತ್ತಿದ್ದ. 
ಎನ್ನಲಾಗಿದೆ. 
ಸಂಡೂರಿನ ಘೋರ್ಪಡೆ ಪಭುಗಳು 

ಸಂಡೂರಿನ ಘೋರ್ಪಡೆಗಳ ಇತಿಹಾಸ ಪ್ರಾರಂಭವಾಗುವುದು ಬಹಿರ್‌ಜಿಯ 
ಮಗ ಹಾಗೂ ಉತ್ತರಾಧಿಕಾರಿಯಾದ 1ನೇ ಸಿದ್ಧೋಜಿರಾವ್‌ ಕ್ರಿಶ. 1714 ರಲ್ಲಿ 
ಜರಮಲೆ ಪಾಳೆಯ ಗಾರನನ್ನು ಸೋಲಿಸಿ ಅವನಿಂದ ಸಂಡೂರು ಮತ್ತು ಸುತ್ತಲ 
ಭಾಗವನ್ನು ಕಿತ್ತುಕೊಂಡು ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡ ತರುವಾಯದಲ್ಲಿ. ಈ 
ವಿಜಯದಿಂದ ಕೊಲ್ಲಾಪುರದ ಛತ್ರಪತಿ ಗುತ್ತಿಯ ಘೋರ್ಪಡೆಗಳಿಗೆ ಅರೆಸ್ಪತಂತ್ರ 
ಸ್ಥಾನವನ್ನು ಮಾನ್ಯ ಮಾಡಿದನು. ಅಲ್ಲಿಂದ ಗುತ್ತಿಗೆ ಪ್ರಭುಗಳಾಗಿದ್ದವರು ಸಂಡೂರಿಗೂ 
ಪ್ರಭುಗಳಾಗಿ ಆಳ್ಲಿಕೆ ಸಾಗಿಸಿದರು. | 

1ನೇ ಸಿದ್ದೋಜಿರಾವ್‌ನ ಉತ್ತರಾಧಿಕಾರಿಯಾಗಿ ಕ್ರಿಶ. 1730 ರಲ್ಲಿ ಪಟ್ಟಕ್ಕೆ 
ಬಂದವನು ಮುರಾರಿರಾವ್‌. ಅವನು 1746 ರಲ್ಲಿ ಗುತ್ತಿಯನ್ನು; ರಾಜಧಾನಿಯನ್ನಾಗಿ 
ಮಾಡಿಕೊಂಡು ತನ್ನ ಸಾಮರ್ಥ್ಯವನ್ನು ಬೆಳೆಸಿಕೊಂಡನು. ಕ್ಷಿಪ್ರದಲ್ಲೇ ಅವನು ಎಷ್ಟು 
ಪ್ರಭಾವಶಾಲಿಯಾಗಿ ಬೆಳದನೆಂದರೆ, ನಿಜಾಮನೂ ಮೈಸೂರಿನ ಒಡೆಯರೂ ಅವನಿಗೆ 
ವರ್ಷಕ್ಕೆ 7 ಲಕ್ಷ ರೂ.ಗಳಷ್ಟು ಮೊತ್ತದ ಪೊಗದಿಯನ್ನು ಆದವಾನಿಯ ನವಾಬನು 
70 ಸಾವಿರ ರೂ.ಗಳಷ್ಟು ಮೊತ್ತದ ಪೊಗದಿಯನ್ನು ನೀಡಬೇಕಾಗಿ ಬಂದಿತು. ಇವನು. 
ಆರ್ವಾಟಿನ ನವಾಬರು ಸೇರಿದಂತೆ ಇಂಗ್ಲೀಷರ ಹಾಗೂ ಫ್ರೆಂಚರ ಸಮರದಲ್ಲೂ 
ಪ್ರಮುಖ ಪಾತ್ರವನ್ನು ವಹಿಸಿ, ಕ್ರಿಶ. 1741 ರಿಂದ 1745 ರವರೆಗೆ ತಿರುಚಿನಾಪಳ್ಳಿಯನ್ನು 
ತನ್ನ ವಶದಲ್ಲಿಟ್ಟುಕೊಂಡಿದ್ದನು. ಕ್ರಿಶ. 17 ಚಿತ್ರದುರ್ಗದ ದೊರೆ 2ನೇ ಕಸ್ತೂರಿರಂಗಪ್ಪ 
ನಾಯಕನ ಮಿತ್ರನಾಗಿ, ಅವನಿಗೆ ಮಾಯಕೊಂಡದ ಯುದ್ದದಲ್ಲಿ ನೆರವಾಗಿ ಅದನ್ನು 
ಬಿಡಿಸಿಕೊಳ್ಳಲು ಸಹಾಯಮಾಡಿದನು. ಕ್ರಿಶ. 1750 ರ ದಶಕದಲ್ಲಿ ಅವನು ಕರ್ನಾಟಕದ 


ಸಂಡೂರು ಘೋರ್ಪಡೆ ಪ್ರಭುಗಳು | ೫೨೭ 


ದಕ್ಷಿಣದ ಒಳನಾಡಿನಲ್ಲಿ ಅಲ್ಲೋಲಕಲ್ಲೋಲವನ್ನೇ ಉಂಟುಮಾಡಿ, 1752 ರಲ್ಲಿ 
ಕೋಡಿಕೊಂಡದ ಬಾಬಪ್ಪ ನಾಯ್ದುವೂ ಸೇರಿದಂತೆ ಹಲವಾರು ಸ್ಥಳೀಯ ಪ್ರಭುಗಳನ್ನು 
ಮಣಿಸಿದನು. ಅವನ ಮಹತ್ಲಾಕಾಂಕ್ಷೆ ಬೆಳೆಯುತ್ತ ಕಡೆಗೆ ಅವನು ಪೇಷ್ಟಾಗಳನ್ನೂ 
ಲಕ್ಷ್ಯಕ್ಕೆ ತಾರದಂತಾದನು. ಕರ್ನಾಟಕದಲ್ಲಿ ಪರಮಾಧಿಕಾರ ಹೊಂದಲು ಹೈದರ್‌ಅಲೀ 
ಸವಾಲು ಒಡ್ಡಿದಾಗ ಅವನಲ್ಲಿ ಮುರಾರಿರಾವ್‌ಗೆ ಪ್ರಬಲ ಪ್ರತಿಸ್ಪರ್ಧಿಯೊಬ್ಬ ಕಾಣಿಸಿ 
ಕೊಂಡನು. ಪೇಷ್ಟಾ ಮಾಧವರಾವ್‌ ಪುಣೆಯಲ್ಲಿ ನಿಧನನಾದಾಗ, ರಾಜಕೀಯ 
ಪರಮಾಧಿಕಾರಕ್ಕಾಗಿ ನಡೆದ ಜಗಳ ಕಾದಾಟಗಳು ಮರಾಠರು ಕರ್ನಾಟಕದ ವಿಷಯದಲ್ಲಿ 
ನಿರ್ಲಕ್ಷ್ಯ ತಾಳಲು ಕಾರಣವಾದುವು. 1775 ರಲ್ಲಿ ಹೈದರ್‌ ಮುರಾರಿರಾವ್‌ನ ವಿರುದ್ದ 
30 ಸಾವಿರ ಸೈನಿಕರ ಒಂದು ದಳದೊಂದಿಗೆ ಗುತ್ತಿಗೆ ಮುತ್ತಿಗೆ ಹಾಕಿದನು. ಮುರಾರಿ 
ರಾವ್‌ನ ಮಿತ್ರನಾಗಿದ್ದ ಚಿತ್ರದುರ್ಗದ ಕೊನೆಯ ಮದಕರಿನಾಯಕ, ಹೈದರ್‌ಆಲಿಯ 
ರಾಜಕೀಯ ಷರತ್ತಿಗೆ ಕಟ್ಟುಬಿದ್ದು ಅವನ ಪರವಾಗಿ ಸೈನ್ಯದೊಂದಿಗೆ ಗುತ್ತಿಗೆ ಬಂದು 
ಮುತ್ತಿಗೆಯಲ್ಲಿ ಪಾಲ್ಗೊಳ್ಳಬೇಕಾಯಿತು. ಮುರಾರಿರಾವ್‌ ನಾಲ್ಕು ತಿಂಗಳ ಕಾಲ ಗಡುಸಾದ 
ಪ್ರತಿರೋಧ ತೋರಿದನಾದರೂ, ಆಹಾರ, ನೀರು, ಯುದ್ದ ಸಾಮಗಿ ಮತ್ತು ಹಣ 
ಎಲ್ಲ ತೀರುತ್ತ ಬಂದ್ಹರಿಂದ, ಹೈದರ್‌ ಅಲಿಗೆ ಶರಣಾಗಬೇಕಾಯಿತು. ಹೈದರ್‌ ಅವನನ್ನು ' 
ಶ್ರೀರಂಗಪಟ್ಟಣದ ಸಮೀಪದ (ಚನ್ನಪಟ್ಟಣದ ಹಾಗೂ ಕನಕಪುರ ಎರಡು ಊರು 
ಗಳಿಗೂ 14 ಕಿ.ಮೀ ದೂರದಲ್ಲಿರುವ) ಕಬ್ಬಾಳು ದುರ್ಗದಲ್ಲಿ (ಈಗ ಕಬ್ಲಾಳು ಎಂದು 
ಮಾತ್ರ ಕರೆಯುತ್ತಾರೆ) ಸೆರೆಯಲ್ಲಿಟ್ಟನು. ಕ್ರಿಶ. 1778 ರ ತರುವಾಯದಲ್ಲೇ ಅವನು 
ಅಲ್ಲೇ ಮರಣಿಸಿದನು. ಗುತ್ತಿಯೊಂದಿಗೆ ಸಂಡೂರು ಸಹ ಹೈದರ್‌ನ ವಶವಾಯಿತು. 
ಹೈದರ್‌ ಸಂಡೂರಿನ ಸಮೀಪದಲ್ಲಿ ಕೃಷ್ಣಗರ ಎಂಬಲ್ಲಿ ಕೋಟೆಯೊಂದನ್ನು ಕಟ್ಟಿಸಲು 
ಆರಂಭಿಸಿದನು. ಮುಂದೆ ಅದು ಮುಗಿದದ್ದು ಅವನ ಮಗ ಟಿಪ್ತು ಸುಲ್ತಾನ್‌ ಕಾಲದಲ್ಲಿ. 
ಸಂಡೂರಿನಲ್ಲಿ ಬಳ್ಳಾರಿಗೆ ಹೋಗುವ ರಸ್ತೆಯಲ್ಲಿ ನೆಲದ ಮೇಲೆ ಕಟ್ಟಿ "ಸ್ಥಲದುರ್ಗ' 
ಎನಿಸಿರುವ ಆ ಕೋಟೆ ಕಾಣಿಸುತ್ತದೆ. 

ಮುಂದೆ ಟಿಪ್ತು ಗುತ್ತಿಗೆ ಫೈಜ್‌ ಹಿಸಾರ್‌ ಎಂದು ಮರುನಾಮಕರಣ ಮಾಡಿದನು. 
(ಆದರೆ ಆ ಹೆಸರು ಊರ್ಜಿತವಾಗಲಿಲ್ಲ). ಇಂಗ್ಲೀಷರೊಂದಿಗೆ 2ನೇ ಮೈಸೂರು 
ಯುದ್ಧಾ ನಂತರದಲ್ಲಿ (1793 ರಲ್ಲಿ), ಟಿಪ್ಪು ಗುತ್ತಿಯನ್ನು ಇಂಗ್ಲೀಷರಿಗೆ ಒಪಿಸಿದ. 
ಅವರು ಕೆಲಕಾಲ ಅದನ್ನು ತಮ್ಮ ವಶದಲ್ಲೇ ಇರಿಸಿಕೊಂಡಿದ್ದು. ಘೋರ್ಪಡೆಯವರನ್ನು 
ಮಾತ್ರ ಸಂಡೂರಿನಲ್ಲಿ ಪುನಃ ಪ್ರತಿಷ್ಠಾಪಿಸಿದರು. ಅಲ್ಲಿಂದ ಘೋರ್ಪಡೆ ಪ್ರಭುಗಳು 
ಇಂಗ್ಲೀಷರಿಗೆ ಆಶ್ರಿತರಾಗಿ 1949 ರವರೆಗೂ ಆಳ್ಗಿಕೆ ನಡೆಸಿದರು. 
ಮುರಾರಿರಾವ್‌ನ ಇಬ್ಬರು ಗಂಡುಮಕ್ಕಳು ಬಾಲ್ಯದ ಲೀ ಗತಿಸಿದ್ದರಿಂದ, ಅವನು 
ಸಾವಿಗೆ ಕೆಲಕಾಲ ಮುಂಚೆಯೇ, ಯಶವಂತರಾವ್‌ ಎಂಬ ದೂರದ ದಾಯಾದಿ 


ತನ 
¥! 
ಸೋದರ ನೊಬ್ಬನ ಮಗ ಶಿವರಾವ್‌ ಎಂಬುಃ ನನ್ನು ದತ್ತು ತೆಗೆದುಕೊಂಡಿದ್ದನು. 


೫೨೮ ವಿಜಯನಗರ ಅಧ್ಯಯನ ೧೩ 


ಅವನೇ 1ನೇ ಶಿವರಾವ್‌. 1785 ರ ಸುಮಾರಿನಲ್ಲಿ, ಸಂಡೂರಿನಲ್ಲಿ (ಕೃಷ್ಣನಗರದಲ್ಲ)ದ್ದ 
ಟಿಪುವಿನ ದಳಗಳನ್ನು ಹೊಡೆದೋಡಿಸಲು ನಡೆದ ವಿಫಲಪ್ರಯತ್ನದಲ್ಲಿ ಇವನು 
ಮರಣಿಸಿದನು. ಇವನಿಗೆ ಉತ್ತರಾಧಿಕಾರಿಯಾದ ಇವನ ಮಗ ಸಿದ್ದೋಜಿಗೆ ಆಗಿನ್ನೂ 
ಎರಡನೇ ವರ್ಷ ವಯಸ್ಸು ಇವನೇ 2ನೇ ಸಿದ್ಧೋಜಿರಾವ್‌. ಇವನ ಪೋಷಕನಾದ 
ಇವನ ಚಿಕ್ಕಪ್ಪ ವೆಂಕಟರಾವ್‌, ಇವನ ಪರವಾಗಿ 1790 ರಲ್ಲಿ ಟಿಪ್ಪು ದಳಗಳ ಮೇಲೆ 
ದಾಳಿ ಮಾಡಿ ಅವನ್ನು ಹೊರದೂಡಿ. 1792 ರಲ್ಲಿ ಟಿಪ್ರು ಜೊತೆ ಶಾಂತಿ ಸಂಧಾನ 
ಮಾಡಿಕೊಂಡ ಮೇಲೆ, ಘೋರ್ಪಡೆಗಳು ತಮ್ಮ ಪೂರ್ವಿಕರಿಂದ ಬಳುವಳಿಯಾಗಿ 
ಬಂದಿದ್ದ ಸಂಡೂರನ್ನು ತಮ್ಮದಾಗಿ ಉಳಿಸಿಕೊಳ್ಳಲು ಸಮರ್ಥರಾದರು. 1796 ರಲ್ಲಿ 
ಕೇವಲ 13 ವರ್ಷದವನಿದ್ದ ಸಿದ್ಧೋಜಿ ಮರಣಕ್ಕೆ ತುತ್ತಾದನು. ಆಗ ವೆಂಕಟರಾವ್‌ನ 
ಸಲಹೆಯಂತೆ ಸಿದ್ಧೋಜಿಯ ಬಾಲವಿಧವೆ ರಾಣಿ, ತಮ್ಮ ದಾಯಾದಿ ಸಂಬಂಧದ 
ಖಂಡೇರಾವ್‌ ಎಂಬುವನ ಹಿರಿಯ ಮಗ ಶಿವರಾವ್‌ನನ್ನು 1796 ರಲ್ಲ ದತ್ತಕ 
ಮಾಡಿಕೊಂಡಳು. 2ನೇ ಶಿವರಾವ್‌ ಎನಿಸಿದ ಈತ, ಹಿಂದೆ ಮುರಾರಿರಾವ್‌ಗೆ 
ದತ್ತಕವಾಗಿದ್ದ 1ನೇ ಶಿವರಾವ್‌ನಂತೆಯೇ ದತ್ತವಾಡದ ಘೋರ್ಪಡೆ ಮನೆತನಕ್ಕೆ 
ಸೇರಿದವನು. ಈ 2ನೇ ಶಿವರಾವ್‌ ಮತ್ತು ವೆಂಕಟರಾವ್‌ ಅವರು ಟಿಪ್ಪು ಮರಣಾನಂತರ 
ಸಂಡೂರಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡರು. 

1796 ರಲ್ಲಿ 2ನೇ ಬಾಜೀರಾವ್‌ ಪೇಷ್ಟಾ ಆದನು. ಅದಾದ 4 ವರ್ಷಗಳ 
ಅನಂತರ ಮೃತನಾದ ನಾನಾ ಫಡನವಿಸ್‌ ಪುಣೆಯನ್ನು ದುರ್ಬಲವಾಗಿಸಿ, ಹಿಂದೆಂದಿ 
ಗಿಂತಲೂ ಅತಂತ್ರವಾಗಿಸಿ ಹೋಗಿದ್ದನು. 1799 ರಲ್ಲಿ ಶ್ರೀರಂಗಪಟ್ಟಣದ ಮುತ್ತಿಗೆಯಲ್ಲಿ 
ಟಿಪ್ಪು ಸೋಲುಂಡು ಹತನಾದನು. ಆಗ ಟಿಪ್ಪುವಿನ ಯುದ್ದ ಸಮಯದ ಮುಂಡಾಸು, 
ಅವನ ಒಂದು ಕತ್ತಿ, ಗುತ್ತಿಯ ದೊರೆ ಮುರಾರಿರಾವ್‌ನ ಕತ್ತಿ, ಮಾರಿಸ್‌ ಕಾರನ್‌ 
ವಾಲಿಸ್‌ಗೆ ಕಳಿಸಿಕೊಡಲಟ್ಟುವು. ಇತ್ತ 2ನೇ ಬಾಜೀರಾವ್‌ ಸಂಡೂರಿನ ವಿಷಯದಲ್ಲಿ 
ಆಸಕ್ತಿ ತಾಳಿದನು. ದತ್ತವಾಡದ ಮಾಲೋಜಿರಾವ್‌ನ ಮಗ ಯಶವಂತರಾವ್‌ಗೆ 
"ಶ್ರೇಷ್ಟ ಅಧಿಕಾರಿ” ಎಂದು ಒಂದು ಸನ್ನ ದನ್ನು ನೀಡಿದನು. ಈ ಯಶವಂತರಾವ್‌ಗೆ 
ಎರಡನೆಯ ಮಗ ನರಸಿಂಹರಾವ್‌, ತರಲೆ ಯೊಂದಕ್ಕೆ ಪ್ರಚೋದಿಸಿದನೆಂದು 2ನೇ 
ಶಿವರಾವ್‌ 1808 ರಲ್ಲಿ ಅವನನ್ನು ಹೊರಹಾಕಿದನು. 1804 ರಿಂದ ಅವನು 100 
ವರಹಗಳ ಮಾಸಿಕ ಭತ್ಯೆಯನ್ನು ಪಡೆಯುತ್ತ ಬಂದಿದ್ದನು. 1815 ರಲ್ಲಿ ಪೇಷ್ಟೆಯು 
ಸಂಡೂರಿನ ಬಳಿಯ ಕಾರ್ತಿಕೇಯ ಸ್ಥಾಮಿಯ ಯಾತ್ರೆಯ ಸೋಗಿನಲ್ಲಿ ಬಂದು 
ಸಂಡೂರನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದನು. ಆಗ 2ನೇ ಶಿವರಾವ್‌ 
ದಾರಿಗಳನ್ನೆಲ್ಲ ಬಂದು ಮಾಡಿ, ಪೇಷ್ಠೆಯೊಂದಿಗೆ ಅವನ ಸೈನ್ಯ ಜೊತೆಗೆ ಬರಲು 
ಅನುಮತಿಸಿದೆ, ಅವನು ಕೆಲವರೇ ಕೆಲವು ಸಹಾಯಕರೊಂದಿಗೆ, ಕಾಲ್ಲಡಿಗೆಯಲ್ಲಿ 
ಬೆಟ್ಟವನ್ನೇರಿ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬರುವಂತೆ ಮಾಡಿದನು. 


ಸಂಡೂರು ಘೋರ್ಪಡೆ ಪ್ರಭುಗಳು ೫೨೯ 


ಬಾಜೀರಾವ್‌ ದೇವಸ್ಥಾನಕ್ಕೆ ಸಮೀಪದಲ್ಲಿದ್ದಾಗ ಬಂಡೆಯೊಂದು ಮೇಲಿನಿಂದ ಅವನ 
ಕಡೆಗೆ ಉರುಳಿ ಬಂದಿತೆಂದೂ, ಅದೃಷ್ಟವಶಾತ್‌ ಅವನು ಪಾರಾದನೆಂದೂ, ಆ 
ಬಂಡೆ: ಈಗಲೂ ಇದ್ದು ಅದನ್ನು "ಬಾಜೀರಾಯನ ಬಂಡೆ' ಎಂದು 
ಕರೆಯುತ್ತಿರುವುದಾಗಿಯೂ ಹೇಳುತ್ತಾರೆ. 

ಪೇಷ್ಠೆಯು 2ನೇ ಶಿವರಾವ್‌ನನ್ನು ದಂಗೆಕೋರ ಸಾಮಂತನೆಂಬಂತೆ ಪರಿಗಣಿಸಿ, 
ಸಂಡೂರಿನ ಮೇಲಿನ ಅವನ ಹಕ್ಕನ್ನು ಒಪ್ಪಿಕೊಳ್ಳದಾದನು. 2ನೇ ಶಿವರಾವ್‌ನಾದರೋ 
ಕೋಟೆಯ ಅವಶೇಷಗಳಲ್ಲಿ ಸತ್ತರೂ ಸರಿಯೇ ಪೇಷ್ಟೆಗೆ ಮಣಿಯುವುದಿಲ್ಲ ಎಂದು 
ಸವಾಲೆಸೆಯುತ್ತ ಹೋದನು. ವಿಧೇಯರಾಗಿರದ ಸಾಮಂತರನ್ನು ಅಧಿಕಾರದಿಂದ 
ಕೆಳಗಿಳಿಸಲು ಇಂಗ್ಲೀಷರು ತನಗೆ ಸಹಾಯಕಮಾಡಬೇಕೆಂಬ "ಬೇಸಿನ್‌ ಒಪ್ಪಂದಕ್ಕೆ 
ಚಾಲನೆ ನೀಡಿ, ಶಿವರಾವ್‌ನಿಂದ ಸಂಡೂರನ್ನು ಕಿತ್ತುಕೊಳ್ಳಲೇಬೇಕೆಂದು ಪೇಷ್ನೆ 
ಪಟ್ಟುಹಿಡಿದನು. ಅದರಂತೆ ಕ್ರಮ ಕೈಕೊಳ್ಳಲೇ ಬೇಕಾಗಿ ಬಂದ ಇಂಗ್ಲೀಷರು, ಸಂಡೂರಿನ 
ಕಣಿವೆ ಪ್ರದೇಶವನ್ನು ಒಪ್ಪಿಸುವಂತೆ ಒತ್ತಡಹಾಕಲು, ಧಾರವಾಡದಿಂದ ಥಾಮಸ್‌ 
ಮನ್ರೋನನ್ನು ಸೈನ್ಯ ಸಮೇತ ಕಳಿಸಿಕೊಡಲಾಯಿತು. 1817 ರಲ್ಲಿ 2ನೇ ಶಿವರಾವ್‌ 
ಅನಿರ್ವಾಹ ಪರಿಸ್ಥಿತಿಯಲ್ಲಿ ಸಂಡೂರು ಕೋಟೆಯನ್ನು ಅವನಿಗೆ ಒಪ್ಪಿಸಿಕೊಡಬೇಕಾ ' 
ಯಿತು. ಆಗ ಮನ್ರೋ ಶಿವರಾವ್‌ಗೆ ಹಿರೇಹಾಳು ಮತ್ತು ಇತರ ಎಂಟು ಗ್ರಾಮಗಳನ್ನು 
ಬಿಟ್ಟುಕೊಟ್ಟನು. ಸಂಡೂರು ನ್ಯಾಯಯುತವಾಗಿ ಶಿವರಾವ್‌ನ ಹಕ್ಕಿನದೆಂದೂ, ಅವನು 
ಅದರ ಸ್ವತಂತ್ರ ಪ್ರಭುವೆಂದೂ ಮನ್ರೋ ತನ್ನ ಒಂದು ಪತ್ರದಲ್ಲಿ ಬರೆದಿರುವುದಾಗಿ 
ತಿಳಿಯುತ್ತದೆ. ಮುಂದೆ 1818 ರಲ್ಲಿ ಪೇಷ್ಟ ಸೋತ ಮೇಲೆ, ಸಂಡೂರು ಶಿವರಾವ್‌ಗೆ 
ಮರಳಿ ಸೇರಬೇಕೆಂದು ಮನ್ರೋ ಶಿಫಾರಸ್ಸು ಮಾಡಿದನು. ಅದರಂತೆ 9 ತಿಂಗಳ 
ಅನಂತರದಲ್ಲಿ 1818 ರ ಜುಲೈ 1 ರಂದು ಶಿವರಾವ್‌ಗೆ ಸಂಡೂರಿನ ಪ್ರಭುತ್ವದ 
ಅಧಿಕಾರ ಮರಳಿ ಬಂತು. ಆದರೂ, ಮನ್ರೋ ಸರಕಾರದಿಂದ ಅಧಿಕೃತ ಸನ್ನದು 
ಬಂದದ್ದು 1826 ರಲ್ಲಿ. 

2ನೇ ಶಿವರಾವ್‌ ಪುತ್ರ ಸಂತತಿ ಇಲ್ಲದೆ 1840 ರಲ್ಲಿ ಅವನ ದತ್ತಕ ಮಗನಾದ 
|ನೇ ವೆಂಕಟರಾವ್‌ (ಇವನು ಪ್ರಭು ಶಿವರಾವ್‌ನ ತಮ್ಮ ಭುಜಂಗರಾವ್‌ನ ಮಗ) 
ಅವನ ಉತ್ತರಾಧಿಕಾರಿಯಾದನು. ಅವನ ಆಳ್ಗಿಕೆಯ ಅವಧಿಯಲ್ಲಿ ಬ್ರಿಟಿಷರು 
ರಾಮನದುರ್ಗದಲ್ಲಿ ಒಂದು ಸ ಸ್ಕಾನೆಟೋರಿಯಂ ಪಾರಂಭಿಸಲು ಅವಕಾಶ ನೀಡಲಾ 
ಯಿತು. ಮುಂದೆ 1861 ರಲ್ಲಿ ವೆಂಕಟರಾವ್‌ನ ಉತ್ತರಾಧಿಕಾರಿಯಾದವನು ಅವನ 
ಮಗ ಶಿವಷಣ್ಣುಖರಾವ್‌. (ಮುಂದಿನ ವರ್ಷದಲ್ಲಿ ಬ್ರಿಟಿಷರು ದತ್ತಕ ಹಕ್ಕನ್ನು ಮಾನ್ಯ 
54 0 ಅವನು 1867 ರಲ್ಲಿ, ವಂಶಪಾರಂಪರ್ಯ ಪ್ರತಿಷ್ಠೆಯಾಗಿ ಬಂದಿದ್ದ 
ರಾಜ' ಎ ಬ ಬಿರುದನ್ನು (ಸ್ಥಾನ ಗೌರವವನ್ನು) ಪಡೆದನು. ಜಾನ್‌ ಮೆಕ್‌ಕಾರ್ಟಿ 
೦ಬ ಸ್ಥಾಟಿಷ್‌ ವ್ಯಕ್ತಿ ಇವನ ಸಲಹೆಗಾರ ಹಾಗೂ ಕಾರಭಾರಿ ಆಗಿದ್ದನು. 


೫೩೦ ವಿಜಯನಗರ ಅಧ್ಯಯನ ೧೩ 


1876-78 ರ ಬರಗಾಲದಲ್ಲಿ ಅವನು ಕೈಗೊಂಡ ಕ್ರಮಗಳಿಂದ ಅವನೊಬ್ಬ ದಕ್ಷ 
ಹಾಗೂ ನಿಸ್ಪಾರ್ಥಿ ಆಡಳಿತಗಾರ ಎಂದು ಗೌರವಿತನಾಗಿದ್ದಾನೆ. ಶಿವಷೇ್ಮಖ ರಾವ್‌ 
1878 ರಲ್ಲಿ ತೀರಿದಾಗ ಅವನ ತಮ್ಮ ರಾಮಚಂದವಿಠಲರಾವ್‌ ಉತ್ತರಾಧಿಕಾರಿಯಾದನು. 
ಅವನಿಗೆ 1879 ರ ಫೆಬ್ರವರಿ 5 ರಂದು "ರಾಜ' ಎಂಬ ಸ್ಥಾನವನ್ನು ಮನ್ನಿಸಲಾಯಿತು. 
1884 ರ ಸೆಪ್ಟೆಂಬರ್‌ನಲ್ಲಿ ಮೆಕ್‌ಕಾರ್ಟಿೀಯ ತರುವಾಯ ಜಿ.ಜಿ. ಫಿರ್ದ್‌ ಎಂಬುವನು 
ಕಾರಭಾರಿಯಾದನು. ಏಳು ವರ್ಷಗಳ ತರುವಾಯ, 1892 ರ ಜುಲೈ 10 ರಂದು 
ಜನಿಸಿದ ವೆಂಕಟರಾವ್‌ ಎಂಬ ಅಪ್ರಾಪ್ತ ವಯಸಿನ ಮಗನನ್ನು ಬಿಟ್ಟು ಕಾಲವಾದನು. 
ಅವನಿಗೆ 1893 ರಲ್ಲಿ "ವೆಂಕಟರಾವ್‌ ಸಾಹೇಬ್‌ ಹಿಂದೂರಾವ್‌ ಘೋರ್ಪಡೆ, 
ಸೇನಾಪತಿ ಮಮಲ್‌ ಕತ್‌ ಮದಾರ್‌, ಸಂಡೂರು ರಾಜ' ಎಂಬ ಬಿರುದಿನ ಮನ್ನಣೆ 
ನೀಡಲಾಯಿತು. ಇವನೇ 2ನೇ ವೆಂಕಟರಾವ್‌. 

ವೆಂಕಟರಾವ್‌ ಉತ್ತರಾಧಿಕಾರಿಯಾದ ಕೆಲವು ವರ್ಷಗಳವರೆಗೆ, ಅವನ ಚಿಕ್ಕಪ್ಪ 
ಮಾಲೋಜಿರಾವ್‌ ಬಾಳಾಸಾಹೇಬನು ಫಿರ್‌ನನ್ನು ದಿವಾನನ್ನಾಗಿ ಮಾಡಿಕೊಂಡು, 
ಸಂಸ್ಥಾನದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದನು. 1897 ರಲ್ಲಿ ಫಿರ್‌ ತರುವಾಯ 
ಆ ಸ್ಥಾನಕ್ಕೆ ಬಂದ ಟಿ. ಕೋದಂಡರಾಮ ನಾಯ್ದು 1913 ರವರೆಗೆ ಸಲ್ಲಿಸಿದ ಸೇವೆ 
ಅಮೂಲ್ಯವಾದದ್ದು. ಬಾಳಾ ಸಾಹೇಬನು 1901 ರಲ್ಲಿ ಅಧಿಕಾರ ತ್ಯಾಗ ಮಾಡಿದ 
ಮೇಲೆ, ಇಂಗ್ಲೀಷರ ರಾಜಕೀಯ ಕಾರ್ಯಭಾರಿಯಾದ ಬಳ್ಳಾರಿಯ ಕಲೆಕ್ಷರನೇ, ಸಂಸ್ಥಾನದ 
ಮೇಲೆಯೂ ಅಧಿಕಾರ ಹೊಂದಿದ್ದನು. ಆಗ ಆಡಳಿತದಲ್ಲಿ ಕೆಲವು ಸುಧಾರಣೆಗಳಾದುವು. 
ಭಾರತ ಹಾಗೂ ಮದರಾಸು ಸರ್ಕಾರಗಳ ವಿಧಾನ ಮಂಡಲಗಳ ಕಾಯಿದೆಗಳು 
ಬಲವಂತವಾಗಿ ಜಾರಿಗೊಳಿಸಲ್ಲಟ್ಟವು. 1923 ರ ಅಕ್ಟೋಬರ್‌ 1ರ ಅನಂತರ, ಮಾಂಟ್‌ 
ಫರ್ಲ್‌ ಸುಧಾರಣೆಗಳ ಅನ್ವಯ ಬಾರತೀಯ ಸಂಸ್ಥಾನಗಳ ರಾಜಕೀಯ ಸಂಬಂಧಗಳು 
ಭಾರತ ಸರ್ಕಾರದೊಂದಿಗೆ ನೇರ ವ್ಯವಹಾರಕ್ಕೆ ಒಳಪಟ್ಟವು. ಅದರನ್ವಯ ತ್ರಿವೇಂಡ್ರಂ 
(ತಿರುವನಂತಪುರ) ದಲ್ಲಿರುವ ಗೌರ್ನರ್‌ ಜನರಲ್‌ನ ವಿಶೇಷ ಪ್ರತಿನಿಧಿಯು ಸಂಡೂರಿನ 
ಬಗ್ಗೆಯೂ ನೋಡಿಕೊಳ್ಳಬೇಕಾಯಿತು. 1939ರ ಜನವರಿ 1 ರ ಅನಂತರ, ಬೆಂಗಳೂರಿ 
ನಲ್ಲಿದ್ದ ಮೈಸೂರಿನ ಬ್ರಿಟಿಷ್‌ ರೆಸಿಡೆಂಟನು ಸಂಡೂರಿನ ರೆಸಿಡೆಂಟನೂ ಆದನು. 
ಇದರಿಂದ ಆ ಮೊದಲಿಗಿದ್ದ ಸಂಡೂರಿನ ತೊಡಕು ತೊಂದರೆಗಳು ತಪ್ಪಿದಂತಾಗಿ, 
ಸಂಡೂರಿನ ರಾಜಕೀಯ ಅಸ್ತಿತ್ತ ಸುಭದ್ರಗೊಂಡಂತಾಯಿತು. ಟಿ. ರಾಮಚಂದ್ರ 
ಅಯ್ಯರ್‌ 1923 ರಿಂದ 1939 ರವರೆಗೆ ದಿವಾನ್‌ ಆಗಿ, ರಾಮರಾವ್‌ ಎಂ. ದೇಶಮುಖ್‌ 
ಎರಡುವರ್ಷ ಸಲಹೆಗಾರನಾಗಿ, ಆಮೇಲೆ ಜಿ.ಟಿ. ಕೊಣ್ಣೂರ್‌ 1935 ರವರೆಗೆ 
ದಿವಾನನಾಗಿ, ವಿ.ನರಸಿಂಹರಾವ್‌ 1949 ರವರೆಗೆ ವಿವಿಧ ಅಧಿಕಾರ ಸ್ಥಾನದಲ್ಲಿ 
ಸಂಸ್ಥಾನದ ಸೇವೆಯಲ್ಲಿದ್ದರು. 


ಸಂಡೂರು ಘೋರ್ಪಡೆ ಪ್ರಭುಗಳು ೫೩೧ 


2ನೇ ವೆಂಕಟರಾವ್‌ 1927 ರಲ್ಲಿ ಕಾಲವಾದನು. ಅವನಿಗೆ ಪುತ್ರ ಸಂತತಿ 
ಇರಲಿಲ್ಲ. ಗಜೇಂದ್ರಗಡದ ಭುಜಂಗರಾವ್‌ ಯಾನೆ ಅಪ್ತಾ ಸಾಹೇಬ್‌ ಮತ್ತು (ಬರೋಡಾ 
ರಾಜ ಮನೆತನದ) ತಾರಾಬಾಯಿ ಅವರ ಹಿರಿಯ ಮಗನಾಗಿ 1908 ರ ನವೆಂಬರ್‌ 
13 ರಂದು ಜನಿಸಿದ್ದ ಯಶವಂತರಾವ್‌ಗೆ 1928 ರ ಜೂನ್‌ 20 ರಂದು ಸಂಡೂರಿನ 
ಪ್ರಭುವಾಗಿ ಪರಿಗಣಿಸ ಲಾಯಿತು. ಸಂಸ್ಥಾನದ ಶಾಸನ ಸಭೆಯ ಕೆಳಗಿನ ಸದನವಾಗಿ 
'ಪ್ರಜಾಮಂಡಲ' ಎಂಬುದನ್ನು ರಚಿಸಿದಾಗ, 1931 ರಿಂದಲೇ ಆಡಳಿತದ ವಿಕೇಂದ್ರೀಕರಣ 
ಹಾಗು ಪ್ರಜಾಪಭುತ್ತೀ ಕರಣ ಸಂಸ್ಥಾನದಲ್ಲಿ ಆರಂಭಗೊಂಡಂತಾಯಿತು. ಮುಂದೆ 
ಸ್ಥಾತಂತ್ರ್ಯಾನಂತರದಲ್ಲಿ ಭಾರತ ಪ್ರಜಾಪಭುತ್ನದೊಳಗೆ ವಿಲೀನಗೊಂಡಾಗ ಈ ಸಂಸ್ಥಾನದ 
ಪ್ರಜಾಪುಧುತ್ತೀಕರಣ ಸ ಸಾರ್ಥಕ ನೆಲೆಯನ್ನು ಮುಟ್ಟಿದಂತಾಯಿತು. 

1932ನೇಯ ವರ್ಷಕ್ಕೆ ಸಂಡೂರಿನಲಿ ಇತಿಹಾಸದಲ್ಲಿ ವಿಶೇಷ ಮಹತ್ವವಿದೆ. 
ಏಕೆಂದರೆ, ಆ ವರ್ಷ, ಅಸ ಶ್ಯ ತೆಯ ನಿಷೇಧ ಹಾಗೂ ಎಲ್ಲ  , ಎಲ್ಲ 
ದೇವಾಲಯ ಪ್ರವೇಶಕ್ಕೆ ಮತು ಪೂಜೆಗೆ ಸಮಾನ ಹಕ್ಕುಳ್ಳವರೆಂಬುದನ್ನು ಕಾಯಿದೆ 
ಮೂಲಕ ಘೋಷಿಸಲಾಯಿತು. ಈ ಪ್ರಗತಿಪರ ಕ್ರಮಗಳು ಗಾಂಧೀಜಿಯವರ ಗಮನ 
ವನ್ನು ಸೆಳೆದದ್ದಲ್ಲದೆ 1934 ರಲ್ಲಿ ಅವರು ಸಂಡೂರಿಗೆ ಭೇಟಿ ಕೊಡಲು ಕಾರಣವಾಯಿತು. 
ಅವರು ಸಂಡೂರನ್ನು "ಮರುಭೂಮಿಯ ಚೆಲುಮೆ' ಎಂದು ಬಣ್ಣಿಸಿದರು. ಅಷ್ಟೇ 
ಅಲ್ಲ, ತಮ್ಮ "ಹರಿಜನ' ಪತ್ರಿಕೆಯಲ್ಲಿ "ದಕ್ಷಿಣ ಭಾರತದ ಒಂದು ಪುಟ್ಟ ಪ್ರಾಂತ ಪ್ರಭು 
ತನ್ನ ಸಂಸ್ಥಾನದ ದೇವಾಲಯಗಳನ್ನು ಹರಿಜನರಿಗಾಗಿ ತೆರೆದಿದ್ದಾರೆ. ಇದೇನೋ 
ಮೇಲಿನ ದೇವತೆಗಳಿಂದ ಆದ ಪವಾಡವಲ್ಲ...” ಎಂದು ಪ್ರಶಂಸಿದ್ದಾರೆ. 

1932 ರಲ್ಲಿ ಸಂಡೂರಿನಲ್ಲಿ ನ್ಯಾಯ ವ್ಯವಸ್ಥೆ ಪುನಾರಚನೆಗೊಂಡಿತು. 
ಉಚ್ಚನ್ಯಾಯಾ ಲಯದ ಅಧಿಕಾರಗಳುಳ್ಳ ಸ್ವತಂತ್ರವಾದ ಒಂದು ಮುಖ್ಯ ನ್ಯಾಯಾಲಯ, 
"ಸಂಡೂರು ಮುಖ್ಯ ನ್ಯಾಯಾಲಯ ಕಾಯಿದೆ 1932’ ಎಂಬುದರ ಅಡಿಯಲ್ಲಿ 
ಪ್ರಾರಂಭವಾಯಿತು. ಮದರಾಸು ಸರ್ಕಾರದ ಜೊತೆಗಿನ ಒಪ್ಪಂದದಂತೆ, ಬಳ್ಳಾರಿಯ 
ಜಿಲ್ಲಾ ನ್ಯಾಯಾಧೀಶನನ್ನು ಸಂಡೂರಿನ ಮುಖ್ಯ ನ್ಯಾಯಾಲಯದ ನ್ಯಾಯಾಧೀಶನನ್ನಾಗಿ 
ನೇಮಿಸಲಾಯಿತು. 

1934 ರಲ್ಲಿ, ರೈತ ಸಾಲದ ಹೊರೆ ತಗ್ಗಿಸುವ ಸಮಸ್ಯೆಯನ್ನು ಕೈಗೆತ್ತಿಕೊಂಡುದು, 
"ಸಾಲ ಸಮನಯ 'ಮಂಡಶಿ'ಯ ಸಂವಿಧಾನದ ರಚನೆಗೆ = a ಮುಂದೆ 
ಸಂಡೂರು "ಸಾಲ ಸಮನ್ನಯ ಕಾಯಿದೆ 1936' ನ್ನು ಅಂಗೀಕರಿಸಲಾಯಿತು. 

ಸಂಡೂರು ಶಾಸನ ಸಭೆಯು ದರ್ಬಾರ್‌ ಮತ್ತು ಪ್ರಜಾಮಂಡಲ ಎಂಬ 
ಎರಡು ಸದನಗಳನ್ನು ಹೊಂದಿತ್ತು. ಅದರಿಂದ ಸಂಸ್ಥಾನಕ್ಕೆ ಅತ್ಯಗತ್ಯವಾದ ಕಾನೂನು 
ಕಾಯಿದೆಗಳನ್ನು ರಚಿಸಿಕೊಳ್ಳಲು ಸಾಧ್ಯವಾಯಿತು. ಜೊತೆಗೆ, ಗಾಂಧೀಜಿಯವರ 


ಪಂಚಾಯಿತಿ ರಾಜದ ಪರಿಕಲ್ಪನೆಯನ್ನು ಸಾಕಾರಗೊಳ್ಳುವ ದಿಶೆಯಲ್ಲಿ ಅನೇಕ ಆಡಳಿತ 


ಸುಧಾರಣೆಗಳನ್ನೂ ಮಾಡಲಾಯಿತು. 


ವಿಜಯನಗರ ಅಧ್ಯಯನ ೧೩ 


೫೩೨ 


(Ov81-96L1) (96L1-S8L1) | (9LLI-0€LL) 
ಖನೀಂಟಂಇಂ (1) eon £2 (9) OO ceo bps sw 2 (C) (HRY) (ಮ) 


| . | ನೀದ್ರ2ಣ್ದೂಐ sseo0ecs (¢) 


(S8LI-9LL1) | | 


EC | ನಂಜ £1 (೪) KOE KESE 


| (0€L1-80L1) 


ಲಂ ೧೦೧೪೦ (wehy coon) 
—— ೮೧ ಇಳ 301 (2) 

ok | 

| (801-6890) 
(caugeee 2N-neEerH) (caugeee covwor-YHoRU) (gece Qe) 

ನಾಲಾ (ಂ೮ಐಂಇ) &ಂಇಂ (1) ಇಂಂಜ 

[BR UES NS EE DLS LS HS 
ವಂ 


Seon ನಬಬದಔ ಐತಯಾಲದಿ ೧ಲಐಂಜ 


೫೩೩ 


(8z61-2680) 
seo 8 (0T) 


(Z681-8L81) (8181-1981) 
ಖಂಂ೧ಂಂ ಔಂಣಂಂಂ (6) Scoceteamne (9) 
Kuldely ToS 


ಸಂಡೂರು ಘೋರ್ಪಡೆ ಪ್ರಭುಗಳು 


(6v6l-8T6l) 
sSe0e0eecro (01) 
(ಧೀ ಇಂ) 
SOUR 


SBCOEORRCEO 


Kode See 


SOUR 


೦% 


35 


೫೩೪ ವಿಜಯನಗರ ಅಧ್ಯಯನ ೧೩ 


1948 ರಲ್ಲಿ ಸಂಡೂರು ಸಂಸ್ಥಾನದ ವಿಲೀನತೆಯ ಪ್ರಶ್ನೆ ಬಂತು. ಆಗ ರಾಜ್ಯ 
ಶಾಸನ ಸಭೆ ಈ ಬಗ್ಗೆ ವಿಶದವಾದ ಪರಿಶೀಲನೆ ನಡೆಸಿದ ಅನಂತರ ಸಂಡೂರಿನ 
ಪ್ರಭು ವಿಲೀನಕ್ಕೆ ಒಪ್ಪಿಗೆ ಸೂಚಿಸಿ ಸರ್ದಾರ್‌ ವಲ್ಲಭಭಾಯಿ ಪಟೇಲ್‌ ಅವರಿಗೆ ಪತ್ರ 
ಬರೆದಂತೆ, ಅದು 1949 ರಲ್ಲಿ ಭಾರತ ಒಕ್ಕೂಟದಲ್ಲಿ ವಿಲೀನ ಹೊಂದಿತು. 1928 
ರಿಂದ 1949 ರವರೆಗೆ ನಡೆದ ಯಶವಂತರಾವ್‌ ಪ್ರಭುತ್ವ ಆ ವಿಲೀನದೊಂದಿಗೆ 
ಮುಕ್ತಾಯಗೊಂಡಿತಲ್ಲದೆ, ಅದರೊಂದಿಗೆ ಎರಡೂವರೆ ಶತಮಾನಕಾಲ ಸಾಗಿಬಂದ 
ಸಂಡೂರಿನ ಘೋರ್ಪಡೆ ವಂಶದ ಪ್ರಭುತ್ತವೂ ಕೊನೆಗೊಂಡು ಇತಿಹಾಸದ ಪುಟಗಳಲ್ಲಿ 
ಸೇರಿ ಹೋಯಿತು. 


ಗಂಥಖಯಣ 


1 The Grand Resistance, M.Y. Ghorpade, Ravi Dayal 
Publisher, Delhi-1992 


2. ‘History and Coinage of the Ghorpade Chiefs of Gooty’ 
S.U. Bhandare, (Numismatic Digest, Vol.17, 1993, 
Anjaneri, Maharashtra. 

(ಈ ಸಂಚಿಕೆಯನ್ನು ನನಗೆ ನೀಡಿ ನೆರವಾದವರು ಹಿರಿಯೂರಿನ ನಾಣ್ಯತಜ್ಞ 
ಮಿತ್ರರಾದ ಡಾ।ಎಂ. ಗಿರಿಜಾಪತಿ ಅವರು) 


3. ಚಿತ್ರದುರ್ಗದ ಬಬೈರು, ಸಂ. ಹುಲ್ಲೂರು ಶ್ರೀನಿವಾಸ ಜೋಯಿಸ್‌, 
ತ.ವೆಂ.ಸ್ಮಾರಕ ಗ್ರಂಥಮಾಲೆ, ಮೈಸೂರು, 1965. 


4. ಚಿತ್ರದುರ್ಗ ಪಾಳೆಯಗಾರರ ದಾಖಲೆಗಳು, ಸಂ. ಡಾ.ಬಿ. ರಾಜಶೇಖರಪ್ಪ, 
ಕರ್ನಾಟಕ ರಾಜ್ಯ ಪತ್ರಗಾರ, ಬೆಂಗಳೂರು-200. 


5. ಕನ್ನಡ ವಿಷಯ ವಿಶ್ವಕೋಶ, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿ.ವಿ. 
ಮೈಸೂರು 1979. 


57. Some More Vijayanagara 
Sculptures in National Museum 
Sunanda Srivastava 


Emergence of Vijayanagar Empire and their rule for about two 
and a quarter centuries from AD 1336 to 1665 forms one of the 
most illustrious chapters of the Indian history. This was also a period 
of cultural efflorescence and is manifested in their art and 
architectural, sculptural and literary traditions. The Vijayanagara 
artists not only transformed the granite hillocks into huge temple 
complexes but also chiseled out fascinating images from this 
challenging media. These artistic creations are housed in various 
museums across the country. A few of them are also exhibited in 
the National Museum, New Delhi. Among them, some important 
sculptures were described earlier (Patil and Srivastava 2007). A 
further discussion on a few more sculptures belonging to Saivite 
and Vaisnavite faith forms the subject matter of the present paper. 


SAIVITE IMAGES 


Siva, an important member of the Hindu trinity and Saivism 
revolving around him are well known since ancient days. 
Worshipped in many forms, Siva has also been manifested as 
creator, protector and destroyer in the Siva-Purana (Gupte 1972). 
A variety of images belonging to different forms of Siva adorning 
the temples and those worshipped independently attest the royal 
faith and popularity among the common people also in Vijayanagara 
days. These include the Sivaparivara, bhaktas and bhutaganas. 
Three such images are discussed here. 


GANESA 


Ganesa, the chief of Siva ganas also known as Ganapatl, 
Vinayaka etc is the eldest son of Siva and Parvati. So powerful is 
his presence in the Hindu pantheon that the deity is also popular 
as Vighnesvara and is invariably invoked first on all the occasions 
and religious ceremonies (Rao 1997). 

The image under discussion (Acc. No. 59.153/ 204, Pl. I) 
measuring 72x59x29cm in granite is a seated figure. Of the four 


೫೩೬ ವಿಜಯನಗರ ಅಧ್ಯಯನ ೧೩ 


hands, the lower two are damaged while the upper right and left 
carry ankusa albeit damaged and pasa respectively. The deity is 
seated on a padmasana, with the right leg bent and resting vertically 
on the asana while the folded left leg also resting on the seat 
however, is damaged. Turned towards the left is the trunk of the 
vakratunda diety on his big belly, although damaged, and the large 
ears are in the form of surpakarna. Eyes are filled with happiness. 
The moderately ornamented figure is crowned by a mukuta. 
Vakshaharas are adorning the chest and kankanas and nupuras 
the feet. The deity is wearing the usual yajnopavita, chhannavira 
and udarabandha. 


CHANDESA 


Chandesa was an ardent devotee of Siva. His deep devotion - 
won him the anugraha of Siva and was made the leader of 
bhutaganas. The image of Chandesa is generally sculpted as 
chandeshanugrahamurti yet his independent figures are also found. 
The image under consideration falls into the later group (Rao 1997). 

Shown in samabhanga, the image (Acc. No. 87.941; PI. Il) 
measuring 87x43x37cm in granite is a two armed figure in 
anjalimudra. The parasu is shown over the right shoulder held by 
the arm. The scattered hairs are arranged in the form of vikirnajata. 
Aquiline nose, firm lips and big eyes with a third eye on the forehead 
delineate a serious expression. The image is bejeweled with 
various ornaments. Vrittakundalas adorn the ears and bhujakirtis 
the shoulders. The chest is decorated by vakshahara and arms 
keyura-kankanas. The feet are bedecked with nupuras. The deity 
Is wearing short pitambara with long flowing uttariya. 


KALI 


Since ancient days, the female worship as the supreme 
goddess devi is widely popular among the masses. With the 
passage of time, devi however became powerful and attained 
the form of Sakti. Various forms of Sakti are worshipped and Kali 
Is one among them. Along with the other faiths and sects, the 
worship of Kali was also popular in Vijayanagara empire and is 
manifested in sculptural traditions, epigraphical records and 
travelogues (Saletore 1982). 

The figure of Kali (Acc. No. 59.153/36; Pl. Ill) sculpted in granite 
media measures 113x49x27cm. Seated in lalitasana, the four- 
armed image is shown with decorated prabhavali. The lower and 
upper right hands hold khadga and padma while the upper and 


Some More Vijayanagara Sculptures in National Museum ೫೩೭ 


lower left carry trisula and kapala respectively. Thick brows, big 
eyes and firm lips delineate the terrific expression of devi. 
Moderately ornamented, the head is crowned with a mukuta while 
vrittakundalas are adorning the ears. The deity is wearing 
bhujakirtis, keyuras and kankanas made of pearls on the arms 
and wrists. Chest is bejeweled by multistringed pearl vakshahara 
with a hanging on the bosom. Mekhala is holding the pitambara on 
the waist draping the lower half of the image while nupuras are 
decorating the feet. 

Kali is known to be the destroyer of fear as described in different 
treatises like Devipurana. The image under discussion however, 
appears to be sculpted according to the following description: 

Ghanashyama tatah Kali tamraraktanibhanana | 

Kapala karnikahasta vigyeya bhayanashini Il 

(Bhavishyapurane; Rao 1997) 


VISNU 


Like Siva, Visnu is another important member of the Hindu ’ 
trinity and Viasnavisim revolving around him are equally popular 
since early days. A variety of Visnu images adorning the temples 
and those worshiped independently attest the royal faith and 
popularity among the common people also in Vijayanagara days. 

The image of Visnu (Acc. No. 59.153/76; Pl. IV) sculpted in 
granite in sthanakmudra measures 221x119x122cm. Of the four 
hands, the lower right is damaged while the upper is holding chakra 
whereas the upper left carries sankha and lower gada. The chubby 
round face, arched eyebrows, half opened eyes and divine smile 
over the lips depict a serene expression. 

The elongated kiritamukuta studded with gems is relatively 
simple in design. Ears are bedecked with heavy makarakundalas 
touching the shoulders. Ekavali and vakshaharas are decorating 
the neck and chest. The simple bhujakirtis, kankanas and keyuras 
are adorning the arms and wrists while nupuras the feet. The deity 
is wearing the usual yajnopavita and urassutra. Pitambara is held 
by the katisutra and mekhala decorated with kirtimukha at the 
centre. Long flowing uttariya completes the dukula abharana. 

Among the chaturvinshatimurtis described in the Vishnu- 
sahasra-nama, this image can be identified as Janardhana by the 
arrangement of ayudhas that are being carried in the four hands. 
Although the lower right hand is damaged, it might have had held 
the padma and the remaining attributes are the same as held by 
Janardhana (Rao 1997). 


೫೩೮ ವಿಜಯನಗರ ಅಧ್ಯಯನ ೧೩ 


Finally, bathed in the artistic exuberance these sculptures 
discussed above render freedom of thoughts, graceful modeling, 
rhythm and vitality and have a distinct place in the Indian artistic 
tradition that came to be known as the Vijayanagara School of Art. 


References 
Gopinath Rao, T. A. 1997: Elements of Hindu Iconography (Rep), 
Vol.l, Pt.l; Vol. Il, Pt. 
|. Delhi, Motilal Banarsidass Publishers: 46: 463: & Appendix B:222: 
C:123. 
Gupte, R.S. 1972: lconography of the Hindus, Buddhists and Jains. 
Bombay, D. B. Taraporevala: 36: 37. 
Patil, C.B. and Srivastava, Sunanda 2007: Vijaynagara Sculptures 
in National Museum. 


Gopal, R. et al (ed.), Vijayanagara Adhyayana, 13: 183-90. Salatore, 
R. N. 1982: Vijayanagara Art. Delhi, Sundeep Prakashan: 113. 


Some More Vijayanagara Sculptures in National Museum 


Chandesa 


Kali Visnu 


| 


§ 
¥ 
| 
ks 
Lop 
‘a 
¥ 


Wಖ ಜಯನಗರ ಸಾಮ್ರಾಜ್ಯ ಮತ್ತು ಸಂಸ್ಕೃತಿಯ ಅಧ್ಯಯನ ಹಾಗೂ ಸಂಶೋಧನೆ 


ಒಂದು ಅಕ್ಟಯ ಪಾತ್ರೆ ಇದ್ದಂತೆ. ಮೊಗೆದಷ್ಟೂ ಮೇಲೆ ಬರುತ್ತದೆ. ಅದರ ಆಳ ಮತ್ತು 
ವಿಸ್ತಾರ ಸಂಶೋಧಕರನ್ನು ಬೆರಗುಗೊಳಿಸುತ್ತದೆ. ಪ್ರತಿವರ್ಷವೂ ಹತ್ತಾರು' 
ವಿಜಯನಗರ ಶಾಸನಗಳು, ನಾಣ್ಯಗಳು, ಕಥಾನಕಗಳು, ಐತಿಹ್ಯಗಳು, ಮೌಖಿಕ 


ಆಕರಗಳು ಮುಂತಾದವು ವಿದ್ವಾಂಸರ ಹಾಗೂ ಸಂಶೋಧಕರ ಕಾರ್ಯಕ್ಷೇತ್ರ 
ಗಳಿಂದಾಗಿ ಬೆಳಕಿಗೆ ಬರುತ್ತಿವೆ. 


ಪ್ರತಿ ವರ್ಷವು ಹಂಪಿ ಉತ್ಸವದ ಅಂಗವಾಗಿ, ಕರ್ನಾಟಕ ಸರ್ಕಾರದ 
ಪ್ರಾಚ್ಮವಸ್ತು ಮತ್ತು ಸಂಗ್ರಹಾಲಯಗಳ ಇಲಾಖೆ ಈ ಹೊಸ ಸಂದೇಶಗಳನ್ನು ಬೆಳಕಿಗೆ 
ತರುವ ಸ್ತುತ್ಕಾರ್ಹವಾದ ಕಾರ್ಯವನ್ನು ಮಾಡುತ್ತ ಬರುತ್ತಿದೆ. ಈಗಾಗಲೇ ಈ 
ಮಾಲಿಕೆಯಲ್ಲಿ ಹನ್ನೆರಡು ಸಂಪುಟಗಳು ಪ್ರಕಟಗೊಂಡಿದ್ದು ಪ್ರಸ್ತುತ ಹದಿಮೂರನೆಯ 
ಸಂಪುಟ ಬೆಳಕು ಕಾಣುತ್ತಿದೆ. ವಿಜಯನಗರಕ್ಕೆ ಸಂಬಂಧಿಸಿದ ಶಾಸನ, ನಾಣ್ಯ ಆಡಳಿತ, 
ಕೆರೆ-ಕಟ್ಟೆಗಳು, ಧಾರ್ಮಿಕ ಸಂಸ್ಥೆಗಳು, ವಾಸ್ತುಶಿಲ್ಪ ಕೃತಿಗಳು ಮುಂತಾದವುಗಳ ಬಗೆಗೆ 


ಹೊಸ ಮಾಹಿತಿಗಳನ್ನು ನೀಡುವ" ಈ ಪುಸ್ಮಕ ಮ ಸಂಕಲನ. - 


